ಭಗವಾನ್‌ ಶ್ರೀವೇದವ್ಯಾಸ ಪ್ರಣೀತ 


ಸಮಗ್ರ ಶ್ಲೋಕಗಳ ಕನ್ನಡಾನುವಾದ 
ಶ್ರೀಮದಾನಂದತೀರ್ಥಭಗವತ್ತಾದರ ತಾತರ್ಯನಿರ್ಣಯ ಹಾಗೂ 


ಶ್ರೀವಾದಿರಾಜಗುರುಸಾರ್ವಭೌಮರ ಲಕ್ಷಾಲಂಕಾರದೊಂದಿಗೆ * 


ಗ | 


 ಆಶ್ಚಮಂಥಿಕಪರ್ವ 


ತತ್ವಸಂಶೋಧನಸಂಸತ್‌ (ರಿ.) 


ಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆ ಷಡೆ 
೫ ಶ್ರೀಪಲಿಮಾರು ಮಠ, ಉಡುಪಿ. . 


11 ಶ್ರೀರಾಮಶ್ರೀ ॥ 
॥ ಶ್ರೀವೇದವ್ಯಾಸೋ ವಿಜಯತೇ ॥ 


ಭಗವಾನ್‌ ಶಿ ಶ್ರೀವೇದವ್ಯಾ ಸ ಪ್ರಣೀತ 


ಮಹಾಭಾರತ 
ಭಾಗ-೩೬ 
ಆಶಮೇಧಿಕಪರ್ವ 


ಸಮಗ್ರ ಶ್ಲೋಕಗಳ ಕನ್ನಡಾನುವಾದ 
(ಶ್ರೀಮದಾನಂದತೀರ್ಥರ ತಾತ್ಪರ್ಯನಿರ್ಣಯ ಶ್ರೀವಾದಿರಾಜಗುರುಸಾರ್ವಭೌಮರ 


ಲಕ್ಷಾಲಂಕಾರದೊಂದಿಗೆ) 


ಅನುಗ್ರಹ : 
ಡ್‌ ಜ್‌ 
ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದರು 
ಶ್ರೀಹೃಷೀಕೇಶತೀರ್ಥಸಂಸ್ಥಾನಂ, ಪಲಿಮಾರು ಮಠ, ಉಡುಪಿ 


ಅನುವಾದಕರು : 
ಡಾ।। ಬೆ.ನಾ. ವಿಜಯೀಂದ್ರಾಚಾರ್ಯ, ಮೈಸೂರು. 
ಎಪ್‌ 

A ಸ pa 

ಪ್ರಕಾಶಕರು: 
ತತ್ಪಸಂಶೋಧನಸಂಸತ್‌ (ರಿ.) 

ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿದೆ 

ಶ್ರೀಪಲಿಮಾರು ಮಠ, ಉಡುಪಿ. 


ಮಹಾಭಾರತ ಅಶ್ರಮೇಧಿಕಪರ್ವ-ಭಾರತತಾತ್ಸರ್ಯನಿರ್ಣಯ- ಲಕ್ಷಾಲಂಕಾರ ಕನ್ನಡಾನುವಾದದ 
ಸಮಗ್ರ ಯೋಜನೆಯ ಈ ಕೃತಿಯು ತೈಲೋಕ್ಯಾಚಾರ್ಯ ಶ್ರೀಮದಾನೆಂದತೀರ್ಥ 
ಭಗವತ್ಪಾದಾಚಾರ್ಯರಿಂದ ಪ್ರತಿಷ್ಠಿತನಾದ ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಪರಮಪೂಜ್ಯ ಶ್ರೀ 
ಶ್ರೀವಿದ್ಯಾಧೀಶತೀರ್ಥ ಶ್ರೀಪಾದರ ದ್ವಿತೀಯ ಪರ್ಯಾಯದ ಶುಭಸಂದರ್ಭದಲ್ಲಿ ಅನೇಕ 
ಪೀಠಾಧಿಪತಿಗಳ ಮತ್ತು ಸಾಧಕರ ಸಮಕ್ಚಮದಲ್ಲಿಅನಾವರಣಗೊಂಡಿತು. 


ಆಶ್ಚಮೇಧಿಕಪರ್ವ - ಭಾಗ ೩೬ 
© ತತ್ವಸಂಶೋಧನ ಸಂಸತ್‌ (ರಿ.), ಪಲಿಮಾರು ಮಠ, ಉಡುಪಿ. 
ISBN : 978-93-88813-40-2 


ಈ ಗ್ರಂಥವು ಕರ್ನಾಟಕ ಸರ್ಕಾರದ ಆರ್ಥಿಕ ನೆರವಿನಿಂದ ಮುದ್ರಿತವಾಗಿದೆ 


ಪುಟಗಳು -..೨೦1 * 554 ೬566 

ಮುದ್ರಿತ ಪ್ರತಿಗಳು - 1000 

ಬೆಲೆ - ರೂ. 500/- 

ಅನುವಾದಕರು -.. ಡಾ| ಬೆ.ನಾ. ವಿಜಯೀಂದ್ರಾಚಾರ್ಯ 
ಮೈಸೂರು. 

ಪ್ರಕಾಶಕರು -.. ತತ್ವಸಂಶೋಧನಸಂಸತ್‌, ಪಲಿಮಾರು ಮಠ, 
ಉಡುಪಿ. 


ಸಂಸ್ಕತ ಶ್ಲೋಕ ಲಿಷ್ಕಂತರ- ಶ್ರೀ ಸುಬ್ಬಣ್ಣ ಬೆಂಗಳೂರು 
ಇ ಬಡಿ 


ಪುಟ ಸಂಯೋಜನೆ ಮತ್ತು- ಎಂ. ಶರತ್‌ ಚಂದ್ರ, ಪವನ್‌ ಗ್ರಾಫಿಕ್ಸ್‌ ಮತ್ತು ಪ್ರಿಂಟರ್ಸ್‌ 


ಅಕ್ಕರ ಜೋಡಣೆ ಮೈಸೂರು. ಮೊ: 7899779255 
ಮುದ್ರಕರು - ಹವನ್‌ ಪ್ರಿಂಟರ್ಸ್‌, ಚಾಮರಾಜಪೇಟೆ, ಬೆಂಗಳೂರು 


ಮೊ : 9686489131 


ಗ್ರಂಥಪ್ರಾಪ್ತಿ - ಪಲಿಮಾರು ಮಠ, ಉಡುಪಿ. 


ನವನವಗುಣಸಾಂದ್ರಂ ನೌಮಿ ಮಧ್ವಾಖ್ಯಚಂದ್ರಮ್‌ 


ಶ್ರೀಮದ್ದಾದಿರಾಜಕೇಸರಿಣೇ ನಮಃ 


76. 
77. 


78. 


79. 
80. 


81. 


82. 


83. 


ವಿಷಯಾನುಕ್ರಮಣಿಕೆ 


ಮಹಾಭಾರತ - ಭಾಗ- ೩೬ 
ಆಶ್ಚಮೇಧಿಕ ಪರ್ವ 


ಅರ್ಜುನನಿಂದ ವಜ್ರದತ್ತನ ಪರಾಜಯ 1 
ಅರ್ಜುನನು ಅಶ್ವವನ್ನು ಅನುಸರಿಸಿಕೊಂಡು ಸಿಂಧುದೇಶಕ್ಕೆ ಆಗಮಿಸಿ, 

ಸೈಂಧವರ ಜೊತೆ ಯುದ್ಧಮಾಡಿದುದು. ಅವರ ಬಳಿ ಯುದ್ಧ 

ಮಾಡುವಾಗ ಅರ್ಜುನನ ಗಾಂಡೀವ ಧನುಸ್ಸು ಬೀಳುವುದು. ಆ 

ಪ್ರಸಂಗದಲ್ಲಿ ದೇವತೆಗಳು, ಯಷಿಗಳು ಮೊದಲಾದವರು ಜಪವನ್ನು 

ಮಾಡಿ ಅರ್ಜುನನಿಗೆ ತೇಜಸ್ಸನ್ನು ತುಂಬುವುದು. ಪುನಃ ಅರ್ಜುನನು 
ಸೈಂಧವರೊಡನೆ ಯುದ್ಧಮಾಡಿದುದು 7 
ಅರ್ಜುನ-ಸೈಂಧವರ ಯುದ್ಧ 

ದುಶ್ತಲೆಯ ಪ್ರಾರ್ಥನೆಯಂತೆ ಯುದ್ಧವನ್ನು ನಿಲ್ಲಿಸಿದುದು 14 
ಅರ್ಜುನ-ಬಭ್ರುವಾಹನರ ಯುದ್ಧ. ಅರ್ಜುನನ ಮರಣ 33 


ಚಿತ್ರಾಂಗದೆಯ ವಿಲಾಪ. ಮೂರ್ಛೆಯಿಂದ ಎಚ್ಚರಗೊಂಡ 
ಬಭ್ರುವಾಹನನ ಶೋಕ. ಉಲೂಪಿಯ ಪ್ರಯತ್ನದಿಂದ ಸಂಜೀವನಿ 
ಔಷಧಿಯ ಮೂಲಕ ಅರ್ಜುನನನ್ನು ಬದುಕಿಸಿದುದು 41 


ಬಹಳ ಕಾಲದ ಬಳಿಕ ಎಚ್ಚರಗೊಂಡ ಬಭ್ರುವಾಹನನು 

ಉಲೂಪಿಯನ್ನು ಕಂಡು ತಾನೂ ಪ್ರಾಯೋಪ್ರವೇಶಕ್ಕೆ ಕುಳಿತಿದುದು 46 
ಬಭ್ರುವಾಹನನು ಪ್ರಾಯೋಪ್ರವೇಶಕ್ಕೆ ಕುಳಿತಿದ್ದನ್ನು ಕಂಡು ಉಲೂಪಿಯು 
ಸಂಜೀವನ ಮಣಿಯನ್ನು ಸ್ಥರಿಸಿ, ಅದರ ಸಹಾಯದಿಂದ ಅರ್ಜುನನನ್ನು 
ಬದುಕಿಸಿದುದು. ಮಲಗಿ ಎದ್ದವನಂತೆ ಅರ್ಜುನನು ಮೇಲೆದ್ದು 
ಬಭ್ರುವಾಹನನನ್ನು ಕುರಿತು ಚಿತ್ರಾಂಗದೆ- ಉಲೂಪಿಯರು 

ಯುದ್ಧಭೂಮಿಗೆ ಏಕೆ ಬಂದಿದ್ದಾರೆಂದು ಪ್ರಶ್ನಿಸುವುದು 51 
ಉಲೂಪಿಯು ಅರ್ಜುನನನ್ನು ಕುರಿತು ಚಿತ್ರಾಂಗದೆ-ಉಲೂಪಿ ಇವರು 
ಯುದ್ಧಭೂಮಿಗೆ ಆಗಮಿಸಲು ಕಾರಣವೇನೆಂಬುದನ್ನು ಹೇಳಿದುದು. 
ಬಭ್ರುವಾಹನನಿಂದ ಅರ್ಜುನನು ಪರಾಜಯ ಹೊಂದಲು 
ಕಾರಣವೇನೆಂಬುದನ್ನು ವಿವರಿಸಿದುದು 56 


VIII 


84. 


85. 


86. 
87. 


88. 


89. 


90. 


91. 


92. 


ಮಹಾಭಾರತ 


ಅರ್ಜುನನು ಯಜ್ಞಾಶ್ವವನ್ನು ಅನುಸರಿಸಿಕೊಂಡು ಮಗಧದೇಶಕ್ಕೆ 
ಬಂದಿದುದು. ಜರಾಸಂಧನ ' ಮೊಮ್ಮಗನಾದ ಮೇಘಸಂಧಿಯನ್ನು 
ಪರಾಜಯಗೊಳಿಸಿ ಮ್ಲೇಚ್ಛರನ್ನೂ ಸೋಲಿಸಿದುದು 64 


ಕುದುರೆಯು ದಕ್ಷಿಣ ಮತ್ತು ಪಶ್ಚಿಮ ಸಮುದ್ರಗಳ ತೀರದಲ್ಲಿ ಸಂಚರಿಸುತ್ತಾ 
ಚೇದಿ ದೇಶವನ್ನು ಪ್ರವೇಶಿಸಿದುದು. ಶಿಶುಪಾಲನ ಮಗನಿಂದ ಅರ್ಜುನನು 
ಪೂಜೆಯನ್ನು ಸ್ವೀಕರಿಸಿದುದು. ನಂತರ ಕಾಶೀ, ಕೋಸಲ ದೇಶಾಧಿಪತಿ 


ರಾಜರನ್ನು ಜಯಿಸಿ, ಗಾಂಧಾರದೇಶದ ಕಡೆ ನಡೆದುದು 71 
ಶಕುನಿಯ ಮಗನ ಪರಾಜಯ 75 
ಅಶ್ವಮೇಧ ಯಾಗದ ಸ ಸಂದಿಗ್ನಿಯ ವರ್ಣನೆ 94 


ಕೃಷ್ಣನು ಬಲರಾಮಾದಿಗಳಿಂದ ಸಹಿತನಾಗಿ ಯುಧಿಷ್ಠಿರನ ಅಶ್ವಮೇಧ 
ಯಾಗಕ್ಕಾಗಿ ಹಸ್ತಿನಾವತಿಯನ್ನು ಕುರಿತು ಆಗಮಿಸಿದುದು. ಯುಧಿಷ್ಠಿರನು 
ನಾನಾ ದೇಶಗಳಿಂದ ಬರುತ್ತಿರುವ ರಾಜರನ್ನು ಯಥೋಚಿತವಾಗಿ 

ಸತ್ಕರಿಸುವಂತೆ ಮಣಲೂರಿನಿಂದ ಬರುವ ಬಭ್ರುವಾಹನನಿಗೆ, ಸನ್ಮಾನ 
ಮಾಡುವಂತೆ ಭೀಮಸೇನನಿಗೆ ಆದೇಶವನ್ನಿತ್ತುದು. 98 


ಯುಧಿಷ್ಠಿರನು ಮೂರು ಮಂದಿ ಪಾಂಡವರಿಗೆ ಅರ್ಜುನನಿಗೆ ಉಂಟಾದ 
ಮಾರ್ಗಾಯಾಸವನ್ನುಪರಿಹರಿಸಲು ಸೂಚಿಸಿದುದು. ಅರ್ಜುನನು ಈ 
ಕ್ರಮದಲ್ಲಿ ಆಯಾಸ ಪಡಲು ಕಾರಣವೇನೆಂಬುದನ್ನು ಕೃಷ್ಣನು ನಿರೂಪಿಸಿದುದು. 
ಅಶ್ವಮೇಧ ಕುದುರೆಯ ಜೊತೆಗೆ ಅರ್ಜುನನು ನಗರವನ್ನು ಪ್ರವೇಶಿಸಿದುದು. 
ಬಭ್ರುವಾಹನನು ಉಲೂಪಿ-ಚಿತ್ರಾಂಗದೆಯರ ಜೊತೆ ಯಾಗವನ್ನು 

ನೋಡಲು ಆಗಮಿಸಿದುದು 104 


ಯುಧಿಷ್ಠಿರನ ಅಶ್ವಮೇಧಯಾಗಕ್ಕೆ ಆಗಮಿಸಿದ ವೇದವ್ಯಾ ಸರು 
ಯತ್ನಿಜರಿಂದ ಸೇರಿಕೊಂಡು ಅಶ್ಚಮೇಧಯಾಗವನ್ನು ಆರಾರು 110 


ಯುಧಿಷ್ಠಿರನು ಅಶ್ವಮೇಧ ಯಜ್ಞ ಮುಗಿದ ಬಳಿಕ ಯಥಾಯೋಗ್ಯವಾಗಿ 
ಬ್ರಾಹ್ಮಣರನ್ನು ದಕ್ಷಿಣೆ ಮೊದಲಾದವುಗಳಿಂದ ಸಂತೋಷಪಡಿಸಿದುದು. 

ರಾಜರನ್ನುಪ ಪಾರಿತೋ ಷಕಗಳಿಂದ ಸಂತೋಷಪಡಿಸಿದುದು. ರಾಜರೆಲ್ಲರೂ 

ತಮ್ಮನಗರಗಳನ್ನು ಕುರಿತು ಪ್ರಯಾಣ ಬೆಳೆಸಿದುದು 119 


ವೈಶಂಪಾಯನರು ಜನಮೇಜಯರಾಜನಿಗೆ ಮುಂಗುಸಿಯ ಕಥೆಯನ್ನು 
ಹೇಳಲು ಆರಂಭಿಸಿದುದು. ಅಶ್ವಮೇಧಯಾಗವು ಮುಗಿಯುತ್ತಿರಲು 
ಒಂದು ಬಿಲದಿಂದ ಹೊರಗೆ ಬಂದಿರುವ ಒಂದು ಬದಿಯಲ್ಲಿಬಂಗಾರದ 


93. 


94. 


95. 


96. 


97. 


98. 


99. 


100. 


ಬಣ್ಣವುಳ್ಳ ಯಾವುದೋ ಮುಂಗುಸಿಯು ಸಭೆಯಲ್ಲಿಕುಳಿತಿರುವ 
ವ್ಯಕ್ತಿಗಳನ್ನು ಕುರಿತು ಉಂಛವೃತ್ತಿಯ ಬ್ರಾಹ್ಮಣನೊಬ್ಬನು ಹಿಟ್ಟನ್ನು ನೀಡಿದ 
ಪ್ರಸಂಗವನ್ನು ಪ್ರಶಂಸಿಸುತ್ತಾ ಯುಧಿಷ್ಠಿರನ ಅಶ್ವಮೇಧ ಯಾಗವನ್ನು 
ನಿಂದಿಸಿದುದು. ಸಭಾಸದರ ಪ್ರೇರಣೆಯಂತೆ ಕಥೆಯನ್ನು ವಿಸ್ತಾರವಾಗಿ 


ಹೇಳಿದುದು. 130 
ಮುಂಗುಸಿಯು ಧರ್ಮರಾಜಾದಿಗಳಿಗೆ ಉಂಛವೃತ್ತಿ ಬ್ರಾಹ್ಮಣನ ಸಕ್ತುದಾನದ 
ಮಹಿಮೆಯನ್ನು ವರ್ಣನೆ ಮಾಡಿ ಅಂತರ್ಧಾನ ಹೊಂದಿದುದು 139 


ಜನಮೇಜಯನು ಮುಂಗುಸಿಯು ಯಜ್ಞವನ್ನು ನಿಂದಿಸಲು 

ಕಾರಣವೇನೆಂದು ಕೇಳಿದುದು. ವೈಶಂಪಾಯನರು ಸತ್ಯ-ದಾನ- 
ತಪಸಿನಿಂದಲೇ ಸರ್ಗವು ಲಭಿಸುತ್ತಿರಲು ಪಶುಹಿಂಸಾ ರೂಪವಾದ 

ಯಜ್ಞವು ಪ್ರಶಸ್ತವಾದುದಲ್ಲ ಎಂದು ಮುಂಗುಸಿಯ ಅಭಿಪ್ರಾಯವನ್ನು 
ವರ್ಣಿಸಿದುದು 162 


ವೈಶಂಪಾಯನರು ಜನಮೇಜಯರಾಜನಿಗೆ ಧ್ಯಾನ-ದಾನಾದಿಗಳು 
ಸಿದ್ದಿಗೆ ಕಾರಣವಾಗುತ್ತವೆ ಎಂದು ತಿಳಿಸಲು ಅಗಸ್ಯಮಹರ್ಷಿಗಳ ಯಜ್ಞದ 


ಕಥೆಯನ್ನು ಹೇಳಿದುದು 170 
ವೈಶಂಪಾಯನರು ಜನಮೇಜಯನಿಗೆ ಆ ಮುಂಗುಸಿಯ 

ನಿಜಸ್ವರೂಪವನ್ನು ನಿರೂಪಿಸಿದುದು 179 
ಕೃಷ್ಣನು ಯುಧಿಷ್ಠಿರನಿಗೆ ವೈಷ್ಣವಧರ್ಮವನ್ನು ಉಪದೇಶಿಸಲು 
ಪ್ರಾರಂಭಿಸಿದುದು 183 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ನಾಲ್ಕು ಆಶ್ರಮಗಳ ಧರ್ಮವನ್ನು 
ನಿರೂಪಿಸಿದುದು. 198 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಏನೂ ಪ್ರಯೋಜನ ಸಿಗದೆ ಇರುವ 
ಜನ್ಮ-ದಾನ-ಜೀವಗಳ ಬಗ್ಗೆ ವರ್ಣಿಸಿದುದು. ದಾನಗಳಲ್ಲಿ ಸಾತ್ವಿಕ- 
ರಾಜಸ-ತಾಮಸ ಭೇದಗಳನ್ನೂ, ದಾನ ತೆಗೆದುಕೊಳ್ಳುವ ವ್ಯಕ್ತಿಯಲ್ಲಿರುವ 
ಅರ್ಹತೆಯನ್ನು ಹೇಳುವ ಮೂಲಕ ಬ್ರಾಹ್ಮಣನ ಮಹಿಮೆಯನ್ನು 
ವರ್ಣಿಸಿದುದು. 209 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಬೀಜಯೋನಿಗಳ ಶುದ್ಧಿ- ಅಶುದ್ಧಿಯನ್ನು 
ನಿರೂಪಿಸಿದುದು. ಗಾಯತ್ರಿ ಮಹಿಮೆಯನ್ನು ವರ್ಣಿಸಿದುದು. ಬ್ರಾಹ್ಮಣನ 


101. 


102. 


103. 


104. 


105. 


106. 


ಮಹಾಭಾರತ 


ಮಹಿಮೆಯನ್ನು ಪ್ರಶಂಸಿದುದು. ಬ್ರಾಹ್ಮಣರನ್ನು ತಿರಸ್ಕರಿಸುವ ವ್ಯಕ್ತಿಗಳಿಗೆ 


ಉಂಟಾಗುವ ನರಕ ಯಾತನೆಗಳನ್ನು ವರ್ಣಿಸಿದುದು 
ಯುಧಿಷ್ಠಿರನನ್ನು ಕುರಿತು ಕೃಷ್ಣನು ಸತ್ಯರ್ಮ-ದುಷ್ಕರ್ಮಗಳ ಫಲವಾಗಿ 
ನರಕಾದಿ ಲೋಕಗಳಿಗೆ ಹೋಗುವ ಪ್ರಕಾರವನ್ನು ವರ್ಣಿಸಿದುದು 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ನೀರು-ಅನ್ನದಾನಗಳ ಫಲವನ್ನು 
ಹೇಳಿದುದು. ನೀರು, ಅನ್ನಗಳನ್ನು ನೀಡದಿದ್ದವನಿಗೆ ಆಗುವ ನರಕವನ್ನು 
ವರ್ಣಿಸಿದುದು. ಅನೇಕ ದಾನಗಳ ಫಲವನ್ನು ಹೇಳಿದುದು. ಅತಿಥಿಯ 
ಪೂಜೆಯ ಮಹತ್ವವನ್ನು ಬಣ್ಣಿಸಿದುದು. ಅತಿಥಿಯನ್ನು ಪೂಜಿಸದಿದ್ದಲ್ಲಿ 
ಆಗುವ ದೋಷವನ್ನು ಹೇಳಿದುದು. ಭೂಮಿ, ಗೋವು, ಎಳ್ಳು, 
ಕನ್ಯಾದಾನಗಳ ಫಲವನ್ನು ಪ್ರತಿಪಾದಿಸಿದುದು 

ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ವೃಷಭ-ಗೃಹ-ಶಯ್ಯಾ ಮೊದಲಾದ 
ದಾನಗಳನ್ನು ಪ್ರಶಂಸಿದುದು. ಗೋ-ಬ್ರಾಹ್ಮಣರ ರಕ್ಷಣೆಯೇ 
ಮೊದಲಾದ ಅನೇಕ ಧರ್ಮಗಳನ್ನು ಹೇಳಿದುದು. 


ಕೃಷ್ಣನು ಯುಧಿಷ್ಠಿರನಿಗೆ ಪಂಚಮಹಾಯಜ್ಞಗಳ ಬಗ್ಗೆ ನಿರೂಪಿಸಿದುದು. 
ಸ್ನಾನವಿಧಿಗಳನ್ನು ನಿರೂಪಿಸಿದುದು. ವೈಷ್ಣವರ ಲಕ್ಷಣವನ್ನು ಹೇಳಿದುದು. 
ಭಗವಂತನ ಪೂಜೆಗೆ ಯೋಗ್ಯವಾದ ಪುಷ್ಪಗಳ್ಯಾವವು ಎಂಬುದನ್ನು 
ತಿಳಿಸಿದುದು 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಹತ್ತು ಪ್ರಕಾರವಾದ ಕಪಿಲಗೋವುಗಳ 
ವಿಭಾಗವನ್ನು ಹೇಳುವ ಮೂಲಕ ಅದರ ದಾನದ ಮಹತ್ವವನ್ನು 
ಬಣ್ಣಿಸಿದುದು 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಕಪಿಲಾಧೇನುವಿನ ದಾನದ 
ಪ್ರಶಂಸೆಯನ್ನು ಮಾಡಿದುದು. ಚತುರ್ಮುಖ ಬ್ರಹ್ಮನಿಂದ ಅಗ್ನಿಕುಂಡದ 
ಮಧ್ಯದಲ್ಲಿಕಪಿಲಾಧೇನುವು ಸೃಷ್ಟವಾದುದು. ಆ ಪ್ರಸಂಗದಲ್ಲಿರುದ್ರಾದಿ 


ದೇವತೆಗಳು ಕಪಿಲಾಧೇನುವಿಗೆ ಎಲ್ಲಧೇನುಗಳಿಗಿಂತ ಅಧಿಕವಾದ ಪೂಜ್ಯತ್ವ 


230 


245 


272 


313 


340 


366 


ವರವನ್ನು ನೀಡಿದುದು. ದೇವತೆ-ಖಯಷಿ ಮುಂತಾದವರು ತಮ್ಮ ಆಶ್ರಯಕ್ಕಾಗಿ 


ಕಪಿಲಾಧೇನುವನ್ನು ಆಶ್ರಯಿಸಿದುದು. ಕೃಷ್ಣನು ಹವ್ಯ-ಕವ್ಯ ದಾನಗಳ 
ಕಾಲವನ್ನು ನಿರೂಪಿಸಿದುದು. ಶ್ರಾದ್ಗಭೋಜನಕ್ಕೆ ಅರ್ಹರಾದ ಬ್ರಾಹ್ಮಣರು, 
ಅನರ್ಹರಾದ ಬ್ರಾಹ್ಮಣರು ಯಾರೆಂದು ನಿರೂಪಿಸಿದುದು. ಸರ್ಗಪ್ರಾಪಕ 
ಸುಕೃತ-ದುಷೃತಗಳನ್ನು ನಿರೂಪಿಸಿದುದು 


386 


107. 


108. 


109. 


110. 


111. 


112: 


113. 


114. 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಸಾಕ್ಟಾತ್‌ ಬ್ರಹ್ಮಹತ್ಯೆಯನ್ನು 
ಮಾಡದಿದ್ದರೂ ಬ್ರಹ್ಮಹತ್ಯೆಗೆ ಸಮಾನವಾದ ದುಷ್ಕರ್ಮ ಯಾವುದು 
ಎಂದು ಹೇಳಿದುದು. ಅದರಂತೆ ಅಭೋಜ್ಯವೆನಿಸಿದ ಅನ್ನಗಳ ಬಗ್ಗೆ, 
ಪಾಪಿಗಳ ಲಕ್ಷಣದ ಬಗ್ಗೆ ನಿರೂಪಿಸಿದುದು 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಯತಿ-ಅಗ್ನಿಗಳ ಮಹಿಮೆಯನ್ನು 


ವರ್ಣಿಸಿದುದು. ದಾನಪಾತ್ರನಾದ ಬ್ರಾಹ್ಮಣನ ಲಕ್ಷಣವನ್ನು ಹೇಳಿದುದು. 


ಅದರಂತೆ ಅನ್ನದಾನದ ಮಹಿಮೆಯನ್ನು ನಿರೂಪಿಸಿದುದು 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಭೋಜನದ ವಿಧಿಯನ್ನು 


ನಿರೂಪಿಸಿದುದು. ಗೋಗ್ರಾಸವನ್ನು ಕೊಡುವ ಪ್ರಕಾರವನ್ನು ಹೇಳಿದುದು. 


ತಿಲದಾನದ ಪ್ರಶಂಸೆಯನ್ನು ಮಾಡುತ್ತಾ ಕಬ್ಬನ್ನು ಬ್ರಾಹ್ಮಣನು ತಾನೇ 
ಯಂತ್ರದಲ್ಲಿಹಾಕಬಾರದೆಂದು ನಿರಾಕರಿಸಿದುದು 


ಕೃಷ್ಣನು ಯುಧಿಷ್ಠಿರನಿಗೆ ಆಪದ್ಧರ್ಮಗಳನ್ನು ಹೇಳಿದುದು. ಪ್ರಶಸ್ತ- 
ಅಪ್ರಶಸ್ತ ಬ್ರಾಹ್ಮಣರ ಲಕ್ಷಣಗಳನ್ನು ಹೇಳಿದುದು. ಸಾಮಾನ್ಯವಾಗಿ ನಾನಾ 
ಧರ್ಮಗಳನ್ನು ಹೇಳುವ ಮೂಲಕ ಬ್ರಾಹ್ಮಣ್ಯ ಸಿದ್ಧಿಯ ಪ್ರಕಾರವನ್ನು 
ನಿರೂಪಿಸಿದುದು. ಗುರು-ಆಚಾರ್ಯ-ಉಪಾಧ್ಯಾಯರ ಲಕ್ಷಣಗಳನ್ನು 
ಹೇಳಿದುದು. 

ಕೃಷ್ಣನು ಯುಧಿಷ್ಠಿರನಿಗೆ ಅಗ್ನಿಸೃಷ್ಟಿಯ ಪ್ರಕಾರವನ್ನು ಹೇಳಿದುದು. 
ಆಹವನೀಯಾದಿ ಅಗ್ನಿಗಳ ವಿಭಾಗವನ್ನು ಹೇಳುವ ಮೂಲಕ ಅವುಗಳ 
ನಾಮವನ್ನು ಉಚ್ಛಾರಿಸಿದುದು. ಅದರಂತೆ ಯಜ್ಞ-ಅಗ್ನಿಹೋತ್ರಗಳ 
ಪ್ರಶಂಸೆಯನ್ನು ಮಾಡಿದುದು. 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಚಾಂದ್ರಾಯಣವ್ರತದ 
ವಿಧಿಗಳನ್ನು ನಿರೂಪಿಸಿದುದು. ಚಾಂದ್ರಾಯಣವ್ರತದ ಆಚರಣಶೀಲರಿಗೆ 
ದೊರೆಯುವ ಫಲವನ್ನು ಹೇಳಿದುದು 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಕಾರ್ತಿಕವೇ ಮೊದಲಾದ ಹನ್ನೆರಡು 
ಮಾಸಗಳಲ್ಲಿಏಕಭುಕ್ತ ವ್ರತವನ್ನು ಆಚರಿಸುವ ಪ್ರಕಾರವನ್ನು ನಿರೂಪಿಸುವ 
ಮೂಲಕ ಆ ವ್ರತಕ್ಕೆ ಲಭಿಸುವ ಫಲವನ್ನು ಹೇಳಿದುದು 

ಶ್ರೀಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಒಂದು ಸಂವತ್ಸರದ ಕಾಲ 
ಏಕಭುಕ್ತವ್ರತವನ್ನು ಮಾಡಿದಾಗ ಉಂಟಾಗುವ ಫಲವೇನೆಂಬುದನ್ನು 
ಹೇಳಿದುದು. ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಕೇಶವಾದಿ 


XI 


411 


420 


432 


439 


456 


476 


487 


೫1] 


115. 


116. 


117. 


118. 


ಮಹಾಭಾರತ 


ಭಗವನ್ನೂರ್ತಿ ಉಪಾಸನೆ ಮಾಡುವ ಮೂಲಕ ಮಾರ್ಗಶೀರ್ಷಾದಿ 
ದ್ವಾದಶೀವ್ರತಾಚರಣೆಯ ಫಲವನ್ನು ಹೇಳಿದುದು. ಯುಧಿಷ್ಠಿರನು 
ವಿಸ್ತಾರವಾಗಿ ಕೃಷ್ಣನನ್ನು ಸ್ತುತಿಸಿದುಡು. ಪುನಃ ಕೃಷ್ಣನು ಯುಧಿಷ್ಠಿರನಿಗೆ 
ಏಕಾದಶಿ ಉಪವಾಸ ಪೂರ್ವಕ ದ್ವಾದಶಿಯಂದು ಭಗವತ್ಪೂಜೆಯನ್ನು 
ಮಾಡಿದರೆ ಉಂಟಾಗುವ ಫಲವೇನೆಂಬುದನ್ನು ನಿರೂಪಿಸಿದುದು 499 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ವಿಷುವ ಎಂಬ ಪುಣ್ಯಕಾಲದ 
ಮಹಿಮೆಯನ್ನು ವರ್ಣಿಸುವ ಮೂಲಕ ಅಲ್ಲಿ ಮಾಡಬೇಕಾದ 

ದಾನಾದಿಗಳನ್ನು ಪ್ರಶಂಸಿದುದು. ಇದರಂತೆ ಗಾಯತ್ರೀಜಪದ 

ಮಾಹಾತ್ಮ ವನ್ನು ಹೇಳಿದುದು. ಅಶ್ವತ್ಥಮಾಹಾತ್ಮ ವನ್ನು ಹೇಳಿದುದು. 

ಅದೇ ರೀತಿ ನಾನಾ ಧರ್ಮಗಳನ್ನು ಹೇಳುವ ಮೂಲಕ ಶಿಂಶುಮಾರ ಎಂಬ 
ರೂಪದ ಬಗ್ಗೆ ನಿರೂಪಿಸಿದುದು. ಪಂಚಗವ್ಯವಿಧಾನವನ್ನು ಹೇಳಿದುದು 511 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು, ಯಾವ ಮನುಷ್ಯನಲ್ಲಿ ಭಗವದ್ಷಿ, 
ಸಚ್ಚಾರಿತ್ರ್ಯ ಮೊದಲಾದ ಗುಣಗಳು ಇಲ್ಲದಿದ್ದಲ್ಲಿ ಬ್ರಾಹ್ಮಣನಾಗಿದ್ದರೂ 
ಅಗ್ನಿಹೋತ್ರ ಪರಾಯಣನಾಗಿದ್ದರೂ, ಸ್ವಾಧ್ಯಾಯ-ಅಧ್ಯಯನಾದಿ 
ಸತ್ಯರ್ಮವುಳ್ಳವನಾಗಿದ್ದರೂ ಅವನು ಸಾಫಲ್ಯವನ್ನು ಹೊಂದಲಾರ. 
ಶೂದ್ರನಾದವನು ಸ್ವಾಧ್ಯಾಯಾದಿ ಲಕ್ಷಣಗಳಿದ್ದರೂ ಭಕ್ತಿಯುಳ್ಳವನಾಗಿದ್ದಲ್ಲಿ, 

ತನ್ನ ಜಾತಿಗೆ ಸಂಬಂಧಿಸಿದ ಸ್ವಲ್ಪಸತ್ಕರ್ಮವನ್ನು ಮಾಡಿದರೂ 

ಸಫಲತೆಯನ್ನು ಹೊಂದುತ್ತಾನೆ ಎಂದು ಹೇಳಿದುದು 527 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಅಶ್ನತ್ವ, ಗೋ, ಬ್ರಾಹ್ಮಣ- ಇವರ 
ಮಹತ್ವವನ್ನು ಹೇಳುವ ಮೂಲಕ ಬ್ರಾಹ್ಮಣ್ಯನಾಶಕವಾದ 
ದುಷ್ಕರ್ಮಗಳ್ಳಾವುವೆಂದು ನಿರೂಪಿಸಿದುದು. 534 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಪಾಲಾಶವಿಧಿಯ ಪ್ರಕಾರವನ್ನು 

ಹೇಳಿದುದು. ತೀರ್ಥಯಾತ್ರೆಯನ್ನು ಮಾಡಲು ಸಾಮರ್ಥ್ಯವಿಲ್ಲದವರಿಗೆ 
ತೀರ್ಥಯಾತ್ರೆಗೆ ಪ್ರತಿನಿಧಿಯಾದ ಕರ್ಮಗಳನ್ನು ವರ್ಣಿಸಿದುದು. 

ಭಗವದ್ಧಕ್ತನ ಲಕ್ಷಣವನ್ನು ಹೇಳುವ ಮೂಲಕ ಅವನನ್ನು ಪ್ರಶಂಸಿದುದು. 

ಸ್ವಯಂ ತನ್ನ ಸರ್ವೋತ್ತಮತ್ವವನ್ನು ಹೇಳುವ ಮೂಲಕ ತಾನು ಹೇಳಿದ 
ಧರ್ಮಗಳನ್ನು ಕೇಳಿದವರಿಗೆ ಫಲವನ್ನು ನಿರೂಪಿಸಿದುದು. ಬಳಿಕ 
ಯುಧಿಷ್ಠಿರಾದಿಗಳ ಆಮಂತ್ರಣದಿಂದ ದಾರುಕನಿಂದ ತರಲ್ಪಟ್ಟರಥವನ್ನು 
ಏರಿಕೊಂಡು ದ್ವಾರಕೆಯನ್ನು ಕುರಿತು ಹೊರಟಿದುದು 538 


Xk 


॥| ಶ್ರೀಮದ್ದನುಮದ್ಧೀಮಮಧ್ವಾಂತರ್ಗತನರಹರಿರಾಮಕೃಷ್ಣವೇದವ್ಯಾಸಾಯ ನಮಃ ॥। 


ಮಹಾಭಾರತ 
ಆಶ್ಚಮೇಧಿಕ ಪರ್ವ 


ಎಪ್ಪಶ್ತಾರನೆಯ ಅಧ್ಯಾಯ 
ಅರ್ಜುನನಿಂದ ವಜ್ರದತ್ತನ ಪರಾಜಯ 
ವೈಶಂಪಾಯನಃ 
ಏವಂ ತ್ರಿರಾತ್ರಮಭವತ್‌ ತದ್ಯುದ್ದಂ ಭರತರ್ಷಭ ।ಟ 
ಅರ್ಜುನಸ್ಯ ನರೇಂದ್ರೇಣ ವೃತ್ರೇಣೇವ ಶತಕ್ರತೋಃ Hol 
ವೈಶಂಪಾಯನ- ಹೀಗೆ ವಜ್ರದತ್ತನಿಗೂ ಅರ್ಜುನನಿಗೂ ಇಂದ್ರ-ವೃತ್ರರಿಗೂ ನಡೆದ 
ಯುದ್ಧದಂತೆ ಮೂರು ದಿವಸಗಳ ಪರ್ಯಂತ ಘೋರವಾದ ಯುದ್ಧವು ನಡೆಯಿತು. 
ತತಶ್ನತುರ್ಥೇ ದಿವಸೇ ವಜ್ರದತ್ತೋ ಮಹಾಬಲಃ । 
ಜಹಾಸ ಸಸ್ಸನಂ ಹಾಸಂ ವಾಕ್ಯಂ ಚೇದಮಥಾಬ್ರವೀತ್‌ 11೨॥| 
ನಾಲ್ಕನೆಯ ದಿವಸದಲ್ಲಿಮಹಾಬಲಿಷ್ಠನಾದ ವಜ್ರದತ್ತನು ಅಟ್ಟಹಾಸಪೂರ್ವಕವಾಗಿ 
ಜೋರಾಗಿ ನಗುತ್ತಾ ಇಂತು ನುಡಿದನು. 


-2- ಮಹಾಭಾರತ ಆಶ್ಚಮೇಧಿಕಪರ್ವ 


ವಜ್ರದತ್ತಃ 
ಅರ್ಜುನಾರ್ಜುನ ತಿಷ್ಠ ತಂ ನ ಮೇ ಜೀವನ್‌ ವಿಮೋಕ್ಸ್ಯಸೇ । 
ತ್ವಾಂ ನಿಹತ್ಯ ಕರಿಷ್ಯಾಮಿ ಪಿತುಸ್ತೋಯಂ ಯಥಾವಿಧಿ 11೩1 


ವಜ್ರದತ್ತ- ಎಲೈ ಅರ್ಜುನನೇ, ನಿಲ್ಲು. ಜೀವಸಹಿತವಾಗಿ ನನ್ನಿಂದ ಹೋಗಲಾರೆ. 
ನಿನ್ನನ್ನು ಸಂಹರಿಸಿ ನನ್ನತಂದೆಗೆ ವಿಧಿಬದ್ಧವಾದ ತರ್ಪಣವನ್ನು ನೀಡುತ್ತೇನೆ. 


ತ್ಹಯಾ ವೃದ್ಧೋ ಮಮ ಪಿತಾ ಭಗದತ್ತಃ ಪಿತುಃ ಸಖಾ 

ಹತೋ ವೃದ್ದೋ5ಪಚಾಯಿತ್ವಾ ಶಿಶುಂ ಮಾಮದ್ಯ ಯೋಧಯ ॥ಟ೪॥| 

ವೃದ್ಧನಾದ ನಿನ್ನತಂದೆಯು ನನ್ನತಂದೆಗೆ ಮಿತ್ರನಾಗಿದ್ದನು. ಹೀಗಿದ್ದರೂ ಅಂತಹ 
ವೃದ್ಧನಾದ ನನ್ನತಂದೆಯನ್ನುನೀನು ಸಂಹರಿಸಿರುವಿ. ನಾನು ಬಾಲಕನೇ ಆಗಿದ್ದರೂ 
ಸಾಮರ್ಥ್ಯವಿದ್ದಲ್ಲಿ ನನ್ನೊಡನೆ ಯುದ್ಧವನ್ನು ಮಾಡು. 

ವೈಶಂಪಾಯನಃ 
ಇತ್ಯೇವಮುಕ್ತ್ವಾ ಸಂಕ್ರುದ್ದೋ ವಜ್ರದತ್ತೋ ನರಾಧಿಪಃ । 
ಪ್ರೇಷಯಾಮಾಸ ಕೌರವ್ಯ ವಾರಣಂ ಪಾಂಡವಂ ಪ್ರತಿ 11೫ 


ವೈಶಂಪಾಯನ- ಹೀಗೆ ಕ್ರುದ್ಧನಾದ ವಜ್ರದತ್ತನು ಪುನಃ ತನ್ನ ಆನೆಯನ್ನು ಅರ್ಜುನನ 
ಮೇಲೆ ಅತಿಕ್ರಮಿಸುವಂತೆ ಪ್ರಚೋದಿಸಿದನು. 


ಸ ಪ್ರೇಷ್ಯಮಾಣೋ ನಾಗೇಂದ್ರೋ ವಜ್ರದತ್ತೇನ ಧೀಮತಾ । 
ಉತ್ಪತಿಷ್ಯನ್ನಿವಾಕಾಶೇ ಹೃಭಿದುದ್ರಾವ ಪಾಂಡವಮ್‌ 11೭. 


ಬುದ್ಧಿವಂತನಾದ ವಜ್ರದತ್ತನಿಂದ ಪ್ರೇರಿತವಾದ ಗಜಶ್ರೆ ಶ್ರೇಷ್ಠವು ಆಕಾಶಕ್ಕೆ ಹಾರಿ 
ಹೋಗುತ್ತಿರುವುದೋ ಎಂಬಂತೆ ವೇಗವಾಗಿ ಅರ್ಜುನನ ಕಡೆ ಅಟ್ಟಿಸಿಕೊಂಡು 
ಬಂದಿತು. 


ಅಗ್ರಹಸ್ತಪ್ರಯುಕ್ತೇನ ಶೀಕರೇಣ ಸ ಫಲ್ಗುನಮ್‌ । 
ಸಮುಕ್ತತ ಮಹಾರಾಜ ಶೈಲಂ ನೀಲ ಇವಾಂಬುದಃ 11೭1! 


ಅನುಗೀತಾಪರ್ವ -3- 


ಆ ಮಹಾಗಜವು ಮೇಘವೊಂದು ನೀಲಪರ್ವತದ ಮೇಲೆ ಮಳೆಗರೆಯುವಂತೆ 
ಸೊಂಡಿಲಿನಿಂದ ನೀರಿನ ತುಂತುರುವನ್ನು ಅರ್ಜುನನ ಮೇಲೆ ಪೂತ್ಕಾರದಿಂದ ಎರಚಿತು. 


ಸ ತೇನ ಪ್ರೇಷಿತೋ ರಾಜ್ಞಾ ಮೇಘವದ್‌ ವಿನದನ್‌ ಮುಹುಃ । 
ಮುಖಾಡಂಬರಘೋಷೇಣ ಸಮಾದ್ರವತ ಫಲ್ಲುನಮ್‌ Ty 


ವಜ್ರದತ್ತನಿಂದ ಪ್ರೇರಿತವಾದ ಆನೆಯು ಮೇಘದಂತೆ ಮತ್ತೆ ಮತ್ತೆ ಫೀಳಿಡುತ್ತಾ 
ಮುಖದಿಂದ ಹೊರಹೊಮ್ಮುವ ಚೀತ್ಕಾರ, ಕೋಲಾಹಲದ ಜೊತೆಗೆ ಅರ್ಜುನನನ್ನು 
ಆಕ್ರಮಿಸಲು ಜೋರಾಗಿ ಆಗಮಿಸಿತು. 

ಸ ನೃತ್ಯನ್ನಿವ ನಾಗೇಂದ್ರೋ ವಜ್ರದತ್ತಪ್ರಚೋದಿತಃ । 

ಆಸಸಾದ ದ್ರುತಂ ರಾಜನ್‌ ಕೌರವಾಣಾಂ ಮಹಾರಥಮ್‌ WE 

ಆ ಗಜರಾಜನು ನರ್ತನ ಮಾಡುತ್ತಿರುವನೋ ಎಂಬಂತೆ ಹೆಜ್ಜೆಗಳನ್ನಿಡುತ್ತಾ 
ಮಹಾರಥಿಕನಾದ ಅರ್ಜುನನ ಬಳಿ ಧಾವಿಸಿ ಬಂದಿತು. 


ತಮಾಪತಂತಂ ಸಂಪ್ರೇಕ್ಷ್ಯ ವಜ್ರದತ್ತಸ್ಯ ವಾರಣಮ್‌ । 
ಗಾಂಡೀವಮಾಶ್ರಿತ್ಯ ಬಲೀ ನ ಹೃಕಂಪತ ಶತ್ರುಹಾ 11೧೦॥ 


ತನ್ನ ಕಡೆಗೆ ವೇಗವಾಗಿ ಬರುತ್ತಿರುವ ವಜ್ರದತ್ತನ ಆನೆಯನ್ನು ಕಂಡ, 
ಶತ್ರುಹಂತಕನಾದ ಅರ್ಜುನನು ಹೆದರದೆ ಗಾಂಡೀವ ಧನುಸ್ಸನ್ನು ಆಶ್ರಯಿಸಿ ಯುದ್ಧ 
ಸನ್ನದ್ಧನಾಗಿ ನಿಂತನು. 

ಚುಕ್ರೋಧ ಬಲವಚ್ಚಾಪಿ ಪಾಂಡವಸ್ತಸ್ಯ ಭೂಪತೇಃ । 

ಕಾರ್ಯವಿಘಫ್ಲುಮನುಸ್ನ ಕೃತ್ಯ ಪೂರ್ವವೈರಂ ಚ ಭಾರತ 11೧೧! 

ವಜ್ರದತ್ತನು ಯಜ್ಞದ ಕುದುರೆಯನ್ನು ಬಂಧಿಸಿದ್ದನ್ನೂ, ತನ್ನ ಸತ್ತರ್ಮಗಳಿಗೆ 
ವಿಘವನ್ನುಂಟು ಮಾಡುತ್ತಿರುವುದನ್ನೂ, ಭಗದತ್ತನಿಗೂ ತನಗೂ ಇದ್ದ ವೈರವನ್ನೂ 
ಸ್ಥರಿಸಿ, ಎಲ್ಲವನ್ನೂ ಕಂಡು ಅರ್ಜುನನು ಬಹಳ ಸಿಟ್ಟುಕೊಂಡನು. 


ತತಸ್ತು ವಾರಣಂ ಕ್ರುದ್ಧ ಶರಜಾಲೇನ ಪಾಂಡವಃ | 
ನಿವಾರಯಾಮಾಸ ತದಾ ವೇಲೇವ ಮಕರಾಲಯಮ್‌ 11೧೨॥। 


-4- ಮಹಾಭಾರತ ಆಶ್ಚಮೇಧಿಕಪರ್ವ 


ಬಳಿಕ ಅರ್ಜುನನು ಉಕ್ಕಿಬರುವ ಸಮುದ್ರವನ್ನು ತಡೆಯುವಂತೆ ಬಾಣಗಳನ್ನು 
ಪ್ರಯೋಗಿಸಿ ಮಹಾಗಜವನ್ನು ತಡೆದು ನಿಲ್ಲಿಸಿದನು. 


ಸ ನಾಗಪ್ರವರೋ ವೀರ್ಯಾದ್‌ ಅರ್ಜುನೇನ ನಿವಾರಿತಃ । 
ತಸ್ಥೌ ಶರೈರ್ವಿನುನ್ನಾಂಗಃ ಶ್ವಾವಿಚ್ಚಿಲಲಿತೋ ಯಥಾ OA 


ಅರ್ಜುನನ ಬಾಣಗಳಿಂದ ತಡೆಯಲ್ಲಟ್ಟ ಶೋಭಿಸುತ್ತಿರುವ ಶ್ರೇಷ್ಠವಾದ ಆ ಗಜವು 
ಬಾಣಗಳಿಂದ ಚುಚ್ಚಲ್ಪಟ್ಟ ಅಂಗಾಂಗವುಳ್ಳದ್ದಾಗಿ ಮೈತುಂಬ ಮುಳ್ಳಿನಿಂದ ನಿಮಿರಿ 
ನಿಂತಿರುವ ಮುಳ್ಳುಹಂದಿಯಂತೆ ಕಾಣಿಸುತ್ತಿತ್ತು. 

ನಿವಾರಿತಂ ಗಜಂ ದೃಷ್ಟ್ವಾ ಭಗದತ್ತಾತ್ಮಜೋ ನೃಪಃ । 

ಉತ್ಸಸರ್ಜ ಶಿತಾನ್‌ ಬಾಣಾನ್‌ ಅರ್ಜುನೇ ಕ್ರೋಧಮುರ್ಚ್ಚಿತಃ ॥ 


ಅರ್ಜುನನು ಬಾಣಪ್ರಹಾರದಿಂದ ತನ್ನ ಮಹಾಗಜವನ್ನು ನಿಯಂತ್ರಿಸಿದ್ದನ್ನು ಕಂಡ 
ವಜ್ರದತ್ತನು ಅತ್ಯಂತ ಕ್ರೋಧದಿಂದ ಚೂಪಾದ ಬಾಣಗಳನ್ನು ಅರ್ಜುನನ ಮೇಲೆ 
ಪ್ರಯೋಗಿಸಿದನು. 


ಅರ್ಜುನಸ್ತು ಮಹಾರಾಜಃ ಶರೈಃ ಶರವಿಫಾತಿಭಿಃ । 
ವಾರಯಾಮಾಸ ತಾನ್‌ ಬಾಣಾನ್‌ ತದದ್ದುತಮಿವಾಭವತ್‌  ॥೧೫॥ 


ಮಹಾಬಾಹುವಾದ ಅರ್ಜುನನಾದರೂ ಶತ್ರುಗಳಿಗೆ ಘಾಸಿಯನ್ನುಂಟು ಮಾಡುವ 
ಬಾಣಗಳಿಂದ ವಜ್ರದತ್ತನು ಪ್ರಯೋಗಿಸಿದ ಎಲ್ಲ ಬಾಣಗಳನ್ನೂ ತಡೆದನು. ಈ 
ಅರ್ಜುನನ ಬಾಣಪ್ರಯೋಗದ ಕುಶಲತೆಯು ಪರಮಾದ್ಳುತವಾಗಿ ಕಾಣಿಸುತ್ತಿತ್ತು. 


ತತಃ ಪುನರಪಿ ಕ್ರುದ್ದೋ ರಾಜಾ ಪ್ರಾಗ್ಟೋತಿಷಾಧಿಪಃ । 
ಪ್ರೇಷಯಾಮಾಸ ನಾಗೇಂದ್ರಂ ಬಲವತ್‌ ಪರ್ವತೋಪಮಮ್‌ ॥॥೧೬॥ 
ಪುನಃ ಪ್ರಾಗ್ವ್ಯೋತಿಷಪುರದ ರಾಜನಾದ ವಜ್ರದತ್ತನು ಕ್ರುದ್ಧನಾಗಿ 


ಪರ್ವತದಂತಿರುವ ಮಹಾಗಜವನ್ನು ಬಲಾತ್ಕಾರವಾಗಿ ಅರ್ಜುನನ ಮೇಲೆ 
ನುಗ್ಗಿಸಿದನು. 


ತಮಾಪತಂತಂ ಸಂಪ್ರೇಕ್ಷ್ಯ ಬಲವಾನ್‌ ಪಾಕಶಾಸನಿಃ । 
ನಾರಾಚಮಗ್ಗಿಸಂಕಾಶಂ ಪ್ರಾಹಿಣೋದ್‌ ವಾರಣಂ ಪ್ರತಿ 1೧೭! 


ಅನುಗೀತಾಪರ್ವ -5- 


ಪಾಕಶಾಸನಿ ಎನಿಸಿದ ಅರ್ಜುನನು ಮಹಾಗಜವು ತನ್ನ ಮೇಲೆ ಎರಗಿ 
ಬರುತ್ತಿರುವುದನ್ನು ಕಂಡು ಅಗ್ನಿಗೆ ಸದೃಶವಾದ ಬಾಣ ಒಂದನ್ನು ಅದರ ಮೇಲೆ 
ಮಹಾಬಲವನ್ನು ಪ್ರಯೋಗಿಸಿ ಎಸೆದನು. 


ತೇನ ತದ್ದಾರಣೋ ರಾಜನ್‌ ಮರ್ಮಣ್ಯಭಿಹತೋ ಭೃಶಮ್‌ । 
ಪಪಾತ ಭೂಮೌ ಸಹಸಾ ವಜ್ರಾಹತ ಇವಾಚಲಃ 11೧೮॥ 


ಆ ಬಾಣವಾದರೂ ಮಹಾಗಜದ ಮರ್ಮಸ್ಥಳವನ್ನು ಹೊಕ್ಕು ಘಾಸಿಪಡಿಸಿತು. 
ಕೂಡಲೇ ವಜ್ರಾಯುಧದಿಂದ ಹೊಡೆಯಲ್ಲಟ್ಟ ಆ ಬಾಜ ಮೇಲೆ 
ಕುಸಿದು ಬಿದ್ದಿತು. 


ಸ ಪತನ್‌ ಶುಶುಭೇ ನಾಗೋ ಧನಂಜಯಶರಾಹತಃ । 
ವಿಶನ್ನಿವ ಮಹಾಶೈಲೋ ಮಹೀಂ ವಜ್ರಪ್ರಪೀಡಿತಃ Teal 


ಧನಂಜಯನ ಬಾಣದಿಂದ ಘಾಸಿಗೊಂಡು ನೆಲದ ಮೇಲೆ ಬೀಳುತ್ತಿದ್ದಆ ಆನೆಯು 
ವಜ್ರಾಯುಧದಿಂದ ಪೀಡಿಸಲ್ಲಟ್ಟು ಭೂಮಿಯ ಒಳಗೆ ಪರ್ವತವು ಕುಸಿಯುವಂತೆ 
ಕುಸಿಯುವುದು ಕಾಣಿಸುತ್ತಿತ್ತು. 

ತಸ್ಮಿನ್‌ ನಿಪತಿತೇ ನಾಗೇ ವಜ್ರದತ್ತಸ್ಯ ಪಾಂಡವಃ । 

ತಂ ನ ಭೇತವ್ಯಮಿತ್ಯಾಹ ತತೋ ಭೂಮಿಗತಂ ನೃಷಮ್‌ Io 


ಆನೆಯ ಸಹಿತವಾಗಿ ವಜ್ರದತ್ತನೂ ಕೆಳಗೆ ಬೀಳುತ್ತಿರಲು ಅರ್ಜುನನು ಅವನನ್ನು 
ಸಮಾಧಾನ ಪಡಿಸುತ್ತಾ, ವಜ್ರದತ್ತನೇ ನೀನು ಭಯಪಡುವ ಕಾರಣವಿಲ್ಲ ಎಂದು 
ಕೂಗಿ ಹೇಳಿದನು. 

ಅರ್ಜುನಃ 

ಅಬ್ರವೀಚ್ಚ ಮಹಾತೇಜಾಃ ಪ್ರಸ್ಥಿತಂ ಮಾಂ ಯುಧಿಷ್ಠಿರಃ । 

ರಾಜಾನಸ್ತೇ ನ ಹಂತವ್ಯಾಃ ತಾನ್‌ ಮೋಚಯ ಕಥಂಚನ 11೨೧! 

ಅರ್ಜುನ- ರಾಜಕುಮಾರನೇ, ಕುದುರೆಯ ರಕ್ಷಣೆಗಾಗಿ ಹೊರಟ ನನಗೆ 
ಯುಧಿಷ್ಠಿರನು ಹೇಳಿದ್ದಾನೆ. ಧನಂಜಯನೇ, ರಾಜರನ್ನು ಯಾವುದೇ ಕಾರಣದಿಂದ 
ಸಂಹರಿಸಬೇಡ ಎಂದು. 


-6- ಮಹಾಭಾರತ ಆಶ್ರಮೇಧಿಕಪರ್ವ 


ಸರ್ವಮೇತನ್ನರವ್ಯಾಘ್ರ ಭವತ್ವೇತಾವತಾ ಕೃತಮ್‌ । 
ಯೋಧಾಶ್ಚಾಪಿ ನ ಹಂತವ್ಯಾ ಕಥಂಚನ ರಣೇ ತ್ವಯಾ 12೨1 


ಆದ್ದರಿಂದ ನರವ್ಯಾಪುನೇ, ಇಲ್ಲಿಯ ತನಕ ನಡೆದ ಈ ಯುದ್ಧ ಪ್ರಕ್ರಿಯೆ ಸಾಕು. 
ಯುದ್ದದಲ್ಲಿಯಾವ ಯೋಧರನ್ನೂ ಸಂಹರಿಸಬಾರದು ಎಂದು ನನಗೆ ಯುಧಿಷ್ಠಿರನು 
ಮತ್ತೂ ಹೇಳಿರುತ್ತಾನೆ. 


ವಕ್ತವ್ಯಾಶ್ವಾಪಿ ರಾಜಾನಃ ಸರ್ವೈಃ ಸಹ ಸುಹೃಜ್ಜನೈ: । 
ಯುಧಿಷ್ಠಿರಸ್ಯಾಶಮೇಧೋ ಭವದ್ದಿರನುಭೂಯತಾಮ್‌ 11೨೩।1 


ಇಷ್ಟೇ ಅಲ್ಲದೆ ಯುಧಿಷ್ಠಿರನು ಹೇಳಿದ್ದಾನೆ. ನೀನು ಯಾವ ರಾಜಧಾನಿಯಲ್ಲಿ 
ಸಾಗುತ್ತೀಯೋ ಅಲ್ಲಿರುವ ರಾಜರಿಗೆ ಅಶಮೇಧ ಯಾಗದ ಮಹೋತ್ಸವದಲ್ಲಿ 
ಭಾಗವಹಿಸಿ, ಆನಂದವನ್ನು ಅನುಭವಿಸಬೇಕೆಂದು ರಾಜರಿಗೆ ಆಮಂತ್ರಣವನ್ನು 
ನೀಡಬೇಕೆಂದೂ ಹೇಳಿರುವನು. 


ಇತಿ ಭ್ರಾತೃವಚಃ ಶ್ರುತ್ವಾ ನ ಹನ್ಮಿ ತ್ಹಾಂ ನರಾಧಿಪ । 
ಉತ್ತಿಷ್ಠ ನ ಭಯಂ ತೇಶಸ್ತಿ ಸ್ಪಸ್ತಿಮಾನ್‌ ಭವ ಪಾರ್ಥಿವ 11೨೪॥ 
ರಾಜಕುಮಾರನೇ, ಹೀಗೆ ನನ್ನ ಅಣ್ಣನು ಹೇಳಿರುವ ಮಾತನ್ನುಕೇಳಿಸಿಕೊಂಡಿರುವ 


ನಾನು ಅವನ ಅಭಿಪ್ರಾಯಕ್ಕನುಗುಣವಾಗಿ ನಿನ್ನನ್ನು ಕೊಲ್ಲುವುದಿಲ್ಲ. ನನ್ನಿಂದ ನಿನಗೆ 
ಯಾವ ಭಯವೂ ಇಲ್ಲ. 


ಆಗಚ್ಛೇಸ್ತಂ ಮಹಾರಾಜ ಪರಾಂ ಚೈತ್ರೀಮುಪಸ್ಥಿತಾಮ್‌ । 
ತದಾತಶಮೇಧೋ ಭವಿತಾ ಧರ್ಮರಾಜಸ್ಯ ಧೀಮತಃ 11೨೫1! 


ನೀನು ಕ್ಷೇಮವಾಗಿ ಹಿಂದಿರುಗು. ಮುಂದೆ ಬರಲಿರುವ ಚೈತ್ರ ಮಾಸದ ಶುದ್ಧ 
ಹುಣ್ಣಿಮೆಯಂದು ಹಸ್ತಿನಾಪುರಕ್ಕೆ ಆಗಮಿಸು. ಧೀಮಂತನಾದ ಯುಧಿಷ್ಠಿರನ ಅಶ್ವಮೇಧ 
ಯಾಗವು ಅಂದು ಪ್ರಾರಂಭವಾಗುತ್ತದೆ. 
ವೈಶಂಪಾಯನಃ 
ಏವಮುಕ್ತಃ ಸ ರಾಜಾ ತು ಭಗದತ್ತಾತ್ಮಜಸ್ತದಾ । 
ತಥೇತ್ಯೇವಾಬ್ರವೀದ್‌ ವಾಕ್ಯಂ ಪಾಂಡವೇನಾಭಿನಿರ್ಜಿತಃ 11೨೬1 


ಅನುಗೀತಾಪರ್ವ ಜ್ಯ 


ವೈಶಂಪಾಯನ- ಅರ್ಜುನನು ಹೀಗೆ ಹೇಳಲು ಸೋಲನ್ನೊಬ್ಬದ ವಜ್ರದತ್ತನು 
ಹಾಗೆಯೇ ಆಗಲಿ ಎಂದು ಉತ್ತರಿಸಿ ಹೊರಟನು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ ಆಶ್ಲಮೇಧಿ 
ಕಪರ್ವಣಿ ಅಶ್ವಸಂಭರಣೇ ವಜ್ರದತ್ತವಿಸರ್ಜನಂ ನಾಮ ಷಟ್‌ಸಪ್ಪತಿತಮೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ಎಪ್ಪತ್ತಾರನೆಯ ಅಧ್ಯಾಯ ಮುಗಿಯಿತು. 
LS SS ರೇ 
ಎಪ್ಪತ್ತೇಳನೆಯ ಅಧ್ಯಾಯ 


ಅರ್ಜುನನು ಅಶ್ವವನ್ನು ಅನುಸರಿಸಿಕೊಂಡು ಸಿಂಧುದೇಶಕ್ಕೆ ಆಗಮಿಸಿ, 
ಸೈಂಧವರ ಜೊತೆ ಯುದ್ಧ ಮಾಡಿದುದು. ಅವರ ಬಳಿ ಯುದ್ಧ ಮಾಡುವಾಗ 
ಅರ್ಜುನನ ಗಾಂಡೀವ ಧನುಸ್ಸು ಬೀಳುವುದು. ಆ ಪ್ರಸಂಗದಲ್ಲಿ ದೇವತೆಗಳು, 
ಯಷಿಗಳು ಮೊದಲಾದವರು ಜಪವನ್ನು ಮಾಡಿ ಅರ್ಜುನನಿಗೆ ತೇಜಸ್ಸನ್ನು 
ತುಂಬುವುದು. ಪುನಃ ಅರ್ಜುನನು ಸೈಂಧವರೊಡನೆ ಯುದ್ಧ ಮಾಡಿದುದು. 
ವೈಶಂಪಾಯನಃ 


ಜಿತ್ವಾ ಪ್ರಸಾದ್ಯ ರಾಜಾನಂ ಭಗದತ್ತಸುತಂ ತದಾ । 
ವಿಸೃಜ್ಯ ಯಾತೇ ತುರಗೇ ಸೈಂಧವಾನ್‌ ಪ್ರತಿ ಭಾರತ Mell 


ವೈಶಂಪಾಯನ- ಅರ್ಜುನನು ಭಗದತ್ತನ ಮಗನಾದ ವಜ್ರದತ್ತನನ್ನು ತನ್ನ 
ಮಾತುಗಳಿಂದ ಸಂತೋಷಪಡಿಸಿ ಅವನ ಬಳಿ ಇರುವ ಯಜ್ಞಾಶ್ವವನ್ನು ಬಿಡಿಸಿಕೊಂಡು 
ಅಲ್ಲಿಂದ ಸೈಂಧವರಿರುವ ದೇಶದ ಕಡೆ ಕುದುರೆಯ ಜೊತೆ ಪ್ರಯಾಣ ಬೆಳೆಸಿದನು. 


ಸೈಂಧವೈರಭವದ್‌ ಯುದ್ಧಂ ತತಸ್ತಸ್ಯ ಕಿರೀಟಿನಃ । 

ಹತಶೇಷೈರ್ಮಹಾಯುದ್ದೇ ಹತಾನಾಂ ಚ ಸುತೈರಪಿ 11೨1 

ಆ ಸಿಂಧುದೇಶದಲ್ಲಿಯಾದರೂ ಸೈಂಧವರು ಕುದುರೆಯನ್ನು ಕಟ್ಟಿ ಹಾಕಿದರು. 
ಬಳಿಕ ಮಹಾಭಾರತದ ಯುದ್ಧದಲ್ಲಿ ಅಳಿದುಳಿದಿದ್ದ ಕೃತ್ರಿಯರಿಗೂ, ಯುದ್ಧದಲ್ಲಿ 
ಮರಣವನ್ನು ಹೊಂದಿದ ಕೃತ್ರಿಯರ ಮಕ್ಕಳಿಗೂ ಅರ್ಜುನನ ಜೊತೆಗೆ ಯುದ್ಧವು 
ಏರ್ಪಟ್ಟಿತು. 


-8- ಮಹಾಭಾರತ ಆಶಮೇಧಿಕಪರ್ವ 


ತೇ5ವತೀರ್ಣಮುಪಶ್ರುತ್ಯ ವಿಷಯಂ ಶ್ಲೇತವಾಹನಮ್‌ । 
ಪ್ರತ್ಯುದ್ಯಯುರಮೃಷ್ಯಂತೋ ರಾಜಾನಃ ಪಾಂಡವರ್ಷಭಮ್‌ 11೩ 


ಯಜ್ಞಾಶವು ಮತ್ತು ಅರ್ಜುನನು ತಮ್ಮದೇಶಕ್ಕೆ ಬಂದಿರುವುರೆಂಬುದನ್ನುತಿಳಿದ 
ಸಿಂಧುದೇಶದ ಕ್ಷತ್ರಿಯರು ಈ ವಿಷಯವನ್ನು ಸಹಿಸಲಾರದೆ ಅರ್ಜುನನನ್ನು 
ಎದುರಿಸಲು ಧಾವಿಸಿ ಬಂದರು. 


ಅಶ್ಚವಂತಂ ಪರಾಮೃಶ್ಯ ವಿಷಯಾಂತೇ ವಿಗಾಹಿತಮ್‌ । 
ನ ಭಯಂ ಚಕ್ರಿರೇ ಪಾರ್ಥಾದ್‌ ಭೀಮಸೇನಾದನಂತರಾತ್‌ WH 


ದೂರದಿಂದ ಯಜ್ಞಾಶದ ಜೊತೆಗೆ ಬರುತ್ತಿರುವ ಅರ್ಜುನನನ್ನುಕಂಡ ಸೈಂಧವರು 
ವಿಮರ್ಶೆಯನ್ನು ಮಾಡಿ, ಅಸ್ಪಷ್ಟವಾಗಿ ಕಾಣಿಸುತ್ತಿದ್ದರೂ ಆಗಮಿಸುತ್ತಿರುವವನು 
ಅರ್ಜುನನೆಂದೇ ತೀರ್ಮಾನಿಸಿದರು. ಭೀಮಸೇನನ ಸಹೋದರನಾದ ಅರ್ಜುನನ 
ವಿಷಯದಲ್ಲಿಅವರು ಭಯವನ್ನುಹೊಂದಲಿಲ್ಲ. 


ತೇಠ5ವಿದೂರಾದ್‌ ಧನುಷ್ಟಾಣಿಂ ಯಾಜ್ಞಿಯಸ್ಯ ಹಯಸ್ಯ ಚ । 
ಬೀಭತ್ತುಂ ಪ್ರತ್ಯಪಶ್ಯಂತ ಪದಾತಿಂ ಪ್ರತ್ಯುಪಸ್ಥಿತಮ್‌ Tel 


ಅರ್ಜುನನು ಹತ್ತಿರ ಆಗಮಿಸಿದಾಗ ಅಶಮೇಧ ಯಜ್ಞಕ್ಕೆ ಕುದುರೆಯನ್ನು 
ಅನುಸರಿಸಿಕೊಂಡು ಬರುತ್ತಿರುವದು ಧನುಷ್ಟಾಣಿಯಾದ ಅರ್ಜುನನೇ ಎಂದು 
ನಿಶ್ಚಯಿಸಿಕೊಂಡರು. ಕಾಲ್ನಡಿಗೆಯಿಂದಲೇ ಆಗಮಿಸುತ್ತಿರುವ ಅರ್ಜುನನನ್ನು 
ನೋಡಿದರು. 


ತತಸ್ತೇ ತಂ ಮಹಾವೀರ್ಯಂ ರಾಜಾನಃ ಪರ್ಯವಾರಯನ್‌ । 
ಜಿಗೀಷಂತೋ ನರವ್ಯಾಘ್ರಾಃ ಪೂರ್ವಂ ವಿನಿಕೃತಾ ಯುಧಿ Wl 


ಬಳಿಕ ಮಹಾವೀರ್ಯನಾದ ಅರ್ಜುನನನ್ನು ರಾಜರೆಲ್ಲರೂ ತಡೆದು ನಿಲ್ಲಿಸಿದರು. 
ಆ ನರಶ್ರೇಷ್ಠರೆಲ್ಲರೂ ಹಿಂದೆ ಈ ಅರ್ಜುನನಿಂದ ಯುದ್ಧದಲ್ಲಿ ಪರಾಜಿತರಾಗಿದ್ದರು. 
ಈ ಪ್ರಸಂಗದಲ್ಲಿ ಅವನನ್ನು ಗೆಲ್ಲಬೇಕೆಂಬ ಛಲವು ಅವರಲ್ಲಿ ಹುಟ್ಟಿತು. 


ತೇ ನಾಮಾನ್ಯಥ ಗೋತ್ರಾಣಿ ಕರ್ಮಾಣಿ ವಿವಿಧಾನಿ ಚ । 
ಕೀರ್ತಯಂತಸ್ತದಾ ಪಾರ್ಥಂ ಶರವರ್ಪರವಾಕಿರನ್‌ 11೭11 


ಅನುಗೀತಾಪರ್ವ 5 

ಬಳಿಕ ಸೈಂಧವರು ತಮ್ಮ ಹೆಸರುಗಳನ್ನೂ , ಗೋತ್ರಗಳನ್ನೂ, ತಾವು ಮಾಡಿರುವ 
ಬೇರೆ ಬೇರೆ ಸಾಹಸಕರ್ಮಗಳನ್ನೂ ಪ್ರಶಂಸಾ ಪೂರ್ವಕವಾಗಿ ಹೇಳಿಕೊಳ್ಳುತ್ತಾ, 
ಅರ್ಜುನನನ್ನು ಬಾಣಗಳಿಂದ ಮುಚ್ಚಿದರು. 


ತೇ ಕಿರಂತಃ ಶರಾಂಸ್ತೀಕ್ಷಾನ್‌ ವಾರಣೇಂದ್ರನಿವಾರಣಾನ್‌ । 
ರಣೇ ಜಯಮಭೀಪಂತಃ ಕೌಂತೇಯಂ ಪರ್ಯವಾರಯನ್‌ IC 


ಆನೆಗಳನ್ನೂ ತಡೆದು ನಿಲ್ಲಿಸಲು ಸಮರ್ಥವಾಗಿರುವಂತಹ ಬಾಣಗಳನ್ನು 
ಪ್ರಯೋಗಿಸುತ್ತಾ ವಿಜಯವನ್ನು ಬಯಸಿದ ಸೈಂಧವರು ಅರ್ಜುನನನ್ನುಸುತ್ತುವರಿದರು. 


ತೇ ಸಮೀಕ್ಸ್ಯ ತು ತಂ ವೀರಮುಗ್ರಕರ್ಮಾಣಮಾಹವೇ । 
ಸರ್ವೇ ಯುಯುಧಿರೇ ವೀರಾ ರಥಸ್ಥಾಸ್ತಂ ಪದಾತಿನಮ್‌ a 


ಯುದ್ಧದಲ್ಲಿಭಯಂಕರವಾದ ಕರ್ಮವನ್ನುಮಾಡುವ ಅರ್ಜುನನು ತಮ್ಮ ಮುಂದೆ 
ವಾಹನವನ್ನೇರದೇ ನೆಲದಲ್ಲಿ ನಿಂತಿರುವುದನ್ನು ಕಂಡು ರಥವನ್ನೇರಿದ ಆ ಎಲ್ಲ 
ಸೈಂಧವರು ಯುದ್ಧದಲ್ಲಿ ತೊಡಗಿದರು. | 

ತೇ ತಮಾಜಫಿರೇ ವೀರಾ ನಿವಾತಕವಚಾಂತಕಮ್‌ । 

ಸಂಶಪ್ರಕನಿಹಂತಾರಂ ಹಂತಾರಂ ಸೈಂಧವಸ್ಯ ಚ 1೧೦॥ 

ನಿವಾತಕವಚರನ್ನು ಸಂಹರಿಸಿರುವ, ಸಂಶಪ್ತಕರನ್ನೂ ಸಂಹರಿಸಿರುವ, ಸೈಂಧವ 
ಹಂತಕನಾದ ಅರ್ಜುನನನ್ನುಎಲ್ಲಸೈಂಧವ ವೀರರು ಬಾಣಗಳಿಂದ ಹೊಡೆಯಲು 
ಆರಂಭಿಸಿದರು. 

ತತೋ ರಥಸಹಸ್ರೇಣ ಗಜಾನಾಮಯುತೇನ ಚ । 

ಕೋಷ್ಯಕೀಕೃತ್ಯ ಕೌಂತೇಯಂ ಸಂಪ್ರಸ್ಥಿತಮವಾರಯನ್‌ 11೧೧॥ 

ಸಾವಿರ ರಥಸೈನ್ಯದಿಂದಲೂ, ಹತ್ತುಸಾವಿರ ಗಜಸೈನ್ಯದಿಂದಲೂ ಅರ್ಜುನನನ್ನು 
ಸುತ್ತುವರಿದು ಅವನನ್ನುಮಧ್ಯದಲ್ಲಿಮಾಡಿಕೊಂಡು ಜಯಾಕಾಂಕ್ಷಿಗಳಾಗಿ ಸಂತುಷ್ಟರಾಗಿ 


ಯುದ್ಧಮಾಡಲು ಆರಂಭಿಸಿದರು. 
ಸಂಸ್ಕರಂತೋ ವಧಂ ವೀರಾಃ ಸಿಂಧುರಾಜಸ್ಯ ಧೀಮತಃ | 


ಜಯದ್ರಥಸ್ಯ ಕೌರವ್ಯ ಸಮರೇ ಸವ್ಯಸಾಚಿನಾ 11೧೨1 


-10- ಮಹಾಭಾರತ ಆಶ್ಚಮೇಧಿಕಪರ್ವ 


ಹಿಂದೆ ನಡೆದ ಭಾರತ ಯುದ್ಧದಲ್ಲಿ ಅರ್ಜುನನು ಸಿಂಧುರಾಜನಾದ 
ಜಯದ್ರಥನನ್ನು ಸಂಹರಿಸಿದನೆಂದು ಸ್ಥರಿಸಿಕೊಳ್ಳುತ್ತಾ ಅವರೆಲ್ಲರೂ ಮೇಘದಂತಿರುವ 
ಅರ್ಜುನನ ಮೇಲೆ ಬಾಣಗಳನ್ನು ಎಸೆದರು. 


ತತಃ ಪರ್ಜನ್ಯವತ್‌ ಸರ್ವೇ ಶರವೃಷ್ಟಿಮವಾಸ್ಫಜನ್‌ | 
ತೈಃ ಕೀರ್ಣಃ ಶುಶುಭೇ ಪಾರ್ಥೋ ರವಿರ್ಮೇಘಾಂತರೇ ಯಥಾ ॥ 
ಪ್ರತಿಯೊಬ್ಬರೂ ಯುದ್ಧಮದದಿಂದ ಮಳೆಯಂತೆಯೇ ಬಾಣಗಳ ವೃಷ್ಟಿಯನ್ನು 


ಅರ್ಜುನನ ಮೇಲೆ ಸುರಿದರು. ಈ ಪ್ರಸಂಗದಲ್ಲಿ ಅರ್ಜುನನು ಸೂರ್ಯನು 
ಮೇಘಗಳ ಮಧ್ಯದಲ್ಲಿಶೋಭಿಸುವಂತೆ ಅವರು ಎಸೆದ ಬಾಣಗಳಿಂದ ಶೋಭಿಸಿದನು. 


ಸ ಶರೈಃ ಸಮವಚ್ಛನ್ನೋ ದದೃಶೇ ಪಾಂಡವರ್ಷಭಃ । 
ಪಂಜರಾಂತರಸಂಚಾರೀ ಶಕುಂತ ಇವ ಭಾರತ 11೧೪॥॥ 


ಸೈಂಧವರ ಬಾಣಗಳಿಂದ ಆಚ್ಚಾದಿತನಾದ ಪಾಂಡವಶ್ರೇಷ್ಠನು ಒಂದು ಪಂಜರದಲ್ಲಿ 
ಸಂಚರಿಸುವ ಶಕುಂತ ಪಕ್ಷಿಯಂತೆ ಕಂಡುಬಂದನು. 


ತತೋ ಹಾಹಾಕೃತಂ ಸರ್ವಂ ಕೌಂತೇಯೇ ಶರಪೀಡಿತೇ । 
ತೈಲೋಕ್ಯಮಭವತ್‌ ಸರ್ವಂ ರವಿಶ್ಚಾಸೀದ್‌ ರಜೋರುಣಃ 11೧೫! 


ಅರ್ಜುನನು ಬಾಣಗಳಿಂದ ಪೀಡಿತನಾಗುತ್ತಿರಲು ಅವರೆಲ್ಲರೂ ಸಂತೋಷದಿಂದ 
ಹಾಹಾಕಾರವನ್ನುಮಾಡಿದರು. ಮೂರುಲೋಕಗಳಿಗೇ ಮುಸುಕು ಕವಿದಂತಾಯಿತು. 
ಸೂರ್ಯನು ಧೂಳು ಮುಚ್ಚಿದಂತಾದನು. 


ತತೋ ವವೌ ಮಹಾರಾಜ ಮಾರುತೋ ರೋಮಹರ್ಷಣಃ । 
ರಾಹುರಗ್ರಸದಾದಿತ್ಯಂ ಯುಗಪತ್‌ ಸೋಮಮೇವ ಚ 11೧೬॥ 


ಆ ಸಮಯದಲ್ಲಿರೋಮಾಂಚಕಾರಿಯಾದ ಚಂಡಮಾರುತವು ಬೀಸತೊಡಗಿತು. 
ರಾಹುವು ಸೂರ್ಯ-ಚಂದ್ರರಿಬ್ಬರನ್ನೂಏಕಕಾಲದಲ್ಲಿನುಂಗಿದನು. 


ಉಲ್ಫಾಶ್ವ ಜಫಿರೇ ಸೂರ್ಯಂ ಕೀರ್ಯಮಾಣಾಃ ಸಮಂತತಃ ಟ 
ವೇಪಥುಶ್ಚಾಭವದ್‌ ರಾಜನ್‌ ಕೈಲಾಸಸ್ಯ ಮಹಾಗಿರೇಃ 11೧೭॥ 


ಅನುಗೀತಾಪರ್ವ -11- 


ಎಲ್ಲ ಕಡೆಗಳಲ್ಲಿಯೂ ಉಲ್ಫಾಪಾತಗಳಾದವು. ಸೂರ್ಯನ ಮೇಲೆಯೂ 
ಉಲ್ಕೆಗಳು ಬೀಳುತ್ತಿದ್ದವು. ಕೈಲಾಸ ಪರ್ವತವು ನಡುಗಲಾರಂಭಿಸಿತು. 


ಮುಮುಚುಶ್ಠಾಸ್ರಮತ್ಯುಷ್ಣು ದುಃಖಶೋಕಸಮನಿತಾಃ । 
ಸಪ್ಪರ್ಷಯೋ ಜಾತಭಯಾಸ್ತಥಾ ದೇವರ್ಷಯೋತಪಿ ಚ 11೧೮॥ 


ಅರ್ಜುನನಿಗುಂಟಾದ ದುಖ್ಠಿತಿಯನ್ನು ಕಂಡು ದುಃಖ-ಶೋಕಗಳಿಂದ ತುಂಬಿದ 
ಸಪ್ಪರ್ಷಿಗಳು ಬಿಸಿಯಾದ ಕಣ್ಣೀರನ್ನು ಸುರಿಸಿದರು. ಭಯವನ್ನು ಹೊಂದಿದರು. 
ದೇವರ್ಷಿಗಳ ಸ್ಥಿತಿಯೂ ಹೀಗೇ ಆಯಿತು. 


ಶಶಶ್ಚಾಶು ವಿನಿರ್ಭದ್ಯ ಮಂಡಲಂ ಶಶಿನೋ5ಗಮತ್‌ । 
ವಿಷರೀತಸ್ತಥಾ5 ಕಾಶಸ್ತಸ್ಥಿನ್ನುತ್ಲಾತಲಕ್ಷಣೇ Teal 


ಚಂದ್ರನಲ್ಲಿದ್ದ ಮೊಲವನ್ನು ಭೇದಿಸಿಕೊಂಡು ಉಲ್ಕೆಗಳು ಚಂದ್ರಮಂಡಲದ 
ಸುತ್ತಲೂ ಬೀಳತೊಡಗಿದವು. ಎಲ್ಲ ದಿಕ್ಕುಗಳೂ ಹೊಗೆಯಿಂದ ವ್ಯಾಪ್ತವಾಗಿದ್ದು 
ವಿಪರೀತವಾಗಿ ಕಾಣಿಸುತ್ತಿದ್ದವು. 

ರಾಸಭಾರುಣಸಂಕಾಶಾ ಧನುಷ್ಠಂತಃ ಸವಿದ್ಯುತಃ । 

ಆವೃತ್ಯ ಗಗನಂ ಮೇಘಾ ಮುಮುಚುರ್ಮಾಂಸಶೋಣಿತಮ್‌ ॥1೨೦॥ 

ಕತ್ತೆಯ ಬಣ್ಣದಂತೆ ಬಣ್ಣವುಳ್ಳ ಮತ್ತು ಎಣ್ಣೆಗೆಂಪಿನ ಬಣ್ಣಗಳಿಂದ ಉಂಟಾದ 
ಬಣ್ಣವುಳ್ಳ ಕಾಮನ ಬಿಲ್ಲಿನಿಂದ ಕೂಡಿದ, ಮಿಂಚಿನಿಂದ ಯುಕ್ತವಾದ ಮೇಘಗಳು 
ಆಕಾಶದಲ್ಲಿವ್ಯಾಪಿಸಿ ರಕ್ತ-ಮಾಂಸಗಳನ್ನು ಸುರಿಸಲಾರಂಭಿಸಿದವು. 

ಏವಮಾಸೀತ್‌ ತದಾ ವೀರೇ ಶರವರ್ಷಾಭಿಸಂವೃತೇ | 

ಲೋಕೇಶಸ್ಟಿನ್‌ ಭರತಶ್ರೇಷ್ಠ ತದದ್ದುತಮಿವಾಭವತ್‌ 11೨೧॥ 


ಅರ್ಜುನನು ಶತ್ರುಗಳಿಂದ ಬಿಟ್ಟ ಬಾಣಗಳಿಂದ ಮುಚ್ಚಿಹೋದಾಗ ಇಂತಹ 
ಉತ್ಪಾತಗಳು ಪರಮಾದ್ದುತವಾಗಿ ಕಾಣಿಸಿಕೊಂಡವು. 


ತಸ್ಯ ತೇನಾಭಿಕೀರ್ಣೇನ ಶರಜಾಲೇನ ಸರ್ವತಃ । 
ಮೋಹಾತ್‌ ಪಪಾತ ಗಾಂಡೀವಮಾವಾಪಶ್ಚ ಕರಾದಪಿ 1೨೨1 


-12- ಮಹಾಭಾರತ ಆಶ್ಚಮೇಧಿಕಪರ್ವ 


ಎಲ್ಲಕಡೆಗಳಿಂದಲೂ ಎರಚಲ್ಪಟ್ಟಬಾಣಗಳ ಸಮುದಾಯದಿಂದ ಅರ್ಜುನನು 
ವಿಮೋಹಿತನಾದನು. ಅವನ ಕೈಯಲ್ಲಿರುವ ಗಾಂಡೀವವೂ, ಕೈಗೆ ಹಾಕಿಕೊಂಡಿರುವ 
ಕಂಕಣವೂ ಜಾರಿಬಿದ್ದವು. ` 


ತಸ್ಮಿನ್‌ ಮೋಹಮನುಪ್ರಾಪ್ರೇ ಶರಜಾಲಂ ಮಹತ್ತರಮ್‌ । 
ಸೈಂಧವಾ ಮುಮುಚುಸ್ತೂರ್ಣಂ ಗತಸತ್ತೇ ಮಹಾರಥೇ 112೩1 


ಹೀಗೆ ಮಹಾರಥನಾದ ಅರ್ಜುನನು ಮೋಹವನ್ನು ಹೊಂದಿದ್ದರೂ ಸೈಂಧವರು 
ಗತಸತ್ತನಾದ, ಮಹಾರಥನಾದ ಅರ್ಜುನನ ಮೇಲೆ ಬಾಣಗಳನ್ನು ಸುರಿಸುತ್ತಲೇ 
ಇದ್ದರು. 


ತತೋ ಮೋಹಸಮಾಪನ್ನಂ ಜ್ಞಾತ್ವಾ ಪಾರ್ಥಂ ದಿವೌಕಸಃ । 
ಸರ್ವೇ ವಿತ್ರಸ್ತಮನಸಃ ಸರ್ವೇ ಶಾಂತಿಪರಾಃ ಸ್ಥಿತಾಃ 11೨೪॥॥ 


ಅರ್ಜುನನು ಮೋಹವನ್ನು ಹೊಂದಿರುವನೆಂದು ತಿಳಿದಿರುವ ದೇವತೆಗಳು 
ಎಲ್ಲರೂ ಕಳವಳಗೊಂಡ ಮನಸ್ಸುಳವರಾಗಿ ಶಾಂತಿಕರ್ಮವನ್ನು ಆಲೋಚಿಸಲು 
ಆರಂಭಿಸಿದರು. 


ತತೋ ದೇವರ್ಷಯಃ ಸರ್ವೇ ತಥಾ ಸಪ್ತರ್ಷಯೋಇಪಿ ಚ ॥ 

ಬ್ರಹ್ಮರ್ಹಯಶ್ಚ ವಿಜಯಂ ಜೇಪುಃ ಪಾರ್ಥಸ್ಯ ಧೀಮತಃ 1೨೫1! 

ಅರ್ಜುನನಿಗೆ ಜಯವಾಗಲೆಂದು ದೇವರ್ಷಿಗಳು, ಸಪ್ತರ್ಷಿಗಳು, ಬ್ರಹ್ಮರ್ಷಿಗಳು 
ಜಪಿಸಲಾರಂಭಿಸಿದರು. 

ತತಃ ಪ್ರದೀಪಿತೇ ದೇವೈಃ ಪಾರ್ಥತೇಜಸಿ ಪಾರ್ಥಿವ । 

ತಸ್ಮಾವಚಲವದ್ದೀಮಾನ್‌ ಸಂಗ್ರಾಮೇ ಪರಮಾಸ್ಟವಿತ್‌ 11೨೬।1 


ದೇವತೆಗಳೆಲ್ಲರೂ ಅರ್ಜುನನು ತೇಜಸ್ಸಂಪನ್ನನಾಗಲೆಂದು ಪ್ರಾರ್ಥಿಸಿದಾಗ, ಅವರ 
ಮಂತ್ರದ ಬಲದಿಂದ ಅರ್ಜುನನು ತೇಜೋಯುಕ್ತನಾದನು. ಶ್ರೇಷ್ಠವಾದ ಅಸ್ವಜ್ಞನಾದ 
ಅರ್ಜುನನು ಯುದ್ಧದಲ್ಲಿಬುದ್ದಿಸ್ವಾಸ್ತ್ಯವನ್ನುಪಡೆದು ಅಚಲನಾಗಿ ನಿಂತನು. 


ವಿಚಕರ್ಷ ಧನುರ್ದಿವ್ಯಂ ತತಃ ಕೌರವನಂದನಃ । 
ವಜ್ರಸ್ಯೇವೇಹ ಶಬ್ದೋ5 ಭೂನ್ಮಹಾಂಸ್ತಸ್ಯ ಪುನಃ ಪುನಃ 11೨೭।1 


ಅನುಗೀತಾಪರ್ವ ಗತ 


ಕೌರವನಂದನನಾದ ಅರ್ಜುನನು ದಿವ್ಯವಾದ ಧನುಸಿನ ಜ್ಯಾವನ್ನು ಬಲವಾಗಿ 
ಸೆಳೆದನು. ಆ ಧನುಸಿನ ಠೇಂಕಾರದಿಂದ ಉಂಟಾದ ಶಬ್ದದ ಅಲೆಯು ವಜ್ರಾಯುಧದ 
ಶಬ್ದದಂತೆ ಪುನಃ ಪುನಃ ಪ್ರತಿಧ್ವನಿಸಿತು. 

ತತಃ ಸ ಶರವರ್ಷಾಣಿ ಪ್ರತ್ಯಮಿತ್ರಾನ್‌ ಪ್ರತಿ ಪ್ರಭುಃ । 

ವವರ್ಷ ಚ ತಥಾ ಪಾರ್ಥೋ ವರ್ಷಾಣೀವ ಪುರಂದರಃ 11೨೮॥! 

ಶತ್ರುಗಳನ್ನು ಉದ್ದೇಶಿಸಿಕೊಂಡು ಪ್ರಭುವಾದ ಅರ್ಜುನನು ಬಾಣಗಳ ಮಳೆಯನ್ನೇ 
ಸುರಿದನು. ಇಂದ್ರದೇವನು ವರ್ಷಯತುವಿನಲ್ಲಿಸುರಿಸುವ ಮಳೆಹನಿಗಳಂತೆ ಅನೇಕ 
ಸಂಖ್ಯೆಯ ಬಾಣಗಳ ಮಳೆಯನ್ನು ಸೈಂಧವರ ಮೇಲೆ ಸುರಿದನು. 


ತತಸ್ತೇ ಸೈಂಧವಾ ಯೋಧಾಃ ಸರ್ವ ಏವ ಸರಾಜಕಾಃ । 

ನಾದೃಶ್ಯಂತ ಶರೈಃ ಕೀರ್ಣಾಃ ಶಲಭೈರಿವ ಪಾದಪಾಃ 11೨೯॥| 

ರಾಜರಿಂದ ಸಹಿತರಾದ ಸೈಂಧವ ಯೋಧರೆಲ್ಲರೂ ಅರ್ಜುನನ ಬಾಣಗಳಿಂದ 
ತುಂಬಿಹೋದರು. ಪರಸ್ಪರ ಯಾರೂ ಕಣ್ಣಿಗೆ ಕಾಣಿಸಲಿಲ್ಲ. ಪತಂಗಗಳಿಂದ 
ಆವೃತವಾದ ವ್ಯಕ್ಷಗಳಂತೆ ಅರ್ಜುನನ ಬಾಣಗಳಿಂದ ಸೈಂಧವಯೋಧರೆಲ್ಲರೂ 
ಆವೃತವಾಗಿ ಅದೃಶ್ಯರಾದರು. 

ತಸ್ಯ ಶಬ್ದೇನ ವಿತ್ರೇಸುರ್ಭಯಾರ್ತಾಶ್ಚ ವಿದುದ್ರುವುಃ । 

ಮುಮುಚುಶ್ಚಾಶ್ರು ಶೋಕಾರ್ತಾ ನಿಕೃತ್ತಾಶ್ಚಾಪಿ ಸೈಂಧವಾಃ HAO 

ನಿರಂತರವೂ ಕೇಳಿಬರುತ್ತಿದ್ದಗಾಂಡೀವ ಧನುಸ್ಸಿನ ಠೇಂಕಾರ ಶಬ್ದದಿಂದ ಸೈಂಧವ 


ಕೃತ್ರಿಯರೆಲ್ಲರೂ ಭಯ ಹೊಂದಿದರು. ಕೆಲವರು ಓಡಿಹೋದರು, ಮತ್ತೆ ಕೆಲವರು 
ದುಃಖಿತರಾಗಿ ಕಣ್ಣೀರನ್ನು ಸುರಿಸಿದರು. ಕೆಲವರು ಬಾಣಗಳಿಂದ ಅವಯವ ಛೇದವನ್ನೇ 


ಹೊಂದಿದರು. 
ತಾಂಸ್ತು ಸರ್ವಾನ್‌ ನರಶ್ರೇಷ್ಠ ಸರ್ವತೋ ವಿಚರದ್‌ ಬಲೀ । 
ಅಲಾತಚಕ್ರವದ್‌ ರಾಜನ್‌ ಶರಜಾಲೈಃ ಸಮರ್ಪಯನ್‌ HAO 
ಆ ಎಲ್ಲಸೈಂಧವ ಯೋಧರನ್ನು ನರಶ್ರೇಷ್ಠನಾದ ಅರ್ಜುನನು ಹತ್ತು ದಿಕ್ಕುಗಳಿಗೆ 
ಓಡಿಸಿದನು. ಪಂಜಿನ ಚಕ್ರದಂತೆ ಎಲ್ಲೆಡೆಯೂ ಸಂಚರಿಸುತ್ತಾ ಸೈಂಧವರ ಮೇಲೆ 
ಬಾಣಪ್ರಯೋಗಗಳನ್ನು ಮಾಡುತ್ತಲೇ ಇದ್ದನು. 


-14- ಮಹಾಭಾರತ ಆಶಮೇಧಿಕಪರ್ವ 


ತಮಿಂದ್ರಜಾಲಪ್ರತಿಮಂ ಬಾಣಜಾಲಮಮಿತ್ರಹಾ । 
ವ್ಯಸ್ಸಜದ್‌ ದಿಕ್ಷು ಸರ್ವಾಸು ಮಹೇಂದ್ರ ಇವ ಸರ್ವತಃ 11೩೨11 


ಶತ್ರುಸೂದನನಾದ ಅರ್ಜುನನು ವಜ್ರಧರನಾದ ಇಂದ್ರನಂತೆ ಎಲ್ಲ 
ದಿಕ್ಕುಗಳಲ್ಲಿಯೂ ಇಂದ್ರಜಾಲಸದ್ಭಶವಾದ ಬಾಣಜಾಲಗಳನ್ನುಸುರಿಸಲಾರಂಭಿಸಿದನು. 

ಮೇಘಜಾಲನಿಭಂ ಸೈನ್ಯಂ ವಿದಾರ್ಯ ಸ ರವಿಪ್ರಭಃ । 

ವಿಬಭೌ ಕೌರವಶ್ರೇಷ್ಠಃ ಶರದೀವ ದಿವಾಕರಃ 11೩೩1 

ಶರತ್ಕಾಲದಲ್ಲಿಮೇಘಗಳ ಸಮೂಹವನ್ನು ಛಿನ್ನ- ಭಿನ್ನಗೊಳಿಸುವ ಸೂರ್ಯನಂತೆ 
ಮೇಘಸದೃಶವಾದ ಸೈಂಧವಸೈನ್ಯವನ್ನು ತನ್ನ ಬಾಣಗಳೆಂಬ ವೃಷ್ಟಿಯಿಂದ ಛಿನ್ನ- 
ಭಿನ್ನಗೊಳಿಸಿ ಅರ್ಜುನನು ಶೋಭಿಸಿದನು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 

ಆಶ್ವಮೇಧಿಕಪರ್ವಣಿ ಅಶ್ವಸಂಚರಣೇ ಸೈಂಧವಯುದ್ಧಂ ನಾಮ 
ಸಪ್ತಸಪ್ತತಿತಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಆಶ್ವಮೇಧಿಕಪರ್ವದಲ್ಲಿ ಎಪ್ಪತ್ತೇಳನೆಯ ಅಧ್ಯಾಯ ಮುಗಿಯಿತು. 
Xk 


ಎಪ್ಪತ್ತೆಂಟನೆಯ ಅಧ್ಯಾಯ 
ಅರ್ಜುನ-ಸೈಂಧವರ ಯುದ್ಧ ಕ್ಯ 
ದುಶ್ತಲೆಯ ಪ್ರಾರ್ಥನೆಯಂತೆ ಯುದ್ಧವನ್ನು ನಿಲ್ಲಿಸಿದುದು. 
ವೈಶಂಪಾಯನಃ 
ತತೋ ಗಾಂಡೀವಭೃಚ್ಛೂರೋ ಯುದ್ಧಾಯ ಸಮುಪಸ್ಥಿತಃ । 
ವಿಬಭೌ ಯುಧಿ ದುರ್ಧರ್ಷೋ ಹಿಮವಾನಚಲೋ ಯಥಾ 11೧॥ 


ವೈಶಂಪಾಯನ- ಜನಮೇಜಯನೇ, ಗಾಂಡೀವಧನುರ್ಧಾರಿಯಾದ, ಯುದ್ಧಕ್ಕಾಗಿ 
ಸಿದ್ಧನಾಗಿ ನಿಂತಿರುವ, ಶತ್ರುಗಳಿಂದ ಎದುರಿಸಲು ಅಸಾಧ್ಯನಾದ ಅರ್ಜುನನು 
ರಣಭೂಮಿಯಲ್ಲಿಅಚಲವಾದ ಹಿಮವದ್‌ ಪರ್ವತದಂತೆ ಶೋಭಿಸಿದನು. 


ಅನುಗೀತಾಪರ್ವ -15- 


ತತಃ ಸೈಂಧವಯೋಧಾಸ್ತೇ ಪುನರೇವ ವ್ಯವಸ್ಥಿತಾಃ । 
ವಿಮುಂಚಂತಃ ಸುಸಂರಬ್ಬಾ ಶರವರ್ಷಾಣಿ ಭಾರತ 11೨।! 


ಬಳಿಕ ಬಹಳವಾಗಿ ಕೋಪಗೊಂಡಿರುವ ಸೈಂಧವ ಯೋಧರು ಪುನಃ ಒಟ್ಟಾಗಿ 
ಅರ್ಜುನನನ್ನುಎದುರಿಸಲು ಬಾಣಗಳ ಮಳೆಯನ್ನುಸುರಿದರು. 


ತಾನ್‌ ಪ್ರಹಸ್ಯ ಮಹಾವೀರ್ಯಃ ಪುನರೇವ ವ್ಯವಸ್ಥಿತಾನ್‌ । 
ತತಃ ಪ್ರೋವಾಚ ಕೌಂತೇಯೋ ಮುಮೂರ್ಷುನ್‌ ಶ್ಲಕ್ಷ್ಯಯಾ ಗಿರಾ ॥ 


ಸೈಂಧವ ವೀರರು ಯುದ್ಧದಲ್ಲಿ ಮರಣವನ್ನು ಹೊಂದುವ ಆಸೆಯಿಂದಲೇ 
ಸಂಘಟಿತರಾಗಿ ಬಂದು ತಮ್ಮ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತಿರುವುದಾಗಿ 
ಅರ್ಜುನನು ನೋಡಿ ಮಧುರವಾದ ಮಾತುಗಳಿಂದಲೇ ಇಂತು ನುಡಿದನು. 
ಅರ್ಜುನಃ 


ಯುಧ್ಯಧ್ವಂ ಪರಯಾ ಶಕ್ಯಾ ಯತದ್ದಂ ಚ ವಧೇ ಮಮ । 

ಕುರುದ್ದಂ ಸರ್ವಕಾರ್ಯಾಣಿ ಮಹದ್‌ ವೋ ಭಯಮಾಗತಮ್‌ ॥೪॥ 

ಅರ್ಜುನ- ಸೈಂಧವ ವೀರರೇ, ನಿಮ್ಮಲ್ಲಿರುವ ಸಮಗ್ರ ಶಕ್ತಿಯನ್ನೂಪ್ರಯೋಗಿಸಿ 
ನನ್ನೊಡನೆ ಯುದ್ಧಮಾಡಿರಿ. ನನ್ನನ್ನು ಜಯಿಸುವ ದೃಷ್ಟಿಯಿಂದಲೇ ನಿಮ್ಮ ಸಮಗ್ರ 
ಪ್ರಯತ್ನವಿರಲಿ. ನೀವು ಮಾಡಬೇಕಾದ ಕರ್ಮಗಳನ್ನೆಲ್ಲ ಮುಗಿಸಿ ಬನ್ನಿರಿ. ನಿಮಗೆ 
ಪ್ರಾಣಭಯವು ಸನ್ನಿಹಿತವಾಗಿದೆ. 

ಏಷ ಯೋತ್ಪ್ಯಾಮಿ ವಃ ಸರ್ವಾನ್‌ ನಿವಾರ್ಯ ಶರವಾಗುರಾಮ್‌ । 

ತಿಷ್ಠದ್ಧಂ ಯುದ್ಧಮನಸೋ ದರ್ಪಾನ್‌ ವಿನಯಿತಾಸ್ಥಿ ವಃ 11೫ 

ನೀವು ಪ್ರಯೋಗಿಸುತ್ತಿರುವ ಬಾಣಗಳ ಸಮುದಾಯವೆಲ್ಲವನ್ನೂ ಕ್ಷಣಮಾತ್ರದಲ್ಲಿ 
ತುಂಡರಿಸುತ್ತೇನೆ. ಯುದ್ಧ ಮಾಡುವ ಮನಸ್ಸಿನಿಂದ ನನ್ನೆದುರು ನಿಲ್ಲಿರಿ. ನಿಮ್ಮೆಲ್ಲರ 
ದರ್ಪವನ್ನು ಕ್ಷಣಮಾತ್ರದಲ್ಲಿ ಶಾಂತಗೊಳಿಸುತ್ತೇನೆ. 

ವೈಶಂಪಾಯನಃ 
ಏತಾವದುಕ್ತ್ಯಾ ಕೌರವ್ಯೋ ರೋಷಾದ್‌ ಗಾಂಡೀವಬ್ಛತ್‌ ತದಾ । 
ನ ತತಾಪ ವಚಃ ಸ್ಥತ್ವಾ ಭ್ರಾತುರ್ಜ್ಯೇಷ್ಠಸ್ಯ ಭಾರತ 11೬ 


-16- ಮಹಾಭಾರತ ಆಶ್ಚಮೇಧಿಕಪರ್ವ 


ನ ಹಂತವ್ಯಾ ರಣೇ ತಾತ ಕ್ಷತ್ರಿಯಾ ವಿಜಿಗೀಷವಃ । 
ಜೇತವ್ಯಾಶ್ಚೇತಿ ಯತ್ಪೋಕ್ತಂ ಧರ್ಮರಾಜ್ಞಾ ಮಹಾತ್ಮನಾ 11೭1! 


ವೈಶಂಪಾಯನ- ಗಾಂಡೀವಧಾರಿಯಾದ ಅರ್ಜುನನು ರೋಷದಿಂದ ಹೀಗೆ 
ಹೇಳುತ್ತಾ ಯುದ್ಧಕ್ಕೆ ಸಜ್ಜಾಗಿ ನಿಂತನು. ಆದರೆ ಧರ್ಮಾತ್ಮನಾದ ಯುಧಿಷ್ಠಿರನು ಹೇಳಿದ 
ಯುದ್ಧದಲ್ಲಿ ಕತ್ರಿಯರನ್ನು ಕೊಲ್ಲಬಾರದು, ಜಯಿಸಬೇಕು ಎಂಬ ಮಾತು ಅರ್ಜುನನಿಗೆ 
ನೆನಪಾಯಿತು. 


ಚಿಂತಯಾಮಾಸ ಚ ತದಾ ಫಲ್ಲುನಃ ಪುರುಷರ್ಷಭಃ Il 


ಧರ್ಮರಾಜನ ಮಾತುಗಳನ್ನುನೆನೆದು ಪುರುಷರ್ಷಭನಾದ ಫಲ್ಗುನನು ಹೀಗೆ 
ಆಲೋಚಿಸಿದನು. 


ಇತ್ಯುಕ್ತೋರಹಂ ನರೇಂದ್ರೇಣ ನ ಹಂತವ್ಯಾ ನೃಪಾ ಇತಿ । 
ಕಥಂ ತನ್ನ ಮೃಷೇಹ ಸ್ಯಾದ್‌ ಧರ್ಮರಾಜವಚಃ ಶುಭಮ್‌ al 


ನರಶ್ರೇಷ್ಠನಾದ ಧರ್ಮರಾಜನು ಯಾವುದೇ ಕ್ಷತ್ರಿಯರನ್ನು ಕೊಲ್ಲಬಾರದು ಎಂದು 
ಹೇಳಿದ್ದಾನೆ. ಈ ಪ್ರಸಂಗದಲ್ಲಿಧರ್ಮರಾಜನ ಈ ಮಂಗಳಮಯವಾದ ಮಾತನ್ನು 
ನಾನು ಹೇಗೆ ಸುಳ್ಳಾಗದಿರುವಂತೆ ವರ್ತಿಸಲಿ? 


ನ ಹಂತವ್ಯಾಶ್ಚ ರಾಜಾನೋ ರಾಜ್ಞಶ್ಚಾಜ್ಞಾ ಕೃತಾ ಭವೇತ್‌ 11೧೦॥॥ 


ಯಾವುದೇ ರಾಜರನ್ನು ಸಂಹರಿಸಬಾರದು. ಕುದುರೆಯನ್ನು ರಕ್ಷಿಸಿಕೊಂಡು 
ಬರಬೇಕೆಂಬ ಆಜ್ಞೆಯನ್ನುನಾನು ಹೇಗೆ ಸಾಧಿಸಲಿ? 


ಇತಿ ಸಂಚಿಂತ್ಯ ತು ತದಾ ಭ್ರಾತುಃ ಪ್ರಿಯಹಿತೇ ರತಃ । 
ಪ್ರೋವಾಚ ವಾಕ್ಯಂ ಧರ್ಮಜ್ಞಃ ಸೈಂಧವಾನ್‌ ಯುದ್ಧದುರ್ಮದಾನ್‌ ॥ 


ಹೀಗೆ ಅರ್ಜುನನು ಸ್ವಲ್ಪ ಸಮಯ ಆಲೋಚಿಸಿ, ಯುದ್ದದುರ್ಮದರಾದ 
ಸೈಂಧವರನ್ನು ಕುರಿತು, ಅಣ್ಣನಿಗೆ ಸಂತೋಷವನ್ನುಂಟು ಮಾಡುವ ಮಾತುಗಳನ್ನು 
ಆಡಿದನು. 


ಅನುಗೀತಾಪರ್ವ -17- 


ಅರ್ಜುನಃ 
ಬಾಲಾಂಸ್ತಿಯೋ ವಾ ಯುದ್ಧೇಷು ನ ಹಿಂಸೇ ಸಮುಪಸ್ಥಿತಾನ್‌ I 
ಯಶ್ಚ ವಕ್ಷ್ಯತಿ ಸಂಗ್ರಾಮೇ ತವಾಸ್ಮೀತಿ ಪರಾಜಿತಃ 11೧೨1 


ಅರ್ಜುನ- ಬಾಲಕರನ್ನಾಗಲೀ, ಸ್ವೀಯರನ್ನಾಗಲೀ ಯುದ್ಧಕ್ಕೆ ಆಗಮಿಸಿರುವ 
ಇವರನ್ನು ನಾನು ಹಿಂಸೆ ಪಡಿಸುವುದಿಲ್ಲ. ಯಾವ ಪರಾಕ್ರಮಿಯಾದ ವ್ಯಕ್ತಿಯು ನನ್ನಿಂದ 
ಪರಾಜಿತರಾಗಿ ಈ ಸಂಗ್ರಾಮದಲ್ಲಿ ನಾನು ನಿನ್ನ ಅಧೀನನಾಗಿದ್ದೇನೆ ಎಂದು 
ಹೇಳುತ್ತಾನೋ ಅವನನ್ನೂನಾನು ವಧಿಸುವುದಿಲ್ಲ. 


ಏತಚುತಾ ವಚೋ ಮಹ್ನಂ ಕುರುಧಂ ಹಿತಮಾತನಃ 11೧೩! 
ಬ್ರ” py ಎ [J 


ಈ ನನ್ನ ಮಾತುಗಳನ್ನು ಕೇಳಿಸಿಕೊಂಡ ನೀವು ಹಿತವಾದುದು ಯಾವುದೆಂದು 
ಆಲೋಚಿಸಿ ಕೆಲಸ ಮಾಡಿರಿ. 


ಅತೋತನ್ಯಥಾ ಕೃಚ್ಛಗತಾ ಭವಿಷ್ಯಥ ಮಯಾರ್ದಿತಾಃ 11೧೪॥ 


ಇದಕ್ಕೆ ವಿರುದ್ಧವಾಗಿ ವರ್ತಿಸಿದಲ್ಲಿನನ್ನ ಬಾಣಗಳಿಂದ ಪೀಡಿತರಾಗಿ ಕಷ್ಟವನ್ನು 

ಹೊಂದುತ್ತೀರಿ. 
ವೈಶಂಪಾಯನಃ 

ಏವಮುಕ್ತ್ವಾ ತು ತಾನ್‌ ವೀರಾನ್‌ ಯುಯುಧೇ ನರಪುಂಗವಃ । 

ಅತ್ವರಾವಾನಸಂರಬ್ಧಃ ಸಂರಬ್ಬೈರ್ವಿಜಿಗೀಷುಭಿಃ 11೧೫1 

ವೈಶಂಪಾಯನ- ಅರ್ಜುನನು ಹೀಗೆ ಹೇಳಿ ಅವರ ಪ್ರತಿಕ್ರಿಯೆಯನ್ನುವೀಕ್ಷಿಸಿದನು. 
ಆದರೆ ಯಾರೂ ಅರ್ಜುನನ ಮಾತಿಗೆ ಶರಣಾಗರಾಗಲಿಲ್ಲ. ಅತಿ ಕ್ರುದ್ದರಾಗಿ 
ವಿಜಯವನ್ನು ಹೊಂದುವ ಆಸೆಯಿಂದಲೇ ಯುದ್ಧಕ್ಕೆ ಮುಂದೆ ಬಂದರು. ಅವರನ್ನು 
ಅರ್ಜುನನು ಎದುರಿಸಿದನು. 


ತತಃ ಶತಸಹಸ್ರಾಣಿ ಶರಾಣಾಂ ನತಪರ್ವಣಾಮ್‌ । 
ಮುಮುಚುಃ ಸೈಂಧವಾ ರಾಜನ್‌ ತದಾ ಗಾಂಡೀವಧನನಿ 11೧೬॥! 


-18- ಮಹಾಭಾರತ ಆಶ್ಚಮೇಧಿಕಪರ್ವ 


ಆ ಸಮಯದಲ್ಲಿ ಸೈಂಧವರು ಬಗ್ಗಿದ ಬಿಲ್ಲುಗಳಿಂದ ಕೂಡಿರುವ ಒಂದು ಲಕ್ಷ 
ಬಾಣಗಳನ್ನುಗಾಂಡೀವಧಾರಿಯಾದ ಅರ್ಜುನನ ಮೇಲೆ ನಿರಂತರ ಸುರಿಸಿದರು. 


ಸ ತಾನಾಪತತಃ ಕ್ರೂರಾನ್‌ ಆಶೀವಿಷವಿಷೋಪಮಾನ್‌ । 
ಚಿಚ್ಛೇದ ನಿಶಿತೈರ್ಬಾಣೈರಂತರಿಕ್ಷೇ ಧನಂಜಯಃ N0೭ 


ಸರ್ಪಗಳ ವಿಷಕ್ಕೆ ಸಮಾನವಾಗಿರುವ, ಅತ್ಯಂತ ಕ್ರೂರವಾದ ಬಾಣಗಳು ತನ್ನ 
ಮೇಲೆ ರಭಸದಿಂದ ಬರುತ್ತಿರುವುದನ್ನುಕಂಡ ಅರ್ಜುನನು ಹರಿತವಾದ ಬಾಣಗಳಿಂದ 
ಅವುಗಳೆಲ್ಲವನ್ನೂ ತುಂಡರಿಸಿದನು. 


ಛಿತ್ತ್ವಾ ತು ತಾನಾಶು ಜವಾನ್‌ ಕಂಕಪತ್ರಾನ್‌ ಶಿಲಾಸಿತಾನ್‌ । 
ಏಕೈಕಮೇಷ ದಶಭಿರ್ಬಿಭೇದ ಸಮರೇ ಶರೈಃ 11೧೮॥ 


ಹದ್ದಿನ ರೆಕ್ಕೆಗಳನ್ನು ಹೊಂದಿರುವ, ಸೈಂಧವ ಯೋಧರಿಂದ ಪ್ರಯೋಗಿಸಲ್ಪಟ್ಟ 
ಬಾಣಗಳನ್ನು ವೇಗವಾಗಿ ಕತ್ತರಿಸಿ ಒಬ್ಬೊಬ್ಬ ಯೋಧನನ್ನೂ ತನ್ನ ಹರಿತವಾದ 
ಬಾಣಗಳಿಂದ ಘಾಸಿಗೊಳಿಸಿದನು. 


ತತಃ ಪ್ರಾಸಾಂಶ್ಚ ಶಕ್ತೀಶ್ಚ ಪುನರೇವ ಧನಂಜಯೇ । 
ಜಯದ್ರಥಂ ಹತಂ ಸ್ಥ ಕೃತ್ವಾ ಚಿಕ್ಷಿಪುಃ ಸೈಂಧವಾ ನೃಪ 11೧೯॥ 
ಜಯದ್ರಥನು ಅರ್ಜುನನಿಂದ ಹತನಾದನೆಂದು ಸ್ಫರಿಸಿಕೊಳ್ಳುತ್ತಾ ಸೈಂಧವ 


ಯೋಧರು ಅರ್ಜುನನ ಮೇಲೆ ಪ್ರಾಸ ಆಯುಧಗಳನ್ನೂ, ಶಕ್ನ್ಯಾಯುಧಗಳನ್ನೂ ಪುನಃ 
ಪುನಃ ಪ್ರಯೋಗಿಸುತ್ತಲೇ ಇದ್ದರು. 
ತೇಷಾಂ ಕಿರೀಟೀ ಸಂಕಲ್ಪಂ ಮೋಘಂ ಚಕ್ರೇ ಮಹಾಮನಾಃ । 


ಸರ್ವಾಂಸ್ತಾನಂತರಾ ಚಿತ್ತಾ ಮುದಾ ಚುಕ್ರೋಶ ಪಾಂಡವಃ ॥೨೦॥ 

ಸಮಸ್ತ ಆಯುಧಗಳನ್ನು ಅರ್ಜುನನು ಮಧ್ಯದಲ್ಲಿಯೇ ಕತ್ತರಿಸಿ ಗರ್ಜನೆ 
ಮಾಡಿದನು. ಸೈಂಧವ ರಾಜರ ಸಂಕಲ್ಪವನ್ನು ವಿಫಲಗೊಳಿಸಿದನು. 

ತಥೈವಾಪತತಾಂ ತೇಷಾಂ ಯೋಧಾನಾಂ ಜಯಗೃದ್ಧಿನಾಮ್‌ I 

ಶಿರಾಂಸಿ ಪಾತಯಾಮಾಸ ಭಲ್ಲೈಃ ಸನ್ನತಪರ್ವಭಿಃ ION 


ಅನುಗೀತಾಪರ್ವ -19- 


ವಿಜಯವನ್ನು ಬಯಸುತ್ತಾ ಆಕ್ರಮಿಸಲು ಮುನ್ನುಗಿ ಬರುತ್ತಿದ್ದವರ ತಲೆಗಳನ್ನು 
ಬಗ್ಗಿದ ಗಿಣ್ಣುಗಳಿಂದ ಕೂಡಿದ ಭಲ್ಲಗಳಿಂದ ತುಂಡರಿಸಿದನು. 


ತೇಷಾಂ ವಿದ್ರವತಾಂ ಚೈವ ಪುನರೇವ ಚ ಧಾವತಾಮ್‌ । 
ನಿವೃತ್ತಾನಾಂ ಚ ಶಬ್ದೋ5 ಭೂತ್‌ ಪೂರ್ಣಸ್ಯೇವ ಮಹೋದಧೇಃ ॥1೨೨॥ 


ಅದರಿಂದ ಭಯಗ್ರಸ್ಥರಾದ ಸೈಂಧವ ಯೋಧರು ಪಲಾಯನರಾದರು. ಕೆಲವರು 
ಸಂಘಟಿತರಾಗಿ ಪುನಃ ಯುದ್ಧಕ್ಕೆ ಆಗಮಿಸುತ್ತಿದ್ದರು. ಹೀಗೆ ಸೈಂಧವ ಯೋಧರ 
ಗಮನಾಗಮನಗಳ ಶಬ್ದವು ತುಂಬಿದ ಮಹೋದಧಿಯ ಗಂಭೀರ ಧ್ವನಿಯನ್ನು 
ಅನುಕರಿಸುತ್ತಿತ್ತು. 

ತೇ ವಧ್ಯಮಾನಾ ಹಿ ತದಾ ಪಾರ್ಥೇನಾಮಿತತೇಜಸಾ । 

ಯಥೋತ್ಪಾಹಂ ಯಥಾಶಕ್ತಿ ಯೋಧಯಾಮಾಸುರರ್ಜುನಮ್‌ ॥1೨೩॥ 


ಅಮಿತ ತೇಜಸ್ವಿಯಾದ ಅರ್ಜುನನಿಂದ ಸೈಂಧವ ಯೋಧರು ಅಪಾರ 
ಸಂಖ್ಯೆಯಲ್ಲಿ ಹತರಾಗುತ್ತಿದ್ದರೂ ತಮಗೆ ಶಕ್ತಿ ಇರುವಷ್ಟುಉತ್ಸಾಹದಿಂದಲೇ ಅರ್ಜುನನ 
ಬಳಿ ಯುದ್ದಮಾಡಿದರು. 

ತತಸ್ತೇ ಫಲ್ಗುನೇನಾಜೌ ಶರೈಃ ಸನ್ನತಪರ್ವಭಿಃ 1 

ಕೃತಾ ವಿಸಂಜ್ಞಾ ಭೂಯಿಷ್ಯಾಃ ಕ್ಲಾಂತವಾಹನಸೈನಿಕಾಃ 11೨೪॥ 

ಅರ್ಜುನನು ಪುನಃ ಬಗ್ಗಿದ ಗಿಣ್ಣುಗಳಿಂದ ಕೂಡಿದ ಬಾಣಗಳ ಪ್ರಹಾರದಿಂದ 
ಸೈಂಧವ ಸೈನಿಕರನ್ನು ಪ್ರಜ್ಞಾಹೀನರನ್ನಾಗಿ ಮಾಡಿದನು. ಅವರೆಲ್ಲರೂ, ಅವರ 
ವಾಹನಗಳೂ ಬಹಳವಾಗಿ ಅರ್ಜುನನಿಂದ ಬಳಲಿದವು. 

ತಾಂಸ್ತು ಸರ್ವಾನ್‌ ಪರಿಗ್ಗಾನಾನ್‌ ವಿದಿತ್ವಾ ಧೃತರಾಷ್ಟಜಾ । 

ದುಃಶಲಾ ಬಾಲಮಾದಾಯ ನಪ್ಪಾರಂ ಪ್ರಯಯೌ ತದಾ 11೨೫1 

ಸೈಂಧವ ವೀರರೆಲ್ಲರೂ ತುಂಬಾ ದಣಿದಿದ್ದಾರೆಂದು ತಿಳಿದ ಧೃತರಾಷ್ಟ್ರನ ಮಗಳಾದ 
ದುಃಶಲೆಯು ಯೋಧರೆಲ್ಲರೂ ಶಾಂತರಾಗಲೆಂಬ ಅಭಿಲಾಷೆಯಿಂದ ಮೊಮ್ಮಗನನ್ನು 
ರಥದಲ್ಲಿಕೂಡಿಸಿಕೊಂಡು ಅರ್ಜುನನ ಸಮೀಪಕ್ಕೆ ಆಗಮಿಸಿದಳು. 


-20- ಮಹಾಭಾರತ ಆಶ್ಚಮೇಧಿಕಪರ್ವ 


ಮಹಾರಥಸುತಂ ವೀರಂ ರಥೇನಾನುಗತಂ ತದಾ ILI 


ಮಹಾರಥನಾದ ಸುರಥನ ವೀರಪುತ್ರನಾದ ಮೊಮ್ಮಗನನ್ನು ರಥದಲ್ಲಿ 
ಕುಳ್ಳಿರಿಸಿಕೊಂಡು ಅರ್ಜುನನ ಸಮೀಪಕ್ಕೆ ಆಗಮಿಸಿದಳು. 


ಶಾಂತ್ಯರ್ಥಂ ಸರ್ವಯೋಧಾನಾಮಭ್ಯಗಚ್ಚದ್ದಿ ಪಾಂಡವಮ್‌ ೨೭1 


ಆ ದುಃಶಲೆಯ ಉದ್ದೇಶವು ಎಲ್ಲಯೋಧರ ಶಾಂತಿಗಾಗಿ ಆಗಿತ್ತು. ಅರ್ಜುನನನ್ನು 
ದುಃಶಲೆಯು ಸಮೀಪಿಸಿದಳು. 


ಸಾ ಧನಂಜಯಮಾಸಾದ್ಯ ಮುಮೋಚಾರ್ತಸರಂ ತದಾ । 
ಧನಂಜಯೋಪಪಿ ತಾಂ ದೃಷ್ಟ್ವಾ ಧನುರ್ವಿಸಸ್ಪಜೇ ತದಾ 1೨೮ 


ದುಃಶಲೆಯು ಅರ್ಜುನನನ್ನು ಸಮೀಪಿಸಿ ಆರ್ತಸರದಿಂದ ಅಳತೊಡಗಿದಳು. 
ಅರ್ಜುನನಾದರೂ ಧನುಸನ್ನು ತ್ಯಜಿಸಿ ಅವಳನ್ನು ಸಂತೈಸಲಾರಂಭಿಸಿದನು. 

ಸಮುತ್ತಷ್ಠಧನುಃ ಪಾರ್ಥೋ ವಿಧಿವದ್‌ ಭಗಿನೀಂ ತದಾ । 

ಪ್ರಾಹ ಕಿಂ ಕರವಾಣೀತಿ ಸಾ ಚ ತಂ ವಾಕ್ಯಮಬ್ರವೀತ್‌ 11೨೯॥॥ 

ತಂಗಿಯಾದ ದುಃಶಲೆಯನ್ನುಉದ್ದೇಶಿಸಿ, ಧನುಸ್ಸನ್ನುವಿಧಿಬದ್ಧವಾಗಿ ವಿಸರ್ಜಿಸಿದ 
ಅರ್ಜುನನು ಅವಳ ಬಳಿ, ನಿನಗಾಗಿ ಏನು ಮಾಡಲಿ ಎಂದು ಕೇಳಿದನು. ದುಃಶಲೆಯು 
ಅರ್ಜುನನ ಮಾತಿಗೆ ಇಂತು ನುಡಿದಳು. 

ದುಃಶಲಾ 

ಏಷ ತೇ ಭರತಶ್ರೇಷ್ಠ ಸ್ಪಸ್ರೀಯಸ್ಯಾತ್ಮಜಃ ಶಿಶುಃ । 

ಅಭಿವಾದಯತೇ ವೀರ ತಂ ಪಶ್ಯ ಭರತರ್ಷಭ HAO 

ದುಃಶಲೆ- ಪಾರ್ಥನೇ, ನಾನು ಕರೆದು ತಂದಿರುವ ಈ ಬಾಲಕನು ನಿನ್ನತಂಗಿಯ 
ಮಗನ ಮಗನು. ಅರ್ಥಾತ್‌ ನನ್ನಮೊಮ್ಮಗನು. ಇವನನ್ನುನೋಡು. ಪುರುಷಶ್ರೇಷ್ಠನೇ, 
ಇವನು ನಿನಗೆ ಅಭಿವಾದನ ಮಾಡುತ್ತಿದ್ದಾನೆ. 

ವೈಶಂಪಾಯನಃ 
ಇತ್ಯುಕ್ತಸ್ತಸ್ಯ ಪಿತರಂ ಸ ಪಪ್ರಚ್ಛಾರ್ಜುನಸ್ತದಾ । 
ಕ್ವಾಸಾವಿತಿ ತತೋ ರಾಜನ್‌ ದುಃಶಲಾ ವಾಕ್ಯಮಬ್ರವೀತ್‌ 11೩೧1 


ಅನುಗೀತಾಪರ್ವ -21- 


ವೈಶಂಪಾಯನ- ದುಶ್ತಲೆಯು ಹೀಗೆ ಹೇಳಲು ಅರ್ಜುನನು ಈ ಬಾಲಕನ 
ತಂದೆಯಾದ ಸುರಥನು ಎಲ್ಲಿದ್ದಾನೆ ಎಂದು ದುಶ್ನಲೆಯನ್ನು ಪ್ರಶ್ನಿಸಿದನು. ಪ್ರತಿಯಾಗಿ 
ದುಶ್ಚಲೆಯು ಇಂತು ನುಡಿದಳು. 

ದುಃಶಲಾ 

ಪಿತೃಶೋಕಾಭಿಸಂತಪ್ರೋ ವಿಷಾದಾರ್ತೋ ಸಸ್ಯ ವೈ ಪಿತಾ । 

ಪಂಚತ್ತಮಗಮದ್‌ ವೀರೋ ಯಥಾ ತನ್ನೇ ನಿಶಾಮಯ 112.೨11 

ದುಶ್ಶಲೆ- ಅರ್ಜುನನೇ, ಈ ಬಾಲಕನ ತಂದೆಯಾದ ಸುರಥನು ಪಿತೃಶೋಕದಿಂದ 
ದುಃಖಿತನಾಗಿ ತುಂಬಾ ದುಃಖದಿಂದ ಮೃತ್ಯುವಶನಾದನು. 

ಸ ಪೂರ್ವಂ ಪಿತರಂ ಶ್ರುತ್ವಾ ಹತಂ ಯುದ್ದೇ ತ್ಹಯಾಠನಘ । 

ತ್ವಾಮಾಗತಂ ಚ ಸಂಶ್ರುತ್ಯ ಯುದ್ಧಾಯ ಹಯಸಾರಿಣಮ್‌ NAA 


ಪಿತುಶ್ಚ ಮೃತ್ಯುದುಃಖಾರ್ತೋ ಜಹೌ ಪ್ರಾಣಾನ್‌ ಧನಂಜಯ ॥೩೪॥ 


ಸುರಥನು ಹಿಂದೆ ಅರ್ಜುನನು ತನ್ನ ತಂದೆಯನ್ನು ಸಂಹರಿಸಿದನೆಂಬ 
ಸಮಾಚಾರವನ್ನು ಕೇಳಿದ್ದನು. ತಂದೆಯ ಮರಣದಿಂದ ದುಃಖಿತನಾದ ನನ್ನಮಗನಾದ 
ಸುರಥನು, ನೀನು ಯಜ್ಞಾಶ್ಚದ ಜೊತೆಯಲ್ಲಿ ಆಗಮಿಸಿ ಸೈಂಧವರೊಡನೆ ಯುದ್ಧ 
ಮಾಡುತ್ತಿರುವಿ ಎಂಬ ವಾರ್ತೆಯನ್ನುಕೇಳಿದೊಡನೆ ಪ್ರಾಣವನ್ನುತೊರೆದುಬಿಟ್ಟನು. 


ಪ್ರಾಪ್ತೋ ಬೀಭತುರಿತ್ಯೇವ ನಾಮ ಶ್ರುತ್ವೈವ ತೇಠ5ನಘ । 
ವಿಷಾದಾರ್ತಃ ಪಪಾತೋರ್ವಾಂ ಮಮಾರ ಚ ಮಮಾತ್ಮಜಃ 11೩೫1 


ಅರ್ಜುನನು ಬಂದಿದ್ದಾನೆ ಎಂಬ ನಾಮವನ್ನು ಕೇಳಿದೊಡನೆ ದುಃಖದಿಂದ 
ಆರ್ತನಾದ ನನ್ನಮಗನು ಭೂಮಿಯಲ್ಲಿಬಿದ್ದುಮರಣವನ್ನುಹೊಂದಿರುವನು. 


ತಂ ದೃಷ್ಟ್ವಾಹಂ ನಿಪತಿತಂ ತತಸ್ತಸ್ಯಾತ್ಮಜಂ ವಿಭೋ । 

ಗೃಹೀತ್ವಾ ಸಮನುಪ್ರಾಪ್ತಾ ತ್ವಾಮದ್ಯ ಶರಣೈಷಿಣೀ WALI 

ಅಂತಹ ಬಿದ್ದಿರುವ ಪುತ್ರನನ್ನುನೋಡಿ ಬಳಿಕ ಅವನ ಮಗನಾಗಿರುವ ಇವನನ್ನು 
ಕರೆದುಕೊಂಡು ನಿನ್ನ ರಕ್ಷಣೆಯನ್ನು ಬಯಸಿ ನಾನು ಇಲ್ಲಿಗೆ ಆಗಮಿಸಿದ್ದೇನೆ. 


-22- ಮಹಾಭಾರತ ಆಶ್ಚಮೇಧಿಕಪರ್ವ 


ವೈಶಂಪಾಯನಃ 


ಇತ್ಯುಕ್ತಾ5ರರ್ತಸ್ಟರಂ ಸಾ ತು ಮುಮೋಚ ಧೃತರಾಷ್ಟಜಾ | 
ದೀನಾ ದೀನಂ ಸತಂ ಪಾರ್ಥಮಬ್ರವೀಚ್ಚಾಪ್ಯಭೋಮುಖಮ್‌ ॥ಃ೩೭॥ 


ವೈಶಂಪಾಯನ- ಹೀಗೆ ಹೇಳಿದ ದೀನಳಾದ ದುಶ್ತಲೆಯು ಪುನಃ ಆರ್ತಸ್ವರದಿಂದ 
ಅಳಲು ಆರಂಭಿಸಿದಳು. ಅವಳ ಹೃದಯವಿದ್ರಾವಕವಾದ ಮಾತನ್ನು ಕೇಳಿ ದೈನ್ಯದಿಂದ 
ಮುಖವನ್ನುಕೆಳಗೆ ಮಾಡಿಕೊಂಡು ನಿಂತಿರುವ ಅರ್ಜುನನನ್ನುಕುರಿತು ದುಶ್ಶಲೆಯು 
ಪುನಃ ಹೇಳಿದಳು. 


ದುಃಶಲಾ 
ಸ್ವಸಾರಂ ಮಾಮವೇಕ್ಷಸ್ವಸ್ಥ ಸ್ತ್ರೀಯಾತ್ಮಜಮೇವ ಚೆ! 
ವರು ಧರ್ಮಜ್ಞ ೭ ತಮಾ ಮಯಿ ಕುರೂದ್ವಹ ACH 


ದುಶ್ಮಲೆ- ಕುರುಕುಲಶ್ರೇಷ್ಠನೇ, ಧರ್ಮಜ್ಞನೇ, ದೀನಳಾದ, ಆರ್ತಳಾದ ನಿನ್ನ 
ಸಹೋದರಿಯನ್ನುನೋಡು. ನಿನ್ನತಂಗಿಯ ಮೊಮ್ಮಗನಾದ ಈ ಹಸುಳೆ ಸುತನನ್ನು 
ನೋಡು. 


ಎಸ್ಟೃತ್ಯ ಕುರುರಾಜಾನಂ ತಂ ಚ ಮಂದಂ ಜಯದ್ರಥಮ್‌ 11೩೯॥ 


ಅಭಿಮನ್ಯೋರ್ಯಥಾ ಜಾತಃ ಪರೀಕ್ಷಿತ್‌ ಪರವೀರಹಾ | 
ತಥಾsಯಂ ಸುರಥಾಜ್ಜಾತೋ ಮಮ ಪೌತ್ರೋ ಮಹಾಭುಜ ॥೪೦॥ 


ನನ್ನ ಅಣ್ಣನಾದ ಮಂದಬುದ್ಧಿಯಾದ ದುರ್ಯೋಧನನನ್ನು ನನ್ನ ಪತಿಯಾದ 
ಜಯದ್ರಥನನ್ನುಮರೆತು, ಶತ್ರುಹಂತಕನಾದ ಪರೀಕ್ಷಿತನು ಅಭಿಮನ್ಯುವಿಗೆ ಹುಟ್ಟಿದಂತೆ 
ಮಹಾಭುಜನಾದ ನನ್ನ ಮೊಮ್ಮಗನು ಸುರಥನಿಗೆ ಹುಟ್ಟಿದ್ದಾನೆಂದು ಭಾವಿಸು. 


ತಮಾದಾಯ ನರವ್ಯಾಘ್ರ ಪ್ರಾಪ್ತಾನಸ್ಕ್ಯದ್ಯ ತವಾಂತಿಕಮ್‌ । 
ಶಮಾರ್ಥಂ ಸರ್ವಯೋಧಾನಾಂ ಶೃಣು ಚೇದಂ ವಚೋ ಮಮ॥೪೧॥ 


ನರವ್ಯಾಘ್ರನೇ, ಇವನನ್ನು ಕರೆದುಕೊಂಡು ಯುದ್ಧವನ್ನು ಶಾಂತಗೊಳಿಸುವ 
ದೃಷ್ಟಿಯಿಂದ ನಿನ್ನ ಬಳಿಗೆ ಆಗಮಿಸಿದ್ದೇನೆ. ಈ ನನ್ನ ಮಾತನ್ನು ದ: 


ಅನುಗೀತಾಪರ್ವ ವತ್ತ 


ಆಗತೋsಯಂ ಮಹಾಬಾಹೋ ತಸ್ಯ ಮಂದಸ್ಯ ಪುತ್ರಕ: । 
ಪ್ರಸಾದಮಸ್ಯ ಬಾಲಸ್ಯ ತಸ್ಮಾತ್‌ ತ್ವಂ ಕರ್ತುಮರ್ಹಸಿ WY 


ಮಹಾಬಾಹುವಾದ ಅರ್ಜುನನೇ, ಮಂದಬುದ್ದಿಯವನಾದ ಜಯದ್ರಥನ 
ಮೊಮ್ಮಗನು ಶರಣಾರ್ಥಿಯಾಗಿ ಇಲ್ಲಿಆಗಮಿಸಿದ್ದಾನೆ. ಇವನ ವಿಷಯದಲ್ಲಿದಯೆ 
ತೋರುವುದು ಯೋಗ್ಯವಾಗಿದೆ. 


ಏಷ ಪ್ರಸಾದ್ಯ ಶಿರಸಾ ಮಯಾ ಸಾರ್ಧಮರಿಂದವು । 
ಯಾಚತೇ ತ್ವಾಂ ಮಹಾಬಾಹೋ ಶಮಂ ಗಚ್ಛ ಧನಂಜಯ IEW 


ಅರಿಂದಮನೇ, ಈ ಬಾಲಕನು ತಲೆಬಾಗಿ ನಮಸ್ಕರಿಸುತ್ತಾ ಯುದ್ಧದ ಶಾಂತಿಯನ್ನು 
ನಿನ್ನಿಂದ ಬಯಸುತ್ತಿದ್ದಾನೆ. ಸಿಟ್ಟಾಗಬೇಡ. ಶಾಂತನಾಗು. 


ಬಾಲಸ್ಯ ಹತಬಂಧೋಶ್ಚ ಪಾರ್ಥ ಕಿಂಚಿದಜಾನತಃ । 
ಪ್ರಸಾದಂ ಕುರು ಧರ್ಮಜ್ಞ ಮಾ ತ್ತಂ ಮನ್ಯುವಶಂ ಗಮಃ 11೪೪। 


ಬಾಲಕನಾದ, ಬಂಧುಗಳನ್ನು ಕಳೆದುಕೊಂಡಿರುವ, ಏನೂ ತಿಳಿಯದ ಈ 
ಮಗುವಿನ ವಿಷಯದಲ್ಲಿ ಕೃಪೆ ತೋರು. ನೀನು ಖಂಡಿತ ಸಿಟ್ಟಾಗಬೇಡ. 

ತಮನಾರ್ಯಂ ನೃಶಂಸಂ ಚ ವಿಸ್ಕೃತ್ಯಾಸ್ಯ ಪಿತಾಮಹಮ್‌ । 

ಆಗಸ್ಮಾರಿಣಮತ್ಯರ್ಥಂ ಪ್ರಸಾದಂ ಕರ್ತುಮರ್ಹಸಿ 11೪೫। 

ಅನಾರ್ಯನಾದ, ಕ್ರೂರಿಯಾದ, ಪಾಂಡವರೆಲ್ಲರಿಗೂ ಅಪರಾಧವನ್ನೆಸಗಿದ ಈ 
ಬಾಲಕನ ಅಜ್ಜನಾದ ಜಯದ್ರಥನನ್ನು ಮರೆತುಬಿಡು. ಬಾಲಕನ ವಿಷಯದಲ್ಲಿ 
ಪ್ರಸನ್ನನಾಗು. 

ವೈಶಂಪಾಯನಃ 
ಏವಂ ಬ್ರುವತ್ಯಾಂ ಕರುಣಂ ದುಃಶಲಾಯಾಂ ಧನಂಜಯಃ । 


ಸಂಸ್ಕೃತ್ಥ ದೇವೀಂ ಗಾಂಧಾರೀಂ ಧತರಾಷಂ ಜನೇಶರಮ್‌ 11೪೬॥ 
ಶಿಲೆ ಇ ಆ ವ 


ಪ್ರೋವಾಚ ಪುತ್ರಶೋಕಾರ್ತಃ ಕ್ಷತ್ರಧರ್ಮಂ ವಿಗರ್ಹಯನ್‌ TEXAN] 


-24- ಮಹಾಭಾರತ ಆಶಮೇಧಿಕಪರ್ವ 


ವೈಶಂಪಾಯನ- ಹೀಗೆ ಕರುಣಾಜನಕವಾದ ಮಾತುಗಳನ್ನು ದುಶ್ತಲೆಯು 
ಹೇಳಿದಾಗ ಅರ್ಜುನನು ಗಾಂಧಾರಿಯನ್ನೂ, ರಾಜನಾದ ಧೃತರಾಷ್ಟ್ರನನ್ನೂ 
ಸ್ಮರಿಸಿಕೊಂಡು, ದುಃಖ-ಶೋಕಗಳಿಂದ ಕೂಡಿದವನಾಗಿ ಇದೆಲ್ಲದಕ್ಕೂಕಾರಣವಾದ 
ಕ್ಛತ್ರಧರ್ಮವನ್ನೇ ನಿಂದಿಸಿದನು. 


ಅರ್ಜುನಃ 


ಧಿಕ್‌ ತಂ ದುರ್ಯೋಧನಂ ಕ್ಷುದ್ರಂ ರಾಜ್ಯಲಬ್ದಂ ಚ ಮಾನಿನಮ್‌ । 
ಯತೃತೇ ಬಾಂಧವಾಃ ಸರ್ವೇ ಮಯಾ ನೀತಾ ಯಮಕ್ಷಯಮ್‌ ॥1೪೮॥ 


ಅರ್ಜುನ- ರಾಜ್ಯಕಾಮುಕನಾದ, ದುರಭಿಮಾನಿಯಾದ, ಕ್ಚುದ್ರನಾದ 
ದುರ್ಯೋಧನನಿಗೆ ಧಿಕ್ಕಾರವಿರಲಿ. ಅವನ ನಿಮಿತ್ತದಿಂದಲೇ ನನ್ನ ಬಂಧು- 
ಬಾಂಧವರೆಲ್ಲರೂ ಯಮಪುರಿಗೆ ಸಾಗುವಂತಾಯಿತು. 

ವೈಶಂಪಾಯನಃ 

ಇತ್ಯುಕ್ತ್ವಾ ಬಹು ಸಾಂತ್ಲಾದಿ ಪ್ರಸಾದಮಕೋರಜ್ಜಯಃ | 

ಪರಿಷ್ಠಜ್ಯ ಚ ತಾಂ ಪ್ರೀತೋ ವಿಸಸರ್ಜ ಗೃಹಾನ್‌ ಪ್ರತಿ al 

ವೈಶಂಪಾಯನ- ಈ ರೀತಿಯಾಗಿ ಅರ್ಜುನನು ಸಾಂತ್ವನ ಪೂರ್ವಕವಾದ ಅನೇಕ 
ಮಾತುಗಳಿಂದ ದುಶ್ನಲೆಯನ್ನು ಸಂತೈಸಿದನು. ಪ್ರೀತಿಯಿಂದ ತಂಗಿ ಎಂಬ ಭಾವದಿಂದ 
ಅವಳನ್ನು ಆಲಿಂಗಿಸಿಕೊಂಡು ಒಳ್ಳೆಯ ಮಾತುಗಳನ್ನಾಡಿ ಅವಳನ್ನು ಮನೆಗೆ 
ಕಳುಹಿಸಿಕೊಟ್ಟನು. 

ದುಃಶಲಾ ಚಾಪಿ ತಾನ್‌ ಸರ್ವಾನ್‌ ನಿವಾರ್ಯ ಮಹತೋ ರಣಾತ್‌ । 

ಸಂಪೂಜ್ಯ ಪಾರ್ಥಂ ಪ್ರಯಯೌ ಗೃಹಾನ್‌ ಪ್ರತಿ ಶುಭಾನನಾ 11೫೦॥ 

ಸುಮುಖಿಯಾದ ದುಶ್ಲಲೆಯು ಮಹಾಸಮರದಿಂದ ತನ್ನ ಸಂಬಂಧಿಗಳಾದ 
ಯೋಧರಿಗೆಲ್ಲ ವಿಶ್ರಾಂತಿ ಹೊಂದುವಂತೆ ಉಪದೇಶಿಸಿದಳು. ಅರ್ಜುನನನ್ನು 
ಯಥೋಚಿತವಾಗಿ ಸತ್ತರಿಸಿ ಸಂತೋಷದ ಮುಖದಿಂದ ಅರಮನೆಗೆ ಹಿಂದಿರುಗಿದಳು. 


ತತಃ ಸೈಂಧವಕಾನ್‌ ಯೋಧಾನ್‌ ನಿರ್ಜಿತ್ಯ ಸ ನರರ್ಷಭಃ 11೫೧॥॥ 
ನರಶ್ರೇಷ್ಠನಾದ ಅರ್ಜುನನು ಈ ಕ್ರಮದಲ್ಲಿಎಲ್ಲಯೋಧರನ್ನುಗೆದ್ದನು. 


ಅನುಗೀತಾಪರ್ವ -25- 


ಪುನರೇವಾಶಮೇಧಾರ್ಥಂ ಹಯಂ ಕಾಮವಿಚಾರಿಣಮ್‌ । 
ತಾರಾಮೃಗಮಿವಾಕಾಶಂ ದೇವದೇವಃ ಪಿನಾಕದ್ಭಕ್‌ 11೫೨1! 


ಸಸಾರ ತಂ ತಥಾ ವೀರೋ ವಿಧಿವತ್‌ ಯಜ್ಞಿಯಂ ಹಯಮ್‌ ॥1೫೩॥॥ 


ಯಾವ ರೀತಿಯಾಗಿ ಪಿನಾಕಪಾಣಿಯಾದ ಈಶ್ವರನು ನಕ್ಷತ್ರಗಳ ಮಧ್ಯದಲ್ಲಿ 
ಸಾಗುವ ಜಿಂಕೆಯನ್ನು ಅನುಸರಿಸಿ ಹೋಗುತ್ತಿರುವನೋ ಅಥವಾ ತಾರಕಾಸುರನನ್ನು 
ಎಲ್ಲಕಡೆಯೂ ಹುಡುಕುತ್ತಾ ಷಣ್ಮುಖನು ಹೇಗೆ ಸಾಗುತ್ತಾನೋ ಅದರಂತೆ ಅರ್ಜುನನು 
ಯಜ್ಞಸಂಬಂಧವಾದ ಕುದುರೆಯನ್ನು ಶಾಸ್ತ್ರವಿಧಿಗೆ ಅನುಸಾರವಾಗಿ ಅನುಸರಿಸಿ 
ಹೊರಟನು. 


ವ್ಯಾಖ್ಯಾನ ವಿಶೇಷ- ಕೈಯಲ್ಲಿ ಜಿಂಕೆಯನ್ನು ಧರಿಸಿರುವ ಪಿನಾಕಧಾರಿಯಾದ ಈಶ್ವರನು ಹೇಗೆ 
ಆಕಾಶಮಾರ್ಗದಲ್ಲಿಸಂಚರಿಸುತ್ತಾನೋ ಅದರಂತೆ ಅರ್ಜುನನು ಮಣಲೂರು ಪತಿಯ ದೇಶಕ್ಕೆ 
ಆಗಮಿಸಿದನು ಎಂಬ ಈ ಕಥಾ ಪ್ರಸಂಗವು ಪುನಃ ಇಲ್ಲಿಹೇಳಲ್ಪಟ್ಟಿದೆ. ಇದೇ ಕಥಾ ಪ್ರಸಂಗವು 
ಆದಿಪರ್ವದಲ್ಲಿಯೂ ಹೇಳಲ್ಪಟಿತ್ತು. ಈ ಕಥಾಪ್ರಸಂಗವು ಪುನರುಕ್ತವಾಗಿದೆಯೇ ವಿನಾ ಎರಡು 


ಅಟ 


ಬಾರಿ ನಡೆದಿಲ್ಲಎಂದು ತಿಳಿದುಕೊಳ್ಳಬೇಕು. 


ಸ ಪಾರ್ಥಿವಾನ್‌ ವಶೇ ಕೃತ್ವಾ ತಾಂಸ್ತಾನ್‌ ದೇಶಾನ್‌ ಯಥಾಸುಖಮ್‌। 
ವಿಚಚಾರ ಯಥಾಕಾಮಂ ಕರ್ಮ ಪಾರ್ಥಸ್ಯ ವರ್ಧಯನ್‌ HSV 


ಯಜ್ಞಾಶವು ಮನಬಂದಂತೆ ಆಯಾ ದೇಶಗಳಲ್ಲಿ ಅರ್ಜುನನ ಯುದ್ಧಕರ್ಮವನ್ನು 
ಹೆಜ್ಜೆ ಹೆಜ್ಜೆಗೂ ಹೆಚ್ಚಿಸುತ್ತಾ ಕ್ರಮವಾಗಿ ಸಂಚರಿಸುತ್ತಿತ್ತು. ಹೀಗೆ ಸಂಚರಿಸುತ್ತಾ 
ಮಣಲೂರು ಅಧಿಪತಿಯಾದ ರಾಜನ ರಾಜ್ಯವನ್ನು ಅರ್ಜುನನ ಜೊತೆಗೆ 
ಪ್ರವೇಶಿಸಿತು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ಲಮೇಧಿಕಪರ್ವಣಿ ಅಶ್ವಸಂಭರಣೇ ವಜ್ರದತ್ತವಿಸರ್ಜನಂ ನಾಮ 
ಅಷ್ಟಸಪ್ತತಿತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ಎಪ್ಪತ್ತೆಂಟನೆಯ 
ಅಧ್ಯಾಯ ಮುಗಿಯಿತು. 


XK 


-26- ಮಹಾಭಾರತ ಆಶಮೇಧಿಕಪರ್ವ 


ಮಹಾಭಾರತತಾತರ್ಯನಿರ್ಣಯಃ - ೩೦ನೇ ಅಧ್ಯಾಯ 


ಅಥಾನುಮಂತ್ರಿತೋತ್ಸೃಷ್ಟಂ ಪುರೋಹಿತಪುರಸೃತಮ್‌ । 
ತುರಗಂ ಕೃಷ್ಣಸಾರಂಗಮನುವವ್ರಾಜ ವಾಸವಿಃ ॥ 


ಬಳಿಕ ಪಾಂಡವರು ಕಪ್ಪು ಮತ್ತು ಚಿತ್ರ ಬಣ್ಣಗಳಿಂದ ಕೂಡಿದ ಕುದುರೆಯನ್ನು 
ಅಭಿಮಂತ್ರಿಸಿ ಬಿಟ್ಟರು. ಪುರೋಹಿತರಾದ ಧೌಮ್ಯರನ್ನು ಮುಂದೆ ಮಾಡಿಕೊಂಡು 
ಅರ್ಜುನನು ಕುದುರೆಯನ್ನುಹಿಂಬಾಲಿಸಿದರು. 


ಸ ಜಿತ್ವಾ ರುಂಧತಸ್ಪರ್ವಾನ್‌ ನೃಪತೀಂಛಸ್ಪತ್ರೇಜಸಾ I 
ಚಾರಯಾಮಾಸ ಸರ್ವೇಷು ರಾಷ್ಟೇಷ್ಟವಿಜಿತೋಶರಿಭಿಃ (| 


ಶತ್ರುಗಳಿಂದ ಪರಾಭವವಿಲ್ಲದ ಅರ್ಜುನನು ಆ ಕುದುರೆಯನ್ನುತಡೆಯುವ ಎಲ್ಲ 
ರಾಜರನ್ನು ಶಸ್ತ್ರಬಲದಿಂದ ಗೆದ್ದುಎಲ್ಲರಾಷ್ಟ್ರಗಳಲ್ಲಿತಿರುಗಿಸಿದನು. 


ಈ ಎ 

ಯುಧಿಷ್ಠಿರಾಜ್ಞಯಾ ತೇನ ನ ಶಶ್ಚಿನಿಹತಸ್ತದಾ । 

ಆಹೂತಾಶ್ಚ ನೃಪಾಸ್ತೇನ ಯಜ್ಞಾರ್ಥಂ ಪ್ರೀಯತಾsಖಲಾಃ ॥ 

ಯುಧಿಷ್ಠಿರನ ಆಜ್ಞೆ ಇದ್ದುದರಿಂದ ಅರ್ಜುನನು ಯಾರನ್ನೂ ಆಗ ಕೊಲ್ಲಲಿಲ್ಲ. 
ಸಂತುಷ್ಠನಾದ ಆತ ಯಜ್ಞಕ್ಕೆ ಎಲ್ಲರಾಜರನ್ನೂ ಆಹ್ವಾನಿಸಿದನು. 

ಮಣಲೂರಂ ಕ್ರಮಾತ್‌ ಪ್ರಾಪ್ತತೈನಂ ಬಭ್ರುವಾಹನಃ । 

ಅಭ್ಯಯಾದರ್ಫ್ಯಪಾದ್ಯಾದ್ಯೈಸ್ತಮಾಹ ವಿಜಯಃ ಸುತಮ್‌ ॥ 

ಅರ್ಜುನನು ಕ್ರಮವಾಗಿ ಮಣಲೂರಿಗೆ ಬಂದಾಗ ಬಭ್ರುವಾಹನನು ಅವನನ್ನು 
ಅರ್ಫ್ಯಪಾದ್ಯಾದಿಗಳಿಂದ ಎದುರುಗೊಂಡನು. ಅರ್ಜುನನು ಮಗನಿಗೆ ಹೇಳಿದನು. 


ಯೋದ್ಧ್ಭುಕಾಮೋ5ರ್ಫ್ಯಮಾದಾಯ ತ್ಹಯಾರದ್ಯಾಭಿಗತೋ ಹ್ಯಹಮ್‌ ।ಟ 

ನ ಪ್ರೀಯೇ ಪೌರುಪಂ ಧಿಕ್ಷೇ ಯನ್ನೇಧ್ಯಾಶ್ಟೋ ನ ವಾರಿತಃ ॥॥ 

ಯುದ್ಧ ಮಾಡಲು ಬಯಸಿದ್ದ ನನ್ನನ್ನು ನೀನು ಅರ್ಫ್ಯವನ್ನು ಹಿಡಿದು 
ಎದುರುಗೊಂಡೆ. ಅದರಿಂದ ನನಗೆ ಸಂತೋಷವಿಲ್ಲ. ನನ್ನ ಯಜ್ಞಾಶ್ವವನ್ನು ನೀನು 
ತಡೆಯಲಿಲ್ಲ. ನಿನ್ನಪೌರುಷಕ್ಕೆ ಧಿಕ್ಕಾರವಿರಲಿ! 


ಅನುಗೀತಾಪರ್ವ ಸ 


ತದಾಠಪಿ ಪಿತೃಭಕ್ಕೆ ನಮಯುಧ್ಯಂತಮುಲೂಪಿಕಾ । 
ಪ್ರಾಹ ಯುಧ್ಯಸ್ವ ಯತ್ಚೀತ್ಯ 4 ಗುರೋಃ ಕಾರ್ಯಮಸಂಶಯಮ್‌ ॥ 


ಆಗಲೂ ತಂದೆಯ ಮೇಲಿನ ಭಕ್ತಿಯಿಂದ ಬಭ್ರುವಾಹನನು ಯುದ್ಧ 
ಮಾಡದಿದ್ದಾಗ ಉಲೂಪಿಯು ಹೇಳಿದಳು. "ಯುದ್ದಮಾಡು. ತಂದೆಗೆ ಯಾವುದು 
ಸಂತೋಷಕರವೋ ಅದನ್ನು ನಿಸ್ಸಂಶಯವಾಗಿ ಮಗ ಮಾಡಬೇಕು'. 


ಪ್ರೀಣನಾಯೈವ ಯುಧ್ಯಸ್ವ ಪಿತ್ರೇ ಸಂದರ್ಶಯಂಬಲಮ್‌ । 
ಇತ್ಯುಕ್ತೋ ಯುಯುಧೇ ಪಿತ್ರಾ ಬಲಂ ಸರ್ವಂ ಪ್ರದರ್ಶಯನ್‌ ॥ 


"ತಂದೆಗೆ ನಿನ್ನಬಲವನ್ನು ತೋರುತ್ತ ಅವನನ್ನು ಸಂತೋಷಪಡಿಸುವುದಕ್ಕಾಗಿಯೇ 
ಯುದ್ಧಮಾಡು'. ಉಲೂಪಿ ಹೀಗೆ ಹೇಳಿದಾಗ ಬಭ್ರುವಾಹನನು ತನ್ನೆಲ್ಲಬಲವನ್ನೂ 
ತೋರುತ್ತಾ ತಂದೆಯೊಡನೆ ಯುದ್ಧಮಾಡಿದನು. 


ಅರ್ಜುನಸ್ತು ಸುತಸ್ನೇಹಾನ್ಮಂದಂ ಯೋಧಯತಿ ಸ್ಥಯನ್‌ । 
ಸ ತು ಸರ್ವಾಯುಧಕ್ಷೇಪೇ5ಪ್ಯವಿಕಾರಂ ಧನಂಜಯಮ್‌ ॥ 


ದೃಷ್ಟ್ವಾ ಬಾಲ್ಯಾತ್‌ ಪರೀಕ್ಷಾಯ್ಕೆ ಮಂತ್ರಪೂತಂ ಮಹಾಶರಮ್‌ । 
ಚಿಕ್ಷೇಪ ಪಿತ್ರೇ ದೈವೇನ ತೇನೈನಂ ಮೋಹ ಆವಿಶತ್‌ ॥ 


ಅರ್ಜುನನು ಮಗನ ಮೇಲಿನ ಪ್ರೀತಿಯಿಂದ ನಗುತ್ತಾ ಮೆಲ್ಲಗೆ ಯುದ್ದ 
ಮಾಡಿದನು. ಬಭ್ರುವಾಹನನು ಎಲ್ಲಆಯುಧಗಳನ್ನೆಸೆದರೂ ಅರ್ಜುನನಲ್ಲಿಏನೂ 
ವಿಕಾರವಾಗದಿದ್ದುದನ್ನು ಕಂಡು ಹುಡುಗತನದಿಂದ ಅರ್ಜುನನ ಸಾಮರ್ಥ್ಯವನ್ನು 
ಪರೀಕ್ಷಿಸುವುದಕ್ಕಾಗಿ ದೈವಾತ್‌ ಮಂತ್ರಪೂರಿತವಾದ ಮಹಾಬಾಣವನ್ನೇ ಅವನ ಮೇಲೆ 
ಎಸೆದನು. ಅದರಿಂದ ಅವನನ್ನು ಮೂರ್ಛೆ ಕವಿಯಿತು. 


ಮೂರ್ಚಿತಂ ತಂ ಗುರುಂ ದೃಷ್ಟ್ವಾ ತದ್ಗಕ್ಕಾ ಭೃಶದುಃಖಿತಃ । 
ಉ ಲ ಜವನ ಬ ೪ 
ಪ್ರಾಯೋಪವಿಷ್ಠಸ್ತನ್ನಾತಾ ವಿಲಲಾಪಾತಿದುಃಖತಾ ॥ 


ತಂದೆ ಮೂರ್ಛಿತನಾದುದನ್ನು ಕಂಡು ಅವನ ಮೇಲೆ ಭಕ್ತಿಯಿಂದ ಬಭ್ರುವಾಹನ 
ಬಹುದುಃಖಿತನಾಗಿ ಪ್ರಾಯೋಪ್ರವೇಶಕ್ಕೆ ಕುಳಿತನು. ಅವನ ತಾಯಿ ಚಿತ್ರಾಂಗದೆ ಅತಿ 
ದುಃಖಿತಳಾಗಿ ವಿಲಾಪ ಮಾಡಿದಳು. 


-28- ಮಹಾಭಾರತ ಆಶ್ಚಮೇಧಿಕಪರ್ವ 


ವಿಜಗರ್ಹ ತದೋಲೂಪೀಂ ಧಿಗ್‌ ಜಗತ್ತಯಪೂಜಿತಮ್‌ I 
ಅಜೀಘನೋ ಮೇ ಭರ್ತಾರಂ ಪುತ್ರೇಣೈವಾವಿಜಾನತಾ ॥ 


ಚಿತ್ರಾಂಗದೆ ಉಲೂಪಿಯನ್ನು ನಿಂದಿಸಿದಳು. "ನಿನಗೆ ಧಿಕ್ಕಾರವಿರಲಿ, 
ರ್ಮೂಲೋಕದಲ್ಲಿಪೂಜಿತನಾದ ನನ್ನ ಪತಿಯನ್ನು ಏನೂ ತಿಳಿಯದ ಮಗನಿಂದಲೇ 
ಕೊಲ್ಲಿಸಿದೆ. 


ಲೋಕವೀರಂ ಪತಿಂ ಹತ್ವಾ ನ ಮೇ ಕಾರ್ಯಂ ಸುತೇನ ಚ ಟ॥ 
ಪತಿಲೋಕಮಹಂ ಯಾಸ್ಯೇ ತೃಪ್ತಾ ಭವ ಕಲಿಪ್ರಿಯೇ ॥ 


ಲೋಕದಲ್ಲಿಯೇ ಶ್ರೇಷ್ಠವೀರನಾದ ಪತಿಯನ್ನು ಕಳೆದುಕೊಂಡು ನನಗೆ ಮಗನಿಂದ 
ಏನೂ ಪ್ರಯೋಜನ ಆಗಬೇಕಾಗಿಲ್ಲ. ಪತಿಲೋಕವನ್ನೇ ನಾನು ಸೇರುವೆ. ಕಲಪ್ರಿಯಳೇ, 
ನೀನು ತೃಪ್ತಳಾಗು. 


ಇತ್ಯುಕ್ತ್ವಾ ಮರಣಾಯೈವ ತಾಂ ವಿನಿಶ್ಚಿತಮಾನಸಾಮ್‌ । 
ಧರಾಯಾಂ ವಿಲುಠಂತೀಂ ಚ ದೃಷ್ಟ್ವಾ ಭುಜಗನಂದಿನೀ ॥ 


ನಾಗಲೋಕಾತ್‌ ಸಮಾದಾಯ ವಿಶಲ್ಯಕರಣೀಂ ಕ್ಷಣಾತ್‌ | 
ಉತ್ಕಾಪಯಾಮಾಸ ಪತಿಂ ತ್ರಿಲೋಕಾತಿರಥಂ ತಯಾ ॥ 


ಹೀಗೆ ಹೇಳಿ ಚಿತ್ರಾಂಗದೆಯು ಪ್ರಾಣತ್ಯಾಗಕ್ಕೆ ಮನಸ್ಸಿನಲ್ಲಿ ನಿಶ್ಚಯಿಸಿ ನೆಲದಲ್ಲಿ 
ಹೊರಳಾಡುತ್ತಿದ್ದುದನ್ನು ಕಂಡು ಉಲೂಪಿಯು ಕ್ಷಣದಲ್ಲಿ ನಾಗಲೋಕದಿಂದ 
ವಿಶಲ್ಯಕರಣಿಯನ್ನು ಎತ್ತಿಕೊಂಡು ಅದರಿಂದ ಮೂರ್ಲೋಕದ ಅತಿರಥನಾದ 
ಪತಿಯನ್ನು ಎಬ್ಬಿಸಿದಳು. 

ಪ್ರಹಸ್ಕೋವಾಚ ಚ ತದಾ ಶ್ರುತಂ ವಾಕ್ಯಂ ಪುರಾ ಮಯಾ । 

ಸುರಲೋಕೇ ಸುರೈಃ ಪ್ರೋಕ್ತಂ ಭೀಷ್ಮಾದ್ಯಾ ನಾತಿಧರ್ಮತಃ ॥ 

ಯದ್ಭತಾಸ್ತೇನ ದೋಷೇಣ ಪಾರ್ಥಸ್ತೇನಾತಿವೇದನಾಮ್‌ । 


ರಣೇ ವ್ರಜೇದಿತಿ ನ ತತ್ತರತಃ ಸ್ಯಾದಿತಿ ಹೃಹಮ್‌ । 
ವಚನಾದೇವ ದೇವಾನಾಂ ಯುದ್ಧ್ಯೇತ್ಯಾತ್ಮಜಮಬ್ರುವಮ್‌ ॥ 


ಅನುಗೀತಾಪರ್ವ -29- 


ಬಳಿಕ ಉಲೂಪಿ ನಕ್ಕು ಹೇಳಿದಳು, 'ಅರ್ಜುನ ಭೀಷ್ಮಾದಿಗಳನ್ನು ಕೇವಲ 
ಧರ್ಮದಿಂದ ವಧಿಸಲಿಲ್ಲ. ಆ ದೋಷದಿಂದ ಅವನು ಯುದ್ಧದಲ್ಲಿ ಅತಿಯಾದ 
ವೇದನೆಯನ್ನುಹೊಂದುವನು' ಎಂದು ದೇವಲೋಕದಲ್ಲಿವಸುದೇವತೆಗಳು ಹೇಳಿದ 
ಮಾತನ್ನು ಹಿಂದೆ ನಾನು ಕೇಳಿದ್ದೆ. ಅದು ಇನ್ನೊಬ್ಬನಿಂದಾಗಕೂಡದು ಎಂದು ದೇವತೆಗಳ 
ಮಾತಿನಿಂದಲೇ ಮಗನಿಗೆ "ನೀನು ಯುದ್ಧಮಾಡು' ಎಂದು ಹೇಳಿದೆ. 


ದೇವಾನಾಮೇವ ಸಂಕಲ್ಲಾನ್ಮೂರ್ಭಿತಶ್ನಾರ್ಜುನೋತಭವತ್‌ I 

ಭುಕ್ತದೋಷಫಲಶ್ಚಾಯಂ ಪುನರ್ಭೋಕ್ಷ $3 ನಾನ್ಯತಃ ॥ 

ದೇವತೆಗಳ ಸಂಕಲದಿಂದಲೇ ಅರ್ಜುನ ಮೂರ್ಛಿತನಾದ. ಈಗ ಅವನ 
ಅಪರಾಧದ ಫಲವನ್ನು ಅವನು ಭೋಗಿಸಿದ್ದಾನೆ. ಇನ್ನು ಪುನಃ ಇನ್ನೊಬ್ಬರಿಂದ ಅದನ್ನು 
ಭೋಗಿಸುವುದಿಲ್ಲ. 

ಅನ್ಯೇನ ಪಾತಿತಸ್ಯಾಸ್ಯ ಯಶೋ ನಶ್ಯೇತ್‌ ತ್ರಿಲೋಕಗಮ್‌ । 

ನಾರ್ಜುನಸ್ಯ ಯಶೋ ನಶ್ಯೇದಿತಿ ದೈವೈರಿದಂ ಕೃತಮ್‌ ॥ 

ಬೇರೆಯವರಿಂದ ಅರ್ಜುನನು ಯುದ್ದದಲ್ಲಿಬೀಳಿಸಲ್ಪಟ್ಟಿದ್ದರೆ ಮೂರ್ಲೋಕದಲ್ಲಿ 
ಹರಡಿದ್ದ ಅವನ ಕೀರ್ತಿ ನಶಿಸುತ್ತಿತ್ತು. ನಶಿಸಕೂಡದೆಂದೇ ದೇವತೆಗಳು ಈ ಕಾರ್ಯ 
ಮಾಡಿದರು. 


ಇತ್ಯುಕ್ತಃ ಪ್ರೀತಿಮಾಪೇದೇ ಪುತ್ರಭಾರ್ಯಾಯುತೋರರ್ಜುನಃ | 
ಯಜ್ಞಾರ್ಥಂ ತಾವಥಾಹೂಯ ಪೂಜಿತಃ ಪ್ರಯಯೌ ತತಃ ॥ 
ಉಲೂಪಿ ಹೀಗೆ ಹೇಳಿದಾಗ ಪುತ್ರ ಭಾರ್ಯೆಯರಿಂದ ಯುಕ್ತನಾದ ಅರ್ಜುನನು 
ಸಂತೋಷಗೊಂಡನು. ಯಜ್ಞಕ್ಕೆ ಅವರನ್ನು ಆಹ್ವಾನಿಸಿ ಸತೃತನಾಗಿ ಅಲ್ಲಿಂದ ಮುಂದೆ 


ನಡೆದನು. 


ದಾರಕಾಯಾಸಮೀಪಸಂ ಪದ್ಮುಮಾದ್ಧಾಃ ಸುತಾ ಹರೇಃ । 
ವ ~ ಎ ಶ್‌ 


ಪ್ರಸಹ್ಯಾಶ್ಮಮಪಾಜಹ್ರುರಾಹ್ಚಯಂತೋರರ್ಜುನಂ ಯುಧೇ ॥ 

ದ್ವಾರಕೆಯ ಸಮೀಪಕ್ಕೆ ಅರ್ಜುನನು ಬಂದಾಗ ಕೃಷ್ಣನ ಮಕ್ಕಳು ಪ್ರದ್ಯುಮ್ನ 
ಮುಂತಾದವರು ಅರ್ಜುನನನ್ನುಯುದ್ದಕ್ಷೆ ಆಹ್ವಾದಿಸುತ್ತ ಬಲಾತ್ಕಾರವಾಗಿ ಕುದುರೆಯನ್ನು 
ಅಪಹರಿಸಿದರು. 


-30- ಮಹಾಭಾರತ ಆಶ್ಚಮೇಧಿಕಪರ್ವ 


ಸುಭದ್ರಾಹರಣಂ ಮಾರ್ಟ್ಷ್ಟುಂ ನೀತೇಶಶ್ಟೇ ತೈರ್ಧನಂಜಯಃ | 
ಗೌರವಾದ್‌ ವಾಸುದೇವಸ್ಯ ಮಾತುಲಸ್ಯ ಚ ಕೇವಲಮ್‌ ॥ 


ಮಾತುಲಯಾಬ್ರವೀದಶ್ದಂ ಹೃತಂ ಪೌತ್ರೆರಬಂಧುವತ್‌ । 
ಸ ನಿರ್ಭತ್ಸ್ಯ ಕುಮಾರಾಂಸ್ತಾನ್‌ ಮೇಧ್ಯಮಶ್ಚಮಮೋಚಯತ್‌ ॥। 


ಸುಭದ್ರಾಹರಣದಿಂದ ಬಂದ ಅಪಕೀರ್ತಿಯನ್ನು ತೊಡೆದುಕೊಳ್ಳಲು ಪ್ರದ್ಯುಮ್ನ 
ಮುಂತಾದವರು ಕುದುರೆಯನ್ನು ಅಪಹರಿಸಿದಾಗ ಅರ್ಜುನ ಕೃಷ್ಣನ ಹಾಗೂ 
ವಸುದೇವನ ಮೇಲಿನ ಗೌರವ ಭಾವನೆಯಿಂದ ವಸುದೇವನಿಗೆ ಹೇಳಿದ. ನಿನ್ನ 
ಮೊಮ್ಮಕ್ಕಳು ಶತ್ರುಗಳಂತೆ ನಮ್ಮ ಕುದುರೆಯನ್ನು ಅಪಹರಿಸಿದ್ದಾರೆ ಎಂದು. ಆಗ 
ವಸುದೇವ ಕುಮಾರರನ್ನು ಬೈದು ಯಾಗದ ಕುದುರೆಯನ್ನುಬಿಡಿಸಿದನು. 


ಮಾತುಲಂ ಸ ಪ್ರಣಮ್ಯಾಥ ಯಜ್ಞಾರ್ಥಂ ತಾನ್‌ ನಿಮಂತ್ರ್ಯ ಚ । 
ಗಚ್ಛನ್‌ ಗಜಾಹ್ಹಯಂ ದೂತಮಗ್ರತೋತ5ಯಾಪಯನ್ನೃಪೇ ॥ 


ಬಳಿಕ ಅರ್ಜುನನು ವಸುದೇವನನ್ನು ನಮಿಸಿ ಯಜ್ಞಕ್ಕೆ ಅವರನ್ನು ಆಮಂತ್ರಿಸಿ 
ಹಸ್ತಿನಾವತಿಗೆ ಹೋಗುತ್ತ ಧರ್ಮರಾಜನಿಗೆ ದೂತನನ್ನು ಮುಂಚಿತವಾಗಿ 
ಕಳುಹಿಸಿಕೊಟ್ಟನು. 

ಸಕೃಷ್ಟು ಸಹಸೋದರ್ಯ:ಃ ಶ್ರುತ್ಹಾಂಸೌ ಪ್ರಾಪ್ತಮರ್ಜುನಮ್‌ । 

ಪ್ರೀತೋ ಬಾಷ್ಟಾಭಿಪೂರ್ಣಾಕ್ಷೋ ಭ್ರಾತ್ಮಸ್ನೇಹಾದಭಾಷತ || 

ಶ್ರೀಕೃಷ್ಣನಿಂದಲೂ ಸೋದರರಿಂದಲೂ ಸಮೇತನಾದ ಧರ್ಮರಾಜ ಅರ್ಜುನನು 


ಹಿಂತಿರುಗಿ ಬಂದುದನ್ನು ಕೇಳಿ ಸಂತುಷ್ಟನಾಗಿ ಕಣ್ಣುಗಳಲ್ಲಿನೀರು ತುಂಬಿಕೊಂಡು 
ಸೋದರಸ್ನೇಹದಿಂದ ಹೇಳಿದನು. 


ವಾಸುದೇವ ನ ಪಶ್ಯಾಮಿ ದುಲರ್ಕ್ಷ್ಷಣಮಜಾರ್ಜುನೇ | 
ಕೇನ ದುಲರ್ಕ್ಷಣೇನಾಯಂ ಬಹುದುಃಖೀ ಪ್ರವಾಸಗಃ ॥ 


"ಕೃಷ್ಣನೇ, ಅರ್ಜುನನಲ್ಲಿದುರ್ಲ೯ಕ್ಷಣವನ್ನುನಾ ಕಾಣೆ. ಯಾವ ದುರ್ಲಕ್ಷಣದಿಂದ 
ಈತ ಸದಾ ಪ್ರವಾಸದಲ್ಲಿದ್ದು ಬಹಳ ಕ್ಲೇಶ ಅನುಭವಿಸುತ್ತಿದ್ದಾನೆ?' 


ಅನುಗೀತಾಪರ್ವ -31- 


ಪೃಷ್ಠಸ್ತಂ ಕೇಶವಃ ಪ್ರಾಹ ಭ್ರಾತಾ ತೇ ದೀರ್ಥಪಿಂಡಿಕಃ । 
ತೇನಾಯಂ ದುಃಖಬಹುಲ ಇತ್ಯುಕ್ತ್ವಾ ಪುನರೇವ ಚ ॥ 


ವದಂತಮೇವ ಪಾಂಚಾಲೀ ಕಟಾಕ್ಷೇಣ ನ್ಯವಾರಯತ್‌ । 
ಸಮಸ್ತಲಕ್ಷಣಾಭಿಜ್ಞಾಃ ಕೃಷ್ಣ; ಸತ್ಯಾ ವೃಕೋದರಃ ॥ 

ಕೃಷ್ಣಾ ಚ ಪಂಚಮೋ ನಾಸ್ತಿ ವಿದ್ಯಾ ಶುದ್ಧೇಯಮಂಜಸಾ । 
ಪ್ರಸಂಗಾತ್‌ ಪ್ರಾಪುಮಿಚ್ಛೇತ್ತಾಂ ವಿದ್ಯಾಶೀಲೋ ಯುಧಿಷ್ಠಿರಃ । 
ಇತಿ ಲೋಭಾತ್ತು ಪಾಂಚಾಲೀ ವಾಸುದೇವಂ ನ್ಯವಾರಯತ್‌ ॥ 


ಧರ್ಮರಾಜನು ಹೀಗೆ ಕೇಳಿದಾಗ ಶ್ರೀಕೃಷ್ಣನು "ಅರ್ಜುನನ ಶರೀರ ಉದ್ದ. 
ಅದರಿಂದ ಅವನಿಗೆ ಹೆಚ್ಚುಕ್ಷೇಶ' ಹೀಗೆ ಹೇಳಿದ ಕೃಷ್ಣಪುನಃ ಮುಂದುವರಿದು ಹೇಳಲು 
ತೊಡಗಿದಾಗಲೇ ದ್ರೌಪದಿಯು ಕಡೆಗಣ್ಣ ನೋಟದಿಂದಲೇ ತಡೆದಳು. ಸಕಲ 
ಸಾಮುದ್ರಿಕ ಲಕ್ಷಣಜ್ಞರು ಶ್ರೀಕೃಷ್ಣ, ಸತ್ಯಭಾಮೆ, ಭೀಮ, ದ್ರೌಪದಿಯರು ಹೊರತು 
ಐದನೆಯವನಿಲ್ಲ. ಈ ಸಾಮುದ್ರಿಕಶಾಸ್ತ್ರ ಬಹಳ ಶುದ್ಧವಾದುದು. ವಿದ್ಯಾರ್ಜನ 
ಸ್ಹಭಾವದವನಾದ ಧರ್ಮರಾಜ ಈ ಪ್ರಸಂಗದಿಂದ ಅದನ್ನು ಕಲಿಯಲು 
ಬಯಸಬಹುದೆಂದು ಲೋಭದಿಂದ ದ್ರೌಪದಿ ಕೃಷ್ಣನನ್ನು ತಡೆದಿದ್ದಳು. 


ತದ್ಗೌರವಾದ್‌ ವಾಸುದೇವೋ ನೋತ್ತರಂ ಪ್ರತ್ಯಭಾಷತ । 

ವಿಸ್ಥಾರಯಾಮಾಸ ಚ ತಂ ಪ್ರಬ್ರುವಾಣಃ ಕಥಾಂತರಮ್‌ ॥ 

ದ್ರೌಪದಿಯ ಕಣ್ಣ ಸನ್ನೆಗೆ ಬೆಲೆಕೊಟ್ಟು ಶ್ರೀಕೃಷ್ಣನು ಮುಂದೆ ಹೇಳಲಿಲ್ಲ. ಬೇರೆ 
ಮಾತನ್ನು ಹೇಳುತ್ತಾ ಈ ಪ್ರಸಂಗವನ್ನುಮರೆಸಿದನು. 

ಉದರಸ್ಯ ಕಿಂಚಿದಾಧಿಕ್ಯಂ ವೃಷಣಾಧಿಕ್ಕಮೇವ ಚ ಚ 

ಸವ್ಯಬಾಹೋ55ಸಥಾಧಿಕೃಂ ದುಲರ್ಷ್ಮಣಮತೋರರ್ಜುನೇ ॥ 

ಅರ್ಜುನನಲ್ಲಿಹೊಟ್ಟೆಸ್ಟಲ್ಪ ಉದ್ದವಾಗಿರುವುದು ವೃಷ್ಣವೂ ಸ್ವಲ್ಪದಪ್ಪವಾಗಿರುವುದು 
ಎಡತೋಳೂ ಉದ್ದವಾಗಿರುವುದು ಬೇರೆ ದುರ್ಲಕ್ಷಣವಾಗಿತ್ತು. 

ನೈವೋಕ್ತಂ ವಾಸುದೇವೇನ ದೃಶ್ಯಮಾನಮಪಿ ಸ್ಟುಟಮ್‌ । 

ಜ್ಞಾನಾನಂದಹ್ರಾಸಕರಾ ಹ್ಯೇತೇ ದೋಷಾಃ ಸದಾತನಾಃ ॥ 


-32- ಮಹಾಭಾರತ ಆಶ್ಚಮೇಧಿಕಪರ್ವ 


ಅದು ಸ್ಫುಟವಾಗಿ ಕಾಣುತ್ತಿದ್ದರೂ ಶ್ರೀಕೃಷ್ಣನು ಹೇಳಲಿಲ್ಲ. ಈ ದೋಷಗಳು ಸದಾ 
ಇದ್ದು ಜ್ಞಾನಾನಂದಗಳಿಗೆ ಹ್ರಾಸಕರವಾಗಿವೆ. 


ಸಮಸ್ತಜೀವರಾಶೌ ತದ್‌ ದುಲರ್ಕ್ಷಣವಿವರ್ಜಿತೌ । 
ಪೂರ್ಣಚಿತುಖಶಕ್ಕಾದೇರ್ಯೋಗ್ಯೌ್‌ ಕೃಷ್ಣಾ ಚ ಮಾರುತಿಃ ॥ 


ಅನಾದಿದುಃಖಹೀನತ್ತೇ ಸುಖಾಧಿಕ್ಕೇ ಚ ಲಕ್ಷಣಮ್‌ । 
ರುಗ್ಗಿಣೀಸತ್ಯಭಾಮಾದಿರೂಪಾಯಾಃ ಶ್ರಿಯ ಏವ ತು ॥ 


ಮುಖ್ಯಂ ತತೋಷಪಿ ಮುಖ್ಯಂ ತು ಸ್ವಾತಂತ್ರಾ ದೇರಶೇಷತಃ । 
ಗುಣರಾಶೇಃ ಪರಂ ಲಿಂಗಂ ನಿತ್ಯಂ ವ್ಯಾಸಾದಿರೂಪಿಣಃ । 
ವಿಷ್ಣೋರೇವ ನ ಚಾನ್ಯಸ್ಯ ಸ ಹ್ಯೇಕಃ ಪೂರ್ಣಸದ್ಗುಣಃ ॥ 


ಸಮಸ್ತ ಜೀವರಾಶಿಯಲ್ಲಿ ದುರ್ಲ೯ಕ್ಷಣ ರಹಿತರು ಪೂರ್ಣ ಜ್ಞಾನಾನಂದ 
ಬಲಾದಿಗಳಿಗೆ ಯೋಗ್ಯರಾದ ದ್ರೌಪದೀ ಭೀಮರು ಮಾತ್ರ . ಅನಾದಿಕಾಲದಿಂದ 
ದುಃಖಹೀನರಾಗಿರುವುದರಲ್ಲಿಯೂ ಅಧಿಕ ಸುಖಿಗಳಾಗಿರುವುದರಲ್ಲಿಯೂ 
ಸೂಚಕವಾದ ಲಕ್ಷಣ ವಾಯುಭಾರತಿಯರಿಗಿಂತಲೂ ಮುಖ್ಯವಾಗಿ ರುಕ್ಮಿಣೀ 
ಸತ್ಯಭಾಮಾ ಮುಂತಾದ ರೂಪಗಳುಳ್ಳ ಲಕ್ಷ್ಮಿಗೇ ಇರುತ್ತದೆ. ಅವಳಿಗಿಂತಲೂ 
ಮುಖ್ಯವಾಗಿ ಸ್ವಾತಂತ್ರಾ ದಿ ಸಕಲ ಗುಣರಾಶಿಗಳಿಗೆ ಉತ್ತಮ ಸೂಚಕವಾದ 
ಲಕ್ಷಣಗಳು ಸದಾಕಾಲ ವ್ಯಾಸಾದಿರೂಪನಾದ ವಿಷ್ಣುವಿಗೇ ಹೊರತು ಇನ್ನೊಬ್ಬನಿಗಿಲ್ಲ. 
ಅವನೊಬ್ಬನೇ ಪೂರ್ಣ ಸದ್ಗುಣ ಉಳ್ಳವನು. 


ಸಾಶ್ವೇಂರರ್ಜುನೇ ಯಜ್ಞವಾಟಂ ಪ್ರವಿಷ್ಠೇ5ಸ್ಕ ಸಹೋದರಾಃ । 
ವ | DR) 


ಪೂಜಿತಾಃ ಪೂಜಯಾಮಾಸುರ್ಮುದಿತಾಃ ಸಹಕೇಶವಾಃ ॥ 


ಅರ್ಜುನನು ಕುದುರೆಯೊಂದಿಗೆ ಯಜ್ಞಶಾಲೆಯನ್ನು ಪ್ರವೇಶಿಸಿದಾಗ ಅವನ 
ಸೋದರರೂ ಶ್ರೀಕೃಷ್ಣನೂ ಸಂತುಷ್ಟರಾದರು. ಪರಸ್ಪರ ಆಲಿಂಗನಾದಿಗಳಿಂದ 
ಸತೃತರಾದರು ಮತ್ತು ಸತ್ತರಿಸಿದರು. 


Kk 


ಅನುಗೀತಾಪರ್ವ ಎ33 


ಎಪ್ಪತ್ತೊಂಬತ್ತನೆಯ ಅಧ್ಯಾಯ 
ಅರ್ಜುನ-ಬಭ್ರುವಾಹನರ ಯುದ್ಧ. ಅರ್ಜುನನ ಮರಣ. 
ವೈಶಂಪಾಯನಃ 
ಕ್ರಮೇಣ ಸ ಹಯಸ್ತ್ವೇವಂ ವಿಚರನ್‌ ಭರತರ್ಷಭ । 
ಮಣಲೂರುಪತೇರ್ದೇಶಮುಪಾಯಾತ್‌ ಸಹಪಾಂಡವಃ Hol 


ವೈಶಂಪಾಯನ- ಯಜ್ಞಾಶವು ಕ್ರಮವಾಗಿ ಸಂಚಾರ ಮಾಡುತ್ತಾ ಮಣಲೂರು 
ಪತಿಯಾದ ಬಭ್ರುವಾಹನನ ದೇಶಕ್ಕೆ ಆಗಮಿಸಿತು. ಅರ್ಜುನನು ಆ ಯಜ್ಞಾಶ್ವವನ್ನು 
ಅನುಸರಿಸಿಕೊಂಡು ಆಗಮಿಸಿದನು. 


ಶ್ರುತ್ವಾ ತು ನೃಪತಿರ್ವೀರಂ ಪಿತರಂ ಬಭ್ರುವಾಹನಃ । 
ನಿರ್ಯಯೌ ವಿನಯೇನಾರ್ಯೋ ಬ್ರಾಹ್ಮಣಾರ್ಫ್ಯಪುರಸ್ಪರಃ ೨ 


ಜನಮೇಜಯನೇ, ಆ ಸಮಯದಲ್ಲಿಮಣಲೂರ, ಪಟ್ಟಣಕ್ಕೆ ರಾಜನಾಗಿರುವ 
ಬಭ್ರುವಾಹನನು ತನ್ನತಂದೆಯಾದ ಅರ್ಜುನನು ಕುದುರೆಯನ್ನು ಹಿಂಬಾಲಿಸಿ ತನ್ನ 
ಪ್ರದೇಶಕ್ಕೆ ಬಂದಿರುವನೆಂಬ ವಾರ್ತೆಯನ್ನು ಕೇಳಿ, ವಿನಯದಿಂದ ಅವನನ್ನು 
ಎದುರುಗೊಳ್ಳಲು ಬ್ರಾಹ್ಮಣರನ್ನುಮುಂದೆ ಮಾಡಿಕೊಂಡು ಅರ್ಪ್ಯಪಾದ್ಯಾದಿಗಳಿಂದ 
ಸಹಿತನಾಗಿ ಹೋದನು. 

ಮಣಲೂರೇಶ್ದರಂ ತೇವಮುಪಯಾತಂ ಧನಂಜಯಃ । 

ನಾಭ್ಯನಂದತ ಮೇಧಾವೀ ಕ್ಷಾತ್ರಧರ್ಮಮನುಸ್ಥರನ್‌ 112 11 


ಮೇಧಾವಿಯಾದ ಧನಂಜಯನು ಮಣಲೂರು ಪಟ್ಟಣಕ್ಕೆ ಒಡೆಯನಾದ ರಾಜನು 
ಕ್ರತ್ರಧರ್ಮಕ್ಕೆ ವಿರುದ್ಧವಾಗಿ ವಿನೀತನಾಗಿ ತನ್ನಬಳಿ ಬರುತ್ತಿರುವುದನ್ನು ಅಭಿನಂದಿಸಲಿಲ್ಲ. 


ಉವಾಚ ಚೈನಂ ಧರ್ಮಾತ್ಮಾ ಸಮನ್ಯುಃ ಫಲ್ಗುನಸ್ತದಾ HY 

ಧರ್ಮಾತ್ಮನಾದ ಫಲ್ಗುನನು ಸಿಟ್ಟಿನಿಂದ ತನ್ನಮಗನಿಗೆ ಹೀಗೆ ಹೇಳಿದನು. 
ಅರ್ಜುನಃ 

ಪ್ರಕ್ರಿಯೇಯಂ ನ ತೇ ಯುಕ್ತಾ ಬಹಿಸ್ತ್ಯಂ ಕ್ಷತ್ರಧರ್ಮತಃ 11೫11 


-34- ಮಹಾಭಾರತ ಆಶ್ಚಮೇಧಿಕಪರ್ವ 


ಅರ್ಜುನ- ಮಗುವೇ, ಈ ವಿಧವಾದ ವ್ಯವಹಾರವು ನಿನಗೆ ಯೋಗ್ಯ 
ಎನಿಸುವುದಿಲ್ಲ. ಈ ರೀತಿಯಾದ ವಿನಯದ ವ್ಯವಹಾರದಿಂದ ನೀನು 
ಕ್ಛತ್ರಧರ್ಮದಿಂದ ಬಹಿಷ್ಕತನಾಗಿದ್ದಿ ಎಂದು ತಿಳಿಯುತ್ತೇನೆ. 


ಸಂರಕ್ಷ್ಯಮಾಣಂ ತುರಗಂ ಯೌಧಿಷ್ಠಿರಮುಪಾಗತಮ್‌ । 
ಯಾಜ್ಞಿಯಂ ವಿಷಯಂ ತ್ವಂ ಮಾಂ ನಾಯೋತ್ಪೀಃ ಕಿಂ ನು ಪುತ್ರಕ ॥೬॥ 


ಯುಧಿಷ್ಠಿರನಿಗೆ ಸಂಬಂಧಿಸಿದ ಯಜ್ಞಾಶ್ರವನ್ನು ಸಂರಕ್ಷಿಸುತ್ತಾ ನಾನು ಈ 
ಕುದುರೆಯನ್ನೇ ಅನುಸರಿಸಿ ನಿನ್ನ ದೇಶಕ್ಕೆ ಆಗಮಿಸಿದ್ದೇನೆ. ಕ್ಷತ್ರಧರ್ಮಕ್ಕನುಗುಣವಾಗಿ 
ಯಜ್ಞದ ಕುದುರೆಯನ್ನು ಕಟ್ಟಿಹಾಕಬೇಕಿತ್ತು. ನನ್ನೊಡನೆ ಯುದ್ಧವನ್ನುಮಾಡಬೇಕಿತ್ತು. 
ಮಗನೇ, ಹೀಗೇಕೆ ಆಚರಿಸಲಿಲ್ಲ? 


ಧಿಕ್‌ ಧಿಕ್‌ ತ್ವಾಂ ತು ಸುದುರ್ಬುದ್ದಿಂ ಕ್ಷತ್ರಧರ್ಮಾರವಿಶಾರದಮ್‌ । 
ಯೋ ಮಾಂ ಯುಧಿ ಸುಸಂಪ್ರಾಪ್ತಂ ಸಾಮ್ಸೈವಾಥೋ ತ್ವಮಗ್ರಹೀಃ ॥ 


ಕೃತ್ರಧರ್ಮದಿಂದ ಬಹಿಷ್ಠತನಾದ, ದುರ್ಬುದ್ಧಿಯವನಾದ ನಿನಗೊಂದು ಧಿಕ್ಕಾರ. 
ಯುದ್ಧಕ್ಕಾಗಿ ಆಗಮಿಸಿರುವ ನನ್ನನ್ನು ಸಾಮೋಪಾಯದಿಂದ ಸ್ವಾಗತಿಸಿರುವುದು 
ಕತ್ರಧರ್ಮಕ್ಕೆ ಮಾಡಿದ ಅವಮಾನ. 


ನ ತ್ವಯಾ ಪುರುಷಾರ್ಥಶ್ಚ ಕಶ್ಚಿದಸ್ತೀಹ ಜೀವತಾ ।ಟ 
ಯಸ್ತೃಂ ಸ್ವ್ರೀವದ್‌ ಯುಧಾ ಪ್ರಾಪ್ತಂ ಸಾಮ್ನಾ ಮಾಂ ಪ್ರತಿಗೃಹ್ನಥಾಃ ॥ 


ನೀನು ಜೀವಂತವಾಗಿ ಬದುಕಿರುವಿ. ಯಾವ ಪುರುಷಾರ್ಥವನ್ನೂ ಸಾಧಿಸಿಲ್ಲ. 
ಯುದ್ಧ ಮಾಡಲು ಆಗಮಿಸಿರುವ ನನ್ನನ್ನು ಒಂದು ಸ್ವೀಯನ್ನು ವಿನಯದಿಂದ 
ಸ್ವಾಗತಿಸುವಂತೆ ಸ್ವಾಗತಿಸುತ್ತಿರುವಿ. 

ಯದ್ಯಹಂ ನ್ಯಸ್ತಶಸಂ ತ್ವಾಮಾಗಚ್ಛೇಯಂ ಸುದುರ್ಮತೇ । 


ಆ ವ ೪ 


ಪ್ರಕ್ರಿಯೇಯಂ ತತೋ ಯುಕ್ತಾ ಭವೇತ್‌ ತವ ನರಾಧಮ Tal 


ದುರ್ಬುದ್ಧಿಯವನೇ, ನರಾಧಮನೇ, ನಾನೇನಾದರೂ ಶಸ್ತ್ರಗಳನ್ನು ಬದಿಗಿಟ್ಟು 
ಇಲ್ಲಿಗೆ ಬಂದಿದ್ದಲ್ಲಿನೀನು ಈ ಕ್ರಮದಲ್ಲಿಸ್ವಾಗತಿಸುವುದು ಯುಕ್ತವಾಗುತ್ತಿತ್ತು. 


ಅನುಗೀತಾಪರ್ವ -35- 


ವೈಶಂಪಾಯನ: 


ತಮೇವಮುಕ್ತಂ ಭರ್ತ್ರಾ ಚ ವಿದಿತ್ವಾ ಪನ್ನಗಾತ್ಮಜಾ । 
ಅಮೃಷ್ಯಮಾಣಾ ಭಿತ್ತೋರ್ವೀಮುಲೂಪೀ ತಮುಪಾಗಮತ್‌ ॥1೧೦॥! 


ವೈಶಂಪಾಯನ- ಜನಮೇಜಯನೇ, ತನ್ನ ಪತಿಯು ಮಗನೊಡನೆ ಹೀಗೆ 
ಹೇಳುತ್ತಿರುವ ಮಾತನ್ನು ಕೇಳಿಸಿಕೊಂಡ ರಾಜಕನ್ಯೆಯಾದ ಉಲೂಪಿಯು ತನ್ನ 
ಮಗನಾದ ಬಭ್ರುವಾಹನನಿಗೆ ಅವಮಾನವಾಯಿತೆಂದು ಸಹಿಸಿಕೊಳ್ಳಲಾಗದೆ 
ಭೂಮಿಯನ್ನೇ ಭೇದಿಸಿಕೊಂಡು ಆ ಪ್ರಸಂಗದಲ್ಲಿ ಪ್ರತ್ಯಕ್ಷಳಾದಳು. 

ಸಾ ದದರ್ಶ ತತಃ ಪುತ್ರಂ ವಿಮೃಶಂತಮಧೋಮುಖಮ್‌ । 

ಸಂತರ್ಜಮಾನಮಸಕ್ಸದ್‌ ಭರ್ತ್ರಾ ಯುದ್ಧಾರ್ಥಿನಾ ವಿಭೋ ॥೧೧॥॥ 


ಆ ಸಂದರ್ಭದಲ್ಲಿಬಭ್ರುವಾಹನನು ಏನು ಮಾಡಬೇಕೆಂದು ಸಮಾಲೋಚಿಸುತ್ತಾ 
ಮುಖವನ್ನು ತಗ್ಗಿಸಿಕೊಂಡು ನಿಂತಿರುವುದನ್ನೂ ಕ ಯುದ್ಧಾರ್ಥಿಯಾದ ಅರ್ಜುನನು 
ಮಗನಿಗೆ ಪುನಃ ಪುನಃ ಕಠೋರವಾದ ಮಾತುಗಳಿಂದ ಧಿಕ್ಕರಿಸುತ್ತಿರುವ ದೃಶ್ಯವನ್ನು 
ಕಂಡಳು. 

ತತಃ ಸಾ ಚಾರುಸರ್ವಾಂಗೀ ತಮುಪೇತ್ಯೋರಗಾತ್ಸಜಾ | 

ಉಲೂಪೀ ಪ್ರಾಹ ವಚನಂ ಕ್ಷತ್ರಧರ್ಮಾವಿಶಾರದಮ್‌ 11೧೨॥ 


ಮನೋಹರವಾದ ಅಂಗಗಳಿಂದ ಕೂಡಿದ್ದ ನಾಗಕನ್ಯೆಯಾದ ಉಲೂಪಿಯು 
ಧರ್ಮವಿಶಾರದನಾದ ಬಭ್ರುವಾಹನನಿಗೆ ಧರ್ಮಸಮ್ಮತವಾದ ಮಾತುಗಳನ್ನು 
ಹೇಳಿದಳು. 

ಉಲೂಪೀ 

ಉಲೂಪೀಂ ಮಾಂ ನಿಬೋಧ ತ್ಪಂ ಮಾತರಂ ಪನ್ನಗಾತ್ಮಜಾಮ್‌ | 

ಕುರುಷ್ಟ ವಚನಂ ಪುತ್ರ ಧರ್ಮಸ್ತೇ ಭವಿತಾ ಮಹಾನ್‌ 11೧೩ 

ಉಲೂಪೀ- ಮಗನೇ, ನನ್ನನ್ನು ನಾಗಕನ್ಯೆಯಾದ ಉಲೂಪಿ ಎಂದು ತಿಳಿ. ನಿನ್ನ 
ತಾಯಿ ನಾನು. ನನ್ನಮಾತಿನಂತೆ ನಡೆದುಕೊ. ಇದರಿಂದ ಮಹಾಧರ್ಮವೇ ನಿನಗೆ 
ಲಭಿಸುತ್ತದೆ. 


-36- ಮಹಾಭಾರತ ಆಶ್ರಮೇಧಿಕಪರ್ವ 


ಯುದ್ಧೃಸ್ಹೈನಂ ಕುರುಶ್ರೇಷ್ಠಂ ಧನಂಜಯಮರಿಂದಮಮ್‌ । 
ಏವಮೇಷ ಪಿತಾ ಪ್ರೀತೋ ಭವಿಷ್ಯತಿ ನ ಸಂಶಯಃ 11೧೪॥ 


ಯುದ್ಧದ ಮದದಿಂದ ಕೊಬ್ಬಿರುವ ಕುರುಕುಲಶ್ರೇಷ್ಠನಾದ ಅರ್ಜುನನೊಡನೆ ನೀನು 
ಸಂಶಯಪಡದೆ ಸೆಣೆಸು. ಹೀಗೆ ಯುದ್ಧ ಮಾಡುವುದರಿಂದ ನಿನ್ನ ತಂದೆಯು 
ಪ್ರಸನ್ನನಾಗುತ್ತಾನೆ . ಯಾವ ಸಂಶಯವನ್ನೂ ತಾಳಬೇಡ. 


ವೈಶಂಪಾಯನಃ 
ಏವಮುದ್ಧರ್ಷಿತೋ ಮಾತ್ರಾ ಸ ರಾಜಾ ಬಭ್ರುವಾಹನಃ । 
ಮನಶ್ಚಕ್ರೀ ಮಹಾತೇಜಾ ಯುದ್ಧಾಯ ಭರತರ್ಷಭ 11೧೫ 


ವೈಶಂಪಾಯನ- ಹೀಗೆ ತಾಯಿಯಿಂದ ಉತ್ಸಾಹವನ್ನು ಪಡೆದ ತೇಜಸ್ವಿಯಾದ 
ಬಭ್ರುವಾಹನನು ತಂದೆಯೊಡನೆ ಸೆಣೆಸಾಡಲು ಮನಸ್ಸುಮಾಡಿದನು. 


ಸನ್ನಹ್ಯ ಕಾಂಚನಂ ವರ್ಮ ಶಿರಸ್ಟ್ರಾೂಂ ಚ ಭಾನುಮತ್‌ ।ಟ 
ತೂಣೀರಶರಸಂಬಾಧಮಾರುರೋಹ ಮಹಾರಥಮ್‌ 11೧೬॥। 


ಬಳಿಕ ರಾಜಕುಮಾರನು ಸುವರ್ಣಕವಚವನ್ನು ತೊಟ್ಟು, ಶಿರಸ್ವಾಣವನ್ನು ಧರಿಸಿ, 
ನೂರಾರು ಬಾಣಗಳಿಂದ ತುಂಬಿದ ಬತ್ತಳಿಕೆ ಸಹಿತವಾಗಿ ರಥವನ್ನು ಯುದ್ಧಕ್ಕಾಗಿ 
ಏರಿದನು. 


ಸರ್ವೋಪಕರಣೈರ್ಯುಕ್ತಂ ಯುಕ್ತಮಶ್ಚೈರ್ಮನೋಜವೈಃ । 
ಸುಚಕ್ರೋಪಸ್ಕರಂ ಧೀಮಾನ್‌ ಹೇಮಭಾಂಡಪರಿಷ್ಠತಮ್‌ 11೧೭1 


ಪರಮಾರ್ಚಿತಮುಚ್ಛಿತ್ಯ ಧ್ವಜಂ ಹಂಸಂ ಹಿರಣ್ಣಯಮ್‌ । 
ಪ್ರಯಯೌ ಪಾರ್ಥಮುದ್ಧಿಶ್ಯ ಸ ರಾಜಾ ಬಭ್ರುವಾಹನಃ 11೧೮॥॥ 


ಸಮಸ್ತ ಯುದ್ಧಕ್ಕೆ ಬೇಕಾದ ವಸ್ತುಗಳಿಂದ ತುಂಬಿರುವ, ಆಭರಣಗಳಿಂದ 
ಅಲಂಕೃತವಾದ, ಕಾಂತಿಯುಕ್ತವಾದ ಸುವರ್ಣಮಯ ರಥದಲ್ಲಿ ಕುಳಿತು, 
ಸಿಂಹಧ್ವಜವನ್ನು ರಥದ ಮೇಲಿರಿಸಿಕೊಂಡು, ಅರ್ಜುನನೊಡನೆ ಯುದ್ಧ ಮಾಡಲು 
ಹೊರಟನು. ಅವನ ರಥವು ಕಬ್ಬಿಣದ್ದಾಗಿತ್ತು, ಧ್ವಜವು ಬಂಗಾರಮಯವಾಗಿತ್ತು. 


ಅನುಗೀತಾಪರ್ವ -37- 


ತತೋತಭ್ಯೇತ್ಯ ಹಯಂ ವೀರೋ ಯಾಜ್ಞಿಯಂ ಪಾರ್ಥರಕ್ಷಿತಮ್‌ । 
ಗ್ರಾಹಯಾಮಾಸ ಪುರುಷೈರ್ಹಯಶಿಕ್ಷಾವಿಶಾರದೈ: no 


ಬಳಿಕ ವೀರನಾದ ಅರ್ಜುನನ ಮಗನು ಪಾರ್ಥನಿಂದ ರಕ್ಷಿಸಲ್ಪಡುತ್ತಿದ್ದಯಜ್ಞದ 
ಕುದುರೆಯನ್ನು ಹಯಶಿಕ್ಟಾಪ್ರವೀಣರಾದ ಪುರುಷರ ಮೂಲಕ ಬಂಧಿಸಿದನು. 


ಗೃಹೀತಂ ವಾಜಿನಂ ದೃಷ್ಟ್ವಾ ಪ್ರೀತಾತ್ಕಾ ಸ ಧನಂಜಯಃ । 
ಪುತ್ರಂ ರಥಸ್ನಂ ಭೂಮಿಷ್ಯ ಸನ್ನ್ಯ ಮಂಟಪವೇ le] 


ಯಜ್ಞಾಶ್ಚವನ್ನುವಗನು ಬಂಧಿಸಿದ್ದನ್ನು ಕಂಡು ನಡೆದುಬರುತ್ತಿರುವ ಅರ್ಜುನನು 
ತಡೆದನು. 

ತತಃ ಸ ರಾಜಾ ತಂ ವೀರಃ ಶರವ್ರಾತೈಃ ಸಹಸ್ರಶಃ । 

ಅರ್ದಯಾಮಾಸ ನಿಶಿತೈೆರಾಶೀವಿಷವಿಷೋಪಮೈ: lel 


ಮಣಲೂರುಪುರದ ರಾಜನಾದ ಬಭ್ರುವಾಹನನು ಸರ್ಪದಂತಿರುವ ಹರಿತವಾದ 
ಬಾಣಗಳ ಸಮೂಹದಿಂದ ಅರ್ಜುನನನ್ನು ಏಕಪ್ರಕಾರವಾಗಿ ಪೀಡಿಸಿದನು. 


ತಯೋಃ ಸಮಭವದ್‌ ಯುದ್ಧಂ ಪಿತುಃ ಪುತ್ರಸ್ಯ ಚಾತುಲಮ್‌ । 
ದೇವಾಸುರರಣಪ್ರಖ್ಯಮ್‌ ಉಭಯೋಃ ಬಜ ಮಾಣಿ 11೨೨1 


ತಂದೆ-ಮಗನ ನಡುವೆ ಮಹಾಭಯಂಕರವಾದ, ದೇವಾಸುರರಿಗೆ ಸಮಾನವಾದ 
ಯುದ್ಧವೇ ಸಂತೋಷದಿಂದಲೇ ನಡೆಯುತ್ತಿತ್ತು. 

ಕಿರೀಟಿನಂ ತು ವಿವ್ಯಾಧ ಶರೇಣಾನತಪರ್ವಣಾ । 

ಜತ್ರುದೇಶೇ ನರವ್ಯಾಪ್ರ ಪ್ರಹಸನ್‌ ಬಭ್ರುವಾಹನಃ 11೨೩॥॥ 


ಆ ಯುದ್ಧಕ್ಷೆ ಸಮಾನವಾದ ಯುದ್ಧ ಹಿಂದೆಂದೂ ನಡೆದಿಲ್ಲವೋ ಎಂಬಂತೆ 
ನಡೆಯುತ್ತಿರುವಾಗ ಬಭ್ರುವಾಹನನು ನಗುತ್ತಲೇ ಬಗ್ಗಿದ ಗಿಣ್ಣಿನಿಂದ ಕೂಡಿದ 
ಬಾಣದಿಂದ ಅರ್ಜುನನ ಕೊರಳಿಗೆ ಹೊಡೆದನು. 

ಸೋತತ್ಯಗಾತ್‌ ಸಹ ಪುಂಖೇನ ವಲ್ಲೀಕಮಿವ ಪನ್ನಗ: । 

ವಿನಿರ್ಭದ್ಯ ಚ ಕೌಂತೇಯಂ ಮಹೀತಲಮುಪಾವಿಶತ್‌ 11೨೪॥॥ 


-38- ಮಹಾಭಾರತ ಆಶ್ಚಮೇಧಿಕಪರ್ವ 


ಆ ಬಾಣವು ಬಿಲದೊಳಗೆ ಹಾವು ನುಸುಳಿ ಹೋಗುವಂತೆ ರೆಕ್ಕೆಗಳ ಸಹಿತವಾಗಿ 
ಅರ್ಜುನನ ಕುತ್ತಿಗೆ ಪ್ರದೇಶದಲ್ಲಿಹೊಕ್ಕು ಅವನ ಕೊರಳನ್ನೇ ಭೇದಿಸಿ ಹೊರಬಂದು 
ಭೂಮಿಯಲ್ಲಿಸೇರಿಕೊಂಡಿತು. 


ಸ ಗಾಢವೇದನೋ ಧೀಮಾನ್‌ ಆಲಂಬ್ಯ ಧನುರುತ್ತಮಮ್‌ । 
ದಿವ್ಯಂ ತೇಜಃ ಸಮಾವಿಶ್ಯ ನಿಮೀಲಿತ ಇವಾಬಭೌ 2೫H 


ಈ ಪ್ರಹಾರದಿಂದ ಧೀಮಂತನಾದ ಅರ್ಜುನನಿಗೆ ತಡೆಯಲಾರದ ವೇದನೆ 
ಉಂಟಾಯಿತು. ತನ್ನ ಧನುಸನ್ನು ಅವಲಂಬಿಸಿ ಕಷ್ಟದಲ್ಲಿನಿಂತನು. ಆ ಸಂದರ್ಭದಲ್ಲಿ 
ಕಣ್ಣನ್ನು ಮುಚ್ಚಿ ಮೂರ್ಛಿತನಾಗುತ್ತಿರುವಂತೆ ಕಾಣಿಸುತ್ತಿದ್ದನು. 

ಹ ಚ ೨ 2" 

ಸ ಸಂಜ್ಞಾಮುಪಲಭ್ಯಾಥ ಪ್ರಶಸ್ಯ ಪುರುಷರ್ಷಭಃ । 

ಪುತ್ರಂ ಶಕ್ರಾತ್ಮಜೋ ವಾಕ್ಯಮಿದಮಾಹ ಮಹೀಪತೇ TENT 

ಸ್ವಲ್ಪಸಮಯದ ಬಳಿಕ ಇಂದ್ರನ ಮಗನಾದ, ಪುರುಷಶ್ರೇಷ್ಠನಾದ ಅರ್ಜುನನು 
ಎಚ್ಚರಗೊಂಡು ಮಗನನ್ನುಪ್ರಶಂಸಿಸುತ್ತಾ ಇಂತು ನುಡಿದನು. 

ಅರ್ಜುನಃ 

ಸಾಧು ಸಾಧು ಮಹಾಬಾಹೋ ವತ್ಸ ಚಿತ್ರಾಂಗದಾತ್ಮಜ I 

ಸದೃಶಂ ಕರ್ಮ ತೇ ದೃಷ್ಟ್ವಾ ಪ್ರೀತಿಮಾನಸ್ಸಿ ಪುತ್ರಕ ೨೭ 

ವಿಮುಂಚಾಮ್ಯದ್ಯ ಬಾಣಾಂಶ್ಚ ಯುದ್ದೇ ಧೀರೋ ಭವಾದ್ಯ ವೈ ॥೨೮॥ 

ಸಾಧು-ಸಾಧು, ಮಹಾಬಾಹುವೇ, ಚಿತ್ರಾಂಗದೆಯ ಸುತನೇ, ವತ್ತನೇ, ಭಲೆ, 
ಭಲೆ. ಅರ್ಜುನನಿಗೆ ಅನುರೂಪವಾದ ನಿನ್ನ ಸಾಹಸಕಾರ್ಯವನ್ನು ಕಂಡು ನಾನು 
ಸಂತುಷ್ಠನಾಗಿದ್ದೇನೆ. ನಾನೀಗಲೇ ನಿನ್ನಮೇಲೆ ಬಾಣಗಳನ್ನು ಬಿಡುತ್ತೇನೆ. ಸ್ಥಿರವಾಗಿ 

ಧೈರ್ಯದಿಂದ ನನ್ನ ಬಾಣಗಳನ್ನು ಎದುರಿಸಿ ನಿಲ್ಲು. 
ವೈಶಂಪಾಯನಃ 
ಇತ್ಯೇವಮುಕ್ತ್ವಾ ನಾರಾಚೈರಭ್ಯವರ್ಷದಮಿತ್ರಹಾ 11೨೯॥ 


ವೈಶಂಪಾಯನ- ಹೀಗೆ ಶತ್ರುಹಂತಕನಾದ ಅರ್ಜುನನು ಬಭ್ರುವಾಹನನ ಮೇಲೆ 
ಬಾಣಗಳ ಮಳೆಯನ್ನುಸುರಿಸಿದನು. 


ಅನುಗೀತಾಪರ್ವ -39- 


ತಾಂಸ್ತಾನ್‌ ಗಾಂಡೀವನಿರ್ಮುಕ್ತಾನ್‌ ವಜ್ರಾಶನಿಸಮಸ್ಟನಾನ್‌ । 

ನಾರಾಚಾನಚ್ಛಿನದ್‌ ರಾಜಾ ಸರ್ವಾನೇವ ತ್ರಿಧಾ ತ್ರಿಧಾ 11೩೦॥ 

ಅರ್ಜುನನ ಗಾಂಡೀವ ಧನುಸಿನಿಂದ ಬಿಡಲ್ಪಟ್ಟವಜ್ರಾಯುಧಕ್ಕೂ ಸಿಡಿಲಿಗೂ 
ಸಮಾನವಾದ ಅರ್ಜುನನ ನಾರಾಚಗಳನ್ನು ಬಭ್ರುವಾಹನನು ಮೂರು-ಮೂರು 
ತುಂಡುಗಳಾಗಿ ಭಲ್ಲಗಳಿಂದ ಕತ್ತರಿಸಿದನು. 

ತಸ್ಯ ಪಾರ್ಥಃ ಶರೈಸ್ತೀಕ್ಸೈರ್ಧ್ವಜಂ ಹೇಮಪರಿಷ್ಕತಮ್‌ । 

ಸುವರ್ಣತಾಲಪ್ರತಿಮಂ ಕ್ಷಣೇನಾಪಾಹರದ್‌ ರಥಾತ್‌ HAO 

ಮರುಕ್ಷಣದಲ್ಲಿಯೇ ಅರ್ಜುನನು ಸುವರ್ಣದಿಂದ ಪರಿಷ್ಠತವಾದ, ತಾಲ 
ವೃಕ್ಷದಂತಿದ್ವ ಸುವರ್ಣಾಭರಣಭೂಷಿತವಾದ ಬಭ್ರುವಾಹನನ ರಥದ ಧ್ವಜವನ್ನು 
ದಿವ್ಯವಾದ ಬಾಣಗಳಿಂದ ಕ್ಷಣ ಮಾತ್ರದಲ್ಲಿರಥದಿಂದ ಕತ್ತರಿಸಿ ಕೆಡವಿದನು. 


ಹಯಾಂಶ್ಚಾಸ್ಯ ಮಹಾಕಾಯಾನ್‌ ಮಹಾವೇಗಪರಾಕ್ರಮಾನ್‌ । 
ಚಕಾರ ರಾಜನ್‌ ನಿರ್ಜೀವಾನ್‌ ಪ್ರಹಸನ್‌ ಪಾಂಡವರ್ಷಭಃ ॥೩೨॥ 


ಪುನಃ ಅರ್ಜುನನು ನಗುತ್ತಲೇ ಮಹಾಕಾಯವುಳ್ಳ, ಮಹಾವೇಗ- ಪರಾಕ್ರಮದಿಂದ 
ಕೂಡಿರುವ ಬಭ್ರುವಾಹನನ ಕುದುರೆಗಳನ್ನು ಬಾಣದ ಪ್ರಹಾರದಿಂದ ನಿರ್ಜೀವಗಳನ್ನಾಗಿ 
ಮಾಡಿದನು. 


ಸ ರಥಾದವತೀರ್ಯಾಶು ರಾಜಾ ಪರಮಕೋಪನಃ । 

ಪದಾತಿ: ಪಿತರಂ ಕೋಪಾದ್‌ ಯೋಧಯಾಮಾಸ ಪಾಂಡವಮ್‌ ॥೩೩॥ 

ಆ ಪ್ರಸಂಗದಲ್ಲಿ ಬಭ್ರುವಾಹನನು ರಥದಿಂದ ಹಾರಿ, ಸಿಟ್ಟಿನಿಂದ 
ಪದಾತಿಯಾಗಿಯೇ ತಂದೆಯ ಬಳಿ ಯುದ್ಧವನ್ನು ಮಾಡಿದನು. 

ಸಂಪ್ರೀಯಮಾಣಃ ಪಾಂಡೂನಾಮೃಷಭಃ ಪುತ್ರವಿಕ್ರಮಾತ್‌ । 

ನಾತ್ಯರ್ಥಂ ಪೀಡಯಾಮಾಸ ಪುತ್ರಂ ವಜ್ರಧರಾತ್ಮಜಃ 11೩೪ 

ಅರ್ಜುನನು ಮಗನ ಪರಾಕ್ರಮವನ್ನು ಕಂಡು ಪ್ರೀತನಾದನು. ಮಗನನ್ನು 
ಬಹಳವಾಗಿ ಪೀಡಿಸಹೋಗಲಿಲ್ಲ. 


-40- ಮಹಾಭಾರತ ಆಶ್ಚಮೇಧಿಕಪರ್ವ 


ಸ ಹನ್ಯಮಾನೋತಭಿಮುಖಂ ಪಿತರಂ ಬಭ್ರುವಾಹನಃ | 
ಶರೈರಾಶೀವಿಷಾಕಾರೈ: ಪುನರೇವಾರ್ದಯದ್‌ ಬಲೀ 11೩೫11 


ಹೀಗೆ ಅಭಿಮುಖವಾಗಿ ಯುದ್ಧಮಾಡುತ್ತಿರುವ ಅರ್ಜುನನನ್ನು ಬಭ್ರುವಾಹನನು 
ಸರ್ಪದ ಆಕಾರವುಳ್ಳ ಬಾಣಗಳಿಂದ ಪುನಃ ಚೆನ್ನಾಗಿ ಪೀಡಿಸಿದನು. 


ತತಃ ಸ ಬಾಲ್ಯಾತ್‌ ಪಿತರಂ ವಿವ್ಯಾಧ ಹೃದಿ ಪತ್ರಿಣಾ । 
ನಿಶಿತೇನ ಸುಪುಂಖೇನ ಬಲವದ್‌ ಬಭ್ರುವಾಹನಃ HAE 


ಬಾಲ್ಯಬುದ್ಧಿಯಿಂದ ತಂದೆಯನ್ನು ಹರಿತವಾದ, ರೆಕ್ಕೆಗಳಿಂದ ಕೂಡಿದ 
ಬಾಣಗಳಿಂದ ಬಭ್ರುವಾಹನನು ಪ್ರಬಲವಾಗಿ ಹೃದಯಕ್ಕೆ ಚುಚ್ಚಿದನು. 


ಸ ಶರಸ್ತೇಜಸಾ ದೀಪ್ರೋ ಜ್ವಲನ್ನಿವ ಹುತಾಶನಃ । 
ವಿವೇಶ ಪಾಂಡವಂ ರಾಜನ್‌ ಮರ್ಮ ಭಿತ್ತ್ವಾ5ತಿದುಃಖಕೃತ್‌ ॥೩೭॥ 


ಆ ಬಾಣವಾದರೂ ತೇಜಸಿನಿಂದ ಬೆಳಗುತ್ತಾ, ಬೆಂಕಿಯಂತೆ ಜ್ವಲಿಸುತ್ತಾ, 
ಅರ್ಜುನನ ಕವಚವನ್ನು ಸೀಳಿಕೊಂಡು, ಅತ್ಯಂತ ದುಃಖವನ್ನುಂಟು ಮಾಡುತ್ತಾ 
ಹೃದಯವನ್ನು ಪ್ರವೇಶಿಸಿತು. 

ಸ ತೇನಾತಿಭೃಶಂ ವಿದ್ಧ; ಪುತ್ರೇಣ ಕುರುನಂದನಃ । 

ಮಹೀಂ ಜಗಾಮ ಮೋಹಾರ್ತಸ್ತತೋ ರಾಜನ್‌ ಧನಂಜಯಃ ॥೩೮॥ 


ಮಗನಿಂದ ಬಿಡಲ್ಪಟ್ಟ ಬಾಣದಿಂದ ಹೊಡೆತ ತಿಂದು ಅರ್ಜುನನು 
ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದನು. 


ತಸ್ಮಿನ್‌ ನಿಪತಿತೇ ವೀರೇ ಕೌರವಾಣಾಂ ಧುರಂಧರೇ । 
ಸೋತಪಿ ಮೋಹಂ ಜಗಾಮಾಶು ತತ್ರ ಚಿತ್ರಾಂಗದಾತ್ಮಜಃ 11೩೯ 


ಕೌರವದುರಂಧರನಾದ ಅರ್ಜುನನು ಗತಪ್ರಾಣನಾಗಿ ನೆಲದ ಮೇಲೆ ಬಿದ್ದಾಗ, 
ಇದನ್ನು ಕಂಡು ಚಿತ್ರಾಂಗದನ ಸುತನಾದ ಬಭ್ರುವಾಹನನೂ ಮೋಹಿತನಾಗಿ ಕ್ಷಣಕಾಲ 
ಮೂರ್ಛಿತನಾದನು. 


ವ್ಯಾಯಮ್ಯ ಸಂಯುಗೇ ರಾಜಾ ದೃಷ್ಟ್ಯಾ ಚ ಪಿತರಂ ಹತಮ್‌ । 
ಪೂರ್ವಮೇವ ಚ ಬಾಣೌಫೈರ್ಗಾಢವಿದ್ಧೋರ್ಜುನೇನ ಸಃ 11೪೦॥ 


ಅನುಗೀತಾಪರ್ವ -41- 


ರಣಾಂಗಣದಲ್ಲಿ ಕಾದಾಡುತ್ತಾ ಅರ್ಜುನನ ಬಾಣಗಳಿಂದ ಗಾಯಗೊಂಡಿದ್ದ 
ಬಭ್ರುವಾಹನನು ಅರ್ಜುನನು ಯುದ್ಧದಲ್ಲಿ ಹತನಾದದ್ದನ್ನು ನೋಡಿದ ಕೂಡಲೇ 
ಮೂರ್ಛಿತನಾಗಿ ಭೂಮಿಯಲ್ಲಿಬಿದ್ದನು. 


ಭರ್ತಾರಂ ನಿಹತಂ ಶ್ರುತ್ವಾ ಪುತ್ರಂ ಚ ಪತಿತಂ ಭುವಿ । 
ಚಿತ್ರಾಂಗದಾ ಪರಿತ್ರಸ್ತಾ ಪ್ರವಿವೇಶ ರಣಾಜಿರಮ್‌ 11೪೧॥ 


ಗಂಡನು ಹತನಾಗಿರುವುದನ್ನೂ , ಮಗನು ನೆಲಕ್ಕುರುಳಿರುವುದನ್ನೂ ಕೇಳಿದ 
ಚಿತ್ರಾಂಗದೆಯು ದುಃಖಿತಳಾಗಿ ರಣರಂಗಕ್ಕೆ ಪ್ರವೇಶಿಸಿದಳು. 


ಶೋಕಸಂತಪ್ರಹೃದಯಾ ರುದತೀ ಸಾ ತತಃ ಶುಭಾ । 
ಮಣಲೂರಪತೇರ್ಮಾತಾ ದದರ್ಶ ನಿಹತಂ ಪತಿಮ್‌ 11೪೨। 


ಶೋಕದಿಂದ ಸಂತಪ್ರವಾದ ಹೃದಯವುಳ್ಳ, ಗಳಗಳನೆ ಅಳುತ್ತಿರುವ, 
ಭಯಂಕರವಾದ ದೃಶ್ಯವನ್ನು ನೋಡುತ್ತಿದ್ದಮಣಲೂರಿನ ರಾಜನಾದ ಬಭ್ರುವಾಹನನ 
ತಾಯಿಯು ತನ್ನಗಂಡನು ಸತ್ತುಬಿದ್ದಿರುವುದನ್ನುಕಂಡಳು. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ಚಮೇಧಿಕಪರ್ವಣಿ ಬಭ್ರುವಾಹನೇನ ಅರ್ಜುನವಧೋ ನಾಮ 
ಏಕೋನಾಶೀತಿತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ವಮೇಧಿಕಪರ್ವದಲ್ಲಿ ಎಪ್ಪತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
ರ್ನರ್ಗರ್ಪ್ಗರ ರೇ 
ಎಂಬತ್ತನೆಯ ಅಧ್ಯಾಯ 
ಚಿತ್ರಾಂಗದೆಯ ವಿಲಾಪ. ಮೂರ್ಛೆಯಿಂದ ಎಚ್ಚರಗೊಂಡ ಬಭ್ರುವಾಹನನ 
ಶೋಕ. ಉಲೂಪಿಯ ಪ್ರಯತ್ನದಿಂದ ಸಂಜೀವನಿ ಔಷಧಿಯ 
ಮೂಲಕ ಅರ್ಜುನನನ್ನು ಬದುಕಿಸಿದುದು. 
ವೈಶಂಪಾಯನಃ 
ತತೋ ಬಹುವಿಧಂ ಭೀರುವಿರ್ಲಪ್ಯ ಕಮಲೇಕ್ಷಣಾ । 
ಮುಮೋಹ ದುಃಖಾದ್‌ ದುರ್ಧರ್ಷಾ ನಿಪಪಾತ ಚ ಭೂತಲೇ ॥॥೧॥॥ 


-40- ಮಹಾಭಾರತ ಆಶ್ಚಮೇಧಿಕಪರ್ವ 


ಸ ಹನ್ಯಮಾನೋತಭಿಮುಖಂ ಪಿತರಂ ಬಭ್ರುವಾಹನಃ । 
ಶರೈರಾಶೀವಿಷಾಕಾರೈ: ಪುನರೇವಾರ್ದಯದ್‌ ಬಲೀ [EWI 


ಹೀಗೆ ಅಭಿಮುಖವಾಗಿ ಯುದ್ಧ ಮಾಡುತ್ತಿರುವ ಅರ್ಜುನನನ್ನು ಬಭ್ರುವಾಹನನು 
ಸರ್ಪದ ಆಕಾರವುಳ್ಳ ಬಾಣಗಳಿಂದ ಪುನಃ ಚೆನ್ನಾಗಿ ಪೀಡಿಸಿದನು. 


ತತಃ ಸ ಬಾಲ್ಯಾತ್‌ ಪಿತರಂ ವಿವ್ಯಾಧ ಹೃದಿ ಪತ್ರಿಣಾ । 
ನಿಶಿತೇನ ಸುಪುಂಖೇನ ಬಲವದ್‌ ಬಭ್ರುವಾಹನಃ 11೩೬॥॥ 


ಬಾಲ್ಯಬುದ್ಧಿಯಿಂದ ತಂದೆಯನ್ನು ಹರಿತವಾದ, ರೆಕ್ಕೆಗಳಿಂದ ಕೂಡಿದ 
ಬಾಣಗಳಿಂದ ಬಭ್ರುವಾಹನನು ಪ್ರಬಲವಾಗಿ ಹೃದಯಕ್ಕೆ ಚುಚ್ಚಿದನು. 


ಸ ಶರಸ್ತೇಜಸಾ ದೀಪ್ರೋ ಜ್ವಲನ್ನಿವ ಹುತಾಶನಃ । 
ವಿವೇಶ ಪಾಂಡವಂ ರಾಜನ್‌ ಮರ್ಮ ಭಿತ್ವ್ವಾಂತಿದುಃಖಕೃತ್‌ ॥1೩೭॥ 


ಆ ಬಾಣವಾದರೂ ತೇಜಸ್ಸಿನಿಂದ ಬೆಳಗುತ್ತಾ, ಬೆಂಕಿಯಂತೆ ಜ್ವಲಿಸುತ್ತಾ, 
ಅರ್ಜುನನ ಕವಚವನ್ನು ಸೀಳಿಕೊಂಡು, ಅತ್ಯಂತ ದುಃಖವನ್ನುಂಟು ಮಾಡುತ್ತಾ 
ಹೃದಯವನ್ನು ಪ್ರವೇಶಿಸಿತು. 

ಸ ತೇನಾತಿಭೃಶಂ ವಿದ್ವ ಪುತ್ರೇಣ ಕುರುನಂದನಃ । 

ಮಹೀಂ ಜಗಾಮ ಮೋಹಾರ್ತಸ್ತತೋ ರಾಜನ್‌ ಧನಂಜಯಃ ॥೩ಲ೮॥ 


ಮಗನಿಂದ ಬಿಡಲ್ಲಟ್ಟ ಬಾಣದಿಂದ ಹೊಡೆತ ತಿಂದು ಅರ್ಜುನನು 
ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದನು. 


ತಸ್ಮಿನ್‌ ನಿಪತಿತೇ ವೀರೇ ಕೌರವಾಣಾಂ ಧುರಂಧರೇ । 
ಸೋಪಿ ಮೋಹಂ ಜಗಾಮಾಶು ತತ್ರ ಚಿತ್ರಾಂಗದಾತ್ಮಜಃ 11೩೯ 


ಕೌರವದುರಂಧರನಾದ ಅರ್ಜುನನು ಗತಪ್ರಾಣನಾಗಿ ನೆಲದ ಮೇಲೆ ಬಿದ್ದಾಗ, 
ಇದನ್ನುಕಂಡು ಚಿತ್ರಾಂಗದನ ಸುತನಾದ ಬಭ್ರುವಾಹನನೂ ಮೋಹಿತನಾಗಿ ಕ್ಷಣಕಾಲ 
ಮೂರ್ಛಿತನಾದನು. 


ವ್ಯಾಯಮ್ಯ ಸಂಯುಗೇ ರಾಜಾ ದೃಷ್ಟ್ವಾ ಚ ಪಿತರಂ ಹತಮ್‌ । 
ಪೂರ್ವಮೇವ ಚ ಬಾಣೌಫೈರ್ಗಾಢವಿದ್ದೋರ್ಜುನೇನ ಸಃ IPO 


ಅನುಗೀತಾಪರ್ವ -4]- 


ರಣಾಂಗಣದಲ್ಲಿ ಕಾದಾಡುತ್ತಾ ಅರ್ಜುನನ ಬಾಣಗಳಿಂದ ಗಾಯಗೊಂಡಿದ್ದ 
ಬಭ್ರುವಾಹನನು ಅರ್ಜುನನು ಯುದ್ಧದಲ್ಲಿ ಹತನಾದದ್ದನ್ನು ನೋಡಿದ ಕೂಡಲೇ 
ಮೂರ್ಫ್ಛಿತನಾಗಿ ಭೂಮಿಯಲ್ಲಿಬಿದ್ದನು. 

ಭರ್ತಾರಂ ನಿಹತಂ ಶ್ರುತ್ವಾ ಪುತ್ರಂ ಚ ಪತಿತಂ ಭುವಿ । 

ಚಿತ್ರಾಂಗದಾ ಪರಿತ್ರಸ್ತಾ ಪ್ರವಿವೇಶ ರಣಾಜಿರಮ್‌ 11೪೧॥ 


ಗಂಡನು ಹತನಾಗಿರುವುದನ್ನೂ , ಮಗನು ನೆಲಕ್ಕುರುಳಿರುವುದನ್ನೂ ಕೇಳಿದ 
ಚಿತ್ರಾಂಗದೆಯು ದುಃಖಿತಳಾಗಿ ರಣರಂಗಕ್ಕೆ ಪ್ರವೇಶಿಸಿದಳು. 


ಶೋಕಸಂತಪ್ರಹೃದಯಾ ರುದತೀ ಸಾ ತತಃ ಶುಭಾ | 
ಮಣಲೂರಪತೇರ್ಮಾತಾ ದದರ್ಶ ನಿಹತಂ ಪತಿಮ್‌ HY 


ಶೋಕದಿಂದ ಸಂತಪ್ರವಾದ ಹೃದಯವುಳ್ಳ, ಗಳಗಳನೆ ಅಳುತ್ತಿರುವ, 
ಭಯಂಕರವಾದ ದೃಶ್ಯವನ್ನುನೋಡುತ್ತಿದ್ದಮಣಲೂರಿನ ರಾಜನಾದ ಬಭ್ರುವಾಹನನ 
ತಾಯಿಯು ತನ್ನಗಂಡನು ಸತ್ತುಬಿದ್ದಿರುವುದನ್ನುಕಂಡಳು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ವಮೇಧಿಕಪರ್ವಣಿ ಬಭ್ರುವಾಹನೇನ ಅರ್ಜುನವಧೋ ನಾಮ 
ಏಕೋನಾಶೀತಿತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ವಮೇಧಿಕಪರ್ವದಲ್ಲಿ ಎಪ್ಪತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
Mk 
ಎಂಬತ್ತನೆಯ ಅಧ್ಯಾಯ 
ಚಿತ್ರಾಂಗದೆಯ ವಿಲಾಪ. ಮೂರ್ಛೆಯಿಂದ ಎಚ್ಚರಗೊಂಡ ಬಭ್ರುವಾಹನನ 
ಶೋಕ. ಉಲೂಪಿಯ ಪ್ರಯತ್ನದಿಂದ ಸಂಜೀವನಿ ಔಷಧಿಯ 
ಮೂಲಕ ಅರ್ಜುನನನ್ನು ಬದುಕಿಸಿದುದು. 
ವೈಶಂಪಾಯನಃ 
ತತೋ ಬಹುವಿಧಂ ಭೀರುವಿರ್ಲಪ್ಯ ಕಮಲೇಕ್ಷಣಾ । 
ಮುಮೋಹ ದುಃಖಾದ್‌ ದುರ್ಧರ್ಷಾ ನಿಪಪಾತ ಚ ಭೂತಲೇ ॥॥೧॥ 


-42- ಮಹಾಭಾರತ ಆಶ್ಚಮೇಧಿಕಪರ್ವ 


ವೈಶಂಪಾಯನ- ಜನಮೇಜಯನೇ, ಭೀರುಸ ಸಭಾವದವಳಾದ, ಕಮಲ 
ನಯನಳಾದ ಚಿತ್ರಾಂಗದೆಯು ಪತಿವಿಯೋಗದಿಂದ ದುಃಖಿತಳಾಗಿ ಬಹಳ ಹೊತ್ತು 
ದುಃಖಿಸುತ್ತಲೇ ಮೂರ್ಛಿತಳಾಗಿ ನೆಲದ ಮೇಲೆ ಬಿದ್ದಳು. 


ಪ್ರತಿಲಭ್ಯ ಚ ಸಾ ಸಂಜ್ಞಾಂ ದೇವೀ ದಿವ್ಯವಪುರ್ಧರಾ । 
ಉಲೂಪೀಂ ಪನ್ನಗಸುತಾಂ ದೃಷ್ಟೆ ರಿದಂ ವಾಕ್ಯಮಬ್ರವೀತ್‌  ॥1೨॥॥ 


ಸ್ವಲ್ಪಸಮಯದ ಬಳಿಕ ದಿವ್ಯರೂಪವತಿಯಾದ ಚಿತ್ರಾಂಗದೆಯು ಎಚ್ಚರಗೊಂಡು 
ನಾಗಕನ್ಯೆಯಾದ ಉಲೂಪಿಯನ್ನು ನೋಡುತ್ತಾ ಇಂತು ನುಡಿದಳು. 


ಚಿತ್ರಾಂಗದಾ 


ಉಲೂಪಿ ಪಶ್ಯ ಭರ್ತಾರಂ ಶಯಾನಂ ನಿಹತಂ ರಣೇ । 
ತ್ನತ್ಸತೇ ಮಮ ಪುತ್ರೇಣ ಬಾಣೇನ ಸಮಿತಿಂಜಯಮ್‌ 11೩1 


ಚಿತ್ರಾಂಗದೆ- ಉಲೂಪಿಯೆ, ನನ್ನ ಸ್ವಾಮಿಯಾದ ಅರ್ಜುನನು ರಣಭೂಮಿಯಲ್ಲಿ 
ಸತ್ತು ಬಿದ್ದಿರುವುದನ್ನು ನೋಡು. ಯುದ್ಧಭೂಮಿಯಲ್ಲಿ ಎಂದೂ ಜಯಶೀಲನಾಗಿರುವ 
ಅರ್ಜುನನು ನಿನ್ನಪ್ರೆ ಪ್ರೇರಣೆಯಿಂದಲೇ ನನ್ನಮಗನ ಬಾಣದಿಂದ ಹತನಾಗಿದ್ದಾನೆ. 


ನನು ತ್ವಮಾರ್ಯಾ ಧರ್ಮಜ್ಞಾ ನನು ಚಾಸಿ ಪತಿವ್ರತಾ 
ಯತ್‌ ತೃತೃತೇನಯಂ ಪತಿತಃ ಪತಿಸ್ತೇ ನಿಹತೋ ರಣೇ Tal 


ಸಹೋದರಿಯೇ, ನೀನು ಆರ್ಯಧರ್ಮವನ್ನು ತಿಳಿದವಳು. ಪತಿವ್ರತೆಯು. 
ಹೀಗಿದ್ದರೂ ನನ್ನಪತಿಯೊಡನೆ ಯುದ್ಧಮಾಡುವಂತೆ ಮಗನನ್ನುಏಕೆ ಪ್ರಚೋದಿಸಿದೆ? 
ನಿನ ಪ್ರೇರಣೆಯಿಂದಲೇ ಬಭ್ರು ಸಹಸ ಯುದ್ಧದಲ್ಲಿ ತಂದೆಯನ್ನು ಸಂಹರಿಸಿದ್ದಾನೆ. 


ಕಿಂನು ಮಂದೋತಪರಾದ್ಧೋsಯಂ ಯದಿ ತೇsದ್ಯ ಧನಂಜಯಃ | 
ಉಲೂಪಿ ಯಾಚ್ಯಮಾನಾ ಮೇ ಸಂಜೀವಯ ಧನಂಜಯಮ್‌ ॥೫॥ 


ಒಂದು ವೇಳೆ ಧನಂಜಯನು ನಿನಗೆ ಅನ್ಯಾಯವೆಸಗಿದ್ದಾನೆ ಎಂದು ಭಾವಿಸಿದ್ದರೂ 
ಅವನನ್ನು ನನಗಾಗಿ ಕ್ಷಮಿಸು. ನನ್ನ ಪ್ರಾರ್ಥನೆಯನ್ನು ಕೇಳಿಕೊ. ಅರ್ಜುನನನ್ನು 
ಬದುಕಿಸು. 


ಅನುಗೀತಾಪರ್ವ -43- 
ನನು ತಮಾರ್ಯಾ ಧರ್ಮಜ್ಞಾ ತೈಲೋಕ್ಯವಿದಿತಂ ಶುಭೇ । 
ಯದ್‌ ಘಾತಯಿತ್ತಾ ಭರ್ತಾರಂ ಪುತ್ರೇಣ ನ ಹಿ ಶೋಚಸಿ WLI 


ನೀನು ಪೂಜ್ಯಳಾಗಿರುವಿ. ಶೋಭನಳೇ, ಧರ್ಮಜ್ಞಳಾಗಿರುವಿ. ಈ ಸತ್ಸ್ತರ್ಮದಿಂದ 
ಮೂರುಲೋಕದಗಳಲ್ಲಿ ಖ್ಯಾತಿಯನ್ನು ಪಡೆಯುವಿ. ಮಗನ ಮೂಲಕ ಪತಿಯು 
ಮರಣೋನ್ಮುಖಳಾಗಿದ್ದರೂ ನೀನು ದುಃಖಿಸುತ್ತಿಲ್ಲ. 

ನಾಹಂ ಶೋಚಾಮಿ ತನಯಂ ನಿಹತಂ ಪನ್ನಗಾತ್ಮಜೇ I 

ಪತಿಮೇವ ತು ಶೋಚಾಮಿ ಯಸ್ಯಾತಿಥ್ಯಮಿದಂ ಕೃತಮ್‌ || ೭ಟ 


ನಾನು ಮಗನು ಪೀಡಿತನಾಗಿರುವುದಕ್ಕೆ ದುಃಖಪಡುವುದಿಲ್ಲ. ಪತಿಯು 
ಹತನಾಗಿರುವುದಕ್ಕೆ ಶೋಕಿಸುತ್ತೇನೆ. ಅನೇಕ ದಿನಗಳ ನಂತರ ಆಗಮಿಸಿದ ಪತಿಗೆ 
ಇಂತಹ ಆತಿಥ್ಯವನ್ನು ನೀಡಿದ್ದು ಅಪರಾಧವಾಯಿತು ಎಂದು ಭಾವಿಸುತ್ತೇನೆ. 

ವೈಶಂಪಾಯನಃ 

ಇತ್ಯುಕ್ತ್ವಾ ಸಾ ತದಾ ದೇವೀಮುಲೂಪೀಂ ಪನ್ನಗಾತ್ಮಜಾಮ್‌ । 

ಭರ್ತಾರಮಭಿಗಮ್ಯೇದಮಿತ್ಯುವಾಚ ಯಶಸ್ವಿನೀ ISI 

ವೈಶಂಪಾಯನ- ಜನಮೇಜಯನೇ, ಯಶಸ್ವಿನಿಯಾದ ಚಿತ್ರಾಂಗದೆಯು 
ನಾಗಕನ್ಯೆಯಾದ ಉಲೂಾಪಿಗೆ ಹೀಗೆ ಹೇಳುತ್ತಾ, ಕ್ರಿಯಾಶೂನ್ಯನಾದ ಪತಿಯ ಬಳಿ 
ಸಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಇಂತು ನುಡಿದಳು. 

ಚಿತ್ರಾಂಗದಾ 

ಉತ್ತಿಷ್ಠ ಕುರುಮುಖ್ಯ ತ್ವಂ ಪ್ರಿಯಕಾಮ ಮಮ ಪ್ರಿಯ । 

ಅಯಮಶ್ಹ್ಟೋ ಮಹಾಬಾಹೋ ಮಯಾ ತೇ ಪರಿಮೋಕ್ಷಿತಃ IE 

ಚಿತ್ರಾಂಗದೆ- ಕುರುರಾಜನಿಗೆ ಪ್ರಿಯನಾಗಿರುವ, ಮಹಾಬಾಹುವಾದ 
ಪ್ರಾಣಕಾಂತನೇ ಎದ್ದೇಳು. ಇದು ನಿನ್ನ ಯಜ್ಞದ ಕುದುರೆಯು. ನಾನೇ ಇದನ್ನು 
ಬಿಟ್ಟುಬಿಟ್ಟಿದ್ದೇನೆ. 

ನನು ನಾಮ ತ್ವಯಾ ವೀರ ಧರ್ಮರಾಜಸ್ಯ ಯಾಜ್ಞಿಯಃ । 

ಅಯಮಶ್ಟೋಠನುಸರ್ತವ್ಯಃ ಸಂಶೇಷೇ ಕಿಂ ಮಹೀತಲೇ 11೧೦॥॥ 


-44- ಮಹಾಭಾರತ ಆಶ್ಚಮೇಧಿಕಪರ್ವ 


ಧರ್ಮರಾಜನ ಯಜ್ಞಕ್ಕೆ ಸಂಬಂಧಿಸಿದ ಈ ಕುದುರೆಯ ಜೊತೆಯಲ್ಲೇ ನೀನು 
ಹೋಗಬೇಕಷ್ಟೆ! ಹೀಗಿದ್ದರೂ ಕರ್ತವ್ಯವನ್ನುಮರೆತು ಏಕೆ ಮಲಗಿರುವಿ? 


ತ್ವಯಿ ಪ್ರಾಣಾಃ ಸಮಾಯತ್ರಾಃ ಕುರೂಣಾಂ ಕುರುವರ್ಧನ । 
ಸ ಕಸ್ಕಾತ್‌ ಪ್ರಾಣದೋಶನ್ಯೇಷಾಂ ಪ್ರಾಣಾನ್‌ ಸಂತೃಕ್ಷವಾನಸಿ ॥॥೧೧॥ 


ಪ್ರಾಣಕಾಂತನೇ, ಯುಧಿಷ್ಠಿರಾದಿಗಳ ಪ್ರಾಣಗಳು ನಿನ್ನನ್ನೇ ಆಶ್ರಯಿಸಿವೆ. 
ಮತ್ತೊಬ್ಬರಿಗೆ ಪ್ರಾಣದಾನ ಮಾಡಬೇಕಾದ ನೀನು ಏಕೆ ಪ್ರಾಣವನ್ನು ತ್ಯಜಿಸಿರುವಿ? 


ಉಲೂಪಿ ಸಾಧು ಸಂಪಶ್ಯ ಭರ್ತಾರಂ ನಿಹತಂ ರಣೇ । 
ಪುತ್ರಂ ಚೈನಂ ಸಮುತ್ತಾಹ್ಯ ಪಾತಯಿತ್ವಾ ನ ಶೋಚಸಿ HOS 


ಚಿತ್ರಾಂಗದೆಯು ಪುನಃ ಉಲೂಪಿಯ ಕಡೆ ತಿರುಗಿ ಹೇಳುತ್ತಾಳೆ. ಉಲೂಪಿಯೇ, 
ಗತಪ್ರಾಣನಾಗಿ ನೆಲದ ಮೇಲೆ ಬಿದ್ದಿರುವ ನಿನ್ನ ಗಂಡನನ್ನು ನೋಡು. ಮಗನನ್ನು 
ಪ್ರೋತ್ಸಾಹಿಸಿ ಪತಿಘಾತಿನಿ ಎನಿಸಿರುವಿ. ಹೀಗಿದ್ದರೂ ದುಃಖಪಡುತ್ತಿಲ್ಲ. 


ಕಾಮಂ ಸ್ವಪಿತು ಬಾಲೋ5ಯಂ ಭೂಮೌ ಪ್ರೇತಗತಿಂ ಗತಃ । 
ಲೋಹಿತಾಕ್ಷೋ ಗುಡಾಕೇಶೋ ವಿಜಯಃ ಸಾಧು ಜೀವತು HOA 


ಮೋಹಪೀಡಿತನಾಗಿ ಭೂಮಿಯಲ್ಲಿ ಬಿದ್ದಿರುವ ಬಾಲಕನು ಬಹಳ ಹೊತ್ತು 
ಹೀಗೆಯೇ ಮಲಗಿರಲಿ. ಆದರೆ ಗುಡಾಕೇಶನಾದ, ಲೋಹಿತಾಕ್ಸನಾದ, ನನ್ನ ಪತಿಯಾದ 
ವಿಜಯನು ಚೆನ್ನಾಗಿ ಬದುಕಲಿ. 


ನಾಪರಾಧೋಶಸ್ತಿ ಸುಭಗೇ ನರಾಣಾಂ ಬಹುಭಾರ್ಯತಾ ಟ 
ನಾರೀಣಾಂ ನ ಭವತ್ಯೇತನ್ಮಾ ತೇ ಭೂದ್‌ ಬುದ್ದಿರೀದೃಶೀ HOV 


ಸೌಭಾಗ್ಯವತಿಯೇ, ಪುರುಷರಿಗೆ ಬಹುಪತ್ನಿಯರಿದ್ದರೆ ಅದು ದೋಷ 
ಎನಿಸುವುದಿಲ್ಲ. ಸ್ತ್ರೀಯರಿಗೆ ಬಹುಪತಿತ್ವವು ಅಪರಾಧವೆನಿಸುತ್ತದೆ. ಆದ್ದರಿಂದ ಇಂತಹ 
ಕ್ರೂರಬುದ್ಧಿಯನ್ನು ಹೊಂದಬೇಡ. 

ಸಖ್ಯಂ ಚೈತತ್‌ ಕೃತಂ ಧಾತ್ರಾ ಶಾಶ್ಚತಂ ಚಾವ್ಯಯಂ ಚ ತತ್‌ । 

ಸಖ್ಯಂ ಸಮಭಿಜಾನೀಹಿ ಸತ್ಯಂ ಸಂಗತಮಸ್ತು ತೇ 11೧೫॥! 


ಅನುಗೀತಾಪರ್ವ -45- 


ಪತಿ-ಪತ್ನಿಯರ ಸಂಬಂಧವು ಚತುರ್ಮುಖ ಬ್ರಹ್ಮನಿಂದಲೇ ಏರ್ಪಟ್ಟಿದೆ. 
ಅವರಿಬ್ಬರ ಮೈತ್ರಿಯು ನಾಶರಹಿತವಾದುದು, ಶಾಶ್ವತವಾದುದು. ನಿನಗೂ ಅರ್ಜುನನ 
ಜೊತೆ ಇಂತಹ ಸಂಬಂಧವಿದೆ. ಸಖ್ಯದ ಮರ್ಮವನ್ನರಿತು ಮೈತ್ರಿಯು 
ಸಾರ್ಥಕವಾಗುವಂತೆ ವರ್ತಿಸು. 


ಪುತ್ರೇಣ ಪಾತಯಿತ್ತೇಮಂ ಪತಿಂ ಯದಿ ನ ಲಜ್ಜಸೇ । 


ಜೀವಿತಂ ದರ್ಶಯಸ್ವಾದ್ಯ ಪರಿತ್ಯಕ್ಷ್ಯಾಮಿ ಜೀವಿತಮ್‌ 11೧೬।। 


ಮಗನ ಮೂಲಕವಾಗಿ ಪತಿಯನ್ನು ಸಂಹರಿಸಿರುವ ನೀನು ನನ್ನ ಪತಿಯನ್ನು 
ಜೀವಂತಗೊಳಿಸದಿದ್ದರೆ ನಿನ್ನಹೆಸರಿನಲ್ಲಿನಾನು ಪ್ರಾಣತ್ಯಾಗವನ್ನು ಮಾಡುತ್ತೇನೆ. 

ಸಾ5ಹಂ ದುಃಖಾನ್ನಿತಾ ಭೀರುಃ ಪತಿಪುತ್ರವಿನಾಕೃತಾ । 

ಇಹೈವ ಪ್ರಾಯಮಾಸಿಷ್ಯೇ ಪಶ್ಯಂತ್ಯಾಸ್ತೇ ನ ಸಂಶಯಃ 11೧೭1 

ದೇವಿ, ನಾನು ನನ್ನಪತಿಯಿಂದಲೂ, ಪುತ್ರನಿಂದಲೂ ವಿಹೀನಳಾಗಿ ದುಃಖದಿಂದ 
ಮುಳುಗಿದ್ದೇನೆ. ನೀನು ನೋಡುತ್ತಿರುವಂತೆ ಪ್ರಾಯೋಪ್ರವೇಶ ಮಾಡಿ ಪ್ರಾಣತ್ಯಾಗ 
ಮಾಡುತ್ತೇನೆ. ಸಂಶಯವಿಲ್ಲ. 

ವೈಶಂಪಾಯನಃ 

ಇತ್ಯುಕ್ತ್ವಾ ಪನ್ನಗಸುತಾಂ ಸಪತ್ನೀ ಚೈತ್ರವಾಹಿನೀ । 

ತತಃ ಪ್ರಾಯಮುಪಾಸೀನಾ ತೂಷ್ಟೀಮಾಸೀಜ್ಜನಾಧಿಪ 11೧೮॥ 

ವೈಶಂಪಾಯನ- ಈ ರೀತಿಯಾಗಿ ಉಲೂಪಿಯನ್ನು ಕುರಿತು ಚಿತ್ರಾಂಗದೆಯು 
ಹೇಳುತ್ತಾ ಪ್ರಾಯೋಪ್ರವೇಶ ವ್ರತವನ್ನುಕೈಗೊಂಡು ಮೌನವಾಗಿ ಕುಳಿತಳು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ಚಮೇಧಿಕಪರ್ವಣಿ ಅಶ್ವಸಂಚರಣೇ ಚಿತ್ರಾಂಗದಾಪ್ರಾಯೋಪವೇಶೋ ನಾಮ 
ಅಶೀತಿತಮೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ವ್ಚಮೇಧಿಕಪರ್ವದಲ್ಲಿ ಎಂಬತ್ತನೆಯ ಅಧ್ಯಾಯ ಮುಗಿಯಿತು. 
La SS ರ ರ್‌ 


-46- ಮಹಾಭಾರತ ಆಶ್ಚಮೇಧಿಕಪರ್ವ 


ಎಂಬತ್ತೊಂದನೆಯ ಅಧ್ಯಾಯ 


ಬಹಳ ಕಾಲದ ಬಳಿಕ ಎಚ್ಚರಗೊಂಡ ಬಭ್ರುವಾಹನನು 
ಉಲೂಪಿಯನ್ನು ಕಂಡು ತಾನೂ ಪ್ರಾಯೋಪುವೇಶಕ್ಕೆ ಕುಳಿತಿದುದು. 


ವೈಶಂಪಾಯನಃ 
ತಥಾ ವಿಲಪ್ಯೋಪರತಾ ಭರ್ತುಃ ಪಾದೌ ಪ್ರಗೃಹ್ಯ ಸಾ | 
ಉಪವಿಷ್ಟಾಂಭವದ್‌ ದೇವೀ ಸೋಚ್ಚ್ಚಾಸಂ ಪುತ್ರಮೀಕ್ಷತೀ el 


ವೈಶಂಪಾಯನ- ಹೀಗೆ ಚಿತ್ರಾಂಗದೆಯು ಬಹಳ ಕಾಲದ ತನಕ ಕಣ್ಣೀರಿಟ್ಟು 
ಕೊನೆಯಲ್ಲಿಗಂಡನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತುಕೊಂಡಳು. 
ಕಣ್ಣೀರಿನ ಸಹಿತವಾಗಿ ಬಿಸಿ ಉಸಿರನ್ನು ಬಿಡುತ್ತಾ, ಪುತ್ರನನ್ನೇ ನೋಡುತ್ತಾ 
ಚಿತ್ರಾಂಗದೆಯು ಕುಳಿತಿದ್ದಳು. 


: ಸಂಜ್ಞಾಂ ಪುನರ್ಲಬ್ಬ್ವಾ ಸ ರಾಜಾ ಬಭ್ರುವಾಹನಃ । 
ಮಾತರಂ ತಾಮಥಾಲೋಕ್ಯ ರಣಭೂಮಾವಥಾಬ್ರವೀತ್‌ 11೨11 


ಅದೇ ಸಮಯದಲ್ಲಿ ಬಭ್ರುವಾಹನನು ಎಚ್ಚರಗೊಂಡು ತನ್ನ ತಾಯಿಯಾದ 
ಚಿತ್ರಾಂಗದೆಯನ್ನು ನೋಡಿ ರಣಭೂಮಿಯಲ್ಲಿಇಂತು ನುಡಿದನು. 


ಬಭ್ರುವಾಹನಃ 


ಇತೋ ದುಃಖತರಂ ಕಿಂ ನು ಯನ್ನೇ ಮಾತಾ ಸುಖೈಧಿತಾ । 
ಭೂಮೌ ನಿಪತಿತಂ ವೀರಮನುಶೇತೇ ಪತಿವ್ರತಾ 11೩11 


. ಬಭ್ರುವಾಹನ- ಅಯ್ಯೋ ವಿಧಿಯೇ! ಇಷ್ಟರತನಕ ಸುಖದಿಂದಲೇ ವೃದ್ಧಿಯನ್ನು 
ಹೊಂದುತ್ತಿರುವ ನನ್ನ ತಾಯಿಯು ಈ ರಣಭೂಮಿಯಲ್ಲಿ ಬಿದ್ದಿರುವ ಮೃತನಾದ 
ನನ್ನತಂದೆಯೊಡನೆ ಮರಣ ಹೊಂದಲು ನಿಶ್ಚಯಿಸಿ ಮಲಗಿರುವುದು ಸಹಿಸಲಾರದ 
ದುಃಖವನ್ನು ಉಂಟುಮಾಡುತ್ತಿದೆ. ಇದಕ್ಕಿಂತ ಕಠಿಣವಾದ ದುಃಖವನ್ನು ಇನ್ನೆಲ್ಲಿ 
ನೋಡಲಿ? 


ನಿಹಂತಾರಂ ರಣೇ5ರೀಣಾಂ ಸರ್ವಶಸ್ಪಭ್ಯತಾಂ ವರಮ್‌ । 
ಮಯಾ ವಿನಿಹತಂ ಸಂಖೇ ಪ್ರೇಕ್ಷತೇ ದುರ್ಮರಂ ಪತಿಮ್‌ 11೪॥| 


ಅನುಗೀತಾಪರ್ವ -47- 


ರಣರಂಗದಲ್ಲಿ ಶತ್ರುಗಳನ್ನು ಕೊಲುತ್ತಿದ್ದ, ಸರ್ವಶಸ್ಟಾಸ್ತವೇತ್ವರಲ್ಲಿ ಶ್ರೇಷ್ಠನಾಗಿರುವ 


ಯಾವ ಅರ್ಜುನನು ನನ್ನಿಂದಲೇ ಮರಣಹೊಂದಿರುವ ದೃಶ್ಯವನ್ನು ನನ್ನ ತಾಯಿ 
ನೋಡುತ್ತಿದ್ದಾಳೆ. 


ಅಹೋತಸ್ಕಾ ಹೃದಯಂ ದೇವ್ಯಾ ದೃಢಂ ಯನ್ನ ವಿದೀರ್ಯತೇ । 
ವ್ಯೂಢೋರಸ್ನಂ ಮಹಾಬಾಹುಂ ಪ್ರೇಕ್ಷಂತ್ಯಾಃ ಪತಿತಂ ಪತಿಮ್‌ ॥೫॥ 


ಶ್‌ 
ನಿಶ್ಚಯವಾಗಿಯೂ ಚಿತ್ರಾಂಗದೆಯ ಹೃದಯವು ಬಹಳ ಗಟ್ಟಿಯಾದುದೆಂದೇ 
ಭಾವಿಸುತ್ತೇನೆ. ಕಾರಣ ವಿಶಾಲವಕ್ಸಸ್‌ಸ್ಥಲದಿಂದ ಕೂಡಿರುವ ಮೃತನಾದ ಪತಿಯನ್ನು 
ಕಾಣುತ್ತಿದ್ದರೂ ಇವಳಿಗೆ ಹೃದಯಾಘಾತವಾಗಿಲ್ಲ. 


ದುರ್ಮರಂ ಪುರುಷೇಣೇಹ ಮನ್ಯೇ ಕಾಲೇ ಹ್ಯನಾಗತೇ । 
ಯತ್ರ ನಾಹಂ ನ ಮೇ ಮಾತಾ ವಿಪ್ರಯುಕ್ತೌ ಸಜೀವಿತಾತ್‌ 11೬ 


ಕಾಲವು ಸನ್ನಿಹಿತವಾಗದಿದ್ದಲ್ಲಿ ಮನುಷ್ಯನು ಯಾವುದೇ ಸ್ಥಿತಿಯಲ್ಲಿದ್ದರೂ ಮರಣ 
ಹೊಂದುವುದು ಕಠಿಣವೇ ಎಂದು ಭಾವಿಸುತ್ತೇನೆ. ಅತಿಸಂಕಟ ಒದಗಿಬಂದಾಗಲೂ 
ಮೂರ್ಪನು ಜೀವಿತಾಸೆಯನ್ನು ಹೊಂದುತ್ತಾನೆಯೇ ಹೊರತು ಪ್ರಾಣವನ್ನು ತ್ಯಜಿಸಲು 
ಇಚ್ಛಿಸುವುದಿಲ್ಲ. ಇಂತಹ ಸಂಕಟದ ಸಮಯದಲ್ಲಿಯೂ ನನ್ನ ಪ್ರಾಣವಾಗಲಿ, ನನ್ನ 
ತಾಯಿಯ ಪ್ರಾಣವಾಗಲಿ ಹೊರಟು ಹೋಗುತ್ತಿಲ್ಲ ಎಂದರೆ ಈ ಜೀವಿತಾಸೆಯು 
ಎಷ್ಟು ಬಲವಾದುದು! 

ಅಹೋ ಧಿಕ್‌ ಕುರುವೀರಸ್ಯ ಕಿರೀಟಂ ಕಾಂಚನಂ ಭುವಿ ॥ 

ಅಪವಿದ್ದಂ ಹತಸ್ಕೇಹ ಮಯಾ ಪುತ್ರೇಣ ಪಶ್ಯತಾ 11೭1! 

ಭೋ ಭೋ ಪಶ್ಯತ ಮೇ ವೀರಂ ಪಿತರಂ ಬ್ರಾಹ್ಮಣಾ ಭುವಿ 1 

ಶಯಾನಂ ವೀರಶಯನೇ ಮಯಾ ಪುತ್ರೇಣ ಪಾತಿತಮ್‌ HS 

ನನಗೆ ಧಿಕ್ಸಾರವಿರಲಿ! ಕುರುವೀರನಾದ ಅರ್ಜುನನ ಕವಚವು ಮಗನಾದ 


ನನ್ನಿಂದಲೇ ಕಳಚಿ ಬಿದ್ದಿರುವ ದೃಶ್ಯವನ್ನು ನೋಡಿರಿ. ಬ್ರಾಹ್ಮಣರೇ, ಮಗನಾದ ನಾನೇ 
ಕೊಂದಿರುವ ನನ್ನ ತಂದೆಯ ಕಳೆಬರಹವನ್ನು ನೀವು ನೋಡಿರಿ. 


-43- ಮಹಾಭಾರತ ಆಶ್ಚಮೇಧಿಕಪರ್ವ 


ಬ್ರಾಹ್ಮಣಾಃ ಕುರುಮುಖ್ಯಸ್ಯ ಪ್ರಯುಕ್ತಾ ಹಯಸಾರಿಣಃ । 


ಕುರ್ವಂತು ಶಾಂತಿಕಂ ತದ್ಯ ರಣೇ ಯೋರ5ಯಂ ಮಯಾ ಹತ: 1೯0 


ಬ್ರಾಹ್ಮಣರೇ, ಯಜ್ಞದ ಕುದುರೆಯನ್ನು ಅನುಸರಿಸಿ ಬಂದಿರುವ ಪಾಂಡವ ವೀರನಿಗೆ 
ಯಾವ ಶಾಂತಿಕರ್ಮವನ್ನು ನಾನು ಮಾಡಬೇಕು? ಅದನ್ನು ತಿಳಿಸಿರಿ. 


ಆದಿಶಂತು ಚ ಕಿಂ ವಿಪ್ರಾಃ ಪ್ರಾಯಶ್ಚಿತ್ರಮಿಹಾದ್ಯ ಮೇ । 
ಸುನೃಶಂಸಸ್ಯ ಪಾಪಸ್ಯ ಪಿತೃಹಂತೂ ರಣಾಜಿರೇ 11೧೦॥ 


ಬ್ರಾಹ್ಮಣರೇ, ಅತ್ಯಂತ ಕ್ರೂರನಾಗಿರುವ, ಪಾಪಿಷ್ಠನಾದ, ರಣರಂಗದಲ್ಲಿ 
ತಂದೆಯನ್ನೇ ಸಂಹರಿಸುವ ನನಗೆ ಯಾವ ಪ್ರಾಯಶ್ನಿತ್ತವೆಂದು ನಿರ್ದೇಶಿಸಿರಿ. 


ದುಶರಾ ದಾದಶ ಸಮಾ ಹತಾ ಪಿತರಮದ ವೈ, । 
ಚ ವ ಎ ೪ "೮ 


ಮಮೇಹ ಸುನೃಶಂಸಸ್ಯ ಸಂವೀತಸ್ಯಾಸ್ಯ ಕರ್ಮಣಾ 11೧೧॥ 
ಶಿರಃಕಪಾಲೇ ಚಾಸ್ಕೈವ ಭುಂಜತಃ ಪಿತುರದ್ಯ ಮೇ । 
ಪ್ರಾಯಶ್ಚಿತ್ತಂ ಹಿ ನಾಸ್ಫನ್ಯದ್ಧತ್ವಾದ್ಯ ಪಿತರಂ ಮಮ eB] 


ತಂದೆಯನ್ನು ಕೊಂದಿರುವ ನಾನು ಮುಂದಿನ ಹನ್ನೆರಡು ವರ್ಷಗಳನ್ನು ಕಷ್ಟದಿಂದ 
ಕಳೆಯಬೇಕಾಗಿದೆ. ಅತ್ಯಂತ ಕ್ರೂರಿಯಾದ ನಾನು ಮೃತನಾದ ತಂದೆಯ ಚರ್ಮವನ್ನು 
ಹೊದ್ದುಕೊಂಡು, ಇವನ ಕಪಾಲವನ್ನೇ ಕೈಯಲ್ಲಿ ಹಿಡಿದು ಈ ಭೂಮಂಡಲದಲ್ಲಿ 
ಸಂಚಾರವನ್ನು ಮಾಡಬೇಕು. ತಂದೆಯನ್ನು ಕೊಂದಿರುವವನಿಗೆ ಇದಕ್ಕಿಂತಲೂ 
ಬೇರೆಯಾದ ಪ್ರಾಯಶ್ಲಿತ್ತವು ಇರುವುದಿಲ್ಲ. 


ಪಶ್ಯ ನಾಗೋತ್ತಮಸುತೇ ಭರ್ತಾರಂ ನಿಹತಂ ಮಯಾ । 
ಕೃತಂ ಪ್ರಿಯಂ ಮಯಾ ತೇಠದ್ಯ ನಿಹತ್ಯ ಸಮರೇ5ರ್ಜುನಮ್‌ ॥1೧೩॥ 


ಜನಮೇಜಯನೇ, ಬಭ್ರುವಾಹನನು ಹೀಗೆ ಅಳುತ್ತಾ ಮಲತಾಯಿಯಾದ 
ಉಲೂಪಿಯನ್ನುನೋಡಿ ಇಂತು ನುಡಿದನು: ನಾಗರಾಜಸುತೆಯೇ, ಇಲ್ಲಿನೋಡು. 
ನಿನ್ನ ಪತಿಯನ್ನು ವಧಿಸಿದ್ದೇನೆ. ಅವನನ್ನು ಸಂಹರಿಸಿ ನಿನ್ನ ಈಪ್ಲಿತವನ್ನು ಸಾಧಿಸಿದ್ದೇನೆ. 

ಸೋ5ಹಮಪ್ಯದ್ಯ ಯಾಸ್ಯಾಮಿ ಗತಿಂ ಪಿತ್ಛನಿಷೇವಿತಾಮ್‌ । 

ನ ಶಕ್ನೋಮ್ಯಾತ್ಮನಾ5 5ತ್ಮಾನಮಹಂ ಧಾರಯಿತುಂ ಶುಭೇ 11೧೪॥ 


ಅನುಗೀತಾಪರ್ವ -49- 


ಇದರಿಂದ ನಾನು ಮಾತ್ರ ಇನ್ನುಮುಂದೆ ಬದುಕಿರಲು ಸಾಧ್ಯವಿಲ್ಲ. ತಂದೆಯ 
ಮಾರ್ಗವನ್ನೇ ಅನುಸರಿಸಿ ಹೋಗುತ್ತೇನೆ. 


ಸಾತಂ ಮಯಿ ಮೃತೇ ಮಾತಸ್ತಥಾ ಗಾಂಡೀವಧನನಿ । 
ಭವ ಪ್ರೀತಿಮತೀ ದೇವಿ ಸತ್ಯೇನಾತ್ಮಾನಮಾಲಭೇ 11೧೫11 


ನಾನೂ ಅರ್ಜುನನ ಮಾರ್ಗವನ್ನು ಅನುಸರಿಸಿದ ಬಳಿಕ ನೀನು ಸಂಪ್ರೀತಳಾಗು. 
ತಂದೆಯಿಲ್ಲದೆ ನಾನು ಬದುಕಲಾರೆ ಎಂಬುದನ್ನು ಸತ್ಯದ ಮೇಲೆ ಆಣೆಯಿಟ್ಟು 
ಹೇಳುತ್ತೇನೆ. 
ವೈಶಂಪಾಯನಃ 
ಅತ್ಯುಕ್ತಾ. ಸ ತತೋ ರಾಜಾ ದುಃಖಶೋಕಸಮಾಹತಃ । 


ಶ್ರದ 


ಉಪಸ್ಪೃಶ್ಯ ಮಹಾರಾಜ ದುಃಖಾದ್‌ ವಚನಮಬ್ರವೀತ್‌ 11೧೬॥ 


ವೈಶಂಪಾಯನ- ಜನಮೇಜಯನೇ, ಶೋಕದಿಂದ ಪೀಡಿತನಾದ ಬಭ್ರುವಾಹನನು 
ಹೀಗೆ ಹೇಳಿ ಆಚಮನ ಮಾಡಿ ದುಃಖದಿಂದ ಇಂತು ನುಡಿದನು. 


ಬಭ್ರುವಾಹನಃ 
ಶೃಣ್ಣಂತು ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ । 
ಶಂ ಚ ಮಾತರ್ಯಥಾ ಸತ್ಯಂ ಬ್ರವೀಮಿ ಭುಜಗೋತ್ತಮೇ 11೧೭ 
ಬಭ್ರುವಾಹನ- ಪ್ರಪಂಚದಲ್ಲಿರುವ ಚರಾಚರ ಪ್ರಾಣಿಗಳೆಲ್ಲವೂ ನನ್ನಮಾತನ್ನು 
ಕೇಳಲಿ. ನಾಗರಾಜಕುಮಾರಿಯೇ, ತಾಯಿಯೇ, ನೀನು ನಾನು ಹೇಳಲಿರುವ ಸತ್ಯವಾದ 
ಮಾತುಗಳನ್ನು ಕೇಳಿಸಿಕೊ. ಸತ್ಯವನ್ನೇ ಹೇಳುತ್ತೇನೆ. 


ಯದಿ ನೋತ್ತಿಷ್ಠತಿ ಜಯಃ ಪಿತಾ ಮೇ ಭರತರ್ಷಭ: । 
ಅಸ್ಥಿನ್ನೇವ ರಣೋದ್ದೇಶೇ ಶಾಯಯಿಷ್ಯೇ ಕಲೇಬರಮ್‌ HOC 


ನನ್ನ ಭರತವಂಶಶ್ರೇಷ್ಠನಾದ, ತಂದೆಯಾದ, ಜಯನಾಮಕನಾದ ಅರ್ಜುನನು 
ಈ ರಣಭೂಮಿಯಿಂದ ಬದುಕಿ ಏಳದಿದ್ದಲ್ಲಿ ನಾನು ಈ ರಣರಂಗದಲ್ಲಿಯೇ 
ಆಮರಣಾಂತವಾಗಿ ಉಪವಾಸವಿದ್ದು ದೇಹವನ್ನು ಹೀಗೆಯೇ ಒಣಗಿಸಿ ತ್ಯಜಿಸುತ್ತೇನೆ. 


-50- ಮಹಾಭಾರತ ಆಶ್ಚಮೇಧಿಕಪರ್ವ 


ನಹಿಮೇ ಪಿತರಂ ಹತ್ವಾ ನಿಷ್ಕತಿರ್ವಿದೃತೇ ಕಿತ್‌ I 
ನರಕಂ ಪ್ರತಿಪತ್ಸ್ಯಾಮಿ ಧ್ರುವಂ ಗುರುವಧಾರ್ದಿತಃ Meal 


ತಂದೆಯನ್ನು ಕೊಲೆ ಮಾಡಿದ ನನಗೆ ಪ್ರಾಯಶ್ಚಿತ್ವವೆಂಬುದೇ ಇರುವುದಿಲ್ಲ. 
ತಂದೆಯನ್ನು ವಧಿಸಿದ ಪಾಪದಿಂದ ನಿಶ್ಚಿತವಾಗಿಯೂ ನರಕದಲ್ಲಿಪತನ ಹೊಂದುತ್ತೇನೆ. 


ವೀರಂ ಹಿ ಕ್ಷತ್ರಿಯಂ ಹತ್ವಾ ಗೋಸಹಸ್ರೇಣ ಮುಚ್ಛತೇ । 
ಪಿತರಂ ತು ನಿಹತ್ಯೈವಂ ದುಷ್ಕರಾ ನಿಷೃತಿರ್ಮಮ 11೨೦॥॥ 


ವೀರಕೃತ್ರಿಯನೊಬ್ಬನನ್ನು ರಣರಂಗದಲ್ಲಿಎದುರಾಳಿಯಾಗಿ ಬಂದಾಗ ಕೊಂದರೆ 
ನೂರು ಗೋವುಗಳನ್ನು ದಾನ ಮಾಡಿದಾಗ ನಾಶವಾಗುವಷ್ಟು ಪಾಪಗಳು 
ನಾಶವಾಗುತ್ತವೆ. ಆದರೆ ತಂದೆಯನ್ನೇ ಕೊಂದಿರುವ ನನಗೆ ಮಹಾಪಾತಕವು 
ಉಂಟಾಗಿದೆ. ಈ ಕೃತಘತೆಗೆ ಬಿಡುಗಡೆಯೇ ಇರುವುದಿಲ್ಲ. 


ಏವಂ ಹ್ಯೇಷ ಮಹಾತೇಜಾಃ ಪಾಂಡುಪುತ್ರೋ ಧನಂಜಯಃ | 
ಪಿತಾ ಚ ಮಮ ಧರ್ಮಾತ್ಮಾ ತಸ್ಯ ಮೇ ನಿಷ್ಠತಿಃ ಕುತಃ 11೨೧! 


ಪಾಂಡುವಿನ ಸುತನಾದ ಧನಂಜಯನು ಅದ್ದಿಶೀಯನಾದ ವೀರನೂ, 
ಮಹಾತೇಜಸ್ವಿಯೂ, ಧರ್ಮಾತ್ಮನು. ಇಂತಹ ತಂದೆಯನ್ನು ಕೊಂದ ನನಗೆ ಯಾವ 
ಪ್ರಾಯಶ್ಚಿತ್ರವೂ, ಪರಿಹಾರವೂ ಇರುವುದಿಲ್ಲ. 

ವೈಶಂಪಾಯನಃ 

ಇತ್ಯೇವಮುಕ್ತ್ವಾ ನೃಪತೇ ಧನಂಜಯಸುತೋ ನೃಪಃ । 

ಉಪಸ್ಟೃಶ್ಯಾಭವತ್‌ ತೂಷ್ಟೀಂ ಪ್ರಾಯೋಪೇತೋ ಮಹಾಮತಿಃ ॥1೨೨॥॥ 

ವೈಶಂಪಾಯನ- ಧನಂಜಯನ ಮಗನಾದ, ಮಹಾಬುದ್ಧಿಶಾಲಿಯಾದ 
ಬಭ್ರುವಾಹನನು ಹೀಗೆ ಹೇಳಿ, ಆಚಮನ ಮಾಡಿ, ಆಮರಣಾಂತ ಉಪವಾಸ 
ವ್ರತವನ್ನು ಸ್ವೀಕರಿಸಿ ಮೌನವಾಗಿ ಕುಳಿತುಕೊಂಡನು. 

11 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ವಮೇಧಿಕಪರ್ವಣಿ ಅಶ್ವಸಂಚರಣೇ ಬಭ್ರುವಾಹನಪ್ರಾಯೋಪವೇಶೋ ನಾಮ 
ಏಕಾಶೀತಿತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ವಮೇಧಿಕಪರ್ವದಲ್ಲಿ ಎಪ್ಪತ್ತೊಂದನೆಯ ಅಧ್ಯಾಯ ಮುಗಿಯಿತು. 
Mk 


ಅನುಗೀತಾಪರ್ವ -51- 


ಎಂಬತ್ತೆರಡನೆಯ ಅಧ್ಯಾಯ 


ಬಭ್ರುವಾಹನನು ಪ್ರಾಯೋಪ್ರವೇಶಕ್ಕೆ ಕುಳಿತಿದ್ದನ್ನು ಕಂಡು ಉಲೂಪಿಯು 
ಸಂಜೀವನ ಮಣಿಯನ್ನು ಸ್ಥರಿಸಿ, ಅದರ ಸಹಾಯದಿಂದ ಅರ್ಜುನನನ್ನು 
ಬದುಕಿಸಿದುದು. ಮಲಗಿ ಎದ್ದವನಂತೆ ಅರ್ಜುನನು ಮೇಲೆದ್ದು 
ಬಭ್ರುವಾಹನನನ್ನು ಕುರಿತು ಚಿತ್ರಾಂಗದೆ- ಉಲೂಪಿಯರು 
ಯುದ್ಧಭೂಮಿಗೆ ಏಕೆ ಬಂದಿದ್ದಾರೆಂದು ಪ್ರಶ್ನಿಸುವುದು. 


ವೈಶಂಪಾಯನಃ 

ಪ್ರಾಯೋಪವಿಷ್ಟೇ ನೃಪತೌ ಮಣಲೂರೇಶ್ದರೇ ತದಾ । 

ಪಿತೃಶೋಕಸಮಾವಿಷ್ಟೇ ಸಹ ಮಾತ್ರಾ ಪರಂತಪ Tell 

ಉಲೂಪೀ ಚಿಂತಯಾಮಾಸ ತದಾ ಸಂಜೀವನಂ ಮಣಿಮ್‌ 1೨ 

ವೈಶಂಪಾಯನ- ಮಣಲೂರಿನ ಒಡೆಯನಾದ ಬಭ್ರುವಾಹನನು ತನ್ನತಾಯಿಯ 
ಜೊತೆಗೆ ತಂದೆಯ ನಿಮಿತ್ತದಿಂದ ಪ್ರಾಯೋಪ್ರವೇಶ ವ್ರತವನ್ನು ಕೈಗೊಂಡಾಗ 
ನಾಗಕನ್ಯೆಯಾದ ಉಲೂಪಿಯು ಸಂಜೀವನ ಮಣಿಯನ್ನು ಮನಸ್ಸಿನಲ್ಲಿ 
ಸ್ಫರಿಸಿಕೊಂಡಳು. 


ಸ ಚೋಪಾತಿಷ್ಠತ ತದಾ ಪನ್ನಗಾನಾಂ ಪರಾಯಣಮ್‌ 11೩1! 


ಸರ್ಪಗಳ ಜೀವನಕ್ಕೆ ಆಧಾರವೆನಿಸಿದ ಸಂಜೀವನ ಮಣಿಯು ಅವಳು ಸ್ಥರಿಸಿದ 
ಕೂಡಲೇ ಅವಳ ಸಮೀಪಕ್ಕೆ ಬಂದಿತು. 

ತಂ ಗೃಹೀತ್ವಾ ತು ಕೌರವ್ಯ ಪನ್ನಗಾಧಿಪತೇಃ ಸುತಾ । 

ಮನಃಪ್ರಹ್ಲಾದನೀಂ ವಾಚಂ ಸೈನಿಕಾನಾಮಥಾಬ್ರವೀತ್‌ 11೪ 

ನಾಗಕನ್ಯೆಯಾದ ಉಲೂಪಿಯು ಆ ಮಣಿಯನ್ನೆತ್ತಿಕೊಂಡು, ಸೈನಿಕರ ಮನಸಿಗೆ 
ಸಂತೋಷವನ್ನುಂಟು ಮಾಡುವ ಮಾತುಗಳನ್ನು ಇಂತು ನುಡಿದಳು. 

ಉಲೂಪೀ 
ಉತ್ತಿಷ್ಠ ಮಾ ಶುಚಃ ಪುತ್ರ ನೈಷ ಜಿಷ್ಠುಸ್ತಯಾ ಹತಃ । 
ಅಜಯ್ಯಃ ಪುರುಷೈರನ್ಯೈರ್ದೇವೈರಪಿ ಸವಾಸವೈಃ 11೫1! 


-52- ಮಹಾಭಾರತ ಆಶ್ಚಮೇಧಿಕಪರ್ವ 


ಉಲೂಪೀ- ಬಭ್ರುವಾಹನನೇ ಎದ್ದೇಳು, ದುಃಖಿಸಬೇಡ. ನೀನು ಅರ್ಜುನನನ್ನು 
ಜಯಿಸಿರುವುದಿಲ್ಲ. ಜಯಶೀಲನಾದ ಅರ್ಜುನನು ಅಜೇಯನಾಗಿದ್ದಾನೆ. ಯಾವ 
ಪುರುಷರಿಂದಲೂ, ದೇವತೆಗಳಿಂದಲೂ, ಇಂದ್ರನಿಂದಲೂ ಗೆಲ್ಲಲು ಸಾಧ್ಯವಿಲ್ಲದ 
ಅರ್ಜುನನನ್ನುನೀನು ಕೊಂದಿರುವುದಿಲ್ಲ. 


ಮಯಾ ತು ಮೋಹನೀ ನಾಮ ಮಾಯ್ಕೆಷಾ ಸಂಪ್ರಯೋಜಿತಾ । 


ಪ್ರಿಯಾರ್ಥಂ ಪುರುಷವ್ಯಾಘ್ರ ಪಿತುಸ್ತೇನದ್ಯ ಯಶಸ್ವಿನ: 11೭. 
ಜಿಜ್ಞಾಸುರ್ಹ್ಯೇಷ ವೈ ಪುತ್ರ ಬಲಸ್ಯ ತವ ಕೌರವಃ । 
ಸಂಗ್ರಾಮೇ ಯುದ್ಧಮಾನಸ್ಯ ಸಂಪ್ರಾಪ್ತಃ ಪರವೀರಹಾ 11೭! 


ನಾನು ಮೋಹಿನಿ ಎಂಬ ಮಾಯಾವಿದ್ಯೆಯನ್ನು ಇಲ್ಲಿ ಪ್ರಯೋಗಿಸಿದ್ದೇನೆ. 
ಶತ್ರುವೀರರನ್ನು ಸಂಹರಿಸಲು ಸಮರ್ಥನಾದ ಅರ್ಜುನನು ರಣರಂಗದಲ್ಲಿಯುದ್ಧ 
ಮಾಡುವಾಗ ತನ್ನ ಮಗನ ಬಲವೆಷ್ಟು ಎಂದು ಜಿಜ್ಞಾಸೆ ಮಾಡುತ್ತಿದ್ದನು. ಅವನ 
ಪ್ರೀತಿಯ ಇಂಗಿತವನ್ನುತಿಳಿದ ನಾನು ನಿನ್ನನ್ನು ನಿನ್ನಕೀರ್ತಿಯನ್ನು ಪ್ರಸಿದ್ಧಿ ಪಡಿಸಲು 
ಯುದ್ಧದಲ್ಲಿ ಪ್ರೇರಿಸಿದ್ದೇನೆ. ನಿನ್ನಮೇಲಿನ ಪ್ರೀತಿಯಿಂದಲೇ ಇಂತಹ ಪ್ರೇರಣೆಯನ್ನು 
ನಾನು ಮಾಡಿದ್ದೇನೆ. 


ತಸ್ಥಾದಸಿ ಮಯಾ ಪುತ್ರ ಯುದ್ಧಾರ್ಥಂ ಪರಿಚೋದಿತಃ । 
ಸ ಪಾಪಮಾತ್ಮನಃ ಪುತ್ರ ಶಂಕೇಥಾ ಹ್ಯಣ್ಣಪಿ ಪ್ರಭೋ HSI 


ನಿನ್ನ ತಂದೆಯ ಇಚ್ಛೆಗೆ ಅನುಸಾರವಾಗಿ ಅವನೊಡನೆ ಯುದ್ಧ ಮಾಡುವಂತೆ 
ನಾನೇ ಪ್ರೇರಣೆ ಮಾಡಿರುವುದರಿಂದ ನಿನಗೆ ಅಣುಮಾತ್ರದಷ್ಟೂ ಪಾಪ 
ಬಂದಿರುವುದಿಲ್ಲ. ಪಾಪದ ಬಗ್ಗೆ ಸ್ವಲ್ಪವೂ ಸಂಶಯವನ್ನು ಹೊಂದಬೇಡ. 

ಯಷಿರೇಷ ಮಹಾತೇಜಾಃ ಪುರುಷಃ ಶಾಶ್ವಶೋ5ವ್ಯಯಃ | 

ನೈನಂ ಶಕ್ರೋ ಹಿ ಸಂಗ್ರಾಮೇ ಜೇತುಂ ಶಕ್ರೋತಪಿ ಪಾರ್ಥಿವ 1!೯॥ 


ಮಗುವೇ, ಅರ್ಜುನನು ಸಾಮಾನ್ಯ ಕೃತ್ರಿಯನಲ್ಲ. ಮಹಾತ್ಮನಾದ ಇವನನ್ನು 
ಶಾಶ್ಚತನೂ, ಅವ್ಯಯನೂ ಎಂದು ತಿಳಿ. ಬಭ್ರುವಾಹನನೇ, ಈ ಅರ್ಜುನನನ್ನು 
ಯುದ್ಧರಂಗದಲ್ಲಿ ಗೆಲ್ಲಲು ಇಂದ್ರನೂ ಸಮರ್ಥನಾಗಿರುವುದಿಲ್ಲ. 


ಅನುಗೀತಾಪರ್ವ -53- 


ಅಯಂತುಮೇ ಮಣಿರ್ದಿವ್ಯಃ ಸಮಾನೀತೋ ವಿಶಾಂಪತೇ ॥ 
ಮೃತಾನ್‌ ಮೃತಾನ್‌ ಪನ್ನಗೇಂದ್ರಾನ್‌ ಸಂಜೀವಯತಿ ಸರ್ವದಾ ॥೧೦॥ 


ಪ್ರಜಾನಾಥನೇ, ನಾನು ಈ ದಿವ್ಯಮಣಿಯನ್ನು ತಂದಿದ್ದೇನೆ. ಈ ಮಣಿಯು 
ಸಾಯುತ್ತಿರುವ ಸರ್ಪಗಳನ್ನುನಿರಂತರ ಬದುಕಿಸುತ್ತಲೇ ಇರುತ್ತದೆ. 


ಏನಮಸ್ಯೋರಸಿ ತಂ ಚ ಸ್ಥಾಪಯಾದ್ಯ ಪಿತುಃ ಪ್ರಭೋ ಟ 

ಸಜೀವಿತಂ ಪುನಃ ಪುತ್ರ ತತೋ ದ್ರಷ್ಟಾಸಿ ಪಾಂಡವಮ್‌ 11೧೧॥ 

ಈ ಮಣಿಯನ್ನು ನೀನು ಹಿಡಿದುಕೊ. ನೀನೇ ನಿನ್ನತಂದೆಯ ಎದೆಯ ಮೇಲೆ 
ಈ ಮಣಿಯನ್ನು ಇಡು. ಕೂಡಲೇ ಪುನಃ ಬದುಕಿ ಮೇಲೇಳುವ ಕುಂತೀಪುತ್ರನನ್ನು 
ಈ ಕ್ಷಣದಲ್ಲೇ ನೀನು ನೋಡುವೆ. 

ವೈಶಂಪಾಯನಃ 

ಇತ್ಯುಕ್ತಃ ಸ್ಥಾಪಯಾಮಾಸ ತಸ್ಯೋರಸಿ ಮಣಿಂ ತದಾ । 

(ಪಾರ್ಥಸ್ಯಾಮಿತತೇಜಾಃ ಸ ಪಿತುಃ ಸ್ನೇಹಾದಪಾಪಕ್ಕತ್‌) Tek] 

ವೈಶಂಪಾಯನ- ಈ ರೀತಿಯಾಗಿ ಉಲೂಪಿಯು ಹೇಳುತ್ತಿರಲು 
ಮಹಾತೇಜಸ್ವಿಯಾದ ಬಭ್ರುವಾಹನನು ತನ್ನ ತಂದೆಯ ವಕ್ಸಸ್‌ಸ್ಥಲದಲ್ಲಿಸಂಜೀವನ 
ಮಣಿಯನ್ನು ಸ್ನೇಹಪೂರ್ವಕವಾಗಿ ಇಟ್ಟನು. ಯಾವ ಅಪರಾಧವನ್ನೂ ಎಸಗದೆ 
ಸ್ನೇಹದಿಂದ ಆ ಮಣಿಯನ್ನು ಸರ್ಶಿಸಿದನು. 

ತಸ್ಮಿನ್‌ ನೃಸ್ತೇ ಮಣೌ ವೀರ ಜಿಷ್ಟುರುಜ್ಜೀವಿತಃ ಪ್ರಭುಃ । 

ಸುಪ್ತೋತ್ಠಿತ ಇವೋತ್ತಸ್ಥೌ ಸಷ್ಟರೋಹಿತಲೋಚನಃ 11೧೩1 

ಆ ಮಣಿಯು ಇಡಲ್ಲಡುತ್ತಿರಲು ಜಯಶೀಲನಾದ, ಸಮರ್ಥನಾದ ಅರ್ಜುನನು 
ಮಲಗಿದವನು ಎದ್ದುಕುಳಿತುಕೊಳ್ಳುವಂತೆ ತನ್ನ ಕಣ್ಣುಗಳನ್ನು ಚೆನ್ನಾಗಿ ಅರಳಿಸಿ ಎದ್ದು 
ಕುಳಿತನು. 

ತಮುತ್ನಿತಂ ಮಹಾತ್ಮಾನಂ ಲಬ್ಧಸಂಜ್ಯಲ ಮನಸ್ಸಿನಮ್‌ । 

ಸಮೀಕ್ಷ್ಯ ಪಿತರಂ ಸ್ಪಸ್ಥಂ ವವಂದೇ ಬಭ್ರುವಾಹನಃ 11೧೪॥ 


-54- ಮಹಾಭಾರತ ಆಶ್ಚಮೇಧಿಕಪರ್ವ 


ಎದ್ದುಕುಳಿತಿರುವ, ಚೆನ್ನಾಗಿ ಎಚ್ಚರಗೊಂಡಿರುವ ಮಹಾತ್ಮನಾದ, ಮನನಶೀಲನಾದ 
ತಂದೆಯನ್ನುನೋಡಿ ಬಭ್ರುವಾಹನನು ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿದನು. 


ಉತ್ತಿತೇ ಪುರುಷವ್ಯಾಘ್ರೇ ಪುನಲರ್ಷ್ಮೀಪತಿಃ ಪ್ರಭೋ । 
ದಿವ್ಯಾಃ ಸುಮನಸಃ ಪುಣ್ಯಾ ವವರ್ಷ ಬಲಸೂದನಃ 11೧೫॥ 


ಪುರುಷವ್ಯಾಘ್ರನಾದ ಅರ್ಜುನನು ಮೇಲೆದ್ದು ಕುಳಿತುಕೊಳ್ಳಲು, ಸ್ಪರ್ಗೆಶ್ಚರ್ಯಾಧಿ 
ಪತಿಯಾದ ಅರ್ಜುನನು ಮೇಲೆದ್ದನೆಂದು ಸಂತುಷ್ಟರಾದ ದೇವತೆಗಳೆಲ್ಲರೂ 
ಸಂಭ್ರಮದಿಂದ ಅವನ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸಿದರು. 


ಅನಾಹತಾ ದುಂದುಭಯೋ ಪ್ರಣೇದುರ್ಮೇಫನಿಃಸ್ಟನಾಃ I 
ಸಾಧು ಸಾಧಿತಿ ಚಾಕಾಶೇ ಬಭೂವ ಸುಮಹಾನ್‌ ಸ್ವನಃ HOI 


ಯಾರೂ ಬಾರಿಸದೆಯೇ ಇದ್ದರೂ ದೇವದುಂದುಭಿಗಳು ತಮ್ಮಷ್ಟಕ್ಕೆ ತಾವೇ 
ಮೊಳಗಿದವು. ಮೇಘದ ಗರ್ಜನೆಗೆ ಸಮಾನವಾಗಿ ಶಬ್ದಮಾಡಿದವು. ಆಕಾಶದಲ್ಲಿ 
ಸ್ಪಷ್ಟವಾಗಿ ಕೇಳಿಸುವಂತೆ "ಸಾಧು-ಸಾಧು' ಎಂಬ ಶಬ್ದವು ಕೇಳಿಬರುತ್ತಿತ್ತು. 


ಉತ್ಥಾಯ ತು ಮಹಾಬಾಹುಃ ಪರ್ಯಾಶಸ್ತೋ ಧನಂಜಯಃ । 
ಬಭ್ರುವಾಹನಮಾಲಿಂಗ್ಯ ಸಮಾಜಿಫ್ರತ ಮೂರ್ಧನಿ 1೧೭॥॥ 


ಮಹಾಬಾಹುವಾದ ಧನಂಜಯನು ಮೇಲೆದ್ದ ಬಳಿಕ ರಥದಲ್ಲಿರುವ 
ಬಭ್ರುವಾಹನನನ್ನು ಆಲಿಂಗಿಸಿಕೊಂಡು ಅವನ ತಲೆಯನ್ನು ಆಘ್ರಾಣಿಸಿದನು. 


ದದರ್ಶ ಚಾವಿದೂರೇತಸ್ಯ ಮಾತರಂ ಶೋಕಕರ್ಶಿತಾಮ್‌ । 
ಉಲೂಪ್ಯಾ ಸಹ ತಿಷ್ಠಂತೀಂ ತತೋಶಪೃಚ್ಛದ್‌ ಧನಂಜಯಃ 11೧೮॥ 


ಹತ್ತಿರದಲ್ಲಿಯೇ ಶೋಕಕರ್ಶಿತಳಾಗಿರುವ ತಾಯಿಯಾದ ಚಿತ್ರಾಂಗದೆಯನ್ನು 
ಉಲೂಪಿಯಿಂದ ಸಹಿತಳಾಗಿ ನಿಂತಿರುವುದನ್ನು ನೋಡಿದನು. ಅವರೀರ್ವರನ್ನು 
ನೋಡಿ ಪ್ರಶ್ನಿಸಿದನು. 
ಅರ್ಜುನಃ 
ಕಿಮಿದಂ ಲಕ್ಷ್ಯತೇ ಸರ್ವಂ ಶೋಕವಿಸ್ಮಯಹರ್ಷವತ್‌ I 
ರಣಾಜಿರಮಮಿತ್ರಫ್ನ ಯದಿ ಜಾನಾಸಿ ಶಂಸ ಮೇ 11೧೯॥ 


ಅನುಗೀತಾಪರ್ವ 5 5- 


ಅರ್ಜುನ- ಶತ್ರುಹಂತಕನೇ, ಈ ರಣಾಂಗಣವು ಶೋಕ-ವಿಸ್ಥ ಸ್ಥಯ- ಹರ್ಷಗಳಿಂದ 
ತುಂಬಿರುವಂತೆ ಕಾಣಿಸುತ್ತಿದೆ. ಇದಕ್ಕೆ ಕಾರಣವೇನಾದರೂ ನಿನಗೆ ತಿಳಿದಿದ್ದಲ್ಲಿಹೇಳು. 


ಜನನೀ ಚ ಕಿಮರ್ಥಂ ತೇ ರಣಭೂಮಿಮುಪಾಗತಾ । 
ನಾಗೇಂದ್ರದುಹಿತಾ ಚೇಯಮುಲೂಪೀ ಕಿಮಿಹಾಗತಾ 11೨೦॥॥ 


ನಿನ್ನ ತಾಯಿಯು ಯುದ್ಧಭೂಮಿಗೆ ಏಕೆ ಆಗಮಿಸಿದಳು? ನಾಗಕನ್ಯೆಯಾದ 
ಉಲೂಪಿಯಾದರೂ ಇಲ್ಲಿಗೆ ಬಂದ ಕಾರಣವೇನು? 


ಜಾನಾಮ್ಯಹಮಿದಂ ಯುದ್ಧಂ ತ್ವಯಾ ಮದ್ವಚನಾತ್‌ ಕೃತಮ್‌ । 
ಸ್ಪೀಣಾಮತ್ರಾಗಮೇ ಹೇತುಮಹಮಿಚ್ಚಾಮಿ ವೇದಿತುಮ್‌ 11೨೧1 


ನನ್ನ ಮಾತಿನಿಂದಲೇ ರಣಾಂಗಣದಲ್ಲಿ ನಮ್ಮಿಬ್ಬರಿಗೂ ಪರಸ್ಪರವಾಗಿ ಯುದ್ಧ 
ನಡೆಯಿತು. ಈ ಸ್ಟೀಯರೇಕೆ ಆಗಮಿಸಿದರೆಂಬುದನ್ನು ಅರ್ಥಮಾಡಿಕೊಳ್ಳಲಾಗುತ್ತಿಲ್ಲ. 
ಇದರ ಕಾರಣವನ್ನುತಿಳಿಯಬಯಸುತ್ತೇನೆ. 

ವೈಶಂಪಾಯನಃ 

ತಮುವಾಚ ತತಃ ಪೃಷ್ಟೋ ಮಣಲೂರಪತಿಸ್ತದಾ । 

ಪ್ರಸಾದ್ಯ ಶಿರಸಾ ವಿದ್ವಾನ್‌ ಉಲೂಪೀ ಪೃಚ್ಛ್ಯತಾಮಿತಿ 11೨೨॥( 

ವೈಶಂಪಾಯನ- ಜನಮೇಜಯನೆ, ಅರ್ಜುನನು ಹೀಗೆ ಪ್ರಶ್ನಿಸಿದಾಗ ಮಣಲೂರ 
ಪತಿಯಾದ ಬಭ್ರುವಾಹನನು ತಂದೆಯನ್ನು ಪ್ರಸನ್ನಗೊಳಿಸಿ, ರಣಾಂಗಣಕ್ಕೆ ಸ್ಲೀಯರು 
ಬಂದ ಕಾರಣವೇನೆಂದು ಉಲೂಪಿಯನ್ನು ಕೇಳಿ ತಿಳಿದುಕೊ ಎಂದು ಪ್ರಾ ್ರಾರ್ಥಿಸಿದನು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ಚಮೇಧಿಕಪರ್ವಣಿ ಅಶ್ನಸಮ್ಮರಣೇ ಅರ್ಜುನಸಂಜೀವನಪ್ರಕಾರಕಥನಂ ನಾಮ 
ದ್ವ್ಯಶೀತಿತಮೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿಎಂಬತ್ತೆರಡನೆಯ ಅಧ್ಯಾಯ ಮುಗಿಯಿತು. 
XK 


-56- ಮಹಾಭಾರತ ಆಶ್ಚಮೇಧಿಕಪರ್ವ 


ಎಂಬತ್ಡೂರನೆಯ ಅಧ್ಯಾಯ 


ಉಲೂಪಿಯು ಅರ್ಜುನನನ್ನು ಕುರಿತು ಚಿತ್ರಾಂಗದೆ-ಉಲೂಪಿ ಇವರು 
ಯುದ್ಧಭೂಮಿಗೆ ಆಗಮಿಸಲು ಕಾರಣವೇನೆಂಬುದನ್ನು ಹೇಳಿದುದು. 
ಬಭ್ರುವಾಹನನಿಂದ ಅರ್ಜುನನು ಪರಾಜಯ ಹೊಂದಲು 
ಕಾರಣವೇನೆಂಬುದನ್ನು ವಿವರಿಸಿದುದು. 


ಅರ್ಜುನಃ 


ಕಿಮಾಗಮನಕೃತ್ಯಂ ತೇ ಕೌರವ್ಯಕುಲನಂದಿನಿ । 
ಮಣಲೂರಪತೇರ್ಮಾತುಸ್ತಥೈವ ಚ ರಣಾಜಿರೇ 11೧॥॥ 


ಅರ್ಜುನ- ಸರ್ಪರಾಜನಾದ ಕೌರವ್ಯನ ಕುಲಕ್ಕೆ ಆನಂದವನ್ನು ನೀಡುವವಳೇ, 
ನಾಗಕನ್ಯೆಯೇ, ರಣಭೂಮಿಗೆ ನೀನು ಬರಲು ಕಾರಣವೇನು? ಈ ರಣಭೂಮಿಗೆ 
ಮಣಲೂರ ಪತಿಯಾದ ಬಭ್ರುವಾಹನನ ತಾಯಿಯಾದ ಚಿತ್ರಾಂಗದೆಯು 
ಬಂದಳೇಕೆ? 


ಕಚ್ಚಿತ್‌ ಕುಶಲಕಾಮಾಸಿ ರಾಜ್ಞೋತಸ್ಯ ಭುಜಗಾತ್ಮಜೇ I 
ಮಮ ವಾ ಚಂಚಲಾಪಾಂಗೇ ಕಚ್ಚಿತ್‌ ತ್ದಂ ಸುಖಮಿಚ್ಛಸಿ Hl 


ನಾಗಕುವರಿಯೇ, ಚಂಚಲನೇತ್ರವುಳ್ಳವಳೇ, ಉಲೂಪಿಯೇ, ಈ ಮಣಲೂರಿನ 
ರಾಜನಿಗೆ ಹಿತವನ್ನುಂಟು ಮಾಡಬೇಕೆಂಬ ಅಭಿಲಾಷೆಯುಳ್ಳವಳು ಆಗಿರುವೆಯಲ್ಲವೇ? 
ನನ್ನಹಿತವನ್ನು ಬಯಸುವೆಯಲ್ಲವೇ? 


ಕಚ್ಚಿತ್‌ ತೇ ಪೃಥುಶ್ರೋಣಿ ನಾಪ್ರಿಯಂ ಶುಭದರ್ಶನೇ ಟ 
ಅಕಾರ್ಷಮಹಮಜ್ಞಾನಾದ್‌ ಅಯಂ ವಾ ಬಭ್ರುವಾಹನಃ 11೩1 


ಸ್ಥೂಲವಾದ ನಿತಂಬದಿಂದ ಕೂಡಿರುವವಳೇ, ನಾನಾಗಲೀ, ನನ್ನ ಮಗನಾಗಲೀ, 
ತಿಳಿಯದೆ ಯಾವುದಾದರೂ ಅಪ್ರಿಯವಾದ ಕಾರ್ಯವನ್ನುನಿನಗೆ ಮಾಡಿಲ್ಲವಷ್ಟೆ? 

ಕಚ್ಚಿಚ್ಚ ರಾಜಪುತ್ರೀ ತೇ ಸಪತ್ನೀ ಚೈತ್ರವಾಹನೀ । 

ಚಿತ್ರಾಂಗದಾ ವರಾರೋಹಾ ನಾಪರಾಧ್ಯತಿ ಕಿಂಚನ HY 


ಅನುಗೀತಾಪರ್ವ _57- 


ರಾಜಪುತ್ರಿಯಾದ, ನಿನಗೆ ಸವತಿಯಾದ, ಚಿತ್ರವಾಹನನ ಪುತ್ರಿಯಾದ, ಸುಂದರ 
ಕಟಿಪ್ರದೇಶವಿರುವ ಚಿತ್ರಾಂಗದೆಯು ನಿನಗೆ ಯಾವುದೇ ಅತ್ಯಲ್ಪ ಅಪರಾಧವನ್ನು 
ಮಾಡಿಲ್ಲವಷ್ಟೆ? 
ವೈಶಂಪಾಯನಃ 
'ತಮುವಾಚೋರಗಪತೇರ್ದುಹಿತಾ ಪ್ರಹಸಂತ್ಯಥ 11೫1 


ವೈಶಂಪಾಯನ- ಅರ್ಜುನನ ಈ ಮಾತುಗಳಿಗೆ ನಗುತ್ತಲೇ ಉಲೂಪಿಯು 
ಉತ್ತರಿಸಿದಳು. 
ಉಲೂಪೀ 
ನ ಮೇ ತ್ವಮಪರಾದ್ದೋಠಸಿ ನ ನೃಪೋ ಬಭ್ರುವಾಹನಃ । 
ನ ಜನಿತ್ರೀ ತಥಾ5ಸ್ಯೇಯಂ ಮಮ ಯಾ ಪ್ರೇಷ್ಯವತ್‌ ಸ್ಥಿತಾ ॥೬॥ 


ಉಲೂಪೀ- ಪ್ರಾಣಕಾಂತನೇ, ನೀನಾಗಲೀ, ಬಭ್ರುವಾಹನನಾಗಲೀ ನನಗೆ 
ಅಪರಾಧವನ್ನುಮಾಡಿಲ್ಲ. ಬಭ್ರುವಾಹನನ ತಾಯಿಯಾದ ಚಿತ್ರಾಂಗದೆಯೂ ಯಾವ 
ಅಪರಾಧವನ್ನುಮಾಡಿಲ್ಲ. ಇಷ್ಟುಗಿ ಯಾವಾಗಲೂ ಈಕೆಯು ನನ್ನಸೇವಕಿಯಂತೆಯೇ 
ಇರುತ್ತಾಳೆ. 


ಶ್ರೂಯತಾಂ ಯದ್‌ ಯಥಾ ಚೇದಂ ಮಯಾ ಸರ್ವಂ ವಿಚೇಷ್ಠಿತಮ್‌। 
ನ ಮೇ ಕೋಪಸ್ತ್ಯಯಾ ಕಾರ್ಯಃ ಶಿರಸಾ ತ್ವಾಂ ಪ್ರಸಾದಯೇ ॥೭॥ 


ನಾನು ಇಲ್ಲಿಬಂದು ಯಾವ ರೀತಿಯಾದ ಕಾರ್ಯಗಳನ್ನುಮಾಡಿದೆ ಅವೆಲ್ಲವನ್ನೂ 
ಹೇಳಿದೆ. ಆದರೆ ಯಾವುದೇ ಕಾರಣದಿಂದಲೂ ನನ್ನ ವಿಷಯದಲ್ಲಿ ನೀನು 
ಕೋಪಿಸಿಕೊಳ್ಳಬಾರದು. ನಿನ್ನ ಅನುಗ್ರಹವನ್ನು ನಮಿಸಿ ಬೇಡಿಕೊಳ್ಳುತ್ತೇನೆ. 


ತೃಶ್ರೀತ್ಯರ್ಥಂ ಹಿ ಕೌರವ್ಯ ಕೃತಮೇತನ್ಮಯಾಠನಘ । 

ಯತ್‌ ತಚ ತ್ಭೃಣು ಮಹಾಬಾಹೋ ನಿಖಲೇನ ಧನಂಜಯ Hol 

ಅರ್ಜುನನೇ, ನಾನು ಇಲ್ಲಿಯತನಕ ಈ ರಣರಂಗದಲ್ಲಿ ಏನೆಲ್ಲಕರ್ಮಗಳನ್ನು 
ಮಾಡಿದ್ದೆನೋ ಅವೆಲ್ಲವೂ ನಿನಗೆ ಪ್ರಿಯವಾದ ಕರ್ಮಗಳೆಂದೇ ಮಾಡಿರುತ್ತೇನೆ. 
ವಿಸ್ತಾರವಾಗಿ ಅದನ್ನು ವಿವರಿಸುತ್ತೇನೆ, ಧನಂಜಯನೇ ಕೇಳಿಸಿಕೊ. 


-58- ಮಹಾಭಾರತ ಆಶ್ಚಮೇಧಿಕಪರ್ವ 


ಮಹಾಭಾರತಯುದ್ದೇ ಯತ್‌ ತ್ವಯಾ ಶಾಂತನವೋ ನೃಪಃ । 
ಅಧರ್ಮೇಣ ಹತಃ ಪಾರ್ಥ ತಸ್ಯೈಷಾ ನಿಪೃತಿಃ ಕೃತಾ 11೯ 


ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾಚಾರ್ಯರನ್ನು ನೀನು ಅಧರ್ಮದಿಂದ 


ಸಂಹರಿಸಿರುವೆ. ಆ ಪಾಪಕ್ಕೆ ಪ್ರಾಯಶ್ಚಿತ್ರರೂಪವಾಗಿ ನಾನು ಈ ಕಾರ್ಯವನ್ನು 
ಮಾಡಿರುತ್ತೇನೆ. 


ನಹಿ ಭೀಷ್ಮಸ್ತ ಯಾ ವೀರ ಯುದ್ಧಮಾನೋ ನಿಪಾತಿತಃ । 

ಶಿಖಂಡಿನಾ ತು ಸಂಸಕ್ತಸ್ತಮಾಶ್ರಿತ್ಯ ಹತಸ್ತ್ವಯಾ Mele 

ವೀರನೇ, ಭೀಷ್ಮರು ನಿನ್ನೊಡನೆ ನೇರವಾಗಿ ಯುದ್ದಮಾಡುವಾಗ ಅವರನ್ನು ನೀನು 
ಸಂಹರಿಸಲಿಲ್ಲ. ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಭೀಷ್ನರನ್ನು ಹೊಡೆದಿರುವಿ. 


ತಸ್ಯ ಶಾಂತಿಮಕೃತ್ವಾ ತು ತ್ಯಜೇಸ್ಟ್ವಂ ಯದಿ ಜೀವಿತಮ್‌ । 
ಕರ್ಮಣಾ ತೇನ ಪಾಪೇನ ಪತೇಥಾ ನಿರಯೇ ಧ್ರುವಮ್‌ Teel 


ಆ ಪಾಪಕ್ಕೆ ಪ್ರಾಯಶ್ಲಿತ್ತವನ್ನು ಮಾಡಿಕೊಳ್ಳದೆ ನೀನು ಮರಣ ಹೊಂದಿದಲ್ಲಿ, ಆ 
ಪಾಪದ ಫಲವಾಗಿ ನಿಶ್ಚಿತವಾಗಿಯೂ ನರಕದಲ್ಲಿಬೀಳುವೆ. 


ಏಷಾಠತ್ರ ವಿಹಿತಾ ಶಾಂತಿಃ ಪುತ್ರಾತ್‌ ತ್ವಂ ಪ್ರಾಪ್ತವಾನಸಿ 11೧೨ 


ಆದ್ದರಿಂದ ಆ ಪಾಪಕರ್ಮಕ್ಕೆ ಶಾಂತಿಯನ್ನು ಮಾಡುವ ದೃಷ್ಟಿಯಿಂದ ನಿನ್ನ 
ಮಗನಿಂದಲೇ ಇಂತಹ ಶಿಕ್ಷೆಯನ್ನು ಅನುಭವಿಸಿದವನಾಗಿರುತ್ತಿ. 


ವಸುಭಿರ್ವಸುಧಾಪಾಲ ಗಂಗಯಾ ಚ ಮಹಾಮತೇ ॥ಟ 
ಪುರಾ ಹಿ ಶ್ರುತಮೇತದ್‌ ವೈ ವಸುಭಿಃ ಕಥಿತಂ ಮಮ 11೧೩॥॥ 


ಮಹಾಮತಿಯೇ, ಹಿಂದೆ ನೀನು ಮಾಡಿದ ಅಪರಾಧಕ್ಕೆ ವಸುದೇವತೆಗಳು, 
ಭೀಷ್ಮನ ತಾಯಿಯಾದ ಗಂಗಾದೇವಿಯು ನಿನಗೆ ಮಗನಿಂದಲೇ ಪರಾಜಯ 
ಹೊಂದುವ ಪ್ರಾಯಶ್ನಿಶ್ವವನ್ನುವಿಧಿಸಿದ್ದರು. ನಾನೊಮ್ಮೆ ಗಂಗಾನದಿಯ ತೀರದಲ್ಲಿದ್ದಾಗ 
ವಸುಗಳು ಹೇಳಿದ ಆ ಮಾತನ್ನುಕೇಳಿಸಿಕೊಂಡಿದ್ದೆನು. 


ಅನುಗೀತಾಪರ್ವ -59- 


ಗಂಗಾಯಾಸ್ತೀರಮಾಗಮ್ಯ ಹತೇ ಶಾಂತನವೇ ನೃಪ 
ಆಪ್ಸತ್ಯ ದೇವಾ ವಸವಃ ಸಮಾಪುತ್ಯ ಮಹಾನದೀಮ್‌ 11೧೪॥ 


ಇದಮೂಚುರ್ವಚೋ ಘೋರಂ ಭಾಗೀರಥ್ಯಾ ಮತೇ ತದಾ ॥೧೫॥ 


ಗಂಗಾ ತೀರದಲ್ಲಿ ಇದ್ದಾಗ ವಸುಗಳೆಲ್ಲರೂ ಒಟ್ಟಾಗಿ ಸೇರಿ, ಮಹಾನದಿಯಾದ 
ಗಂಗೆಯಲ್ಲಿ ಸ್ನಾನ ಮಾಡಿ, ಭಾಗೀರಥಿಯ ಸಮ್ಮತಿಯನ್ನು ಪಡೆದುಕೊಂಡು ಈ 
ಘೋರವಾದ ಮಾತನ್ನು ಹೇಳಿದರು. 


ಏಷ ಶಾಂತನವೋ ಭೀಷ್ಮೋ ನಿಹತಃ ಸವ್ಯಸಾಚಿನಾ । 
ಅಯುದ್ಧಮಾನಃ ಸಂಗ್ರಾಮೇ ಸಂಸಕ್ರೋಶನ್ಯೇನ ಭಾಮಿನಿ ॥೧೬॥ 


ಭಾಮಿನಿಯೇ, ಶಂತನು ಮತ್ತು ನಿನ್ನ ಮಗನಾದ ಭೀಷ್ಮನು ಬೇರೆಯವರೊಡನೆ 
ಯುದ್ಧವನ್ನು ಮಾಡುತ್ತಿದ್ದನು. ಬೂ! ಯುದ್ದ ಮಾಡುತ್ತಿರಲಿಲ್ಲ. ಆ 
ಸಮಯದಲ್ಲಿ ಅರ್ಜುನನು ಭೀಷ್ಠರನ್ನುಸ ಸಂಗ್ರಾಮದಲ್ಲಿ ಜಾಯ, 


ತದನೇನಾಭಿಷಂಗೇಣ ವಯಮಪ್ಯರ್ಜುನಂ ಶುಭೇ । 
ಶಾಪೇನ ಯೋಜಯಾಮೇತಿ ತಥಾಶಸ್ತ್ರಿತಿ ಚ ಸಾ:ಬ್ರವೀತ್‌  ॥೧೭॥ 


ಇಂತಹ ಪಾಪದ ಅಪರಾಧಕ್ಕಾಗಿ ನಾವೆಲ್ಲರೂ ಅವನಿಗೆ ಶಾಪ ಕೊಡುತ್ತೇವೆ. 
ಪತಿದೇವನೇ, ವಸುಗಳ ಈ ಮಾತನ್ನುಕೇಳಿ ಗಂಗಾದೇವಿಯು "ತಥಾಠಸ್ತು' "ಹಾಗೆಯೇ 
ಆಗಲಿ' ಎಂದು ಆ ಶಾಪವನ್ನು ಅನುಮೋದಿಸಿದಳು. 


ತದಹಂ ಪಿತುರಾವೇದ್ಯ ಭೃಶಂ ಪ್ರವ್ಯಥಿತೇಂದ್ರಿಯಾ । 
ಅಭವಂ ಸ ಚ ತಚ್ಚುತ್ಸಾ ವಿಷಾದಮಗಮತ್‌ ಪರಮ್‌ 11೧೮॥ 


ಪಿತಾ ತು ಮೇ ವಸೂನ್‌ ಗತ್ವಾ ತದರ್ಥಂ ಸಮಯಾಚತ ।ಟ 
ಪುನಃ ಪುನಃ ಪ್ರಸಾದ್ಯೈನಾನ್‌ ತ ಏನಮಿದಮಬ್ರುವನ್‌ ela 


ಗಂಗೆಯ ಆ ಮಾತನ್ನು ಕೇಳಿಸಿಕೊಂಡ ನಾನು ಬಹಳ ದುಃಖತಳಾದೆನು. ಆ 
ವಾರ್ತೆಯನ್ನು ಕೇಳಿದ ನನ್ನ ತಂದೆಯೂ ದುಃಖಿತನಾಗಿ ವಸುಗಳ ಬಳಿ ನಿನ್ನಸಲುವಾಗಿ 
ಅವರನ್ನು ಬಹಳವಾಗಿ ಪ್ರಾರ್ಥಿಸಿಕೊಂಡನು. ಪುನಃ ಪುನಃ ಪ್ರಾರ್ಥಿಸಿಕೊಂಡಾಗ 
ಕೃಪಾಪೂರ್ಣರಾದ ವಸುಗಳು ನನ್ನತಂದೆಗೆ ಇಂತು ನುಡಿದರು. 


-60- ಮಹಾಭಾರತ ಆಶಮೇಧಿಕಪರ್ವ 


ಪುತ್ರೋತಸ್ಯ ತು ಮಹಾರಾಜೋ ಮಣಲೂರೇಶರೋ ಯುವಾ । 
ಸ ಏನಂ ರಣಮಧ್ಯಸ್ಥಂ ಶರೈಃ ಪಾತಯಿತಾ ಭುವಿ [le] 


ಏವಂ ಕೃತೇ ಸ ನಾಗೇಂದ್ರ ಮುಕ್ತಶಾಪೋ ಭವಿಷ್ಯತಿ । 
ಗಚ್ಛೇತಿ ವಸುಭಿಶ್ಟೋಕ್ತೋ ಮಮ ಚೇದಂ ಶಶಂಸ ಸಃ 11೨೧॥ 


ಮಹಾಭಾಗನೇ, ನಾಗೇಂದ್ರನೇ, ಮಣಲೂರಪುರಕ್ಕೆ ರಾಜನಾಗಿರುವ, 
ಯುವಕನಾದ ಬಭ್ರುವಾಹನನು ರಣಭೂಮಿಯಲ್ಲಿ ಬಾಣಗಳಿಂದ ಅರ್ಜುನನನ್ನು 
ಭೂಮಿಯಲ್ಲಿಕೆಡವಿದಾಗ ನಮ್ಮ ಶಾಪದಿಂದ ವಿಮುಕ್ತನಾಗುತ್ತಾನೆ. ನೀನು ಹೋಗಿ 
ಬಾ ಎಂದು ವಸುಗಳು ನನ್ನತಂದೆಗೆ ಹೇಳಿದರು. ತಂದೆಯು ನನಗೆ ಹೇಳಿದನು. 


ತಚ್ಚುತ್ವಾ ತಂ ಮಯಾ ತಸ್ಕಾತ್‌ ಶಾಪಾದಸಿ ವಿಮೋಕ್ಷಿತಃ I 
ನಹಿ ತ್ವಾಂ ದೇವರಾಜೋsಪಿ ಸಮರೇಷು ಪರಾಜಯೇತ್‌ 11೨೨! 


ಆ ವಸುಗಳ ಮಾತಿನಂತೆ ಬಭ್ರುವಾಹನನಿಗೆ ನಿನ್ನಬಳಿ ಯುದ್ಧಮಾಡಲು ನಾನು 
ಪ್ರಚೋದಿಸಿದೆ. ಆದ್ದರಿಂದ ಇಂದು ನೀನು ವಸುಗಳ ಶಾಪದಿಂದ ವಿಮುಕ್ಶನಾಗಿರುವಿ. 
ನಿನ್ನನ್ನುದೇವರಾಜನೂ ಯುದ್ಧದಲ್ಲಿಪರಾಜಯಗೊಳಿಸಲಾರನು. 


ಆತ್ಮಾ ಪುತ್ರಃ ಸ್ಕೃತಸ್ತಸ್ಥಾತ್‌ ತೇನೇಹಾಸಿ ಪರಾಜಿತಃ । 

ನಾತ್ರ ದೋಷೋ ಮಮ ಮತಃ ಕಥಂ ವಾ ಮನ್ಯಸೇ ವಿಭೋ ॥೨೩॥ 

ಮಗನಾದರೂ ನಿನ್ನ ಆತ್ಮನೇ ಆಗಿರುವುದರಿಂದ (ಆತ್ಮಾವೈ ಪುತ್ರನಾಮ ಎಂದು 
ವೇದಗಳು ಸಾರುವುದರಿಂದ) ಅವನಿಂದ ನೀನು ಪರಾಜಿತನಾಗಿರುವಿ. ಇದರಲ್ಲಿ 


ನನ್ನಯಾವ ದೋಷಗಳು ಇಲ್ಲಎಂದು ತಿಳಿದಿದ್ದೇನೆ. ಅರ್ಜುನನೇ, ನನ್ನಮಾತನ್ನು 
ಕೇಳಿ ಏನೆಂದು ಭಾವಿಸುವಿ? 


ವೈಶಂಪಾಯನಃ 
ಇತ್ಯೇವಮುಕ್ತೋ ವಿಜಯಃ ಪ್ರಸನ್ಹಾತ್ಮಾ:ಬ್ರವೀದಿದಮ್‌ 11೨೪॥ 
ಷು 


ವೈಶಂಪಾಯನ- ಈ ರೀತಿಯಾಗಿ ಉಲೂಪಿಯು ಹೇಳುತ್ತಿರಲು ವಿಜಯನು 
ಪ್ರಸನ್ನಚಿತ್ತನಾಗಿ ಇಂತು ನುಡಿದನು. 


ಅನುಗೀತಾಪರ್ವ -61- 


ಅರ್ಜುನಃ 
ಸರ್ವಂ ಮೇ ಸುಪ್ರಿಯಂ ದೇವಿ ಯದೇತತ್‌ ಕೃತವತ್ಯಸಿ 11೨೫1 
ಅರ್ಜುನ- ಉಲೂಪಿಯೆ, ನನ್ನಪಾಪ ಪರಿಹಾರಕ್ಕಾಗಿ ನೀನು ಯಾವ ಕರ್ಮವನ್ನು 
ಮಾಡಿರುವೆಯೋ ಅವೆಲ್ಲವೂ ನನಗೆ ಪರಮಪ್ರಿಯವೇ ಆಗಿವೆ. 
ವೈಶಂಪಾಯನಃ 
ಇತ್ಯುಕ್ತ್ವಾ ಸೋರಬ್ರವೀತ್‌ ಪುತ್ರಂ ಮಣಲೂರೇಶ್ದರಂ ಜಯಃ । 
ಚಿತ್ರಾಂಗದಾಯಾಃ ಶೃಣ್ಣನ್ಯಾಃ ಕೌರವ್ಯದುಹಿತುಸ್ತಥಾ ILM 
ವೈಶಂಪಾಯನ- ಅರ್ಜುನನು ಉಲೂಪಿಗೆ ಹೀಗೆ ಹೇಳಿ, ಚಿತ್ರಾಂಗದೆಗೂ 
ಉಲೂಪಿಗೂ ಕೇಳಿಸುವಂತೆ ಮಣಲೂರ ಅಧಿಪತಿಯಾದ ಬಭ್ರುವಾಹನನನ್ನು ಕುರಿತು 
ಇಂತು ನುಡಿದನು. 
ಅರ್ಜುನಃ 
ಯುಧಿಷ್ಠಿರಸ್ಯಾಶಮೇಧಃ ಪರಶ್ಚೆತ್ರ್ಯಾಂ ಭವಿಷ್ಯತಿ । 
ತತ್ರಾಗಚ್ಛೇಃ ಸಹಾಮಾತ್ಯೋ ಮಾತೃಭ್ಯಾಂ ಸಹಿತೋ ನೃಪ 1೨೭1 
ಅರ್ಜುನ- ನರೇಶ್ವರನೇ, ಚೈತ್ರಮಾಸದ ಶುಕ್ಷಪಕ್ಷದ ಹುಣ್ಣಿಮೆಯ ದಿನದಂದು 
ಯುಧಿಷ್ಠಿರನ ಅಶ್ವಮೇಧ ಯಾಗವು ಆರಂಭವಾಗುತ್ತದೆ. ಅಲ್ಲಿಗೆ ನೀನು ನಿನ್ನ 
ತಾಯಂದಿರನ್ನೂ, ಅಮಾತ್ಯರನ್ನೂಕರೆದುಕೊಂಡು ಆಗಮಿಸು. 
ವೈಶಂಪಾಯನಃ 
ಇತ್ಯೇವಮುಕ್ತಃ ಪಾರ್ಥೇನ ಸ ರಾಜಾ ಬಭ್ರುವಾಹನಃ । 
ಉವಾಚ ಪಿತರಂ ಧೀಮಾನ್‌ ಇದಮಸ್ರಾವಿಲೇಕ್ಷಣಃ 11೨೮।॥ 
ವೈಶಂಪಾಯನ- ಜನಮೇಜಯನೇ, ಅರ್ಜುನನು ಹೀಗೆ ಹೇಳುತ್ತಿರಲು ಧಿ 
€ಮಂತನಾದ ಬಭ್ರುವಾಹನ ರಾಜನು ಸಂತೋಷದಿಂದ ತುಂಬಿದ ಕಣ್ಣೀರಿನಿಂದ 
ಕೂಡಿದವನಾಗಿ ತಂದೆಯನ್ನುಕುರಿತು ಹೀಗೆ ಹೇಳಿದನು. 
ಬಭ್ರುವಾಹನಃ 
ಉಪಯಾಸ್ಕಾಮಿ ಧರ್ಮಜ್ಞ ಭವತಃ ಶಾಸನಾದಹಮ್‌ । 
ಅಶಮೇಧಮಹಾಯಜ್ಞೇ ದ್ವಿಜಾತಿಪರಿವೇಷಕಃ 11೨೯॥! 


-62- ಮಹಾಭಾರತ ಆಶ್ಚಮೇಧಿಕಪರ್ವ 


ಬಭ್ರುವಾಹನ- ಧರ್ಮಜ್ಞನಾದ ತಂದೆಯೇ, ನಿನ್ನ ಆಜ್ಞಾನುಸಾರವಾಗಿ ಅಶ್ವಮೇಧ 
ಮಹಾಯಾಗಕ್ಕೆತಾಯಂದಿರನ್ನೂ, ಅಮಾತ್ಯರನ್ನೂ, ಬ್ರಾಹ್ಮಣರನ್ನೂ ಕರೆದುಕೊಂಡು 
ಬರುತ್ತೇನೆ. ಆ ಮಹಾಯಜ್ಞದಲ್ಲಿ ಬ್ರಾಹ್ಮಣರಿಗೆ ಊಟ ಬಡಿಸುವ ಸೇವೆಯನ್ನು 
ಮಾಡುತ್ತೇನೆ. 


ಮಮ ತ್ಹನುಗ್ರಹಾರ್ಥಂ ಹಿ ಪ್ರವಿಶಸ್ವ ಪುರಂ ಸಮ್‌ । 

ಭಾರ್ಯಾಭ್ಯಾಂ ಸಹ ಶತ್ರುಘ್ನ ಮಾ ಭೂತ್‌ ತೇಠತ್ರ ವಿಚಾರಣಾ ॥ 

ನನ್ನಮೇಲಿನ ಅನುಗ್ರಹದಿಂದ ನೀನು ದಯವಿಟ್ಟುನಿನ್ನಪತ್ನಿಯರೊಡನೆ ನಿನ್ನದ್ದೇ 
ಆಗಿರುವ ಮಣಲೂರನ್ನು ಪ್ರವೇಶಿಸು. ಈ ವಿಷಯದಲ್ಲಿವಿಚಾರ ಮಾಡಬೇಡ. 

ಉಷಿತ್ವಾ ಚ ವಿಶಲ್ಯಸ್ತ್ವಂ ಸುಖಂ ವೇಶ್ವನಿ ಚ ಪ್ರಭೋ । 

ಪುನರಶ್ವಾನುಗಮನಂ ಕರ್ತಾಸಿ ಜಯತಾಂ ವರ AOI 

ನಿನ್ನದ್ದೇ ಆಗಿರುವ ಅರಮನೆಯಲ್ಲಿ ಒಂದು ರಾತ್ರಿ ಸುಖವಾಗಿ ತಂಗಿದ್ದು, 
ನಾಳೆಯೇ ನೀನು ಕುದುರೆಯ ಜೊತೆಯಲ್ಲಿ ಪ್ರಯಾಣ ಮಾಡಬಹುದಾಗಿದೆ. 

ವೈಶಂಪಾಯನಃ 

ಇತ್ಯುಕ್ತಃ ಸ ತು ಪುತ್ರೇಣ ತದಾ ವಾನರಕೇತನಃ । 

ಹಸನ್‌ ಪ್ರೋವಾಚ ಕೌಂತೇಯಸ್ತದಾ ಚಿತ್ರಾಂಗದಾಸುತಮ್‌ 11೩೨॥ 

ವೈಶಂಪಾಯನ- ಜನಮೇಜಯನೇ, ಕಪಿಧ್ವಜನಾದ ಅರ್ಜುನನಿಗೆ 
ಬಭ್ರುವಾಹನನು ಹೀಗೆ ಹೇಳುತ್ತಿರಲು, ಕೌಂತೇಯನು ಮಂದಹಾಸ ಬೀರುತ್ತಾ 
ಚಿತ್ರಾಂಗದೆಯ ಮಗನಿಗೆ ಇಂತು ನುಡಿದನು. 

ಅರ್ಜುನಃ 
ವಿದಿತಂ ತೇ ಮಹಾಬಾಹೋ ಯಥಾ ದೀಕ್ಷಾಂ ಚರಾಮ್ಯಹಮ್‌ । 
ನ ಹಿ ತಾವತ್‌ ಪ್ರವೇಕ್ಷಾಮಿ ಪುರಂ ತೇ ಪೃಥುಲೋಚನ 11೩೩॥ 


ಅರ್ಜುನ- ಮಹಾಬಾಹುವೇ, ನಾನು ಯಜ್ಞದೀಕ್ಷಿತನಾಗಿದ್ದೇನೆ. ಶಾಸ್ತ್ರೋಕ್ತ 
ನಿಯಮಗಳನ್ನು ಪಾಲಿಸುತ್ತಾ, ಯಜ್ಞಾಶ್ರದೊಡನೆ ಪ್ರತಿ ಊರುಗಳಿಗೆ ಸಾಗುತ್ತಿದ್ದೇನೆ 


ಅನುಗೀತಾಪರ್ವ -63- 


ಎಂಬ ವಿಷಯವು ನಿನಗೆ ತಿಳಿದಿದೆ. ವಿಶಾಲಾಕ್ಸನೇ, ನನ್ನ ದೀಕ್ಷೆಯು ಪೂರ್ಣವಾಗುವ 
ತನಕ ನಿನ್ನಪಟ್ಟಣವನ್ನು ನಾನು ಪ್ರವೇಶಿಸುವುದಿಲ್ಲ. 

ಯಥಾಕಾಮಂ ಪ್ರಯಾತ್ಹೇಷ ಯಾಜ್ಞಿಯಶ್ಚ ತುರಂಗಮಃ । 

ಸ್ವಸ್ತಿ ತೇಸ್ತು ಗಮಿಷ್ಯಾಮಿ ನ ಸ್ಥಾನಂ ವಿದ್ಯತೇ ಮಮ 11೩ ೪॥ 


ಈ ಯಜ್ಞದ ಕುದುರೆಯು ಸ್ವೇಚ್ಛೆಯಿಂದ ಸಾಗುತ್ತಿರುತ್ತದೆ. ಅದರ ಹಿಂದೆ ನಾನು 
ಹೋಗುತ್ತಿರಬೇಕೇ ವಿನಾ ಯಾವುದೇ ಕಾರಣದಿಂದಲೂ ಅದರ ಗಮನವನ್ನು 
ನಿರ್ಬಂಧಿಸುವಂತಿಲ್ಲ. ಆದ್ದರಿಂದ ನನಗೆ ನಿರ್ದಿಷ್ಟವಾದ ಸ್ಥಾನವಿಲ್ಲ. ನಿನಗೆ 
ಮಂಗಳವಾಗಲಿ. ಹೋಗಿ ಬರುತ್ತೇನೆ. | 


ವೈಶಂಪಾಯನ: 
ಸ ತತ್ರ ವಿಧಿವತ್‌ ತೇನ ಪೂಜಿತಃ ಪಾಕಶಾಸನಿಃ । 
ಭಾರ್ಯಾಭ್ಯಾಮಭ್ಯನುಜ್ಞಾತಃ ಪ್ರಾಯಾದ್‌ ಭರತಸತ್ತಮಃ 11೩೫1! 


ವೈಶಂಪಾಯನ- ಜನಮೇಜಯನೇ, ಅರ್ಜುನನು ಹೀಗೆ ಹೇಳುತ್ತಿರಲು 
ಬಭ್ರುವಾಹನನು ತನ್ನತಂದೆಯನ್ನುವಿಧಿವತ್ತಾಗಿ ಪೂಜಿಸಿದನು. ಬಳಿಕ ಅರ್ಜುನನ 
ಭಾರ್ಯೆಯರಾದ ಉಲೂಪಿ-ಚಿತ್ರಾಂಗದೆಯರ ಅನುಮತಿಯನ್ನು ಪಡೆದು 
ಅರ್ಜುನನು ಯಜ್ಞಾಶ್ವವನ್ನು ಅನುಸರಿಸಿ ಪ್ರಯಾಣ ಬೆಳೆಸಿದನು. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ವಮೇಧಿಕಪರ್ವಣಿ ಅಶ್ವಸಂಭರಣೇ ಅರ್ಜುನಸತ್ಕಾರೋ ನಾಮ 
ತ್ರಶೀತಿತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ವಮೇಧಿಕಪರ್ವದಲ್ಲಿ ಎಂಬತ್ಡೂರನೆಯ ಅಧ್ಯಾಯ ಮುಗಿಯಿತು. 
Kk 


-64- ಮಹಾಭಾರತ ಆಶ್ಲಮೇಧಿಕಪರ್ವ 


ಎಂಬತ್ನಾಲ್ಕನೆಯ ಅಧ್ಯಾಯ 
ಅರ್ಜುನನು ಯಜ್ಞಾಶ್ಚವನ್ನು ಅನುಸರಿಸಿಕೊಂಡು ಮಗಧದೇಶಕ್ಕೆ ಬಂದಿದುದು. 
ಜರಾಸಂಧನ ಮೊಮ್ಮಗನಾದ ಮೇಘಸಂಧಿಯನ್ನು ಪರಾಜಯಗೊಳಿಸಿ 
ಮ್ಲೇಚ್ಛರನ್ನೂ ಸೋಲಿಸಿದುದು. 
ವೈಶಂಪಾಯನಃ 
ಸ ತು ವಾಜೀ ಸಮುದ್ರಾಂತಾಮ್‌ ಅಭ್ಯೇತ್ಯ ಪೃಥಿವೀಮಿಮಾಮ್‌ । 
ನಿವೃತ್ತೋರಭಿಮುಖೋ ರಾಜನ್‌ ಯೇನ ನಾಗಾಹ್ಹಯಂ ಪುರಮ್‌ ॥।೧॥ 


ವೈಶಂಪಾಯನ- ಬಳಿಕ ಆ ಯಜ್ಞಾಶವು ಸಮುದ್ರಪುರಿಯಿಂದ ವ್ಯಾಪಿಸಿರುವ 
ಭೂಮಂಡಲದ ಎಲ್ಲಕಡೆಯೂ ಸಂಚರಿಸಿ ನಂತರ ಹಸ್ತಿನಾಪುರಕ್ಕೆ ಅಭಿಮುಖವಾಗಿ 
ಹೊರಟಿತು. 


ಅನುಗಚ್ಛನ್‌ ಸ ತೇಜಸ್ವೀ ನಿವೃತ್ತೋತಥ ಕಿರೀಟದ್ಧಕ್‌ । 


ವ 
ಯದೃಚ್ಛಯಾ ಸಮಾಪೇದೇ ಪುರಂ ರಾಜಗೃಹಂ ತದಾ 11೨1 
ಕಿರೀಟವನ್ನು ಧರಿಸಿದ ಅರ್ಜುನನು ಯಜ್ಞಾಶ್ರವನ್ನು ಅನುಸರಿಸಿಕೊಂಡು 
ಹರಿಸಂಕಲ್ಪದಂತೆ ಬರುತ್ತಿರುವಾಗ ಕುದುರೆಯು ರಾಜಗೃಹ ಎಂಬ ಪಟ್ಟಣವನ್ನು 
ಪ್ರವೇಶಿಸಿತು. 


ತಮಭ್ಯಾಶಗತಂ ರಾಜಾ ಜರಾಸಂಧಾತ್ಮಜಾತ್ಮಜಃ I 

ಕ್ಷತ್ರಧರ್ಮೇ ಸ್ಥಿತೋ ವೀರಃ ಸಮರಾಯಾಜುಹಾವ ಹ 11೩.11 

ಕ್ಛತ್ರಧರ್ಮಪರಿಪಾಲಕನಾದ, ಸಹದೇವನ ಮಗನಾದ, ವೀರನಾದ 
ಮೇಘಸಂಧಿಯು ಯಜ್ಞಾಶವು ತನ್ನ ಪುರಕ್ಕೆ ಆಗಮಿಸಿದ್ದನ್ನು ಕಂಡು ಅರ್ಜುನನನ್ನು 
ಯುದ್ಧಕ್ಕೆ ಕರೆದನು. 


ತತಃ ಪುರಾತ್‌ ಸ ನಿಷ್ಠಮ್ಯ ರಥೀ ಧನಿರ್ಯ ತಲೀ ಶರೀ । 
ಮೇಘಸಂಧಿಃ ಪದಾತಿಂ ತಂ ಧನಂಜಯಮುಪಾದ್ರವತ್‌ 11೪॥ 


ಮೇಘಸಂಧಿಯು ಧನುರ್ಬಾಣಗಳನ್ನು, ಬತ್ತಳಿಕೆಯನ್ನು ತೆಗೆದುಕೊಂಡು, 


ಅನುಗೀತಾಪರ್ವ -65- 


ರಥವನ್ನೇರಿ ಪಟ್ಟಣದಿಂದ ಹೊರಬಂದು, ಪದಾತಿಯಾಗಿದ್ದ ಅರ್ಜುನನನ್ನು 
ಆಕ್ರಮಿಸಿದನು. 


ಆಸಾದ್ಯ ತು ಮಹಾತೇಜಾ ಮೇಘಸಂಧಿರ್ಧನಂಜಯಮ್‌ । 
ಬಾಲಭಾವಾನ್ನಹಾರಾಜ ಪ್ರೋವಾಚೇದಂ ನ ಕೌಶಲಾತ್‌ 11೫1! 


ಮಹಾತೇಜಸ್ವಿಯಾದ ಮೇಘಸಂಧಿಯು ಚಾಪಲ್ಯದಿಂದ ಅರ್ಜುನನ ಹತ್ತಿರಕ್ಕೆ 
ಬಂದು ಇಂತು ನುಡಿದನು. ಆ ಮಾತುಗಳಲ್ಲಿಕುಶಲತೆ ಇರಲಿಲ್ಲ. 


ಮೇಘಫಸಂಧಿಃ 
ಕಿಮಯಂ ಚಾರ್ಯತೇ ವಾಜೀ ಸ್ವ್ರೀಮಧ್ಯ ಇವ ಕೌರವ । 
ಹಯಮೇನಂ ಹರಿಷ್ಕಾಮಿ ಪ್ರಯತಸ್ವ ವಿಮೋಕ್ಷಣೇ 11೬1 


ಮೇಘಸಂಧಿ- ಭರತವಂಶಜನೇ, ಇಲ್ಲಿಯ ತನಕ ನೀನು ಕುದುರೆಯನ್ನು ಹೆಂಗಸರ 
ಊರುಗಳಲ್ಲಿನಡೆಸಿಕೊಂಡು ಬಂದಿದ್ದಿಎಂದು ಭಾವಿಸುತ್ತೇನೆ. ಪುರುಷ ಶ್ರೇಷ್ಠನಾದ 
ನಾನು ನಿನ್ನಕುದುರೆಯನ್ನುಕಟ್ಟಿಹಾಕುತ್ತೇನೆ. ಸಾಮರ್ಥ್ಯವಿದ್ದರೆ ಪ್ರಯತ್ನಪೂರ್ವಕವಾಗಿ 
ಬಿಡಿಸಿಕೊ. 


ಆರ್ತೋ ನನು ಪುರಾ ಯುದ್ದೇ ಯದಿ ತ್ನಂ ಭ್ರಾತೃಭಿಃ ಸಹ । 
ಕರಿಷ್ಯಾಮಿ ತವಾತಿಥ್ಯಂ ಪ್ರಹರ ಪ್ರಹರಾಮಿ ಚ 11೭1! 


ಹಿಂದೆ ನನ್ನ ತಂದೆಯೇ ಮೊದಲಾದ ಪೂರ್ವಜನರು ಯುದ್ಧದಲ್ಲಿ ನಿನಗೆ 
ಸ್ವಾಗತಾದಿಗಳನ್ನು ನೀಡಿರಬಹುದು. ಅವರು ನಿನ್ನಿಂದ ದುಃಖಿತರಾಗಿರಬಹುದು. ಆದರೆ 
ಇಂದು ನಾನು ಹಾಗಲ್ಲ. ನಿನ್ನನ್ನು ಬಾಣಗಳಿಂದಲೇ ಆತಿಥ್ಯವನ್ನುಮಾಡಿ ಸತ್ಕರಿಸುತ್ತೇನೆ. 
ಸಾಮರ್ಥ್ಯವಿದ್ದರೆ ನನ್ನನ್ನುಎದುರಿಸು. 
ವೈಶಂಪಾಯನಃ 


ಇತ್ಯುಕ್ತಃ ಪ್ರತ್ಯುವಾಚೇದಂ ಪಾಂಡವಃ ಪ್ರಹಸನ್ನಿವ nS 


ವೈಶಂಪಾಯನ- ಜನಮೇಜಯನೇ, ಮೇಘಸಂಧಿಯು ಉದ್ಧಟತನದಿಂದ ಇಂತು 
ನುಡಿಯಲು ಅರ್ಜುನನು ಮಂದಹಾಸ ಬೀರುತ್ಥಾಇಂತು ನುಡಿದನು. 


-66- ಮಹಾಭಾರತ ಆಶ್ಚಮೇಧಿಕಪರ್ವ 


ಅರ್ಜುನಃ 
ವಿಫುಕರ್ತಾ ಮಯಾ ವಾರ್ಯ ಇತಿ ಮೇ ವ್ರತಮಾಹಿತಮ್‌ । 
ಭ್ರಾತ್ರಾ ಜ್ಯೇಷ್ಕೇನ ನೃಪತೇ ತವಾಪಿ ವಿದಿತಂ ಧ್ರುವಮ್‌ Tal 
ಪ್ರಹರಸ್ವ ಯಥಾಶಕ್ತಿ ನ ಮನ್ಯುರ್ವಿದ್ಯತೇ ಮಮ Hoo 


ಅರ್ಜುನ- ನರೇಶ್ವರನೇ, ನನ್ನ ಜ್ಯೇಷ್ಠ ಸಹೋದರನಾದ ಧರ್ಮರಾಜನು 
ಯಜಾಶಕೆ ವಿಘವನುಂಟು ಮಾಡಿದವರನು ನಿವಾರಿಸುವಂತೆ ದೀಕೆಯನು 
ನ್‌್‌ A ಇ ಬ pl 
ಕೊಟ್ಟಿರುತ್ತಾನೆ. ಈ ವಿಷಯವು ನಿನಗೆ ತಿಳಿದೇ ಇದೆ. ಆದ್ದರಿಂದ ನಿನ್ನಲ್ಲಿ ಶಕ್ತಿ ಇರುವಷ್ಟು 
ನನ್ನನ್ನುಪ್ರಹರಿಸು. ನಿನ್ನಮೇಲೆ ಯಾವ ಸಿಟ್ಟೂನನಗೆ ಬರುವುದಿಲ್ಲ. ಇದಕ್ಕಾಗಿಯೇ 
ನನನು ಕಳುಹಿಸಿರುತ್ತಾನೆ. 
ಇ ನ್ನ ರ 
ವೈಶಂಪಾಯನಃ 
ಇತ್ಯುಕ್ತಃ ಪ್ರಾಹರತ್‌ ಪೂರ್ವಂ ಪಾಂಡವಂ ಮಗಧೇಶ್ವರಃ । 
ಕಿರನ್‌ ಶರಸಹಸ್ರಾಣಿ ವರ್ಷಾಣೀವ ಸಹಸ್ರದ್ಧಕ್‌ HOO 


ವೈಶಂಪಾಯನ- ಜನಮೇಜಯನೇ, ಅರ್ಜುನನು ಹೀಗೆ ಹೇಳುತ್ತಿರುವಾಗಲೇ 
ಮಗಧೇಶರನಾದ ಮೇಘಸಂಧಿಯು ಇಂದ್ರನು ಮಳೆಗರೆಯುವಂತೆ ಸಾವಿರಾರು 
ಬಾಣಗಳನ್ನು ಅರ್ಜುನನ ಮೇಲೆ ಸುರಿಸಿದನು. 


ತತೋ ಗಾಂಡೀವಭೃತ್‌ ಶೂರೋ ಗಾಂಡೀವಪ್ರೇರಿತೈಃ ಶರೈಃ । 
ಚಕಾರ ಬಾಣಾಂಸ್ತಾನ್‌ ಮೋಘಾನ್‌ ಅಯತ್ನಾದ್‌ ಭರತರ್ಷಭ 11೧೨1 


ಪ್ರತಿಯಾಗಿ ಆ ಕ್ಷಣದಲ್ಲಿಯೇ ಶೂರನಾದ ಗಾಂಡೀವಿಯು ಮೇಘಸಂಧಿಯು 
ಪ್ರಯತ್ನಪೂರ್ವಕವಾಗಿ ಬಿಡುತ್ತಿದ್ದ ನೂರಾರು ಬಾಣಗಳನ್ನು ತನ್ನ ಗಾಂಡೀವ 
ಧನುಸಿನಿಂದ ಬಿಡಲ್ಪಟ್ಟಬಾಣಗಳಿಂದ ವ್ಯರ್ಥಗೊಳಿಸಿದನು. 


ಸ ಮೋಘಂ ತಸ್ಯ ಬಾಣೌಘಂ ಕೃತ್ವಾ ವಾನರಕೇತನಃ । 
ಶರಾನ್‌ ಮುಮೋಚ ಜ್ವಲಿತಾನ್‌ ದೀಪ್ತಾಸ್ಕಾನಿವ ಪನ್ನಗಾನ್‌  ॥೧೩॥ 


ಅನುಗೀತಾಪರ್ವ -67- 


ಮಗಧೇಶ್ವರನ ಬಾಣಗಳನ್ನು ಕಪಿಧ್ವಜನಾದ ಅರ್ಜುನನು ವ್ಯರ್ಥಗೊಳಿಸಿದ್ದು 
ಮಾತ್ರವಲ್ಲದೆ ಬೆಳಗುತ್ತಿರುವ ಮುಖಗಳುಳ್ಳ ಸರ್ಪಗಳಂತೆ ಶೋಭಿಸುತ್ತಿರುವ 
ಜಾಜ್ವಲ್ಯಮಾನವಾದ ಬಾಣಗಳನ್ನು ಮೇಘಸಂಧಿಯ ಮೇಲೆ ಪ್ರಯೋಗಿಸಿದನು. 


ರಥೇ ಪತಾಕಾದಂಡೇ ಚ ರಥಯಂತ್ರಹಯೇಷು ಚ । 
ಅನ್ಯೇಷು ಚ ಹಯಾಂಗೇಷು ನ ಶರೀರೇ ನ ಸಾರಥೌ Meal 


ಮೇಘಸಂಧಿಯ ಧ್ವಜ, ಪತಾಕೆ, ದಂಡ, ಯಂತ್ರ, ಕುದುರೆಗಳು, ರಥಾಂಗಗಳು 
ಎಲ್ಲದರ ಮೇಲೆಯೂ ಬಾಣಗಳನ್ನು ಪ್ರಯೋಗಿಸಿದನು. ಆದರೆ ಮೇಘಸಂಧಿಯ 
ಮೇಲಾಗಲಿ, ಅವನ ಸಾರಥಿಯ ಮೇಲಾಗಲಿ ಬಾಣಗಳನ್ನು ಪ್ರಯೋಗಿಸಲಿಲ್ಲ. 


ಸಂರಕ್ಷ್ಯಮಾಣಃ ಪಾರ್ಥೇನ ಶರೀರೇ ಫಲ್ಲುನಸ್ಯ ಹ । 
ಮನ್ಯಮಾನಃ ಸ್ವವೀರ್ಯಂ ತಂ ಮಾಗಧಃ ಪ್ರಾಹಿಣೋಚ್ಚರಾನ್‌ ॥1೧೫॥ 


ಅರ್ಜುನನು ಎದುರಾಳಿಯಾದ ಮೇಘಸಂಧಿಗೆ ಪೀಡೆಯಾಗದಂತೆ ಅಣ್ಣನ 
ಮಾತಿಗೆ ಬೆಲೆಕೊಟ್ಟುಯುದ್ದಮಾಡುತ್ತಿರುವಾಗ, ಮೇಘಸಂಧಿಯು ನನ್ನಪರಾಕ್ರಮಕ್ಕೆ 
ಅರ್ಜುನನು ಸೋತು ಹೀಗೆ ನಡೆದುಕೊಳ್ಳುತ್ತಿದ್ದಾನೆ ಎಂದು ಭಾವಿಸಿದನು. ತನ್ನ 
ಪರಾಕ್ರಮದಿಂದಲೇ ತನ್ನನ್ನು ರಕ್ಷಿಸಿಕೊಳ್ಳುತ್ತಿದ್ದೇನೆಂದು ತಪ್ಪಾಗಿ ಅರ್ಜುನನ 
ಪರಾಕ್ರಮವನ್ನು ತಿಳಿದನು. 

ತತೋ ಗಾಂಡೀವಭ್ಬಚ್ಚೂಧೋ ಮಾಗಧೇನ ಭೃಶಾರ್ದಿತಃ । 

ಬಭೌ ವಾಸಂತಿಕ ಇವ ಪಲಾಶಃ ಪುಷಿತೋ ಮಹಾನ್‌ HOt 


ಬಳಿಕ ಅವ್ಯಾಹತವಾಗಿ ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿದನು. 
ಮಾಗಧನ ಬಾಣಗಳಿಂದ ಬಹಳಷ್ಟು ಗಾಯಗೊಂಡು ರಕ್ಷಸಿಕ್ಷನಾದ ಅರ್ಜುನನು 
ವಸಂತ ಯತುವಿನಲ್ಲಿ ಹೂವನ್ನು ಬಿಡುವ ಮುತ್ತುಗದ ಮರದಂತೆ ಬೆಳಗುತ್ತಿದ್ದನು. 


ಅವಧ್ಯಮಾನಃ ಸೋರಭ್ಯಫನ್‌ ಮಾಗಧ: ಪಾಂಡವರ್ಷಭಮ್‌ । 
ತೇನ ತಸ್ತೌ ಸ ಕೌರವ್ಯ ಲೋಕವೀರಸ್ಯ ದರ್ಶನೇ 11೧೭॥! 


-68- ಮಹಾಭಾರತ ಆಶ್ಚಮೇಧಿಕಪರ್ವ 


ಅರ್ಜುನನು ಧರ್ಮರಾಜನು ಹೇಳಿದಂತೆ ಮೇಘಸಂಧಿಯನ್ನು ಬಾಣಗಳಿಂದ 
ಹೊಡೆಯಲಿಲ್ಲ. ಮೇಘಸಂಧಿಯು ಅರ್ಜುನನನ್ನು ಹರಿತವಾದ ಬಾಣಗಳಿಂದ 
ಹೊಡೆಯದೆ ಇರಲಿಲ್ಲ. ಆದ್ದರಿಂದಲೇ ಲೋಕವೀರನಾದ ಅರ್ಜುನನ ಮುಂದೆ 
ಮೇಘಸಂಧಿಯು ಅಷ್ಟುಹೊತ್ತು ನಿಲ್ಲಲು ಸಾಧ್ಯವಾಯಿತು. 


ಸವ್ಯಸಾಚೀ ತು ಸಂಕ್ರುದ್ಧೋ ವಿಕೃಷ್ಯ ಬಲವದ್ದನುಃ । 
ಹಯಾಂಶ್ಚಕಾರ ನಿರ್ದೇಹಾನ್‌ ಸಾರಥೇಶ್ವ ಶಿರೋ5ಹರತ್‌ noc 


ಸವ್ಯಸಾಚಿಯಾದ ಅರ್ಜುನನು ಕಾಲಕ್ರಮದಲ್ಲಿಕುಪಿತನಾಗಿ ಧನುಸನ್ನು ಬಲವಾಗಿ 
ಸೆಳೆದು, ಬಾಣಗಳನ್ನು ವೇಗವಾಗಿ ಬಿಡುತ್ತಾ, ಮೇಘಸಂಧಿಯ ಕುದುರೆಗಳನ್ನೂ, 
ಸಾರಥಿಯನ್ನೂಕ್ಷಣಮಾತ್ರದಲ್ಲಿಸಂಹರಿಸಿದನು. 


ಧನುಶ್ಚಾಸ್ಯ ಮಹಚ್ಚಿತ್ರಂ ಕ್ಷುರೇಣ ವಿಚಕರ್ತ ಹ । 
ಹಸ್ತಾವಾಪಂ ಪತಾಕಾಂ ಚ ಧ್ವಜಂ ಚಾಸ್ಯ ನೃಪಾತಯತ್‌ 11೧೯॥॥ 


ಮತ್ತೊಮ್ಮೆ ಮೇಘಸಂಧಿಯ ವಿಚಿತ್ರವಾದ ದೊಡ್ಡ ಧನುಸ್ಸನ್ನು ಕ್ಷುರದಿಂದ 
ಕತ್ತರಿಸಿದನು. ಅವನ ಕೈಚೀಲ, ಪತಾಕೆ, ಧ್ವಜಗಳೆಲ್ಲವೂ ಅರ್ಜುನನ ಬಾಣ 
ಪ್ರಹಾರದಿಂದ ಧರೆಗುರುಳಿದವು. 


ಸ ರಾಜಾ ವ್ಯಥಿತೋ ವೃಶ್ಟೋ ವಿಧನುಷ್ಠೋ ವಿಸಾರಥಿಃ । 
ಗದಾಮಾದಾಯ ಕೌಂತೇಯಮಭಿದುದ್ರಾವ ವೇಗವಾನ್‌ 11೨೦॥ 
ಕುದುರೆ, ಸಾರಥಿ, ಧನುಸಿನಿಂದೆ ವಿಹೀನನಾದ ಮೇಘಸಂಧಿಯು 


ದುಃಖಿತನಾದನು. ಆದರೂ ಕೃತ್ರಧರ್ಮವನ್ನುಪರಿಪಾಲಿಸುತ್ತಾ ಗದೆಯನ್ನೆತ್ತಿಕೊಂಡು 
ಧೈರ್ಯದಿಂದ ಅರ್ಜುನನ ಕಡೆ ಧಾವಿಸಿದನು. 


ತಸ್ಯಾಪತತ ಏವಾಶು ಗದಾಂ ಹೇಮಪರಿಷ್ಠತಾಮ್‌ । 
ಶರೈಶ್ಚಕರ್ತ ನಿಶಿತೈರ್ಬಹುಭಿರ್ಗೃಧ್ರವಾಜಿತೈಃ 11೨೧॥॥ 


ಮೇಘಸಂಧಿಯು ಎಷ್ಟು ವೇಗವಾಗಿ ಅರ್ಜುನನ ಬಳಿ ಧಾವಿಸಿ ಬಂದನೋ 
ಅಷ್ಟೇ ವೇಗವಾಗಿ ಅವನ ಕೈಯಲ್ಲಿದ್ದಗದೆಯು ಕೆಳಗೆ ಜಾರಿತು. ಅರ್ಜುನನು ರಣಹದ್ದಿನ 


ಅನುಗೀತಾಪರ್ವ -69- 


ರೆಕ್ಕೆಗಳಿಂದ ಶೋಭಿಸುತ್ತಿರುವ, ಸುವರ್ಣಭೂಷಿತವಾದ ಗದೆಯನ್ನು ನುಚ್ಚುನೂರು 
ಮಾಡಿದನು. 


ಸಾ ಗದಾ ಶಕಲೀಭೂತಾ ವಿಕೀರ್ಣಮಣಿಬಂಧನಾ । 
ವ್ಯಾಲೀ ನಿರ್ಮುಚ್ಯಮಾನೇವ ಪಪಾತ ಧರಣೀಂ ಪ್ರತಿ 1೨೨1 


ಗದೆಯಲ್ಲಿದ್ದಮಣಿಕಟ್ಟು ಚೆಲ್ಲಾಪಿಲ್ಲಿಯಾಯಿತು. ಗದೆಯೂ ನುಚ್ಚುನೂರಾಯಿತು. 
ಮುಷ್ಟಿಯಿಂದ ಬಿಡಲ್ಬಟ್ಟ ಆ ಗದೆಯು ಸರ್ಪವು ಪೊರೆಯನ್ನು ಬಿಡುವಂತೆ ನೆಲದ 
ಮೇಲೆ ಬಿದ್ದುಹೋಯಿತು. 


ವಿರಥಂ ತಂ ವಿಧನುಷಂ ಗದಯಾ ಪರಿವರ್ಜಿತಮ್‌ ।ಟ 
ನೈಚ್ಛತ್‌ ತಾಡಯಿತುಂ ಧೀಮಾನ್‌ ಅರ್ಜುನಃ ಸಮರಾಗ್ರಣೀಃ ॥೨೩॥ 


ರಥ, ಧನುಸ್ಸು, ಗದೆಯಿಂದ ವಿಹೀನನಾದ ಮಾಗಧನನ್ನು ಬುದ್ಧಿವಂತನಾದ, 
ಸಮರಕುಶಲಿಯಾದ ಅರ್ಜುನನು ಹೊಡೆಯಲು ಬಯಸಲಿಲ್ಲ. 


ತತ ಏನಂ ವಿಮನಸಂ ಕ್ಷತ್ರಧರ್ಮಂ ಸಮಾಸ್ಥಿತಮ್‌ । 
ಸಾಂತ್ಲಪೂರ್ವಮಿದಂ ವಾಕ್ಯಮಬ್ರವೀತ್‌ ಕಪಿಕೇತನಃ 11೨೪ 


ದುಃಖತವಾದ ಮನಸ್ಸಿನಿಂದ ಕೂಡಿರುವ, ಕೃತ್ರಧರ್ಮವನ್ನು ರಕ್ಷಿಸಲಾರದೆ 
ದುಃಖಿಸುತ್ತಿರುವ ಮೇಘಸಂಧಿಯನ್ನುಕುರಿತು ಕಪಿದ್ದಜನಾದ ಅರ್ಜುನನು ಸಾಂತ್ವನದ 
ನುಡಿಗಳನ್ನುಇಂತು ಹೇಳಿದನು. 
ಅರ್ಜುನಃ 


ಪರ್ಯಾಪ್ತಃ ಕ್ಷತ್ರಧರ್ಮೋತಯಂ ದರ್ಶಿತಃ ಪುತ್ರ ಗಮ್ಯತಾಮ್‌ । 
ಬಹ್ನೇತತ್‌ ಸಮರೇ ಕರ್ಮ ತವ ಬಾಲಸ್ಯ ಪಾರ್ಥಿವ 11೨೫1! 


ಅರ್ಜುನ- ಸಾಕಷ್ಟು ಕ್ಷತ್ರಧರ್ಮವನ್ನು ಅನುಸರಿಸಿರುತ್ತಿ. ಮಗನೇ ಇನ್ನು ನಿನ್ನ 
ಪಟ್ಟಣಕ್ಕೆ ಹಿಂತಿರುಗು. ನೀನಿನ್ನು ಬಾಲಕ. ಸಾಕಷ್ಟುಸಮರಕರ್ಮಗಳಲ್ಲಿ ಬಳಲಿರುವಿ. 


ಬ ತೆ 
ಯುಧಿಷ್ಠಿರಸ್ಯ ಸಂದೇಶೋ ನ ಹಂತವ್ಯಾ ನೃಪಾ ಇತಿ । 
ತೇನ ಜೀವಸಿ ರಾಜಂಸ್ತ್ರಮಪರಾದ್ಧೋಠಪಿ ಮೇ ರಣೇ TENT 


-70- ಮಹಾಭಾರತ ಆಶ್ಚಮೇಧಿಕಪರ್ವ 


ಎದುರಿಗೆ ಬಂದಿರುವ ರಾಜರನ್ನು ಯಾವುದೇ ಕಾರಣದಿಂದ ಸಂಹರಿಸ- 
ಬಾರದೆಂದು ಯುಧಿಷ್ಠಿರನು ಆದೇಶ ನೀಡಿದ್ದಾನೆ. ಈ ಕಾರಣದಿಂದ ನೀನು ಅಪರಾಧ 
ಮಾಡಿದರೂ ಜೀವಿಸಲು ಸಾಧ್ಯವಾಗಿದೆ. 


ವೈಶಂಪಾಯನಃ 
ಇತಿ ಮತ್ವಾ ಸ ಚಾತ್ಮಾನಂ ಪ್ರತ್ಯಾದಿಷ್ಟು ಸ ಮಾಗಧಃ । 
ತಥ್ಯಮಿತ್ಯಭಿಗಮ್ಯೈನಂ ಪ್ರಾಂಜಲಿಃ ಪ್ರತ್ಯಪೂಜಯತ್‌ 11೨೭1 
ವೈಶಂಪಾಯನ- ಜನಮೇಜಯನೇ, ಅರ್ಜುನನ ಈ ಮಾತನ್ನುಕೇಳಿಸಿಕೊಂಡ 
ಮೇಘಸಂಧಿಯು ಯುದ್ಧದಲ್ಲಿಅರ್ಜುನನಿಂದ ನಾನು ಸೋತಿದ್ದೇನೆಂದು ತಿಳಿದು, 


ಅವನ ಮಾತನ್ನು ಸತ್ಯವೆಂದು ಭಾವಿಸಿ, ಅರ್ಜುನನ ಬಳಿ ಕರಜೋಡಿಸಿ ಇಂತು 
ಪ್ರಾರ್ಥಿಸಿದನು. 


ತಮರ್ಜುನಃ ಸಮಾಶ್ವಾಸ್ಯ ಪುನರೇವೇದಮಬ್ರವೀತ್‌ 11೨೮॥ 

ಅರ್ಜುನನೇ ನಿನಗೆ ಮಂಗಳವಾಗಲಿ. ನಿನ್ನಿಂದ ಸೋತಿದ್ದೇನೆ ಎಂದು ಹೇಳಿದಾಗ 
ಅರ್ಜುನನು ಅವನನ್ನುಇಂತು ಸಂತೈಸಿದನು. . 
ಅರ್ಜುನಃ 

ಆಗಂತವ್ಯಂ ಪರಾಂ ಚೈತ್ರೀಮಶ್ಚಮೇಧೇ ನೃಪಸ್ಯ ನಃ 11೨೯॥॥ 


ಅರ್ಜುನ- ನರೇಶ್ರರನೇ, ಮುಂದಿನ ಚೈತ್ರ ಹುಣ್ಣಿಮೆಯಿಂದ ಪ್ರಾರಂಭವಾಗುವ 
ನಮ್ಮ ಅಶಮೇಧ ಯಾಗಕ್ಕೆ ನೀನು ಆಗಮಿಸಬೇಕು. 
ವೈಶಂಪಾಯನಃ 
ಇತ್ಯುಕ್ತಃ ಸ ತಥೇತ್ಯುಕ್ತ್ವಾ ಪೂಜಯಾಮಾಸ ತಂ ಹಯಮ್‌ । 
ಫಲ್ಗುನಂ ಚ ಯುಧಿ ಶ್ರೇಷ್ಠಂ ವಿಧಿವತ್‌ ಸಹದೇವಜಃ AOI 
ವೈಶಂಪಾಯನ- ಅರ್ಜುನನು ಹೀಗೆ ಹೇಳಲು ಮೇಘಸಂಧಿಯು ಹಾಗೆಯೇ 


ಆಗಲೆಂದು ಹೇಳಿ, ಯುದ್ಧವೀರನಾದ ಅರ್ಜುನನನ್ನೂ | ಯಜ್ಞದ ಕುದುರೆಯನ್ನು 
ವಿಧಿವತ್ತಾಗಿ ಪೂಜಿಸಿದನು. 


ಅನುಗೀತಾಪರ್ವ ನಡೆ 


ತತೋ ಯಥೇಷ್ಠಮಗಮತ್‌ ಪುನರೇವ ಸ ಕೌರವಃ । 

ತತಃ ಸಮುದ್ರತೀರೇಣ ವಂಗಾನ್‌ ಪುಂಡ್ರಾನ್‌ ಸಕೇರಲಾನ್‌ ॥೩೧೦॥ 

ಅನಂತರ ಆ ಕುದುರೆಯು ಪುನಃ ಯಥೇಷ್ಟವಾಗಿ ಸಂಚರಿಸತೊಡಗಿತು. ಸಮುದ್ರ 
ತೀರದಲ್ಲಿ ಹೋಗುತ್ತಿದ್ದ ಆ ಕುದುರೆಯು ವಂಗ, ಪುಂಡ್ರ, ದೇಶಗಳನ್ನು, ಕೇರಳ 
ದೇಶಗಳೆಲ್ಲವನ್ನೂ ಕುರಿತು ಹೋಯಿತು. 

ತತ್ರ ತತ್ರ ಚ ಭೂರೀಣಿ ಮ್ಲೇಚ್ಛಸೈನ್ಯಾನ್ಯನೇಕಶಃ । 

ಎಜಿಗ್ಯೇ ಧನುಷಾ ರಾಜನ್‌ ಗಾಂಡೀವೇನ ಧನಂಜಯಃ 114೨11 

ಆಯಾ ದೇಶಗಳಲ್ಲಿ ಅನೇಕ ಸಂಖ್ಯೆಯ ಮ್ಲೇಚ್ಛಸೈನ್ಯವು ತುಂಬಿದ್ದವು. ಅರ್ಜುನನು 
ಆ ಎಲ್ಲಮ್ಲೇಚ್ಛಸೈನಿಕರನ್ನುತನ್ನ ಗಾಂಡೀವ ಧನುಸ್ಸಿನಿಂದ ಗೆದ್ದನು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ಚಮೇಧಿಕಪರ್ವಣಿ ಅಶ್ವಸಂಚರಣೇ ಮಾಗಧಯುದ್ಧಂ ನಾಮ 
ಚತುರಶೀತಿತಮೋ$ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ಎಂಬತ್ನಾಲ್ಕನೆಯ ಅಧ್ಯಾಯ ಮುಗಿಯಿತು. 
KK 
ಎಂಬತ್ತೆದನೆಯ ಅಧ್ಯಾಯ 
ಕುದುರೆಯು ದಕ್ಷಿಣ ಮತ್ತು ಪಶ್ಚಿಮ ಸಮುದ್ರಗಳ ತೀರದಲ್ಲಿ ಸಂಚರಿಸುತ್ತಾ 
ಚೇದಿ ದೇಶವನ್ನು ಪ್ರವೇಶಿಸಿದುದು. ಶಿಶುಪಾಲನ ಮಗನಿಂದ ಅರ್ಜುನನು 


ಪೂಜೆಯನ್ನು ಸ್ವೀಕರಿಸಿದುದು. ನಂತರ ಕಾಶೀ, ಕೋಸಲ ದೇಶಾಧಿಪತಿ 
ರಾಜರನ್ನು ಜಯಿಸಿ, ಗಾಂಧಾರದೇಶದ ಕಡೆ ನಡೆದುದು. 


ವೈಶಂಪಾಯನಃ 
ಮಾಗಧೇನಾರ್ಚಿತೋ ರಾಜನ್‌ ಪಾಂಡವಃ ಶ್ಲೇತವಾಹನಃ । 
ದಕ್ಷಿಣಾಂ ದಿಶಮಾಸ್ಥಾಯ ಚಾರಯಾಮಾಸ ತಂ ಹಯಮ್‌ WOU 
ವೈಶಂಪಾಯನ- ಜನಮೇಜಯನೇ, ಮಗಧದೇಶದ ರಾಜನಾದ ಮೇಘಸಂಧಿ 
ಯಿಂದ ಸತೃತನಾದ ಶ್ವೇತವಾಹನನಾದ ಅರ್ಜುನನು ದಕ್ಷಿಣ ದಿಕ್ಕಿನ ಕಡೆ ಕುದುರೆಯನ್ನು 
ನಡೆಸಿಕೊಂಡು ಹೊರಟನು. 


-72- ಮಹಾಭಾರತ ಆಶ್ಚಮೇಧಿಕಪರ್ವ 


ಸ ಪುನರಾವೃತ್ಯ ಹಯಃ ಕಾಮಚರೋ ಬಲೀ ॥ 
ಆಸಸಾದ ಪುರೀಂ ರಮ್ಯಾಂ ಚೇದೀನಾಂ ಶುಕ್ತಿಸಾಹ್ವಯಾಮ್‌ 11೨॥। 


ಸ್ವೇಚ್ಛೆಯಿಂದ ಸಂಚರಿಸುತ್ತಿದ್ದ ಬಲಿಷ್ಠವಾದ ಆ ಕುದುರೆಯು ಅಲ್ಲಿಂದ ಪುನಃ 
ಹಿಂದಿರುಗಿ ಚೇದಿ ದೇಶಿಯರ ಸುಂದರ ರಾಜಧಾನಿಯಾದ ಶುಕ್ಕಿ ಎಂಬ ಹೆಸರಿನ 
(ಮಾಹೇಷ್ಟತಿ) ಪಟ್ಟಣವನ್ನು ಪ್ರವೇಶಿಸಿತು. 


ಶರಭೇಣಾರ್ಚಿತಸ್ತತ್ರ ಶಿಶುಪಾಲಾತ್ಮಜೇನ ಸ 
ಯುದ್ಧಪೂರ್ವೇಣ ಮಾನೇನ ಪೂಜಯಾ ಚ ಮಹಾಬಲಃ 11೩ 


ಶಿಶುಪಾಲನ ಮಗನಾದ ಶರಭನು ಕ್ಷತ್ರಧರ್ಮಕ್ಕನುಗುಣವಾಗಿ ಯುದ್ಧ 
ಪೂರ್ವಕವಾಗಿಯೇ ಅರ್ಜುನನನ್ನುಪೂಜಿಸಿದನು. 


ತತೋರರ್ಚಿತೋ ಯಯೌ ರಾಜನ್‌ ತದಾ ಸ ತುರಗೋತ್ತಮಃ । 
ಕಾಶೀನ್‌ ಮದ್ರಾನ್‌ ಕೋಸಲಾಂಶ್ಚ ಕಿರಾತಾನಥ ತಂಕಣಾನ್‌ 11೪॥ 


ಜನಮೇಜಯನೇ, ಅವನಿಂದ ಅರ್ಚಿತವಾದ ಕುದುರೆಯು ಕಾಶೀ, ಕೋಸಲ, 
ಮದ್ರದೇಶ, ಕಿರಾತ, ತಂಕಣ ಮೊದಲಾದ ದೇಶಗಳನ್ನು ಕ್ರಮವಾಗಿ ಸಂಚರಿಸುತ್ತಾ 
ಹೋಯಿತು. 


ತತ್ರ ಪೂಜಾಂ ಯಥಾನ್ಯಾಯಂ ಪ್ರತಿಗೃಹ್ಯ ಸ ಪಾಂಡವಃ । 
ಪುನರಾಗತ್ಯ ಕೌಂತೇಯೋ ದಶಾರ್ಣಾನಚರತ್‌ ತದಾ TAT 


ಆ ಎಲ್ಲದೇಶಗಳಲ್ಲಿಯೂ ಪಾಂಡವನು ಯೋಗ್ಯವಾಗಿ ಸತ್ಕಾರವನ್ನು ಸ್ವೀಕರಿಸಿ 
ಪುನಃ ಹಿಂದಿರುಗಿ ಕುದುರೆಯನ್ನನುಸರಿಸಿಕೊಂಡು ದಾಶಾರ್ಣದೇಶಕ್ಕೆ ಆಗಮಿಸಿದನು. 


ತತ್ರ ಚಿತ್ರಾಂಗದೋ ನಾಮ ಬಲವಾನ್‌ ವಸುಧಾಧಿಪಃ । 
ತೇನ ಯುದ್ಧಮಭೂತ್‌ ತಸ್ಯ ವಿಜಯಸ್ಯಾತಿಭೈರವಮ್‌ 11೬1 


ಆ ದಾಶಾರ್ಣದೇಶದಲ್ಲಿ ಶತ್ರುಗಳನ್ನು ಸಂಹರಿಸಲು ಸಾಮರ್ಥ್ಯವನ್ನು 
ಹೊಂದಿರುವ ಚಿತ್ರಾಂಗದನೆಂಬ ರಾಜನಿದ್ದನು. ಅವನೊಡನೆ ಅರ್ಜುನನು 
ಭಯಂಕರವಾದ ಯುದ್ಧವನ್ನುಮಾಡಿದನು. 


ಅನುಗೀತಾಪರ್ವ ಇತ್ತು 


ತಂ ಚಾಪಿ ವಶಮಾನೀಯ ಕಿರೀಟೀ ಪುರುಷರ್ಷಭಃ । 
ನಿಷಾದರಾಜ್ಞೋ ವಿಷಯಮೇಕಲವ್ಯಸ್ಯ ಜಗ್ಗಿವಾನ್‌ 11೭11 


ಪುರುಷಶ್ರೇಷ್ಠನಾದ ಅರ್ಜುನನು ಚಿತ್ರಾಗಂದನನ್ನು ಜಯಿಸಿ, ಅವನನ್ನು ತನ್ನ 
ಸಾಮಂತನನ್ನಾಗಿ ಮಾಡಿಕೊಂಡು, ನಿಷಾದರಾಜನಾದ ಏಕಲವ್ಯನ ರಾಜ್ಯಕ್ಕೆ 
ಕುದುರೆಯನ್ನನುಸರಿಸಿ ಹೊರಟನು. 


ಏಕಲವ್ಯಸುತಶ್ಚೈನಂ ಯುದ್ಧೇನ ಜಗೃಹೇ ತದಾ । 
ತತ್ರ ಚಕ್ರೇ ನಿಷಾದೈಶ್ಚ ಸಂಗ್ರಾಮಂ ರೋಮಹರ್ಷಣಮ್‌ WS 


ಏಕಲವ್ಯನ ಮಗನು ಅರ್ಜುನನನ್ನು ಯುದ್ಧದ ಮೂಲಕವಾಗಿಯೇ ಸಾಗತಿಸಿದನು. 
ನಿಷಾದರಿಗೂ ಅರ್ಜುನನಿಗೂ ರೋಮಾಂಚಕರವಾದ ಯುದ್ಧವು ಏರ್ಪಟ್ಟಿತು. 


ತತಸ್ತಮಪಿ ಕೌಂತೇಯಃ ಸಮರೇಷ್ಟಪರಾಜಿತಃ | 
ಜಿಗಾಯ ಸಮರೇ ವೀರೋ ಯಜ್ಞವಿಘ್ನಾರ್ಥಮುದ್ಯತಮ್‌ 11೯1! 


ಯುದ್ಧದಲ್ಲಿ ಎಂದೂ ಪರಾಜಿತನಾಗದಿರುವ, ಎದುರಿಸಲು ಅಸಾಧ್ಯನಾದ 
ಕೌಂತೇಯನು ಯಜ್ಞಕ್ಕೆ ವಿಘವನ್ನುಂಟು ಮಾಡುವ ಸಲುವಾಗಿ ಯುದ್ಧಕ್ಕೆ ಬಂದ 
ಏಕಲವ್ಯನ ಮಗನನ್ನು ಗೆದ್ದನು. 


ಸ ತಂ ಜಿತ್ವಾ ಮಹಾರಾಜ ನೈಷಾದಿಂ ಪಾಕಶಾಸನಿಃ । 
ಅರ್ಚಿತಃ ಪ್ರಯಯೌ ಭೂಯೋ ದಕ್ಷಿಣಂ ಸಲಿಲರ್ಣವಮ್‌ ॥೧೦॥ 


ನಿಷಾದರಾಜನನ್ನು ಜಯಿಸಿದ ಬಳಿಕ ಇಂದ್ರನ ಮಗನಾದ ಅರ್ಜುನನು ಅವನಿಂದ 
ಸತೃತನಾಗಿ ಕುದುರೆಯನ್ನನುಸರಿಸಿ ದಕ್ಷಿಣ ಸಮುದ್ರತೀರಪ್ರದೇಶಕ್ಕೆ ಹೊರಟನು. 

ತತ್ರಾಪಿ ದ್ರಮಿಳ್ಳೆರಾಂಧ್ಯೆ ರೌರ್ದೈೈರ್ಮಾಹಿಷಕೈರಪಿ । 

ತಥಾ ಗೋಲ್ಲಗಿರೇಯೈಶ್ಚ ಯುದ್ಧಮಾಸೀತ್‌ ಕಿರೀಟಿನಃ 11೧೧॥ 


ಆ ದಕ್ಷಿಣ ದೇಶದಲ್ಲಿ ದ್ರಾವಿಡರು, ಆಂಧ್ರರು, ರೌದ್ರರು, ಮಾಹಿಷಕರು, 
ಗೊಲ್ಲಗಿರಿಯ ಪ್ರಾಂತದಲ್ಲಿರುವವರು ಅರ್ಜುನನೊಡನೆ ಯುದ್ಧಮಾಡಿದರು. 


-74- ಮಹಾಭಾರತ ಆಶ್ಚಮೇಧಿಕಪರ್ವ 


ತುರಗಸ್ಯ ವಶೇನಾಥ ಸುರಾಷ್ಟಾನಭಿತೋ ಯಯಾ ek] 

ಕುದುರೆಗೆ ಅಧೀನನಾಗಿದ್ದ ಅರ್ಜುನನು ಅದರ ಹಿಂದೆಯೇ ಸಾಗುತ್ತಾ ಸೌರಾಷ್ಟ್ರ 
ದೇಶಕ್ಕೆ ಹೊರಟನು. | 

ಗೋಕರ್ಣಮಥ ಚಾಸಾದ್ಯ ಪ್ರಭಾಸಮಪಿ ಜಗ್ಗಿವಾನ್‌ HOA 

ಅಲ್ಲಿಂದ ಮುಂದೆ ಗೋಕರ್ಣಕ್ಕೂ, ಪ್ರಭಾಸ ಕ್ಷೇತ್ರಕ್ಕೂ ಹೊರಟನು. 

ತತೋ ದ್ವಾರವತೀಂ ರಮ್ಯಾಂ ವೃಷ್ಠಿವೀರಾಭಿರಕ್ಷಿತಾಮ್‌ । 

ಆಸಸಾದ ಹಯಃ ಶ್ರೀಮಾನ್‌ ಕುರುರಾಜಸ್ಯ ಯಾಜ್ಞಿಯಃ 11೧೪॥॥ 

ಬಳಿಕ ಕುರುಶ್ರೇಷ್ಠನಾದ ಯುಧಿಷ್ಠಿರನ ಕಾಂತಿಯುಕ್ತವಾದ ಆ ಕುದುರೆಯು 
ವೃಷ್ಟಿವೀರರಿಂದ ಪರಿಪಾಲಿಸುತ್ತಿದ್ದರಮಣೀಯವಾದ ದ್ವಾರಕೆಗೆ ಹೊರಟಿತು. 

ತಮುನ್ನಥ್ಯ ಹಯಶ್ರೇಷ್ಠಂ ಯಾದವಾನಾಂ ಕುಮಾರಕಾಃ | 

ಪ್ರಯಯುಸ್ತಾಂಸ್ತದಾ ರಾಜನ್ನುಗ್ರಸೇನೋ ನ್ಯವಾರಯತ್‌ 11೧೫1 

ಯಾದವಕುಮಾರರು ಆ ಶ್ರೇಷ್ಠವಾದ ಯಜ್ಞಾಶವನ್ನು ಬಲಾತ್ಕಾರವಾಗಿ ಬಂಧಿಸಿ 
ಅರ್ಜುನನ ಮೇಲೆ ಯುದ್ಧಕ್ಕೆ ಹೊರಟರು. ಆದರೆ ಉಗ್ರಸೇನನು ಯಾದವರಿಗೆ ಯುದ್ಧಕ್ಕೆ 
ಹೋಗದಿರುವಂತೆ ತಡೆದನು. 

ತತಃ ಪುರಾದ್‌ ವಿನಿಷ್ಠಮ್ಯ ವೃಷ್ಣ್ಯಂಧಕಪತಿಸ್ತದಾ । 

ಸಹಿತೋ ವಾಸುದೇವೇನ ಮಾತುಲೇನ ಕಿರೀಟಿನಾ 11೧೬॥॥ 


ನಂತರ ವೃಷ್ಟಿಮತ್ತು ಅಂಧಕರ ಪತಿಯಾದ ಉಗ್ರಸೇನನು ಅರ್ಜುನನ ಸೋದರ 
ಮಾವನಾದ ವಸುದೇವನನ್ನು ಜೊತೆಯಲ್ಲಿಕರೆದುಕೊಂಡು ಅರ್ಜುನನ ಬಳಿ ಬಂದನು. 


ತೌ ಸಮೇತ್ಯ ನರಶ್ರೇಷ್ಠಂ ವಿಧಿವತ್‌ ಪ್ರೀತಿಪೂರ್ವಕಮ್‌ । 


ಪರಯಾ ಭರತಶ್ರೇಷ್ಠ ಪೂಜಯಾ ಸಮವಸ್ಥಿತೌ 11೧೭।! 
ತತಸ್ತಾಭ್ಯಾಮನುಜ್ಞಾತೋ ಯಯೌ ಯೇನ ಹಯೋ ಗತಃ HOS 


ವಸುದೇವ, ಉಗ್ರಸೇನರು ಅರ್ಜುನನನ್ನು ವಿಧಿವತ್ತಾಗಿ ಪೂಜಿಸಿ ಸತ್ತರಿಸಿದರು. 
ಬಳಿಕ ಅರ್ಜುನನು ಉಗ್ರಸೇನ-ವಸುದೇವರ ಅನುಮತಿಯನ್ನು ಪಡೆದು ಕುದುರೆಯ 
ಮಾರ್ಗವನ್ನನುಸರಿಸಿ ಮುಂದೆ ಹೊರಟನು. 


ಅನುಗೀತಾಪರ್ವ -75- 


ತತಃ ಪಶ್ಚಿಮದೇಶೇನ ಸಮುದ್ರಾಂತಂ ತದಾ ಹಯಃ । 
ಕ್ರಮೇಣ ವ್ಯಚರತ್‌ ಸ್ಥೀತಂ ತತಃ ಪಂಚನದಂ ಯಯೌ Teal 


ಕುದುರೆಯು ಸಮುದ್ರದ ಪಶ್ಚಿಮ ತೀರದಲ್ಲಿದ್ದ ಸಂಪದ್ಧರಿತವಾದ ದೇಶಗಳಲ್ಲಿ 
ಕ್ರಮವಾಗಿ ಸಂಚರಿಸುತ್ತಾ ಪಂಚನದ ಎಂಬ ಪ್ರದೇಶವನ್ನು ಪ್ರವೇಶಿಸಿತು. 

ತಸ್ಥಾದಪಿ ಸ ಕೌರವ್ಯ ಗಾಂಧಾರವಿಷಯಂ ಹಯಃ । 

ವಿಚಚಾರ ಯಥಾಕಾಮಂ ಕೌಂತೇಯಾನುಗತಸ್ತಥಾ Idol 


ಬಳಿಕ ಗಾಂಧಾರ ದೇಶವನ್ನು ಪ್ರವೇಶಿಸಿ ಸ್ಟೇಚ್ಛೆಯಿಂದ ಸಂಚರಿಸತೊಡಗಿತು. 
ಅರ್ಜುನನು ಅದನ್ನೇ ಹಿಂಬಾಲಿಸುತ್ತಾ ಹೊರಟನು. 

ತತ್ರ ಗಾಂಧಾರರಾಜೇನ ಯುದ್ಧಮಾಸೀನಹಾತ್ಮನಃ । 

ಘೋರಂ ಶಕುನಿಪುತ್ರೇಣ ಪೂರ್ವವೈರಾನುಕಾರಿಣಾ |e] 

ಗಾಂಧಾರ ದೇಶದ ರಾಜನಾದ ಶಕುನಿಯ ಮಗನು ಹಿಂದಿದ್ದ ವೈರವನ್ನೇ 
ಮುಂದುವರಿಸಿಕೊಂಡು ಅರ್ಜುನನ ಬಳಿ ಘೋರವಾದ ಯುದ್ಧವನ್ನು ಮಾಡಿದನು. 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ವಮೇಧಿಕಪರ್ವಣಿ ಅಶ್ವಸಂಭರಣೇ ಗಾಂಧಾರದೇಶಪ್ರವೇಶೋ ನಾಮ 
ಪಂಚಾಶೀತಿತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ಎಂಬತ್ತೈದನೆಯ ಅಧ್ಯಾಯ ಮುಗಿಯಿತು. 
Xk 
ಎಂಬತ್ತಾರನೆಯ ಅಧ್ಯಾಯ 
ಶಕುನಿಯ ಮಗನ ಪರಾಜಯ. 
ವೈಶಂಪಾಯನಃ 
ಶಕುನೇಸ್ತನಯೋ ವೀರೋ ಗಾಂಧಾರಾಣಾಂ ಮಹಾರಥಃ । 
ಪ್ರತ್ಯುದ್ಯಯೌ ಗುಡಾಕೇಶಂ ಸೈನ್ಯೇನ ಮಹತಾ ವೃತಃ Hol 
ಹಸ್ಯಶ್ನರಥಪೂರ್ಣೇನ ಪತಾಕಾಧ್ವಜಮಾಲಿನಾ 11೨11 


-76- ಮಹಾಭಾರತ ಆಶ್ಚಮೇಧಿಕಪರ್ವ 


ವೈಶಂಪಾಯನ- ಜನಮೇಜಯನೇ, ಗಾಂಧಾರದೇಶದ ರಾಜನಾದ, 
ಮಹಾರಥನಾದ ಶಕುನಿಯ ಮಗನು ಆನೆ, ಕುದುರೆ, ರಥಗಳಿಂದ ಕೂಡಿದ ಪತಾಕೆ, 
ಧ್ವಜಗಳ ಮಾಲೆಯಿಂದ ಅಲಂಕೃತವಾದ ಮಹಾಸೈನ್ಯದಿಂದ ಕೂಡಿಕೊಂಡು 
ಅರ್ಜುನನನ್ನುಎದುರಿಸಲು ಹೊರಟನು. 


ಅಮೃಷ್ಯಮಾಣಾಸ್ತೇ ಯೋಧಾ ನೃಪತೇಃ ಶಕುನೇರ್ವಧಮ್‌ । 
ಅಭ್ಯಯುಃ ಸಹಿತಾಃ ಪಾರ್ಥಂ ಪ್ರಗೃಹೀತಶರಾಸನಾಃ WAI 


ಮಹಾಭಾರತ ಯುದ್ಧದಲ್ಲಿ ಶಕುನಿಯ ವಧೆಯನ್ನು ಶಕುನಿಯ ಮಗನು 
ಸಹಿಸಿಕೊಂಡಿರಲಿಲ್ಲ. ಇದರಿಂದ ಗಾಂಧಾರಯೋಧರೆಲ್ಲರೂ ಧನುಷ್ಟಾಣಿಗಳಾಗಿ 
ಸಂಘಟಿತರಾಗಿ ಅರ್ಜುನನ ಮೇಲೆ ದಾಳಿ ಮಾಡಿದರು. 


ತಾನುವಾಚ ಸ ಧರ್ಮಾತ್ಮಾ ಬೀಭತ್ತುರಪರಾಜಿತಃ । 
ಯುಧಿಷ್ಠಿರಸ್ಯ ವಚನಂ ನ ಚ ತೇ ಜಗೃಹುಸ್ತದಾ Tal 


ಯುದ್ಧಮಾಡಲು ಬಂದಿರುವ ಗಾಂಧಾರ ಪ್ರಮುಖರನ್ನುದ್ದೇಶಿಸಿ ಧರ್ಮಾತ್ಮನಾದ 
ಅರ್ಜುನನು, ಯುಧಿಷ್ಠಿರನು ಹೇಳಿ ಕಳುಹಿಸಿದ ಸಂದೇಶವನ್ನುಹೇಳಿದನು. ಆದರೆ 
ಆ ಸಂದೇಶವನ್ನು ಈ ಗಾಂಧಾರರು ಗೌರವಿಸಲಿಲ್ಲ. 


ವಾರ್ಯಮಾಣಾಸ್ತು ಪಾರ್ಥೇನ ಸಾಂತ್ಪಪೂರ್ವಮಮರ್ಷಿತಾಃ 1 
ಪರಿವಾರ್ಯ ಹಯಂ ಜಹ್ರುಸ್ತತಶ್ಟುಕ್ರೋಧ ಪಾಂಡವಃ 11೫ 


ಅರ್ಜುನನು ಸಮಾಧಾನದ ಮಾತುಗಳಿಂದ ಅವರನ್ನು ಯುದ್ಧ ಮಾಡದಂತೆ 
ತಡೆಯುತ್ತಿದ್ದರೂ ಅಸಹನೆಯುಳ್ಳ ಅವರೆಲ್ಲರೂ ಸುತ್ತುವರಿದು, ಯಜ್ಞಾಶ್ಚವನ್ನು 
ಬಂಧಿಸಲು ಹೊರಟರು. ಅದನ್ನುಕಂಡು ಅರ್ಜುನನು ಕುಪಿತನಾದನು. 


ತತಃ ಶಿರಾಂಸಿ ದೀಪ್ತಾಗೈಸ್ತೇಷಾಂ ಚಿಚ್ಛೇದ ಪಾಂಡವಃ । 
ಶನೈರ್ಗಾಂಡೀವನಿರ್ಮುಕ್ರೈರ್ನಾತಿಯತ್ನಾದಿವಾರ್ಜುನಃ 11೬11 


ಬಳಿಕ ಗಾಂಡೀವ ಧನುಸಿನಿಂದ ಪ್ರದೀಪ್ರವಾದ ತುದಿಭಾಗಗಳುಳ್ಳ ಕ್ಲುರಗಳಿಂದ 
ಅರ್ಜುನನು ಅನಾಯಾಸವಾಗಿ ಗಾಂಧಾರ ಯೋಧರ ತಲೆಗಳನ್ನು ತುಂಡರಿಸಿದನು. 


ಅನುಗೀತಾಪರ್ವ -11- 


ತೇ ವಧ್ಯಮಾನಾಃ ಪಾರ್ಥೇನ ಹಯಮುತ್ಸಜ್ಯ ಸಂಭ್ರಮಾತ್‌ ।ಟ 
ನ್ಯವರ್ತಂತ ಮಹಾರಾಜ ಶರವರ್ಷಾರ್ದಿತಾ ಭೃಶಮ್‌ 11೭1! 


ಬಾಣಗಳ ಪ್ರಹಾರದಿಂದ ಪೀಡಿತರಾದ ಗಾಂಧಾರ ಯೋಧರು ಪಾರ್ಥನಿಂದ 
ಸೋತು, ಕುದುರೆಯನ್ನು ಬಿಟ್ಟುಅತ್ಯಂತ ವೇಗವಾಗಿ ಪಲಾಯನಗೈದರು. 


ವಿರುದ್ಧ ಕಮಾನಸ್ಸೆಶ್ಲಾಪಿ ಗಾಂಧಾರೈಃ ಪಾಂಡವರ್ಷಭಃ । 
ಆದಿಶ್ಯಾ ದಿತ್ಯ ತೇಜಸಿ ಪರಾನೇವ ನೃಪಾತಯತ್‌ 11ಲೆ। 


ಗಾಂಧಾರ ಯೋಧರು ಅರ್ಜುನನನ್ನು ಹರಿತವಾದ ಬಾಣಗಳಿಂದ 
ಪೀಡಿಸುತ್ತಿದ್ದರೂ ಅರ್ಜುನನು ಅವರನ್ನುಹೆಸರಿಸುತ್ತಾ ಶಿರಸ್ಸುಗಳನ್ನು ಕತ್ತರಿಸುತ್ತಿದ್ದನು. 

ವಧ್ಯಮಾನೇಷು ತೇಷ್ಟಾಜೌ ಗಾಂಧಾರೇಷು ಸಮಂತತಃ । 

ಸ ರಾಜಾ ಶಕುನೇಃ ಪುತ್ರಃ ಪಾಂಡವಂ ಪ್ರತ್ಯವಾರಯತ್‌ Tal 


ಯುದ್ಧರಂಗದಲ್ಲಿ ಗಾಂಧಾರ ಸೈನಿಕರು ಸಾಯುತ್ತಿರುವಾಗ, ಗಾಂಧಾರರಾಜನಾದ 
ಶಕುನಿಯ ಮಗನು ಅರ್ಜುನನನ್ನು ತಡೆದನು. 


ತಂ ಯುಧ್ಯಮಾನಂ ರಾಜಾನಂ ಕ್ಷತ್ರಧರ್ಮೇ ವ್ಯವಸ್ಥಿತಮ್‌ | 
ಪಾರ್ಥೋ:ಬ್ರವೀನ್ನ ಮೇ ವಧ್ಯಾ ರಾಜಾನೋ ರಾಜಶಾಸನಾತ್‌ ॥॥೧೦॥ 


ಅಲಂ ಯುದ್ಧೇನ ತೇ ವೀರ ನ ತೇರದ್ಯಾಸ್ತಿ ಪರಾಜಯಃ 11೧೧1 


ತನ್ನೊಡನೆ ಯುದ್ಧವನ್ನು ಮಾಡಲು ಬಂದಿರುವ ಶಕುನಿಯ ಮಗನನ್ನು ಉದ್ದೇಶಿಸಿ 
ಟನ ಮಹಾಘನ ಯುಧಿಷ್ಠಿರನ ಶಾಸನದಂತೆ ರಾಜನನ್ನು ನಾನು 
ಕೊಲ್ಲುವುದಿಲ್ಲ, ಯುದ್ದ ನಿಲ್ಲಿಸು, ಪರಾಜಿತನಾಗಬೇಡ ಎಂದು ಬುದ್ಧಿವಾದವನ್ನು 
ಹೇಳಿದನು. 

ಇತ್ಯುಕ್ತಸ್ತದನಾದೃತ್ಯ ವಾಕ್ಯಮಜ್ಞಾನಮೋಹಿತಃ । 

ಸ ಶಕ್ರಸಮಕರ್ಮಾಣಮವಾಕಿರತ ಸಾಯಕ್ಕೆಃ 11೧೨॥ 

ಜನಮೇಜಯನೇ, ಶಕುನಿಯ ಮಗನು ಅರ್ಜುನನ ಹಿತವಾದ ನುಡಿಗಳನ್ನೂ 
ಅನಾಧರಿಸಿ, ಅಜ್ಞಾನಮೋಹಿತನಾಗಿ, ಇಂದ್ರನ ಪರಾಕ್ರಮಕ್ಕೆ ಸದೃಶವಾದ 
ಪರಾಕ್ರಮವುಳ್ಳ ಅರ್ಜುನನನ್ನು ಶೀಘ್ರವಾಗಿ ಸಾಗುವ ಬಾಣಗಳಿಂದ ಮುಚ್ಚಿದನು. 


-78- ಮಹಾಭಾರತ ಆಶ್ಚಮೇಧಿಕಪರ್ವ 


ತಸ್ಯ ಪಾರ್ಥಃ ಶಿರಸ್ಪಾಣಮರ್ಧಚಂದ್ರೇಣ ಪತ್ರಿಣಾ । 
ಅಪಾಹರದಮೇಯಾತ್ಮಾ ಜಯದ್ರಥಶಿರೋ ಯಥಾ MOAI 


ಮಹಾತ್ಮನಾದ ಅರ್ಜುನನು ತತ್‌ಕ್ಷಣದಲ್ಲಿ ಶಕುನಿಯ ಮಗನ ಶಿರಸ್ತಾಣವನ್ನು 
ಅರ್ಧಚಂದ್ರದ ಬಾಣದಿಂದ ಜಯದ್ರಥನ ತಲೆಯನ್ನು ಹಾರಿಸಿದಂತೆ ಹಾರಿಸಿದನು. 


ತಂ ದೃಷ್ಟ್ವಾ ವಿಸ್ಮಯಂ ಜಗ್ಗುರ್ಗಾಂಧಾರಾಃ ಸರ್ವ ಏವ ತೇ | 
ಇಚ್ಛತಾ ತೇನ ನ ಹತೋ ರಾಜೇತ್ಯಪಿ ಚ ತೇ ವಿದುಃ 11೧೪॥| 


ಅರ್ಜುನನ ಕೈಚಳಕವನ್ನುನೋಡಿದ ಗಾಂಧಾರ ಯೋಧರು ಆಶ್ಚರ್ಯಚಕಿತ- 
ರಾದರು. ಅರ್ಜುನನು ತಮ್ಮ ರಾಜನನ್ನು ಉದ್ದೇಶದಿಂದಲೇ ಸಂಹರಿಸಲಿಲ್ಲಎಂದು 
ಅರ್ಥಮಾಡಿಕೊಂಡರು. 


ಗಾಂಧಾರರಾಜಪುತ್ರಸ್ತು ಪಲಾಯನಕೃತಕ್ಷಣಃ । 
ಬಭೌ ತೈರೇವ ಸಹಿತಸ್ಪಸ್ಥೆಃ ಕ್ಷುದ್ರಮೃಗೈರಿವ Ver 


ಆ ಸಮಯದಲ್ಲಿಶಕುನಿಯ ಮಗನು ಯುದ್ಧಭೂಮಿಯಿಂದ ಓಡಿಹೋಗಲು 
ಅವಕಾಶವನ್ನು ಕಾಯುತ್ತಿದ್ದನು. ಸಿಂಹವನ್ನು ಕಂಡ ಸಣ್ಣ ಸಣ್ಣ ಮೃಗಗಳು ಓಡಿ 
ಹೋಗುವಂತೆ ಅರ್ಜುನನ ಬಾಣಗಳಿಗೆ ಹೆದರಿ ಗಾಂಧಾರ ಯೋಧರೊಡನೆ ಶಕುನಿಯ 
ಮಗನು ಓಡಿಹೋದನು. 


ತೇಷಾಂ ತು ತರಸಾ ಪಾರ್ಥಸ್ತತೈವ ಪರಿಧಾವತಾಮ್‌ । 
ವಿಜಹಾರೋತ್ತಮಾಂಗಾನಿ ಭಲ್ಲೈಃ ಸನ್ನತಪರ್ವಭಿಃ MOLI 


ಗಾಂಧಾರಯೋಧರ ಶಿರಸ್ಸುಗಳನ್ನು ಬಗ್ಗಿದ ಗಿಣ್ಣುಗಳಿಂದ, ಭಲ್ಲಗಳಿಂದ 
ಅರ್ಜುನನು ವೇಗವಾಗಿ ಕತ್ತರಿಸಿದನು. 


ಉಚ್ಛಿತಾಂಶ್ಚ ಭುಜಾನ್‌ ಕೇಚಿನ್ನಾಬುಧ್ಯಂತ ಶರೈರ್ಹತಾನ್‌ । 
ಶಿತೈರ್ಗಾಂಡೀವನಿರ್ಮುಕೈಃ ಪೃಥುಭಿಃ ಪಾರ್ಥಚೋದಿತೈಃ 11೧೭!॥ 


ಗಾಂಧಾರಯೋಧರು ಅರ್ಜುನನ ಬಾಣಗಳಿಂದ ತಮ್ಮ ಭುಜಗಳನ್ನು 
ಕತ್ತರಿಸಿಕೊಂಡಿದ್ದರೂ ಸ್ವಲ್ಪಸಮಯ ಅವರಿಗೆ ತಿಳಿಯಲೇ ಇಲ್ಲ. 


ಅನುಗೀತಾಪರ್ವ -79- 


ಸಂಭ್ರಾಂತನರನಾಗಾಶ್ಚಮಥ ತದ್‌ ವಿದ್ರುತಂ ಬಲಮ್‌ । 
ಹತವಿದಸಪ್ರಭೂಯಿಷ್ಯಮವರ್ತತ ಮುಹುರ್ಮುಹುಃ 11೧೮॥ 


ಗಾಂಧಾರ ಸೇನೆಯ ಆನೆಗಳು, ಕುದುರೆಗಳು ಅರ್ಜುನನ ಯುದ್ಧದಿಂದ ಹುಚ್ಚು 
ಹಿಡಿದಂತೆ ವರ್ತಿಸಿದವು. ಗಾಂಧಾರ ಸೇನೆಯು ಪಲಾಯನ ಮಾಡತೊಡಗಿತು. ಪುನಃ 
ಸಂಘಟಿತವಾಗಿ ಆಗಮಿಸಿದವು. ಹೀಗೆ ಅನೇಕ ಸಮಯ ಅರ್ಜುನನ ಜೊತೆ ಯುದ್ದ 
ನಡೆಯುತ್ತಲೇ ಇತ್ತು. | 


ನ ಹ್ಯದೃಶ್ಯಂತ ವೀರಸ್ಯ ಕೇಚಿದಗ್ರೇ5ಗೃಕರ್ಮಣಃ । 
ರಿಪವಃ ಪಾತ್ಯಮಾನಾ ವೈ ಯೇ ಸಹೇರನ್‌ ಮಹಾಶರಾನ್‌ 11೧೯॥। 


ಸ್ವಲ್ಪ ಹೊತ್ತಿನಲ್ಲಿಯೇ ಅವರೆಲ್ಲರನ್ನೂ ನಾಶಮಾಡಿದನು. ಉಳಿದವರು ಓಡಿ 
ಅರ್ಜುನನು ಹೋದರು. ವೀರನಾದ ಅರ್ಜುನನ ಮುಂದೆ ಯಾರೊಬ್ಬರೂ ಕಣ್ಣಿಗೆ 
ಕಾಣಿಸಲಿಲ್ಲ. ಅರ್ಜುನನ ಭಯಂಕರವಾದ ಬಾಣಗಳ ವೇಗವನ್ನು ಅವರ್ಯಾರಿಗೂ 
ಸಹಿಸಲಾಗಲಿಲ್ಲ. 

ತತೋ ಗಾಂಧಾರರಾಜಸ್ಯ ಮಂತ್ರಿವೃದ್ಧಪುರಃಸರಾ I 

ಜನನೀ ನಿರ್ಯಯೌ ಭೀತಾ ಪುರಸೃತ್ಯಾರ್ಫಮುತ್ತಮಮ್‌ 11೨೦॥/ 


ಬಳಿಕ ಗಾಂಧಾರ ದೇಶದ ರಾಜನ ತಾಯಿಯು ಅರ್ಥಾತ್‌ ಶಕುನಿಯ ಪತ್ನಿಯು 
ವೃದ್ಧರಾದ ಮಂತ್ರಿಗಳನ್ನು ಮುಂದೆ ಮಾಡಿಕೊಂಡು, ಉತ್ತಮವಾದ ಅರ್ಫ- 
ಪಾದ್ಯಾದಿಗಳನ್ನು ತೆಗೆದುಕೊಂಡು, ಪಟ್ಟಣದಿಂದ ಹೊರಟು ರಣಭೂಮಿಯ ಕಡೆ 
ಆಗಮಿಸಿದಳು. 


ಸಾ ನ್ಯವಾರಯದವ್ಯಗ್ರಾ ತಂ ಪುತ್ರಂ ಯುದ್ಧದುರ್ಮದಮ್‌ । 
ಪ್ರಸಾದಯಾಮಾಸ ಚ ತಂ ಜಿಷ್ಟುಮಕ್ಳಿಷಕರ್ಮಿಣಮ್‌ 11೨೧॥॥ 


ಯುದ್ಧಮಾಡುವುದರಲ್ಲಿಯೇ ಏಕಾಗ್ರತೆಯನ್ನು ಹೊಂದಿರುವ, ಯುದ್ಧ 
ದುರ್ಮದನಾದ ಮಗನನ್ನು ಯುದ್ಧ ಮಾಡದಿರುವಂತೆ ಕೂಡಲೇ ತಡೆದಳು. 
ಕಷ್ಟಕರವಾದ ಕರ್ಮಗಳನ್ನು ಅನಾಯಾಸವಾಗಿ ಮಾಡುವ, ಜಯಶೀಲನಾದ 
ಅರ್ಜುನನನ್ನು ಪ್ರಿಯವಾದ ಮಾತುಗಳಿಂದ ಸಂತೈಸಿದಳು. 


-80- ಮಹಾಭಾರತ ಆಶ್ಚಮೇಧಿಕಪರ್ವ 


ತಾಂ ಪೂಜಯಿತ್ವಾ ಕೌಂತೇಯಃ ಪ್ರಸಾದಮಕರೋತ್‌ ತದಾ । 
ಶಕುನೇಶ್ಥಾಪಿ ತನಯಂ ಸಾಂತ್ಸಯನ್ನಿದಮಬ್ರವೀತ್‌ 11೨೨1 


ಅರ್ಜುನನು ಶಕುನಿಯ ಪತ್ನಿಯನ್ನು ಪ್ರತಿಯಾಗಿ ಪೂಜಿಸಿ, ಅವಳ ಮನಸ್ಸನ್ನು 
ಸಂತೋಷಪಡಿಸಿ, ಶಕುನಿಯ ಮಗನನ್ನು ಸಾಂತ್ಸನ ಮಾಡಿ ಇಂತು ನುಡಿದನು. 


ಅರ್ಜುನಃ 


ನ ಮೇ ಪ್ರಿಯಂ ಮಹಾಬಾಹೋ ಯತ್‌ ತೇ ಬುದ್ದಿರಿಯಂ ಕೃತಾ | 
ಪ್ರತಿಯೋದ್ದುಮಮಿತ್ರಫ್ನ ಭ್ರಾತೈವ ತ್ಚಂ ಮಮಾನಘ 11೨೩ 


ಅರ್ಜುನ- ಮಹಾಬಾಹುವೇ, ಶತ್ರುಹಂತಕನೇ, ನಿಷ್ಠಾಪನೇ, ನನ್ನೊಡನೆ ಯುದ್ಧ 
ಮಾಡಬೇಕೆಂದು ನಿಶ್ಚಯಿಸಿದ ನಿನ್ನ ಬುದ್ಧಿಯು ನನಗೆ ಪ್ರಿಯವಾಗಲಿಲ್ಲ. ಕಾರಣ 
ನೀನು ನನ್ನ ಸಹೋದರನೇ ಆಗಿರುವಿ. 


ಗಾಂಧಾರೀಂ ಮಾತರಂ ಸ ತ್ವಾ ಧೃತರಾಷ್ಟಕೃತೇನ ಚ। 
ತೇನ ಜೀವಸಿ ರಾಜಂಸ್ತ್ರಂ ನಿಹತಾಸ್ತ ನುಗಾಸ್ತವ 11೨೪॥॥ 


ನನ್ನ ತಾಯಿಯೂ ನಿನ್ನ ಸೋದರತ್ತೆಯೂ ಆದ ಗಾಂಧಾರಿಯನ್ನು ಸ್ಥರಿಸಿ, 
ಧೃತರಾಷ್ಟ್ರನ ನಿಮಿತ್ತದಿಂದ ನಿನ್ನನ್ನು ಉಪೇಕ್ಸಿಸಿದ್ದೇನೆ. ಆದ್ದರಿಂದಲೇ ನೀನು ಬದುಕಿ 
ಉಳಿದಿರುವಿ. ನಿನ್ನ ಅನುಯಾಯಿಗಳನ್ನು ಈಗಾಗಲೇ ಸಂಹಾರ ಮಾಡಿರುತ್ತೇನೆ. 
ಮೈವಂ ಭೂಃ ಶಾಮ್ಯತಾಂ ವೈರಂ ಮಾ ತೇ ಭೂದ್‌ ಬುದ್ದಿರೀದೃಶೀ । 
ಆಗಂತವ್ಯಂ ಪರಾಂ ಚೈತ್ರೀಮಶಮೇಧೇ ನೃಪಸ್ಯ ನಃ 11೨೫1 
ಈ ವೈರವನ್ನು ಮುಂದುವರಿಸಬೇಡ. ನಿನ್ನ ಬುದ್ದಿಯು ಈ ತಪ್ಪಾದ ಮಾರ್ಗವನ್ನು 


ಅನುಸರಿಸುವುದು ಬೇಡ. ಮುಂದೆ ಬರುವ ಚೈತ್ರಮಾಸದ ಹುಣ್ಣಿಮೆಯಿಂದ 
ಆರಂಭವಾಗುವ ಯುಧಿಷ್ಠಿರನ ಅಶುಮೇಧ ಯಾಗಕ್ಕೆ ನೀನು ಆಗಮಿಸಬೇಕು. 


ವೈಶಂಪಾಯನಃ 


ಇತ್ಯುಕ್ತ ಾಐನುಯಯೌ ಪಾರ್ಥೋ ಹಯಂ ತಂ ಕಾಮಚಾರಿಣಮ್‌ ।ಟ 
ತೇ ನ್ಯವರ್ತಂತ ಗಾಂಧಾರಾ ಹತಾಶಿಷ್ಟಾ ಸ್ಪಕಂ ಪುರಮ್‌ IIL 


ಅನುಗೀತಾಪರ್ವ -81- 


ವೈಶಂಪಾಯನ- ಈ ರೀತಿಯಾಗಿ ಅರ್ಜುನನು ಹೇಳಿ, ಕಾಮಚಾರಿಯಾದ ಆ 
ಕುದುರೆಯನ್ನು ಅನುಸರಿಸಿ ಹೊರಟನು. ಅಳಿದುಳಿದ ಗಾಂಧಾರ ವೀರರೆಲ್ಲರೂ ತಮ್ಮ 
ಪಟ್ಟಣಕ್ಕೆ ಪ್ರವೇಶಿಸಿದರು. 

ನ್ಯವರ್ತತ ತತೋ ವಾಜೀ ಯತ್ರ ನಾಗಾಹ್ನಯಂ ಪುರಮ್‌ । 

ತಂ ನಿವೃತ್ತಂ ತು ಶುಶ್ರಾವ ಚಾರೇಣೈವ ಯುಧಿಷ್ಠಿರಃ 11೨೭।॥ 


ಯಜ್ಞಾಶವಾದರೂ ಹಸ್ತಿನಾವತಿಯ ಕಡೆಗೆ ಹಿಂದಿರುಗಿತು. ಒಬ್ಬ ಸೇವಕನ 
ಮೂಲಕ ಯಜ್ಞಾಶವು ತಿರುಗಿ ಬರುತ್ತಿರುವ ಸಮಾಚಾರವನ್ನು ಯುಧಿಷ್ಠಿರನು 
ಕೇಳಿಸಿಕೊಂಡನು. 


ಶ್ರುತ್ವಾನರ್ಜುನಂ ಕುಶಲಿನಂ ಸ ಚ ಹೃಷ್ಟಮನಾ ಹ್ಯಭೂತ್‌ 11೨೮॥ 


ಅರ್ಜುನನು ಕುಶಲಿಯಾಗಿ, ಸಂತೋಷಮನಸ್ಸನಾಗಿ ಆಗಮಿಸುತ್ತಿರುವ 
ವಾರ್ತೆಯನ್ನು ಕೇಳಿಸಿಕೊಂಡನು. 


ವಿಜಯಸ್ಯ ಚ ತತ್‌ ಕರ್ಮ ಗಾಂಧಾರವಿಷಯೇ ತದಾ । 
ಶ್ರುತ್ವಾ ಚಾನ್ಯೇಷು ದೇಶೇಷು ಸ ಸುಪ್ರೀತೋತಭವನ್ನೃಪಃ 11೨೯॥ 


ಅರ್ಜುನನು ಗಾಂಧಾರ ದೇಶದ ರಾಜರ ವಿಷಯದಲ್ಲಿ ನಡೆದುಕೊಂಡ 
ರೀತಿಯನ್ನೂ, ಬೇರೆ ದೇಶದ ರಾಜರ ವಿಷಯದಲ್ಲಿ ನಡೆದುಕೊಂಡ ಕ್ರಮವನ್ನು 
ಕೇಳಿಸಿಕೊಂಡು ಯುಧಿಷ್ಠಿರನು ಅತ್ಯಂತ ಸಂತುಷ್ಠನಾದನು. 


ಏತಸ್ಮಿನ್ನೇವ ಕಾಲೇ ತು ದ್ವಾದಶೀಂ ಮಾಫಘಮಾಸಿಕೀಮ್‌ ।ಟ 
ಇಷ್ಟಂ ಗೃಹೀತ್ವಾ ನಕ್ಷತ್ರಂ ಧರ್ಮರಾಜೋ ಯುಧಿಷ್ಠಿರಃ HAO 


ಸಮಾನಾಯ್ಯ ಮಹಾತೇಜಾಃ ಸರ್ವಾನ್‌ ಭ್ರಾತ್ಮನ್‌ ಮಹಾಮನಾಃ । 
ಭೀಮಂ ಚ ನಕುಲಂ ಚೈವ ಸಹದೇವಂ ಚ ಕೌರವಮ್‌ 11೩೧॥ 


ಅರ್ಜುನನು ಆಗಮಿಸುವ ಅಂದು ಮಾಘಮಾಸದ ಶುದ್ಧ ದ್ವಾದಶೀ ಪುಷ್ಯಾ 
ನಕ್ಷತ್ರದಿಂದ ಕೂಡಿತ್ತು. ಈ ನಕ್ತತ್ರದಲ್ಲಿಯೇ ಧರ್ಮರಾಜನಾದ ಯುಧಿಷ್ಠಿರನು ತನ್ನ 
ಸಹೋದರರಾದ ಭೀಮ-ನಕುಲ-ಸಹದೇವರನ್ನುಕರೆಸಿಕೊಂಡನು. 


-82- ಮಹಾಭಾರತ ಆಶ್ಚಮೇಧಿಕಪರ್ವ 


ಪ್ರೋವಾಚೇದಂ ವಚಃ ಕಾಲೇ ತದಾ ಧರ್ಮಭೃತಾಂ ವರಃ | 
ಆಮಂತ್ರ್ಯ ವದತಾಂ ಶ್ರೇಷ್ಠೋ ಭೀಮಂ ಭೀಮಪರಾಕ್ರಮಮ್‌ ॥೩೨॥ 


ತನ್ನಸಹೋದರರನ್ನು ಉದ್ದೇಶಿಸಿ ಧರ್ಮರಕ್ಷಕರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನು 
ಹೇಳುವ ಮೊದಲು ಶ್ರೇಷ್ಠನಾದ, ಭೀಮಪರಾಕ್ರಮನಾದ ಭೀಮನನ್ನುಕುರಿತು ಇಂತು 
ನುಡಿದನು. 


ಯುಧಿಷ್ಠಿರಃ 
ಆಯಾತಿ ಭೀಮಸೇನಾಸೌ ಸಹಾಶ್ಚೇನ ತವಾನುಜಃ । 
ಯಥಾ ಮೇ ಪುರುಷಾಃ ಪ್ರಾಹುರ್ಯೇ ಧನಂಜಯಸಾರಿಣಃ 11೩೩ 


ಯುಧಿಷ್ಠಿರ- ಭೀಮಸೇನನೇ, ನಿನ್ನ ತಮ್ಮನಾದ ಅರ್ಜುನನು ಯಜ್ಞಾಶ್ಚದ 
ಜೊತೆಯಲ್ಲಿಬರುತ್ತಿದ್ದಾನೆಂದು ಅವನ ಜೊತೆಗೆ ಹೋದವು ಪುರುಷರು ಮುಂದೆ ia 
ತಿಳಿಸಿರುತ್ತಾರೆ. 


ಉಪಸ್ಥಿತಶ್ಚ ಕಾಲೋ5ಯಮಭಿತೋ ವರ್ತತೇ ಹಯಃ | 
ಮಾಘೀ ಚ ಪೌರ್ಣಮಾಸೀಯಂ ಮಾಸಃ ಶೇಷೋ ವೃಕೋದರ ॥೩೪॥ 


ಯಜ್ಞವನ್ನು ಆರಂಭಿಸಬೇಕಾದ ಕಾಲವು ಸನ್ನಿಹಿತವಾಗಿದೆ. ಕುದುರೆಯು 
ವಿಶ್ವಪರ್ಯಟನೆಯನ್ನುಮಾಡಿ ನನ್ನಸಮೀಪಕ್ಕೆ ಆಗಮಿಸುತ್ತಿದೆ. ಈಗ ಮಾಘಮಾಸದ 
ಹುಣ್ಣಿಮೆ. ಇನ್ನು ಕೇವಲ ಫಾಲ್ಗುನ ಮಾಸ ಮಾತ್ರವೇ ಉಳಿದುಕೊಂಡಿದೆ. 
ಪ್ರಸ್ಥಾಪ್ಯಂತಾಂ ಹಿ ವಿದ್ದಾಂಸೋ ಬ್ರಾಹ್ಮಣಾ ವೇದಪಾರಗಾಃ । 
ವಾಜಿಮೇಧಾರ್ಥಸಿದ್ಧ ರಂ ದೇಶಂ ಪಶ್ಯಂತು ಯಾಜ್ಞಿಯಮ್‌ 11೩೫1 
ಅಶಮೇಧ ಯಜ್ಞದ ಸಿದ್ಧಿಗಾಗಿ ಪ್ರಶಸ್ತವಾದ ದೇಶ ಯಾವುದೆಂದು ತಿಳಿಯಲು 
ವೇದಪಾರಂಗತರಾದ, ವಿದ್ವಾಂಸರಾದ ಬ್ರಾಹ್ಮಣರ ಜೊತೆಗೆ ತೆರಳಿ ನಿಶ್ಚಯಿಸಿರಿ. 
ವೈಶಂಪಾಯನಃ 


ಇತ್ಯುಕ್ತಃ ಸ ತು ತಚ್ಛಕ್ರೇ ಭೀಮೋ ನೃಪತಿಶಾಸನಮ್‌ । 
ಹೃಷ್ಟಃ ಶ್ರುತ್ವಾ ನರವರೈರಾಯಾಂತಂ ಸವ್ಯಸಾಚಿನಮ್‌ WALI 


ವ 


ಅನುಗೀತಾಪರ್ವ -83- 


ವೈಶಂಪಾಯನ- ಯುಧಿಷ್ಠಿರನು ಹೀಗೆ ಹೇಳುತ್ತಿರುವುದನ್ನು ಕೇಳಿಸಿಕೊಂಡ 
ಭೀಮನು ಯಜ್ಞನಿವೇಶನ ಪರೀಕ್ಷೆಗಾಗಿ ಸಂತುಷ್ಟನಾಗಿ ಬ್ರಾಹ್ಮಣರನ್ನು ಕಳುಹಿಸಿಕೊಟ್ಟನು. 
ಪುರುಷಶ್ರೇಷ್ಠನಾದ ಅರ್ಜುನನು ಆಗಮಿಸುತ್ತಿರುವ ವಾರ್ತೆಯನ್ನು ಕೇಳಿ 
ಸಂತುಷ್ಠನಾದನು. 

ತತೋ ಯಯೌ ಭೀಮಸೇನಃ ಪ್ರಾಜ್ಞೆಃ ಸ್ಥಪತಿಭಿಃ ಸಹ । 

ಬ್ರಾಹ್ಮಣಾನಗ್ರತಃ ಕೃತ್ವಾ ಕುಶಲಾನ್‌ ಯಜ್ಞಕರ್ಮಸು 11೩೭1! 

ಬಳಿಕ ಭೀಮಸೇನನು ಬುದ್ದಿವಂತರಾದ ಸ್ಥಪತಿಗಳಿಂದ ಸೇರಿಕೊಂಡು, 
ಯಜ್ಞಕರ್ಮದಲ್ಲಿಕುಶಲರಾದ ಬ್ರಾಹ್ಮಣರನ್ನೂ ಮುಂದೆ ಮಾಡಿಕೊಂಡು ಪಟ್ಟಣದಿಂದ 
ಹೊರಟನು. 


ಯುತಂ ಸಾಲವನಗ್ರಾಮಂ ಸುಪ್ರತೋಲೀವಿಟಂಕಿನಮ್‌ । 


ಮಾಪಯಾಮಾಸ ಕೌರವ್ಯೋ ಯಜ್ಞವಾಟಂ ಯಥಾವಿಧಿ HAC 
ಪ್ರಾಸಾದಶತಸಂಬಾಧಂ ಮಣಿಪ್ರವರಕುಟ್ಟಿಮಮ್‌ | 

ಸದಃ ಸಪತ್ನೀಸದನಂ ಸಾಗ್ನೀಧ್ರಮಪಿ ಚೋತ್ತರಮ್‌ 1೩೯॥ 
ಕಾರಯಾಮಾಸ ವಿಧಿವನ್ನಣಿಹೇಮವಿಭೂಷಿತಮ್‌ IYO 


ಭೀಮಸೇನನು ಸಾಲವೃಕ್ಷಗಳ ಸಮೂಹದಿಂದ ಕೂಡಿರುವ ಭೂಪ್ರದೇಶವನ್ನು 
ಅಳತೆ ಮಾಡಿಸಿದನು. ಅನಂತರ ರಾಜಮಾರ್ಗಗಳಿಂದ ಕೂಡಿ ಸಂಘಟಿತವಾಗಿದ್ದ 
ಯಜ್ಞಶಾಲೆಯನ್ನು ವಿಧಿಬದ್ಧವಾಗಿ ನಿರ್ಮಾಣ ಮಾಡಿಸಿದನು. ಯಜ್ಞಶಾಲೆಯ 
ಸುತ್ತಲೂ ನೂರಾರು ಸೌಧಗಳಿದ್ದವು. ನೆಲವು ಶ್ರೇಷ್ಠವಾದ ಮಣಿಗಳಿಂದಲೂ, 
ರತ್ನಗಳಿಂದಲೂ ಖಚಿತವಾಗಿತ್ತು. ಹೀಗೆ ಅಲಂಕೃತವಾದ ಯಜ್ಞಶಾಲೆಯನ್ನು 
ಭೀಮಸೇನನು ವಿಧಿಬದ್ಧವಾಗಿ ನಿರ್ಮಿಸಿಸಿದನು. ಅಂತಃಪುರದ ಸ್ವೀಯರಿಗೂ, ಹಲವು 
ದೇಶದಿಂದ ಅಗಮಿಸುವ ರಾಜರಿಗೂ, ಯಜ್ಞವನ್ನು ಮಾಡುವ ಬ್ರಾಹ್ಮಣರಿಗೂ 
ಯೋಗ್ಯವಾದ ಆಲಯಗಳನ್ನು ವಿಧಿವತ್ನಾಗಿ ನಿರ್ಮಿಸಿಸಿದನು. ಪ್ರತಿ ಭವನಗಳು 
ಶುದ್ಧವಾದ ಸುವರ್ಣದಿಂದ ನಿರ್ಮಿತವಾಗಿದ್ದವು. 


-84- ಮಹಾಭಾರತ ಆಶ್ಚಮೇಧಿಕಪರ್ವ 


ಸ್ತಂಭಾನ್‌ ಕನಕಚಿತ್ರಾಂಶ್ಚತೋರಣಾನಿ ಬೃಹಂತಿ ಚ । 
ಯಜ್ಞಾಯತನದೇಶೇಷು ಸರ್ವೇಷ್ಟೇವ ಚ ಕಾಂಚನಮ್‌ 11೪೧॥ 


ಯಜ್ಞಶಾಲೆಯಲ್ಲಿದ್ದ ಸ್ತಂಭಗಳೆಲ್ಲವೂ ಸುವರ್ಣಮಯವಾಗಿದ್ದವು. ಚಿತ್ತಾರದಿಂದ 
ಕೂಡಿದ್ದವು. ಎಲ್ಲೆಡೆಯೂ ದೊಡ್ಡ ದೊಡ್ಡತೋರಣಗಳಿದ್ದವು. ಹೀಗೆ ಯಜ್ಞಶಾಲೆಯು 
ಅತ್ಯಂತ ಸುಂದರವಾಗಿ ಅಲಂಕೃತವಾಗಿತ್ತು. 


ಅಂತಃಪುರಾಣಿ ರಾಜ್ಞಾಂ ಚ ನಾನಾದೇಶನಿವಾಸಿನಾಮ್‌ ॥ 
ಕಾರಯಾಮಾಸ ಧರ್ಮಾತ್ಮಾ ತತ್ರ ತತ್ರ ಯಥಾವಿಧಿ 11೪೨॥॥ 


ನಾನಾ ದೇಶದ ರಾಜರಿಗೆ ಯೋಗ್ಯವಾದ ಅಂತಃಪುರಗಳನ್ನೂ ಧರ್ಮಾತ್ಮನಾದ 
ಭೀಮಸೇನನು ವಿಧಿಬದ್ಧವಾಗಿ ನಿರ್ಮಾಣ ಮಾಡಿಸಿದನು. 


ಬ್ರಾಹ್ಮಣಾನಾಂ ತು ವೇಶ್ಮಾನಿ ನಾನಾದೇಶಸಮೇಯುಷಾಮ್‌ 1೪೩॥ 


ಬೇರೆ ಬೇರೆ ದೇಶಗಳಿಂದ ಆಗಮಿಸುವ ಬ್ರಾಹ್ಮಣರಿಗೂ ಮನೆಗಳನ್ನು ನಿರ್ಮಾಣ 


ತಥಾ ಸಂಪ್ರೇಷಯಾಮಾಸ ದೂತಾನ್‌ ನೃಪತಿಶಾಸನಾತ್‌ | 
ಭೀಮಸೇನೋ ಮಹಾರಾಜ ರಾಜ್ಞಾಮಕ್ಕಿಷ್ಠಕರ್ಮಣಾಮ್‌ 11೪೪॥ 


ಭೀಮಸೇನನು ರಾಜನ ಆಜ್ಞಾನುಸಾರವಾಗಿ ಸುಲಭವಾಗಿ ಶ್ರೇಷ್ಠಕರ್ಮವನ್ನು 
ಮಾಡುವ ರಾಜರನ್ನು ಆಹ್ವಾನಿಸಲು ಎಲ್ಲ ದೇಶಗಳಿಗೂ ದೂತರನ್ನುಕಳುಹಿಸಿಕೊಟ್ಟನು. 


ತೇ ಪ್ರಿಯಾರ್ಥಂ ಕುರುಪತೇರಾಯಯುರ್ನ್ವೃಪಸತ್ತಮಾಃ | 
ರತ್ನಾನ್ಯನೇಕಾನ್ಯಾದಾಯ ಸ್ವಿಯೋತಶ್ವಾನಾಯುಧಾನಿ ಚ 11೪೫। 


ಯುಧಿಷ್ಠಿರನ ಆಹ್ವಾನವನ್ನು ಸ್ವೀಕರಿಸಿದ ರಾಜರು, ಕುರುಪತಿಯಾದ ಯುಧಿ 
ಷ್ಠಿರನಿಗೆ ಸಂತೋಷವನ್ನುಂಟು ಮಾಡಲು ಅನೇಕ ವಿಧವಾದ ರತ್ನಗಳನ್ನೂ, 
ಸ್ತ್ರೀಯರನ್ನೂ, ಕುದುರೆಗಳನ್ನೂ, ಆಯುಧಗಳನ್ನೂ ತೆಗೆದುಕೊಂಡು ಹಸ್ತಿನಾವತಿಗೆ 
ಆಗಮಿಸಿದರು. 


ಅನುಗೀತಾಪರ್ವ -85- 


ತೇಷಾಂ ನಿವಸತಾಂ ತೇಷು ಶಿಬಿರೇಷು ಸಹಸ್ರಶಃ । 
ನದತಃ ಸಾಗರಸ್ಯೇವ ಶಬ್ದೋ ದಿವಮಿವಾಸ್ಟೃಶತ್‌ JOT 


ಆಗಮಿಸಿದ ರಾಜರು ತಮಗಾಗಿಯೇ ನಿರ್ಮಿತವಾಗಿದ್ದ ಶಿಬಿರಗಳನ್ನು 
ಪ್ರವೇಶಿಸಲು ಮಾಡುತ್ತಿದ್ದ ಕೋಲಾಹಲ ಶಬ್ದವು ಸಮುದ್ರದ ಗಂಭೀರ ಗರ್ಜನೆಯಂತೆ 
ಮುಗಿಲು ಮುಟ್ಟುತ್ತಿತ್ತು. 


ಪ್ರತ್ಯುದ್ಧಮ್ಯ ನಮಸ್ಸತ್ಯ ಬ್ರಾಹ್ಮಣಾಂಶ್ಚ ನ್ಯವೇದಯತ್‌ 11೪೭।! 
ತೇಷಾಮಭ್ಯಾಗತಾನಾಂ ಚ ನಾನಾದೇಶನಿವಾಸಿನಾಮ್‌ । 
ವ್ಯಾದಿದೇಶಾನ್ನಪಾನಾನಿ ಶಯ್ಯಾಶ್ಚಾತೀವಮಾನುಷಾಃ IYI 


ಕುಲವರ್ಧನನಾದ ಯುಧಿಷ್ಠಿರನು ಯಜ್ಞನಿಮಿತ್ತದಿಂದ ಆಗಮಿಸಿದ 
ಅಭ್ಯಾಗತರಾದ ಬ್ರಾಹ್ಮಣರಿಗೆ ಎದ್ದುನಮಸ್ಕರಿಸಿದನು. ನಾನಾ ದೇಶದಿಂದ ಅಗಮಿಸಿದ 
ರಾಜರನ್ನು ಅತಿಮಾನುಷವಾದ ಅನ್ನ, ಪಾನಾದಿಗಳಿಂದ ಮತ್ತು ಶಯನೀಯ 
ಹಾಸಿಗೆಗಳಿಂದ ಸತ್ಕರಿಸಿದನು. 


ವಾಹನಾನಾಂ ಚ ವಿವಿಧಾಃ ಶಾಲಾಃ ಶಾಲೀಕ್ಷುಗೋರಸೈ; । 
ಉಪೇತಾಃ ಪುರುಷವ್ಯಾಘ್ರ ವ್ಯಾದಿದೇಶ ಸ ಧರ್ಮರಾಟ್‌ 11೪೯ 


ಭರತಶ್ರೇಷ್ಠನಾದ ಧರ್ಮಜನು ಎಲ್ಲ ರಾಜರ ಕುದುರೆ, ಆನೆಗಳಿಗೂ ಧಾನ್ಯದಿಂದ, 
ಕಬ್ಬಿನಿಂದ ಉಪಚರಿಸಲು ಆದೇಶಿಸಿದನು. ಅವುಗಳಿಗೆ ಸಮೃದ್ಧವಾಗಿ ಆಹಾರದಿಂದ 
ತುಂಬಿರುವ ಶಾಲೆಗಳನ್ನು ನಿರ್ಮಾಣ ಮಾಡಿಸಿಕೊಟ್ಟನು. 


ವರ್ಣಾಃ ಪೃಥಕ್‌ಸನ್ನಿವಿಷ್ಟಾ ಹ್ಯುತ್ತರೋತ್ತರಪೂಜಕಾಃ । 


ತಥಾ ತಸ್ಮಿನ್‌ ಮಹಾಯಜ್ಞೇ ಧರ್ಮರಾಜಸ್ಯ ಧೀಮತಃ 11೫೦॥॥ 
ಸಮಾಜಗ್ಗುರ್ಮುನಿಗಣಾ ಬಹವೋ ಬ್ರಹ್ಮವಾದಿನಃ ISO 


ಧರ್ಮರಾಜನ ಮಹಾಯಾಗಕ್ಕೆ ಬ್ರಹ್ಮವಾದಿಗಳಾದ ಮುನಿಗಳು ಆಗಮಿಸಿದ್ದರು. 
ಆರಾಧನೆಗೆ ಅರ್ಹರಾದ ಯೋಗ್ಯರಾಜರುಗಳು, ಇತರ ಜಾತಿಯ ವ್ಯಕ್ತಿಗಳು ಆ 
ಮಹಾಯಜ್ಞಕ್ಕೆ ಆಗಮಿಸಿದ್ದರು. 


-86- ಮಹಾಭಾರತ ಆಶ್ಚಮೇಧಿಕಪರ್ವ 


ಯೇ ಚ ದ್ವಿಜಾತಿಪ್ರವರಾಸ್ತತ್ರಾಂಸನ್‌ ಪೃಥಿವೀಪತೇ । 
ಸಮಾಜಗ್ಯುಃ ಸಶಿಷ್ಯಾಸ್ತಾನ್‌ ಪ್ರತಿಜಗ್ರಾಹ ಕೌರವಃ BA 


ಭೂಮಂಡಲದಲ್ಲಿ ಶ್ರೇಷ್ಠರಾದ ಬ್ರಾಹ್ಮಣರೆಲ್ಲರೂ ಆ ಯಜ್ಞಕ್ಕೆ ಆಗಮಿಸಿದ್ದರು. 
ಶಿಷ್ಯ ಪರಿವಾರ ಸಹಿತರಾಗಿ ಆಗಮಿಸಿರುವ ಬ್ರಾಹ್ಮಣರನ್ನು ಕೌರವನು ಸ್ವಾಗತಿಸಿದನು. 


ಸರ್ವಾಂಶ್ಚ ತಾನನುಯಯೌ ಯಾವದಾವಸಥಾಂತಿಕಮ್‌ ।ಟ 
ಸ್ವಯಮೇವ ಮಹಾತೇಜಾ ದಂಭಂ ತೃಕ್ವ್ವಾ ಯುಧಿಷ್ಠಿರಃ 11೫೩11 


ಅವರೆಲ್ಲರೂ ಆಗಮಿಸಿದಾಗ ದಂಭವನ್ನು ಬಿಟ್ಟ ಧರ್ಮಜನುತಾನೇ ಶಿಬಿರಗಳಿಗೆ 
ಹೋಗಿ ಸ್ವಾಗತಿಸಿದನು. ಶಿಬಿರಗಳಿಗೆ ಅವರನ್ನು ಅನುಸರಿಸಿ ಹೋಗುತ್ತಿದ್ದನು. 

ತತಃ ಕೃತ್ವಾ ಸ್ಥಪತಯಃ ಶಿಲ್ಪಿನೋತನ್ಯೇ ಚ ತೇ ತದಾ! 

ಕೃತ್ತ್ನಂ ಯಜ್ಞವಿಧಿಂ ರಾಜನ್‌ ಧರ್ಮರಾಜ್ಞೇ ನ್ಯವೇದಯನ್‌ 11೫೪॥ 


ಬಳಿಕ ಯಜ್ಞಮಂಟಪದ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದ, 
ಸ್ಥಪ ಸಪತಿಗಳು, ಇತರ ಶಿಲ್ಪಿಗಳು ಮುಸು ಯಜ್ಞವಿಧಿಯನ್ನು ಕಲ್ಪಿಸುವಂತೆ 


ತಚ್ಛುತ್ವಾ ಧರ್ಮರಾಜಃ ಸ ಕೃತಂ ಸರ್ವಮನಿಂದಿತಮ್‌ ।ಟ 
ಹೃಷ್ಷರೂಪೋತಭವದ್‌ ರಾಜಾ ಸಹ ಭ್ರಾತೃಭಿರಚ್ಯುತಃ 11೫೫1! 
ಯಾವ ನ್ಯೂನತೆಯೂ ಇಲ್ಲದೆ ಯಜ್ಞಶಾಲೆಯು ನಿರ್ಮಿತವಾದುದನ್ನು 
ಕೇಳಿಸಿಕೊಂಡು, ಆಲಸ್ಯರಹಿತನಾದ ಯುಧಿಷ್ಠಿರನು ತನ್ನ ತಮ್ಮಂದಿರ ಜೊತೆಗೂಡಿ 
ಸಂತೋಷವನ್ನು ಹೊಂದಿದನು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ಚಮೇಧಿಕಪರ್ವಣಿ ಅಶ್ವಸಂ ಭರಣೇ SEY; ನಾಮ 
ಷಡಶಿ ೇತಿತಮೊ ೇ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ವ್ಚಮೇಧಿಕಪರ್ವದಲ್ಲಿ ಎಂಬತ್ತಾರನೆಯ ಅಧ್ಯಾಯ ಮುಗಿಯಿತು. 


La A SS ರೇ 


ಅನುಗೀತಾಪರ್ವ -87- 


ಮಹಾಭಾರತತಾತರ್ಯನಿರ್ಣಯಃ - ೩೦ನೇ ಅಧ್ಯಾಯ 


ತತಃ ಸ ಯಜ್ಞೋ ಯದುವೀರರಕ್ಷಿತೋ 
ವ್ಯಾಸೋಪದಿಷ್ಟೋ ಮುನಿಭಿಃ ಪ್ರವರ್ತಿತಃ । 

ಅಶೋಭತಾಲಂ ಸಕಲೈರ್ನ್ಯಪೈಶ್ಚ 
ಸಮಾಗತೈರ್ವಿಪ್ರವರೈಶ್ಚ ಜುಷ್ಠಃ ॥ 


ಆ 


ಬಳಿಕ ಆ ಯಜ್ಞವು ಶ್ರೀಕೃಷ್ಣನ ರಕ್ಷಣೆಯಲ್ಲಿಮತ್ತು ಶ್ರೀವೇದವ್ಯಾಸರ ನೇತೃತ್ವದಲ್ಲಿ 


ಮುನಿಗಳಿಂದ ನಡೆಸಲ್ಪಟ್ಟಿತು. ರಾಜರೂ ಎಲ್ಲಮುನಿಗಳೂ ಬಂದು ಭಾಗವಹಿಸಿದ್ದರಿಂದ 
ಯಜ್ಞ ಬಹಳ ಶೋಭಿಸಿತು. 


ಸ ಕೃಷ್ಣಯುಗ್ನೇನ ಚ ಭಾರ್ಗವೇಣ 
ತ್ರಿಧಾ ವಿಭಕ್ತೇನ ಪರೇಣ ಪುಂಸಾ । 
ಅಧಿಷ್ಠಿತೋ5ಶೋಭತ ವಿಶ್ವಮೇತದ್‌ 
ವಿಶ್ವಾದಿರೂಪೇಣ ಯಥೈವ ತೇನ ॥ 


ಎಲ್ಲ ತೈಜಸ, ಪ್ರಾಜ್ಞರೂಪನಾದ ಹರಿಯಿಂದ ಅಧಿಷ್ಠಿತವಾದ ಲೋಕದಂತೆ 
ವಾಸಿಷ್ಠಕೃಷ್ಣ, ಯಾದವಕೃಷ್ಣಎಂಬ ಇಬ್ಬರು ಕೃಷ್ಣರಿಂದ ಮತ್ತು ಪರಶುರಾಮನಿಂದ 
ಹೀಗೆ ಮೂರಾಗಿ ವಿಭಾಗಗೊಂಡ ಪರಮ ಪುರುಷನಿಂದ ಅಧಿಷ್ಠಿತವಾದ ಆ ಯಜ್ಞವು 
ಶೋಭಿಸಿತು. 


ಯಥಾ ವಿರಿಂಚಸ್ಯ ಪುರಾಠ5ಸ ಯಜ್ಞೋ 
ಯಥೈವ ಶಕ್ರಸ್ಯ ಶತಕ್ರತುತ್ನಃ । 
ತಥೈವ ಸೋ5 ಭೂದ್‌ ವಿಧಿಶರ್ವಶಕ್ರ- 
ಪೂರ್ವೈಃ ಸುರೈರಾವಿರಲಂಕೃತೋತಧಿಕಮ್‌ || 
ಹಿಂದೆ ಬ್ರಹ್ಮನ ಯಜ್ಞ ಹೇಗೋ, ಇಂದ್ರ ಶತಕ್ರತುವೆನಿಸುವಾಗ ಅವನ ಯಜ್ಞವು 
ಹೇಗೋ ಹಾಗೇ ಪಾಂಡವರ ಯಜ್ಞವೂ ಕೂಡ ಬ್ರಹ್ಮ-ರುದ್ರ-ಇಂದ್ರ ಮುಂತಾದ 
ದೇವತೆಗಳಿಂದ ಪ್ರತ್ಯಕ್ಷವಾಗಿ ಚೆನ್ನಾಗಿ ಅಲಂಕೃತವಾಗಿತ್ತು. 


-88- ಮಹಾಭಾರತ ಆಶ್ಚಮೇಧಿಕಪರ್ವ 


ನ ದೇವಗಂಧರ್ವಮುನಿಸಧರ್ಮ 
ಮರ್ತ್ಯಾದಿಕೇಷ್ಟಾಸ ಸ ಯೋತತ್ರ ನಾಸ | 
ಸ್ವಲಂಕೃತೈರ್ನಾಕಿಜನೈಃ ಸಕಾಂತೈ- 
ರರೂರುಚನ್ನಾಕವದೇವ ಲೋಕಃ ॥ 
ದೇವ, ಗಂಧರ್ವ, ಮುನಿ, ಸ್ವಧರ್ಮನಿಷ್ಠರಾದ ಮಾನವರು ಮುಂತಾದವರಲ್ಲಿ 
ಯಾರೂ ಈ ಯಜ್ಞದಲ್ಲಿಭಾಗವಹಿಸದಿದ್ದವನು ಇರಲಿಲ್ಲ. ಒಳ್ಳೆಯ ಅಲಂಕೃತರಾದ, 
ಪತ್ನೀ ಸಮೇತರಾದ ದೇವತೆಗಳಿಂದ ಈ ಲೋಕವೇ ದೇವಲೋಕದಂತೆ ಶೋಭಿಸಿತು. 


ತತ್ರೈವ ತತ್ತ್ಯಾನಿ ಸಸಂಶಯಾನಿ 
ನಿಸಂಶಯಾನ್ಯಾಸುರಲಂ ವಿವಾದೇ ॥ 

ಪರಸಧೋತ್ಸೇ ಹರಿಣಾ ತ್ರಿರೂಪಿಣಾ 
ಸಂಸ್ಥಾಪಿತಾನ್ಯಗ್ರ (ವಚೋಭಿರುಚ್ಚೆಃ || 


ಆ ಯಾಗಶಾಲೆಯಲ್ಲಿ ಚೆನ್ನಾಗಿ ಪರಸ್ಪರ ತತ್ವವಿಚಾರ ಉಂಟಾದಾಗ ಮೂರು 
ರೂಪನಾದ ಹರಿ ಉತ್ತಮ ವಚನಗಳಿಂದ ಉತ್ಕೃಷ್ಟವಾಗಿ ತತ್ತ ಗಳನ್ನು ಸ್ಥಾಪಿಸಿದನು. 
ಆಗ ಸಂಶಯಾಸ್ಟದವಾಗಿದ್ದ ಪ್ರಮೇಯಗಳೆಲ್ಲವೂ ಸಂಶಯಮುಕ್ತವಾದವು. 


ಪ್ರಗೀತಗಂಧರ್ವವರಃ ಪ್ರನೃತ್ತ- 

ಸದಪ್ಪರಾಃ ಸಂತತವಾದಿವಿಪ್ರಃ ! 
ವಿವೇಚಯದ್ದೇವನೃಪೌಘ ಏಕೋ 

ರರಾಜ ರಾಜಾರಖಿಲಸತ್ಮತೂನಾಮ್‌ 1। 


ಶ್ರೇಷ್ಠಗಂಧರ್ವರು ಹಾಡಿದರು. ಉತ್ತಮ ಅಪ್ಪರೆಯರು ಕುಣಿದರು. ಮುನಿಗಳು 
ನಿರಂತರ ತತ್ತ ವಿಚಾರ ಮಾಡಿದರು. ದೇವತೆಗಳ ಮತ್ತು ರಾಜರ ಸಮೂಹಗಳು 
ತಮ್ಮ ತಮ್ಮ ವೈಶಿಷ್ಟ್ಯಗಳನ್ನು ಪ್ರತ್ಯೇಕವಾಗಿ ತೋರಿದುವು. ಹೀಗೆ ಉತ್ತಮ ಯಜ್ಞಗಳಲ್ಲೆಲ್ಲ 
ಅತ್ಯುತ್ತಮವಾದ ಈ ಯಜ್ಞವು ಶೋಭಿಸಿತು. 
ಸಮಸ್ತದೇವ್ಯಃ ಸಹವಾಸುದೇವ್ಯಃ 
ಸ್ವಲಂಕೃತಾಃ ಪುಲ್ಲಮುಖಾರವಿಂದಾಃ । 


ಅನುಗೀತಾಪರ್ವ -89- 


ವಿಚೇರುರತ್ರವ ಸಹಾಪರೋಭಿ- 
ರ್ನಿಷೇದುರಪ್ಯಚ್ಯುತಸತ್ಕಥಾರಮಾಃ || 


ಅರಳಿದ ಮುಖಕಮಲವುಳ್ಳ ಚೆನ್ನಾಗಿ ಅಲಂಕೃತರಾದ ಎಲ್ಲದೇವತಾ ಸ್ವ್ರೀಯರೂ 
ಕೃಷ್ಣಪತ್ನಿಯರೊಂದಿಗೆ ಮತ್ತು ಅಪ್ಪರೆಯರೊಂದಿಗೆ ಯಾಗಶಾಲೆಯಲ್ಲಿಸಂಚರಿಸಿದರು. 
ಹರಿಯ ಉತ್ತಮ ಕಥೆಗಳಲ್ಲಿಆಸಕ್ತರಾಗಿ ಕುಳಿತರು. 


ನ ವೈ ಮುಮುಕ್ಷುರ್ನ ಬುಭೂಷುರತ್ರ 
ನ ವೈ ಪ್ರಪಿತ್ತುಶ್ಚಕುತೋ ಬುಭುಕ್ಷುಃ । 
ನಾಸತ್ಯಕಾಮಾ ಅಭವನ್‌ ಕುಶಶ್ಚಿತ್‌ 
ಪ್ರದಾತರಿ ಪ್ರಾಜ್ಞವರೇಶನಿಲಾತ್ಮಜೇ ॥ 


ಪ್ರಾಜ್ಞರಲ್ಲಿ ಶ್ರೇಷ್ಠರಾದ ಭೀಮಸೇನನು ಎಲ್ಲವನ್ನೂಕೊಡುತ್ತಿದ್ದಾಗ ಮೋಕ್ಬಾರ್ಥಿಯ 
ಬಯಕೆಯಾಗಲಿ, ಐಶ್ವರ್ಯಾರ್ಥಿಯ ಬಯಕೆಯಾಗಲಿ, ಜ್ಞಾನಾರ್ಥಿಯ 
ಬಯಕೆಯಾಗಲಿ ಸುಳ್ಳಾದುದಿಲ್ಲ. ಅನ್ನಾರ್ಥಿಯ ಬಯಕೆ ಸುಳ್ಳಾಗುವುದೆಂತು? 
ಯಾರೊಬ್ಬನ ಬಯಕೆಯೂ ಸುಳ್ಳಾಗಲಿಲ್ಲ. 


ದಿನೇ ದಿನೇ ತತ್ರ ಮಹಾನ್ನಪರ್ವತಾಃ 

ಸಭಕ್ಷ ಸಾರಾ ರಸವಂತ ಊರ್ಜಿತಾಃ | 
ನದ್ಯಃ ಪಯಃ ಸರ್ಪಿರಜಸ್ರಪೂರ್ಣಾಃ 

ಸಮಾಕ್ಷಿಕಾದ್ಯಾ ಅಪಿ ಪಾಯಸಹ್ರದಾಃ ॥ 
ಹ್ರದಾ ಮಹಾಂತಸ್ವಿದಶಾದಿಯೋಗ್ಯಾಃ 

ಸುಯೋಗಯುಕ್ತಾ ಹರಿಚಂದನಾದೇಃ । 
ತಥಾ5ಂಜನಾಲಕ್ಷಕಮುಖ್ಯಮಂಡನ- 

ದ್ರವ್ಯಾಗ್ಯವಾಪ್ಕೋ ಮಣಿಕಾಂಚನೋದ್ಧವಾಃ ॥ 
ಯಥೇಷ್ಟಪಾನಾಶನಭೋಗಶಿಷ್ಟಾ 

ಸಹಸ್ರಶೋ ಮಾರುತಿನಾ ತು ಕಾರಿತಾಃ । 
ಗಂಧಾ ರಸಾದ್ಯಾಶ್ಚ ಸಮಸ್ತಭೋಗಾ 

ದಿವೀವ ತತ್ರಾ5ಸುರತೀವ ಹೃದ್ಯಾಃ ॥ 


-90- ಮಹಾಭಾರತ ಆಶ್ವಮೇಧಿಕಪರ್ವ 


ಪ್ರತಿದಿನವೂ ಅಲ್ಲಿರಸಭರಿತವಾದ ಉತ್ತಮ ಅನ್ನದ ದೊಡ್ಡ ಬೆಟ್ಟಗಳು, ಭಕ್ಷ್ಯ 
ವಿಶೇಷಗಳು, ಜೇನು ಹಾಲು ತುಪ್ಪ ಮುಂತಾದವುಗಳಿಂದ ತುಂಬಿ ಹರಿಯುವ 
ನದಿಗಳು, ಪಾಯಸದ ಮಡುಹುಗಳು, ಪರಿಮಳದ್ರವ್ಯಯುಕ್ತವಾದ ದೇವಾದಿಯೋಗ್ಯ 
ಶ್ರೀಗಂಧಾದಿಗಳು ನಿರ್ಮಿತವಾದ ದೊಡ್ಡಬಾವಿಗಳು, ಯಥೇಷ್ಟ ಪಾನ-ಭೋಜನ 
ಯೋಗ್ಯ ಭೋಗವಸ್ತುಗಳಿಂದ ಕೂಡಿದ ಉತ್ತಮವೆನಿಸಿದ ಗಂಧಗಳು, ರಸ ಮುಂತಾದ 
ಸಮಸ್ತ ಭೋಗಗಳು, ಇವೆಲ್ಲವನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ಭೀಮಸೇನನು 
ಸಿದ್ಧಪಡಿಸಿದ್ದನು. ದೇವಲೋಕದಲ್ಲಿ ಹೇಗೋ ಹಾಗೆ ಆ ಯಾಗಶಾಲೆಯಲ್ಲಿ ಅವು 
ಮನೋಹರವಾಗಿ ಕಂಗೊಳಿಸಿದವು. 


ನೈತಾದೃಶಃ ಕಶ್ಚನ ಭೂತಪೂರ್ವೋ 

ಮಖೋ ವಿನಾ ರಾಮವಿರಿಂಚವಜ್ರಿಣಾಮ್‌ । 
ಮಖಾನಿತಿ ಪ್ರೋಚುರಲೇಷಲೋಕಾ 

ದೃಷ್ಟ್ವಾ ಮಖಂ ತಂ ಪುರುಷೋತ್ತಮೇರಿತಮ್‌ ॥ 


ಶ್ರೀಹರಿಯಿಂದ ನಡೆಸಲ್ಪಟ್ಟ ಆ ಯಜ್ಞವನ್ನು ಕಂಡು ಎಲ್ಲರೂ ಹೇಳಿಕೊಂಡರು. 
"ಶ್ರೀರಾಮನ, ಚತುರ್ಮುಖನ, ಇಂದ್ರನ ಯಜ್ಞಗಳ ಹೊರತು ಇಂಥ ಯಜ್ಞ ಬೇರೆ 
ಯಾವುದೂ ಹಿಂದೆ ನಡೆದಿರಲಿಲ್ಲ. 


ಸ ಏವಮದ್ದಾ ಹರಿದೈವತಃ ಕ್ರತುಃ 
ಪಂಚಾಶ್ಚಮೇಧಾತ್ಮಕ ಉಚ್ಛಕಲ್ಲ | 

ದಿನೇ ದಿನೇ ಸ ಸ್ಪರ್ದಗುಣೋ ಬಭೂವ 
ಮುದಾವಹೋ ವತ್ತರಪಂಚಕತ್ರಯಮ್‌ ॥ 


ದಿನೇ ದಿನೇ ಹೆಚ್ಚು. ಹೆಚ್ಚು ಗುಣಗಳಿಂದ ಕೂಡಿ, ಉತ್ತಮ ಕಲ್ಪದ ಐದು ಅಶ್ವಮೇಧ 
ರೂಪವಾಗಿ ಹದಿನೈದು ವರ್ಷಪರ್ಯಂತ ಆ ವಿಷ್ಣು ದೇವತಾಕವಾದ ಯಜ್ಞ ಚೆನ್ನಾಗಿ 
ಸಂತೋಷದಾಯಕವಾಗಿ ನಡೆಯಿತು. 


ಯಜ್ಞಾವಸಾನೇ ನಿಖಲಾಶ್ಚ ಪಾಂಡವಾಃ 
ಕೃಷ್ಣಾ ಚ ಪೃಥ್ವೀಮಖಿಲಾಂ ಸವಿತ್ತಾಮ್‌ । 


೨೮೮6 We dD WUNSTIVLTEOT 


ನಿಧಾಯ ಸರ್ವಾಭರಣಾನಿ ಚೈವ ॥' 


ಸಮರ್ಪಯಾಮಾಸುರಜೇ ವರೇಣ್ಯೇ 

ವ್ಯಾಸೇ ವಿಭಾಗಾಯ ಯಥೋಕ್ತಮೃತ್ತಿಜಾಮ್‌ । 
ಪ್ರಿಯೋ ವಿಭಾಗೋ ಯದಮುಷ್ಯ ವಿಷ್ಣೋ- 

ರತೋ ವಿಭಾಗಾರ್ಥಮಿವಾರ್ಪಯಂಸ್ತೇ ॥ 


ಹೃದಾ ಸಮಸ್ತಂ ಹರಯೇತರ್ಪಿತಂ ತೈಃ 
ಸ ಹಿ ದ್ವಿಜಸ್ಟೋಂಪಿ ಸಮಸ್ತಕರ್ತಾ । 
ದೇಹೇಂದ್ರಿಯಪ್ರಾಣಮನಾಂಸಿ ಚೇತನೈಃ 
ಸಹೈವ ತಸ್ಮಾ ಅತಿಸೃಜ್ಯ ನೇಮುಃ ॥ 
ತ್ದದೀಯಮೇತನ್ನಿಖಿಲಂ ವಯಂ ಚ 
ನಾಸ್ಕಸ್ಧದೀಯಂ ಕ್ವ ಚ ಕಿಂಚಿನೇಶ । 
ಸ್ವತಂತ್ರ ಏಕೋಪಸಿ ನ ಶಶ್ಚಿದನ್ಯಃ 
ಸರ್ವತ್ರ ಪೂರ್ಣೋಶಸಿ ಸದೇತಿ ಹೃಷ್ಟಾ ॥ 


ಯಾಗದ ಕೊನೆಯಲ್ಲಿಎಲ್ಲಪಾಂಡವರೂ ದ್ರೌಪದಿಯೂ ಕೋಶ ಸ 

ಸ್ವ ಪೃಥಿವಿಯನ್ನೂ, ಪತ್ನಿಯರ ಮೈಯಲ್ಲಿ ಮಾಂಗಲ್ಯ ಒಂದನ್ನು 
ಭರಣಗಳನ್ನೂ ಸರ್ವೋತ್ತಮರಾದ ವೇದವ್ಯಾಸರಲ್ಲಿ ಯತ್ತಿಜರಿಗೆ ವಿ 
ಭಾಗ ಮಾಡಿಕೊಡುವುದಕ್ಕಾಗಿ ಸಮರ್ಪಿಸಿದಂತೆ ತೋರಿಕೊಂಡರು. ಏ 
'ದವ್ಯಾಸರೂಪಿ ಹರಿಗೆ ವಿಭಾಗ ಮಾಡುವುದು ಇಷ್ಟತಾನೆ? ವಸ್ತುತಃ € 
ಬ್ಲಿಯತ್ತಿಜರಲ್ಲಿದ್ದುಎಲ್ಲಯತ್ತಿಜರ ಕರ್ಮವನ್ನೂಮಾಡುವವನಾದ್ದರಿಂರ 
ವನ್ನೂ ಮನಸ್ಸಿನಿಂದ ಅರ್ಪಿಸಿದರು. ಅವರು ಹೇಳಿದರು, "ಪ್ರಭುವೇ, 
ನದೇ. ನಾವೂ ನಿನ್ನವರೆ. ನಮ್ಮದು ಎಂದು ಏನೂ ಎಲ್ಲಿಯೂ ಇಲ್ಲ. ನಿ 
ಕಂತ್ರ. ಬೇರೆ ಯಾರೂ ಅಲ್ಲ. ನೀನೇ ಎಲ್ಲ ಕಡೆ ಯಾವಾಗ 
ಣಪೂರ್ಣನಾಗಿರುವೆ' ಹೀಗೆ ಹೇಳುತ್ತ ಚೇತನಗಳೊಂದಿಗೆ ದೇಹ, ಇ 
)ಣ, ಮನಸ್ಸುಗಳನ್ನೂ ಹರಿಗೆ ಅರ್ಪಿಸಿ ಸಂತುಷ್ಠರಾಗಿ ನಮಿಸಿದರು. 


-90- ಮಹಾಭಾರತ ಆಶ್ಚಮೇಧಿಕಪರ್ವ 


ಪ್ರತಿದಿನವೂ ಅಲ್ಲಿರಸಭರಿತವಾದ ಉತ್ತಮ ಅನ್ನದ ದೊಡ್ಡ ಬೆಟ್ಟಗಳು, ಭಕ್ಷ್ಯ 
ವಿಶೇಷಗಳು, ಜೇನು ಹಾಲು ತುಪ್ಪ ಮುಂತಾದವುಗಳಿಂದ ತುಂಬಿ ಹರಿಯುವ 
ನದಿಗಳು, ಪಾಯಸದ ಮಡುಹುಗಳು, ಪರಿಮಳದ್ರವ್ಯಯುಕ್ತವಾದ ದೇವಾದಿಯೋಗ್ಯ 
ಶ್ರೀಗಂಧಾದಿಗಳು ನಿರ್ಮಿತವಾದ ದೊಡ್ಡ ಬಾವಿಗಳು, ಯಥೇಷ್ಟಪಾನ- ಭೋಜನ 
ಯೋಗ್ಯ ಭೋಗವಸ್ತುಗಳಿಂದ ಕೂಡಿದ ಉತ್ತಮವೆನಿಸಿದ ಗಂಧಗಳು, ರಸ ಮುಂತಾದ 
ಸಮಸ್ತ ಭೋಗಗಳು, ಇವೆಲ್ಲವನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ಭೀಮಸೇನನು 
ಸಿದ್ಧಪಡಿಸಿದ್ದದು. ದೇವಲೋಕದಲ್ಲಿ ಹೇಗೋ ಹಾಗೆ ಆ ಯಾಗಶಾಲೆಯಲ್ಲಿ ಅವು 
ಮನೋಹರವಾಗಿ ಕಂಗೊಳಿಸಿದವು. 


ನೈತಾದೃಶಃ ಕಶ್ಚನ ಭೂತಪೂರ್ವೋ 

ಮಖೋ ವಿನಾ ರಾಮವಿರಿಂಚವಜ್ರಿಣಾಮ್‌ । 
ಮಖಾನಿತಿ ಪ್ರೋಚುರಲೇಷಲೋಕಾ 

ದೃಷ್ಟ್ವಾ ಮಖಂ ತಂ ಪುರುಷೋತ್ತಮೇರಿತಮ್‌ ॥ 


ಶ್ರೀಹರಿಯಿಂದ ನಡೆಸಲ್ಪಟ್ಟಆ ಯಜ್ಞವನ್ನುಕಂಡು ಎಲ್ಲರೂ ಹೇಳಿಕೊಂಡರು. 
"ಶ್ರೀರಾಮನ, ಚತುರ್ಮುಖನ, ಇಂದ್ರನ ಯಜ್ಞಗಳ ಹೊರತು ಇಂಥ ಯಜ್ಞ ಬೇರೆ 
ಯಾವುದೂ ಹಿಂದೆ ನಡೆದಿರಲಿಲ್ಲ. 


ಸ ಏವಮದ್ದಾ ಹರಿದೈವತಃ ಕ್ರತುಃ 
ಪಂಚಾಶ್ಚಮೇಧಾತ್ಮಕ ಉಚ್ಛಕಲ್ಪಃ | 

ದಿನೇ ದಿನೇ ಸ ಕ್ಟರ್ದಗುಣೋ ಬಭೂವ 
ಮುದಾವಹೋ ವತ್ತರಪಂಚಕತ್ರಯಮ್‌ ॥ 


ದಿನೇ ದಿನೇ ಹೆಚ್ಚುಹೆಚ್ಚುಗುಣಗಳಿಂದ ಕೂಡಿ, ಉತ್ತಮ ಕಲ್ಪದ ಐದು ಅಶ್ವಮೇಧ 
ರೂಪವಾಗಿ ಹದಿನೈದು ವರ್ಷಪರ್ಯಂತ ಆ ವಿಷ್ಣು ದೇವತಾಕವಾದ ಯಜ್ಞ ಚೆನ್ನಾಗಿ 
ಸಂತೋಷದಾಯಕವಾಗಿ ನಡೆಯಿತು. 


ಯಜ್ಞಾವಸಾನೇ ನಿಖಿಲಾಶ್ಚ ಪಾಂಡವಾಃ 
ಕೃಷ್ಣಾ ಚ ಪೃಥ್ಚೀಮಖಲಾಂ ಸವಿತ್ತಾಮ್‌ । 


ಅನುಗೀತಾಪರ್ವ -91- 


ಮಾಂಗಲ್ಯಮಾತ್ರಂ ದಯಿತಾಶರೀರೇ 
ನಿಧಾಯ ಸರ್ವಾಭರಣಾನಿ ಚೈವ ॥ 


ಸಮರ್ಪಯಾಮಾಸುರಜೇ ವರೇಣ್ಯೇ 

ವ್ಯಾಸೇ ವಿಭಾಗಾಯ ಯಥೋಕ್ತಮೃತ್ತಿಜಾಮ್‌ | 
ಪ್ರಿಯೋ ವಿಭಾಗೋ ಯದಮುಷ್ಯ ವಿಷ್ಣೋ- 

ರತೋ ವಿಭಾಗಾರ್ಥಮಿವಾರ್ಪಯಂಸ್ತೇ ॥ 


ಹೃದಾ 


ಸಮಸ್ತಂ ಹರಯೇತರ್ಪಿತಂ ತೈಃ 
ಸ ಹಿ ದ್ವಿಜಸ್ನೋರಪಿ ಸಮಸ್ತಕರ್ತಾ । 
ದೇಹೇಂದ್ರಿಯಪ್ರಾಣಮನಾಂಸಿ ಚೇತನೈ: 


ಸಹೈವ ತಸ್ಮಾ ಅತಿಸೃಜ್ಯ ನೇಮು: ॥॥ 


ತ್ದದೀಯಮೇತನ್ನಿಖಿಲಂ ವಯಂ ಚ 
ನಾಸ್ಕಸ್ಥದೀಯಂ ಕ್ವ ಚ ಕಿಂಚಿನೇಶ । 
ಸ್ವತಂತ್ರ ಏಕೋತಸಿ ನ ಶಶ್ಚಿದನ್ಯಃ 
ಸರ್ವತ್ರ ಪೂರ್ಣೋಶಸಿ ಸದೇತಿ ಹೃಷ್ಟಾ ॥ 


ಯಾಗದ ಕೊನೆಯಲ್ಲಿಎಲ್ಲಪಾಂಡವರೂ ದ್ರೌಪದಿಯೂ ಕೋಶ ಸಮೇತವಾಗಿ 
ಸಮಸ್ತ ಪೃಥಿವಿಯನ್ನೂ, ಪತ್ನಿಯರ ಮೈಯಲ್ಲಿ ಮಾಂಗಲ್ಯ ಒಂದನ್ನುಳಿದು ಎಲ್ಲ 
ಆಭರಣಗಳನ್ನೂ ಸರ್ವೋತ್ತಮರಾದ ವೇದವ್ಯಾಸರಲ್ಲಿ ಯತ್ತಿಜರಿಗೆ ವಿಧ್ಯುಕ್ತವಾಗಿ 
ವಿಭಾಗ ಮಾಡಿಕೊಡುವುದಕ್ಕಾಗಿ ಸಮರ್ಪಿಸಿದಂತೆ ತೋರಿಕೊಂಡರು. ಏಕೆಂದರೆ ಈ 
ವೇದವ್ಯಾಸರೂಪಿ ಹರಿಗೆ ವಿಭಾಗ ಮಾಡುವುದು ಇಷ್ಟತಾನೆ? ವಸ್ತುತಃ ಆ ಹರಿಯೇ 
ಎಲ್ಲಯತ್ತಿಜರಲ್ಲಿದ್ದುಎಲ್ಲಯತ್ತಿಜರ ಕರ್ಮವನ್ನೂ ಮಾಡುವವನಾದ್ದರಿಂದ ಅವನಿಗೇ 
ಎಲ್ಲವನ್ನೂ ಮನಸ್ಸಿನಿಂದ ಅರ್ಪಿಸಿದರು. ಅವರು ಹೇಳಿದರು, "ಪ್ರಭುವೇ, ಇದೆಲ್ಲವೂ 
ನಿನ್ನದೇ. ನಾವೂ ನಿನ್ನವರೆ. ನಮ್ಮದು ಎಂದು ಏನೂ ಎಲ್ಲಿಯೂ ಇಲ್ಲ. ನೀನೊಬ್ಬನೇ 
ಸ್ವತಂತ್ರ. ಬೇರೆ ಯಾರೂ ಅಲ್ಲ. ನೀನೇ ಎಲ್ಲ ಕಡೆ ಯಾವಾಗಲೂ ಸಕಲ 
ಗುಣಪೂರ್ಣನಾಗಿರುವೆ' ಹೀಗೆ ಹೇಳುತ್ತ ಚೇತನಗಳೊಂದಿಗೆ ದೇಹ, ಇಂದ್ರಿಯ, 
ಪ್ರಾಣ, ಮನಸ್ಸುಗಳನ್ನೂ ಹರಿಗೆ ಅರ್ಪಿಸಿ ಸಂತುಷ್ಟರಾಗಿ ನಮಿಸಿದರು. 


-92- ಮಹಾಭಾರತ ಆಶ್ಚಮೇಧಿಕಪರ್ವ 


ತತೋ ವಿಭಕ್ತೇ ಮುನಯೋತವದಂಸ್ಟೇ 
ಪ್ರತ್ಯರಪ್ಪಯಾಮೋ ವಯಮೇಷು ರಾಜ್ಯಮ್‌ । 

ಪೂರ್ಣಾ ಹಿರಣ್ಯೇನ ವಯಂ ಧರಾಯಾಃ 
ಪ್ರಪಾಲನೇ ಯೋಗ್ಯತಮಾ ಇಮೇ ಹಿ ॥ 


ಯತ್ತಿಜರಿಗೆ ದಕ್ಷಿಣೆಯನ್ನು ವಿಭಾಗ ಮಾಡಿದಾಗ ಅವರು ಹೇಳಿದರು: ನಾವು 
ರಾಜ್ಯವನ್ನು ಪಾಂಡವರಿಗೇ ಹಿಂತಿರುಗಿ ಕೊಡುತ್ತೇವೆ. ಏಕೆಂದರೆ ಭೂಮಿಯನ್ನು 
ಆಳುವುದಕ್ಕೆ ಅವರೇ ಯೋಗ್ಯರು. ನಾವು ಸುವರ್ಣದಿಂದಲೇ ತೃಪ್ತರಾಗಿದ್ದೇವೆ. 


ಪಾರ್ಥಾಃ ಸಭಾರ್ಯಾಃ ದ್ವಿಜವಾಕ್ಯಮೇತ- 
ನಿಶಮ್ಯ ಕೃಷ್ಣಾಯ ಪುನಃ ಪ್ರಣಮ್ಯ ಟ 
ಊಚುಸ್ತಪೋ ನೋತಸ್ತು ವನೇ5ರ್ಪಯಿತ್ವಾ 
ರಾಜ್ಯಂ ಮಖಾಂತೇ ತ್ಹಯಿ ಧರ್ಮಲಬ್ಧಮ್‌ ॥ 


ಸಪತ್ನೀಕರಾದ ಪಾಂಡವರು ಮುನಿಗಳ ಈ ಮಾತನ್ನು ಕೇಳಿ ವೇದವ್ಯಾಸರಿಗೆ 
ಪುನಃ ನಮಿಸಿ ಹೇಳಿದರು- ನಾವು ಧರ್ಮದಿಂದ ಗಳಿಸಿದ ಈ ರಾಜ್ಯವನ್ನುಯಾಗದ 
ಕೊನೆಯಲ್ಲಿನಿಮಗೇ ಅರ್ಪಿಸಿ ಕಾಡಿಗೇ ಹೋಗುವೆವು. ನಮಗೆ ಆ ಕಾಡಿನಲ್ಲಿತಪಸ್ಸೇ 
ಇರಲಿ'. 


ಇತೀರಿತಃ ಪ್ರಾಹ ಸ ಬಾದರಾಯಣೋ 
ಮುನೀಶ್ರದೈರಪ್ಯನುಯಾಚಿತಃ ಪ್ರಭುಃ | 

ಹಿರಣ್ಯಮೇವ ಸ್ವಮಿದಂ ಮುನೀನಾಂ 
ಮದಾಜ್ಞಯಾ ಭುಗ್ಗ್ಯಃ ಮಶೇಷರಾಜ್ಯಮ್‌ ॥ 


ಪಾಂಡವರು ಹೀಗೆ ಹೇಳಿದಾಗ ಪ್ರಭು ಬಾದರಾಯಣರು ಮುನೀಶ್ರರರಿಂದ 
ಪ್ರಾರ್ಥಿತರಾಗಿ ನುಡಿದರು: "ಮುನಿಗಳಿಗೆ ಈ ಸುವರ್ಣ ಸಂಪತ್ತೇ ಇರಲಿ. 
ನನ್ನಾಜ್ಞೆಯಿಂದ ನೀವೇ ಸಮಸ್ತ ರಾಜ್ಯವನ್ನು ಭೋಗಿಸಿರಿ'. 


ಸಮರ್ಪಿತಂ ಮೇ ಫಲವಚ್ಚ ತತ್‌ ಸ್ಯಾತ್‌ 
ಪುನರ್ಗಹೋ ನೈವ ಚ ದೋಷಕಾರೀ । 


ಅನುಗೀತಾಪರ್ವ -93- 


ಪಿತಾಮಹೋsಹಂ ಭವತಾಂ ವಿಶೇಷತೋ 
ಗುರುಃ ಪತಿಶ್ಚವ ತತೋ ಮದರ್ಹಥ ॥ 


ಆಗ ನನಗೆ ನೀವು ಎಲ್ಲವನ್ನೂ ಸಮರ್ಪಿಸಿದುದು ಸಫಲವಾಗುವುದು. ಒಮ್ಮೆ 
ಸಮರ್ಪಿಸಿದ್ದನ್ನು ಪುನಃ ತಮಗಾಗಿ ಸ್ವೀಕರಿಸಿದರೂ ನಿಮಗೆ ಅದು ದತ್ತಾಪಹಾರ 
ದೋಷಕ್ಕೆ ಕಾರಣವಾಗದು. ಏಕೆಂದರೆ ನಾನು ನಿಮಗೆ ತಾತ. ವಿಶೇಷವಾಗಿ ಗುರು 
ಮತ್ತು ಸ್ವಾಮಿ. ಅದರಿಂದ ನೀವು ನನ್ನಿಂದ ರಾಜ್ಯವನ್ನುಪಡೆಯಲು ಅರ್ಹರಾಗಿರುವಿರಿ. 


ಇತೀರಿತಾಸ್ತೇ ಪ್ರತಿಪದ್ಯ ರಾಜ್ಯಂ 
ದದುರ್ಹಿರಣ್ಯಂ ನಿಖಲಂ ಚ ತಸ್ಥೆ ಳೆ! 

ವಿಭಜ್ಯ ವಿಪ್ರಾನ್‌ ಸ ನಿಜಂ ತು ಭಾಗ- 
ಮದಾತ್‌ ಪೃಥಾಯೈ ನಿಖಲಂ ಪ್ರಸನ್ನಃ ॥ 


ವೇದವ್ಯಾಸರು ಹೀಗೆ ಹೇಳಿದಾಗ ಪಾಂಡವರು ರಾಜ್ಯವನ್ನು ಸ್ವೀಕರಿಸಿ ಎಲ್ಲ 
ಸುವರ್ಣವನ್ನು ಅವರಿಗೆ ನೀಡಿದರು. ಅವರು ಅದನ್ನು ಯತ್ತಿಜರಿಗೆ ಹಂಚಿದರು. 
ವೇದವ್ಯಾಸರು ತಮಗೆ ಸಂದ ಭಾಗವೆಲ್ಲವನ್ನೂ ಪ್ರಸನ್ನರಾಗಿ ಕುಂತಿಗೆ ಕೊಟ್ಟರು. 


ಸಭಾರ್ಯಕಾಣಾಂ ವರರತ್ನಭೂಷಣಾ- 

ನೃಶೇಷತಃ ಪುತ್ರಭುವಾಂ ಪ್ರದಾಯ । 
ಪೃಥಕ್‌ಪೃಥಗ್‌ ಯೋಗ್ಯವರಾನಥೈೆಭ್ಯಃ 

ಪ್ರಾದಾತ್‌ ಪ್ರಭುಸ್ತೇ ಮುದಿತಾಃ ಪ್ರಣೇಮುಃ ॥ 


ಪ್ರಭು ವೇದವ್ಯಾಸರು ಪಾಂಡವರಿಗೂ ಅವರ ಪತ್ನಿಯರಿಗೂ ಎಲ್ಲ ಉತ್ತಮ 
ರತ್ನಾಭರಣಗಳನ್ನು ಕೊಟ್ಟು ಪ್ರತ್ಯೇಕ ಪ್ರತ್ಯೇಕವಾಗಿ ಅವರಿಗೆ ಯೋಗ್ಯವಾದ ವರಗಳನ್ನು 
ನೀಡಿದರು. ಸಂತುಷ್ಠರಾದ ಪಾಂಡವರು ವ್ಯಾಸರನ್ನು ನಮಿಸಿದರು. 


ತದ್ಯಜ್ಞಪಂಚಕಮಜಸ್ವಿಗುಣಾಂ ಸ ಏಭ್ಯಃ 

ಸದ್ದಕ್ಷಿಣಾಂ ಕ್ರತುಪತಿರ್ನಿಖಲಾಮವಾಷ್ಯ । 
ಚಕ್ರೇ5ಶ್ಚಮೇಧತ್ರಯಮೇಕಮೇಕಂ 

ತೇಷಾಂ ಹರಿರ್ಬಹುಸುವರ್ಣಕನಾಮಧೇಯಮ್‌ ॥। 


-94- ಮಹಾಭಾರತ ಆಶಮೇಧಿಕಪರ್ವ 


ಯಜ್ಞೇಶರರಾದ ವೇದವ್ಯಾಸರು "ಬಹುಸುವರ್ಣಕ' ನಾಮಕವಾದ ಐದು 
ಯಜ್ಞಗಳನ್ನೂ, ಅವುಗಳಿಂದ ಮೂರುಪಾಲು ಉತ್ತಮ ದಕ್ಷಿಣೆಯನ್ನೂ ಪಡೆದು, 
ಅವುಗಳನ್ನು ಒಂದೊಂದನ್ನೂ ಮೂರು ಅಶ್ಚಮೇಧಗಳಾಗುವಂತೆ ಮಾಡಿದರು. 


XK 
ಎಂಬತ್ತೇಳನೆಯ ಅಧ್ಯಾಯ 
ಅಶ್ವಮೇಧ ಯಾಗದ ಸಂದಿಗ್ದಿಯ ವರ್ಣನೆ. 
ವೈಶಂಪಾಯನಃ 
ತಸ್ಮಿನ್‌ ಯಜ್ಞೇ ಪ್ರವೃತ್ತೇ ತು ವಾಗ್ಠಿನೋ ಹೇತುವಾದಿನಃ । 
ಹೇತುವಾದಾನ್‌ ಬಹೂನ್‌ ಪ್ರಾಹುಃ ಪರಸ್ಪರಜಿಗೀಷವಃ 11೧ 


ವೈಶಂಪಾಯನ- ಯುಧಿಷ್ಠಿರನ ಮಹಾಯಜ್ಞವನ್ನು ಆರಂಭಿಸಲು ಬಂದಿರುವ 
ವಾಗ್ಠಿಗಳಾದ ಹೇತುವಾದಿಗಳು ಎದುರಾಳಿಗಳನ್ನು ಜಯಿಸುವ ದೃಷ್ಟಿಯಿಂದ ಅನೇಕ 
ರೀತಿಯಾದ ಯುಕ್ತಿಬದ್ಧವಾದ ವಾದಗಳನ್ನು ಹೇಳುತ್ತಿದ್ದರು. 


ದದೃಶುಸ್ತಂ ನೃಪತಯೋ ಯಜ್ಞಸ್ಯ ವಿಧಿಮುತ್ತಮಮ್‌ । 
ದೇವೇಂದ್ರಸ್ಕ್ಯೇವ ವಿಹಿತಂ ಭೀಮೇನ ಕುರುನಂದನ 11೨ 


ಯಜ್ಞ ಸಮಾರಂಭದಲ್ಲಿ ಭಾಗವಹಿಸಲು ಆಗಮಿಸಿದ್ದ ರಾಜರೆಲ್ಲರೂ 
ಭೀಮಸೇನನಿಂದ ನಿರ್ಮಿತವಾಗಿದ್ದ ಯಜ್ಞಶಾಲೆಯ ಸೌಂದರ್ಯವನ್ನು ಇಂದ್ರನ 
ಯಜ್ಞಶಾಲೆಗೆ ಸದೃಶವನ್ನಾಗಿ ನೋಡಿದರು. ಉತ್ತಮವಾದ ವಿಧಿ-ವಿಧಾನಗಳಿಂದ ಆ 
ಯಜ್ಞವು ಕೂಡಿತ್ತು. 


ದದೃಶುಸ್ತೋರಣಾನ್ಯತ್ರ ಶಾತಕುಂಭಮಯಾನಿ ತೇ । 
ಶಯ್ಯಾಸನವಿಹಾರಾಂಶ್ಚ ಸುಬಹೂನ್‌ ರತ್ನಭೂಷಿತಾನ್‌ 11೩.1 


ಆ ಯಜ್ಞಶಾಲೆಯ ಸುತ್ತಲೂ ಬಂಗಾರಮಯವಾದ ತೋರಣಗಳು 
ಹಾರಾಡುತ್ತಿದ್ದವು. ಹಂಸತೂಲಿಕಾತಲ್ಪಗಳನ್ನೂ ಕ ರತ್ತಖಚಿತವಾದ ಸಿಂಹಾಸನಗಳನ್ನೂ , 
ರಮಣೀಯವಾದ ವಿಹಾರಸ್ಥಾನಗಳನ್ನೂ ಅನೇಕ ರತ್ನರಾಶಿಗಳನ್ನೂ ಆಗಮಿಸಿರುವ 
ರಾಜರೆಲ್ಲರೂ ನೋಡುತ್ತಿದ್ದರು. 


ಅನುಗೀತಾಪರ್ವ -95- 


ಘಟಾನ್‌ ಪಾತ್ರೀಃ ಕಟಾಹಾನಿ ಕಲಶಾನ್‌ ವರ್ಧಮಾನಕಾನ್‌ । 
ನ ತೇ ಕಿಂಚಿದಸೌವರ್ಣಮಪಶ್ಯಂಸ್ತತ್ರ ಪಾರ್ಥಿವಾಃ Tal 


ಕೊಡಗಳು, ಪಾತ್ರೆಗಳು, ಕಡಾಯಿಗಳು, ಕಲಶಗಳು, ಶರಾವಗಳು (ಮೊರಗಳು), 
ದೊಡ್ಡದೊಡ್ಡ ಆಕಾರದಿಂದ ಕೂಡಿದವಾಗಿದ್ದವು. ಈ ಯಾವ ಪದಾರ್ಥಗಳೂ ಚಿನ್ನ 
ಬಿಟ್ಟು ಬೇರೆ ಪದಾರ್ಥಗಳಿಂದ ರಚಿಸಿದವಾಗಿರಲಿಲ್ಲ. ಇಂತಹ ಪದಾರ್ಥಗಳನ್ನು 
ಕಂಡು ರಾಜರೆಲ್ಲರೂ ಆಶ್ಚರ್ಯಚಕಿತರಾದರು. 


ಯೂಪಾಂಶ್ಚ ಶಾಸ್ತ್ರವಿಹಿತಾನ್‌ ತಾರವಾನ್‌ ಹೇಮಭೂಷಿತಾನ್‌ । 
ಉಪಕ್ಸೃಪ್ತಾನ್‌ ಯಥಾಕಾಲಂ ವಿಧಿವದ್‌ ಭೂರಿವರ್ಚಸಃ 11೫1! 


ಆ ಯಜ್ಞದ ಮಂಟಪದಲ್ಲಿಖದಿರ ಮೊದಲಾದ ಮರಗಳಿಂದ ಶಾಸ್ತ್ರಬದ್ಧವಾಗಿ 
ನಿರ್ಮಿತವಾದ ಬಂಗಾರದಿಂದ ಅಲಂಕೃತವಾದ ಯೂಪಗಳು ಇದ್ದವು. ಯಜ್ಞಕ್ಕೆ 
ಸಂಬಂಧಪಟ್ಟಯೂಪವೇ ಮೊದಲಾದ ಸಲಕರಣೆಗಳು ಯಾವ ಯಾವ ಮರಗಳಿಂದ, 
ಯಾವ ಯಾವ ಕಾಲದಲ್ಲಿವಿಧಿಬದ್ಧವಾಗಿ ನಿರ್ಮಿಸಬೇಕೋ ಆ ಕ್ರಮಕ್ಕನುಗುಣವಾಗಿ 
ನಿರ್ಮಿಸಲ್ಪಟ್ಟಿದ್ದವು. ಅಂತಹ ಯೂಪಸ್ತಂಭಗಳನ್ನು ಶ್ರೇಷ್ಠರಾದ ರಾಜರು ಕಂಡು 
ವಿಸ್ಥಿತರಾದರು. 


ಸ್ಥಲಜಾ ಜಲಜಾ ಯೇ ಚ ಪಶವೋ ಯೇ ಚ ಸಂಭೃತಾಃ । 
ಸರ್ವಾನೇವ ಸಮಾನೀತಾನ್‌ ತಾನಪಶ್ಯಂತ ಭೂಮಿಪಾಃ 11೬1! 


ಭೂಮಿಯ ಮೇಲೆ ಸಂಚರಿಸುವ, ನೀರಿನಲ್ಲಿ ಸಂಚರಿಸುವ ಯಾವ ಯಾವ 
ಪ್ರಾಣಿಗಳಿವೆಯೋ ಆ ಎಲ್ಲಪ್ರಾಣಿಗಳನ್ನು ಅಲ್ಲಿಗೆ ಕರೆದು ತಂದಿದ್ದರು. ಅವುಗಳನ್ನು 
ಆಶ್ಚರ್ಯದಿಂದ ರಾಜರು ನೋಡಿದರು. 

ಗಾಶ್ಚೈವ ಮಹಿಷೀಶ್ಚೈವ ತಥಾ ವೃದ್ಧಸ್ತಿಯೋತಪಿ ಚ । | 

ಔದಕಾನಿ ಚ ಸತ್ವಾನಿ ಶ್ಲಾಪದಾನಿ ವಯಾಂಸಿ ಚ 11೭1 


ಜರಾಯುಜಾನ್ಯಂಡಜಾನಿ ಸ್ವೇದಜಾನ್ಯುದ್ಧಿಜಾನಿ ಚ!। 
ಪರ್ವತಾನುಪವನ್ಯಾನಿ ಭೂತಾನಿ ದದೃ್ಭಶುಶ್ಚ ತೇ 11೮1 


-96- ಮಹಾಭಾರತ ಆಶ್ಚಮೇಧಿಕಪರ್ವ 


ಹಸುಗಳು, ಎಮ್ಮೆಗಳು, ವೃದ್ಧಸ್ತ್ರೀಯರು, ಜಲಚರ ಪ್ರಾಣಿಗಳು, ಮಾಂಸಾಹಾರಿ 
ಪ್ರಾಣಿಗಳು, ಪಕ್ಷಿಗಳು, ಜರಾಯುಜ, ಸ್ಟೇದಜ, ಅಂಡಜ, ಉದ್ದಿಜ ಎಂಬ ನಾಲ್ಕು 
ಪ್ರಕಾರವಾದ ಪ್ರಾಣಿಗಳು, ಪರ್ವತಜೀವಿಗಳಾದ ಪ್ರಾಣಿಗಳು, ಸಮುದ್ರತೀರದಲ್ಲಿ 
ವಾಸಿಸುವ ಪ್ರಾಣಿಗಳು - ಈ ಎಲ್ಲಪ್ರಾಣಿಗಳನ್ನು ಯಜ್ಞವನ್ನುವೀಕ್ಷಿಸುವ ದೃಷ್ಟಿಯಿಂದ 
ಆಗಮಿಸಿದ ರಾಜರು ಆ ಪರಿಸರದಲ್ಲಿಕಂಡರು. 


ಸರ್ವೇ ರಾಜನ್‌ ಯಥಾನ್ಯಾಯಮಾನೀತಾ ನೃಪಶಾಸನಾತ್‌ Tal 


ಜನಮೇಜಯ ರಾಜನೇ, ಯುಧಿಷ್ಠಿರನ ಆದೇಶದಂತೆ ಎಲ್ಲರೀತಿಯಾದ ಜಗತ್ತಿನ 
ಪದಾರ್ಥಗಳು ಬೃತ್ಯರಿಂದ ಅಲ್ಲಿತರಲ್ಪಟ್ಟಿದ್ದವು. 


ಏವಂ ಪ್ರಮುದಿತಂ ಸರ್ವಂ ಪಶುಗೋಧನಧಾನ್ಯತಃ I 
ಯಜ್ಞವಾಟಂ ನೃಪಾ ದೃಷ್ಟ್ವಾ ಪರಂ ವಿಸ್ಮಯಮಾಗಮನ್‌ 11೧೦॥! 


ಈ ರೀತಿಯಾಗಿ ಪಶು, ಗೋವು, ಧನ, ಧಾನ್ಯಗಳಿಂದ ಯಜ್ಞಮಂಟಪವು 
ಸಮೃದ್ಧಿಯಿಂದ ತುಂಬಿತ್ತು. ಇಂತಹ ಎಲ್ಲಿಯೂ ಕಾಣದ, ಪರಮಾದ್ದುತ 
ಪದಾರ್ಥಗಳಿಂದ ಕೂಡಿದ ಪರಿಸರವನ್ನು ಕಂಡು ಸಮಸ್ತರಾಜರು 
ಆಶ್ಚರ್ಯಚಕಿತರಾದರು. 


ಅನಿಶಂ ದೀಯತೇ ಚ ಸ್ಥ ತತ್ರ ಭೋಜ್ಯಂ ಪೃಥಗ್ವಿಧಮ್‌ I 
ಬ್ರಾಹ್ಮಣಾನಾಂ ವಿಶಾಂ ಚೈವ ಬಹುನಿಷ್ಠಾನಮೃದ್ಧಿಮತ್‌ Teel 


ಬಗೆ ಬಗೆಯಾದ ಭೋಜ್ಯಗಳಿಂದ ಕೂಡಿದ ಅನ್ನವನ್ನು ನಿರಂತರವೂ ಅಲ್ಲಿ 
ಬಂದವರಿಗೆಲ್ಲದಾನ ಮಾಡುತ್ತಿದ್ದರು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಹೀಗೆ 
ಎಲ್ಲರಿಗೂ ಮೃಷ್ಟಾನ್ನ ಭೋಜನದ ವ್ಯವಸ್ಥೆಯು ಸಮೃದ್ಧವಾಗಿತ್ತು. ಅನ್ನದ ಸುತ್ತಲೂ 
ತೊವ್ವೆ ಬಗೆ ಬಗೆಯ ಶಾಕಪದಾರ್ಥಗಳಿಂದ ನಿರ್ಮಿತವಾದ ಪದಾರ್ಥಗಳು ಅತ್ಯಂತ 
ಶ್ರದ್ಧೆಯಿಂದ ರಚಿಸಲ್ಪಟ್ಟಿದ್ದವು. 


ಪೂರ್ಣೇ ಶತಸಹಸ್ರೇ ತು ವಿಪ್ರಾಣಾಂ ತತ್ರ ಭುಂಜತಾಮ್‌ ।ಟ 
ದುಂದುಭಿರ್ಮೇಘನಿರ್ಫೋಷೋ ಮುಹುರ್ಮುಹುರತಾಡ್ಯತ 11೧೨॥ 


ಅನುಗೀತಾಪರ್ವ 9 
ಒಂದು ಬಾರಿಗೆ ಲಕ್ಷಜನ ಬ್ರಾಹ್ಮಣರ ಊಟವಾದ ಕೂಡಲೇ ಮೇಘಗರ್ಜನೆಗೆ 


ಸದೃಶವಾದ ಶಬ್ದವುಳ್ಳ ದುಂದುಭಿಗಳನ್ನು ಬಾರಿಸುತ್ತಿದ್ದರು. 


ವಿನನಾದಾಸಕೃತ್‌ ಸೋsಥ ದಿವಸೇ ದಿವಸೇ ತಥಾ । 
ಏವಂ ಸ ವವೃತೇ ಯಜ್ಞೋ ಧರ್ಮರಾಜಸ್ಯ ಧೀಮತಃ HOA 


ದಿನಗಳು ಉರುಳಿದಂತೆ ಅಂತಹ ಲಕ್ಷ ಬ್ರಾಹ್ಮಣರ ಭೋಜನವನ್ನು ಸೂಚಿಸುವ 


ದುಂದುಭಿಶಬ್ದಗಳು ಹೆಜ್ಜೆ ಹೆಜ್ಜೆಗೂ ಕೇಳಿಸುತ್ತಲೇ ಇದ್ದವು. ಧರ್ಮರಾಜನ 
ಅಶ್ಚಮೇಧಯಾಗವು ಪ್ರತಿದಿವಸವೂ ಇಂತಹ ಸಮೃದ್ಧಿಯಿಂದ ನಡೆಯುತ್ತಿತ್ತು. 


ಅನ್ನಸ್ಯ ಸುಬಹೂನ್‌ ರಾಜನ್ನುತ್ತರ್ಗಾನ್‌ ಪರ್ವತೋಪಮಾನ್‌ । 
ದಧಿಕುಲ್ಯಾಶ್ಚ ದದೃಶುಃ ಸರ್ಪಿಷಶ್ಚ ಹ್ರದಾಂಜನಾಃ 11೧೪।। 


ಪ್ರತಿದಿವಸವೂ ಪರ್ವತದಂತೆ ಅನೇಕ ಅನ್ನದ ರಾಶಿಗಳನ್ನು ಪೇರಿಸುತ್ತಿದ್ದರು. 
ಮೊಸರಿನ ಕಾಲುವೆಗಳನ್ನು, ತುಪ್ಪದ ಕೊಳಗಗಳನ್ನು ರಾಜರು ನೋಡಿದರು. 


ಜಂಬೂದಿರ್ಯಿಪೋ ಹಿ ಸಕಲೋ ನಾನಾಜಾನಪದೋ ಜನಃ । 


ರಾಜನ್ನದೃಶ್ಯತೈಕಸ್ಟೋ ರಾಜ್ಞಸ್ತಸ್ಯ ಮಹಾಕ್ರತೌ 11೧೫1 


ಧರ್ಮರಾಜನ ಯಜ್ಞದಲ್ಲಿನಾನಾ ದೇಶಗಳಿಂದ ಜನರು ಬರುವುದನ್ನುನೋಡಿದರೆ 
ಜಂಬೂದಿರ್ಯಿಪವೆಲ್ಲವೂ ಒಂದೇ ಜಾಗದಲ್ಲಿಸೇರಿರುವಂತೆ ಕಾಣಿಸುತ್ತಿತ್ತು. 


ತತ್ರ ಜಾತಿಸಹಸ್ರಾಣಿ ಪುರುಷಾಣಾಂ ತತಸ್ತತಃ । 

ಗೃಹೀತ್ವಾ ಧನಮಾಜಗ್ಗುರ್ಬಹೂನಿ ಭರತರ್ಷಭ HO೬I 

ಆ ಯಜ್ಞದ ಪರಿಸರದಲ್ಲಿ ಸಾವಿರಾರು ಜಾತಿಯ ಪುರುಷರು ಸಮೃದ್ಧವಾದ 
ಐಶ್ತರ್ಯಗಳೊಡನೆ ಅಲ್ಲಿಗೆ ಆಗಮಿಸಿದ್ದರು. 

ರಾಜಾನಃ ಸ್ರಗ್ಡಿಣಶ್ವಾಪಿ ಸುಮೃಷ್ಟಮಣಿಕುಂಡಲಾಃ । 

ಪರ್ಯವೇಷತ್‌ ದ್ವಿಜಾಗ್ರ್ಯಾಂಸ್ತಾನ್‌ ಶತಶೋಠಥ ಸಹಸ್ರಶಃ 11೧೭! 


ಪ್ರತಿಯೊಬ್ಬ ರಾಜರೂ ಬಂಗಾರದಿಂದ ನಿರ್ಮಿತವಾದ, ಶ್ರೇಷ್ಠ ಮಣಿಗಳಿಂದ 
ವಿರಾಜಮಾನವಾದ ಹಾರಗಳನ್ನೂ ; ಕುಂಡಲಗಳನ್ನೂ ಹಾಕಿಕೊಂಡು ಶೋಭಿಸುತ್ತಿದ್ದರು. 


-98- ಮಹಾಭಾರತ ಆಶ್ರಮೇಧಿಕಪರ್ವ 


ಆ ರಾಜರು ಅಲ್ಲಿರುವ ಸಾವಿರಾರು ವಿಪ್ರರಿಗೆ ಸ್ವಯಂ ತಾವೇ ಊಟವನ್ನು 
ಬಡಿಸುತ್ತಿದ್ದರು. 
ವಿವಿಧಾನ್ಯನ್ನಪಾನಾನಿ ಪುರುಷಾ ಯೇ5ನುಯಾಯಿನಃ । 
ತೇಷಾಂ ನೃಪೋಪಭೋಗ್ಯಾನಿ ಬ್ರಾಹ್ಮಣಾನಾಂ ದದುಃ ಸ್ಮಹ ॥೧೮॥ 
ಬಗೆಬಗೆಯಾದ ಅನ್ನ , ಪಾಯಸ, ಪಾನೀಯ ಮೊದಲಾದವುಗಳನ್ನು ಈ ರಾಜರ 
ಸೇವಕರು ಬ್ರಾಹ್ಮಣರಿಗೆ ದಾನ ಮಾಡುತ್ತಿದ್ದರು. ಶ್ರೇಷ್ಠ ರಾಜರು ಸ್ವೀಕರಿಸುವ 
ಆಹಾರಗಳೆಲ್ಲವೂ ಎಲ್ಲರಿಗೂ ದಾನ ಮಾಡಲ್ಪಟ್ಟವು. 
1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ವಮೇಧಿಕಪರ್ವಣಿ ಅನ್ನಾದಿಪರಿವೇಷಣಂ ನಾಮ ಸಪ್ತಾಶೀತಿತಮೋನಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ಎಂಬತ್ತೇಳನೆಯ ಅಧ್ಯಾಯ ಮುಗಿಯಿತು. 
LR Ss 


ಎಂಬತ್ತೆಂಟನೆಯ ಅಧ್ಯಾಯ 


ಕೃಷ್ಣನು ಬಲರಾಮಾದಿಗಳಿಂದ ಸಹಿತನಾಗಿ ಯುಧಿಷ್ಠಿರನ ಅಶ್ವಮೇಧ ಯಾಗಕ್ಕಾಗಿ 
ಹಸ್ತಿನಾವತಿಯನ್ನು ಕುರಿತು ಆಗಮಿಸಿದುದು. ಯುಧಿಷ್ಠಿರನು ನಾನಾ ದೇಶಗಳಿಂದ 
ಬರುತ್ತಿರುವ ರಾಜರನ್ನು ಯಥೋಚಿತವಾಗಿ ಸತ್ಮರಿಸುವಂತೆ ಮಣಲೂರಿನಿಂದ ಬರುವ 
ಬಭ್ರುವಾಹನನಿಗೆ, ಸನ್ಮಾನ ಮಾಡುವಂತೆ ಭೀಮಸೇನನಿಗೆ ಆದೇಶವನ್ನಿತ್ತುದು. 


ವೈಶಂಪಾಯನಃ 
ಸಮಾಗತಾನ್‌ ವೇದವಿದೋ ರಾಜ್ಞಶ್ಚ ಪೃಥಿವೀಶ್ಚರಾನ್‌ I 
ದೃಷ್ಟ್ವಾ ಯುಧಿಷ್ಠಿರೋ ರಾಜಾ ಭೀಮಸೇನಮಥಾಬ್ರವೀತ್‌ ell 
ವೈಶಂಪಾಯನ- ಆಗಮಿಸುತ್ತಿರುವ ಬ್ರಾಹ್ಮಣರನ್ನೂ, ಪೃಥಿವೀಶ್ಚರರಾದ 
ರಾಜರನ್ನೂ ರಾಜನಾದ ಯುಧಿಷ್ಠಿರನು ನೋಡುತ್ತಾ ಭೀಮಸೇನನಿಗೆ ಇಂತು 
ನುಡಿದನು. | 
| ಯುಧಿಷ್ಠಿರಃ 
ಉಪಯಾತಾ ನರವ್ಯಾಘ್ರಾ ಯ ಇಮೇ ಜಗತೀಶ್ನರಾಃ 1 
ಏತೇಷಾಂ ಕ್ರಿಯತಾಂ ಪೂಜಾ ಪೂಜಾರ್ಹಾ ಹಿ ನರೇಶ್ವರಾಃ 11೨11 


ಅನುಗೀತಾಪರ್ವ -99- 


ಯುಧಿಷ್ಠಿರ- ಭೀಮಸೇನನೇ, ಪೂಜಿಸಲು ಯೋಗ್ಯರಾದ ಅನೇಕ ಭೂಪಾಲಕರು 
ಈ ಯಜ್ಞದ ಮಂಟಪಕ್ಕೆ ಆಗಮಿಸುತ್ತಿದ್ದಾರೆ. ಅವರನ್ನು ಯಥಾಯೋಗ್ಯವಾಗಿ ನೀನು 
ಸತ್ತರಿಸು. 
ವೈಶಂಪಾಯನಃ 
ಇತ್ಯುಕ್ತಃ ಸ ತಥಾ ಚಕ್ರೇ ನರೇಂದ್ರೇಣ ಯಶಸ್ವಿನಾ । 
ಭೀಮಸೇನೋ ಮಹಾರಾಜ ಯಮಾಭ್ಯಾಂ ಸಹ ಕೌರವ TENT 


ವೈಶಂಪಾಯನ- ಮಹಾಯಶಸ್ಸಂಪನ್ನನಾದ ಧರ್ಮರಾಜನು ಭೀಮಸೇನನಿಗೆ 
ಹೀಗೆ ಆದೇಶಿಸುತ್ತಿರಲು ಜನಮೇಜಯನೇ, ಭೀಮಸೇನನು ನಕುಲ-ಸಹದೇವರಿಂದ 
ಕೂಡಿಕೊಂಡು ಯಥಾಯೋಗ್ಯವಾಗಿ ಆಗಮಿಸಿದವರನ್ನು ಸತ್ಕರಿಸುತ್ತಿದ್ದನು. 


ಅಥಾಭ್ಯಗಚ್ಛದ್‌ ಗೋವಿಂದೋ ವೃಷ್ಟಿಭಿಃ ಸಹ ಧರ್ಮಜಮ್‌ । 


ಬಲದೇವಂ ಪುರಸ್ಕೃತ್ಯ ಸರ್ವಪ್ರಾಣಭೃತಾಂ ವರಃ 11೪ 


ಯುಯುಧಾನೇನ ಸಹಿತಃ ಪ್ರದ್ಯುಮ್ನೇನ ಗದೇನ ಚ । 
ನಿಶಶೇನಾಥ ಸಾಂಬೇನ ತಥೈವ ಕೃತವರ್ಮಣಾ 11೫1! 


ಬಳಿಕ ಇದೇ ಪ್ರಸಂಗದಲ್ಲಿ ವೃಷ್ಟಿಕುಲದವರಿಂದ ಸಹಿತನಾದ ಗೋವಿಂದನು 
ಬಲರಾಮನಿಂದ ಕೂಡಿಕೊಂಡು ಧರ್ಮಜನ ಯಜ್ಞಮಂಟಪಕ್ಕೆ ಆಗಮಿಸಿದನು. 
ಸಮಸ್ತ ಜೀವಾಧಾರಕರಿಗೆ ನಿಯಾಮಕನಾದ ಗೋವಿಂದನು ಯುಯುಧಾನನಿಂದ 
ಸಹಿತನಾಗಿ, ಪ್ರದ್ಯುಮ್ನನೆಂಬ ಮಗನಿಂದ, ಗದನಿಂದ, ನಿಶಠನಿಂದ, ಸಾಂಬ, 
ಕೃತವರ್ಮರಿಂದ ಕೂಡಿಕೊಂಡು ಆಗಮಿಸಿದನು. 

ತೇಷಾಮಪಿ ಪರಾಂ ಪೂಜಾಂ ಚಕ್ರೇ ಭೀಮೋ ಮಹಾಭುಜಃ । 

ವಿವಿಶುಸ್ತೇ ಚ ವೇಶ್ಮಾನಿ ರತ್ನವಂತಿ ನರರ್ಷಭಾಃ 11೬11 


ಮಹಾಬಲಿಷ್ಠನಾದ ಭೀಮಸೇನನು ಆಗಮಿಸಿದ ಅವರೆಲ್ಲರನ್ನೂ ವಿಶೇಷವಾಗಿ 
ಸತ್ಸರಿಸಿದನು. ಆ ರಾಜಶ್ರೇಷ್ಠರೆಲ್ಲರೂ ರತ್ನಮಯವಾದ, ಅವರಿಗಾಗಿಯೇ ನಿರ್ಮಿಸಿದ 
ಅರಮನೆಗಳನ್ನು ಪ್ರವೇಶಿಸಿದರು. 


-100- ಮಹಾಭಾರತ ಆಶ್ಚಮೇಧಿಕಪರ್ವ 


ಯುಧಿಷ್ಠಿರಸಮೀಪೇ ತು ಕಥಾಂತೇ ಮಧುಸೂದನಃ । 
ಅರ್ಜುನಂ ಕಥಯಾಮಾಸ ಬಹುಸಂಗ್ರಾಮಕರ್ಶಿತಮ್‌ al 


ಬಳಿಕ ವಿಶ್ರಾಂತಿಯನ್ನುಪಡೆದು ಮಧುಸೂದನನು ಯುಧಿಷ್ಠಿರನ ಸಮೀಪದಲ್ಲಿ 
ಆಗಮಿಸಿ, ಅವನ ಕುಶಲಪ್ರಶ್ನೆಗಳನ್ನು ವಿಚಾರಿಸಿದನು. ನಂತರ ಅರ್ಜುನನು 
ಯಜ್ಞಾಶವನ್ನು ಹಿಂಬಾಲಿಸಿ ಆಗಮಿಸಿರುವ ವಿಚಾರವನ್ನೂ , ಅನೇಕ ಯುದ್ಧಗಳಿಂದ 
ಬಳಲಿದ್ದಾನೆ ಎಂಬ ವಾರ್ತೆಯನ್ನು ಶ್ರೀಕೃಷ್ಣನು ಕೇಳಿಸಿಕೊಂಡನು. 


ಸ ತಂ ಪಪ್ರಚ್ಛ ಕೌಂತೇಯಃ ಪುನಃಪುನರರಿಂದಮಃ । 
ಧರ್ಮರಾಟ್‌ ಭ್ರಾತರಂ ಜಿಷ್ಟುಂ ಸ ಚಾಚಪ್ಪ ಜಗತ್ಪತಿಃ HSI 


ಧರ್ಮರಾಜನು ಪುನಃ ಪುನಃ ಕೃಷ್ಣನ ಬಳಿ ಅರ್ಜುನನ ದಿಗ್ವಿಜಯದ ಬಗ್ಗೆ 
ಪ್ರಶ್ನೆಗಳನ್ನು ಕೇಳಿದನು. ಜಯಶೀಲನಾದ ಅರ್ಜುನನ ವೈಭವಗಳನ್ನು ಯುಧಿಷ್ಠಿರನಿಗೆ 


ಶ್ರೀಕೃಷ್ಣನು ಬೋಧಿಸಿದನು. 


ಶ್ರೀಭಗವಾನ್‌ 
ಆಗಮದ್‌ ದ್ವಾರಕಾವಾಸೀ ಸಮಾಪು ಪುರುಷೋ ನೃಪ । 
ಸೋತದ್ರಾಕ್ಷೀತ್‌ ಪಾಂಡವಶ್ರೇಷ್ಠಂ ಬಹುಸಂಗ್ರಾಮಕರ್ಶಿತಮ್‌ ॥೯॥ 


ಶ್ರೀಭಗವಾನ್‌- ಯುಧಿಷ್ಠಿರನೇ, ನನ್ನ ಬಳಿಗೆ ದ್ವಾರಕಾವಾಸಿಯೂ, ನನ್ನ ಆಪ್ರನೂ 
ಆಗಿರುವ ಪುರುಷನೊಬ್ಬನು ಆಗಮಿಸಿದನು. ಅವನು ಯುದ್ಧದಿಂದ ಬಳಲಿ ಬಹಳ 
ಕೃಶನಾಗಿದ್ದಪಾಂಡವಶ್ರೇಷ್ಠನಾದ ಅರ್ಜುನನನ್ನು ಚೆನ್ನಾಗಿ ನೋಡಿಕೊಂಡು ಬಂದಿದ್ದನು. 


ಸಮೀಪೇ ಚ ಮಹಾಬಾಹುಮಾಚಷ್ಟ ಮಮ ಸ ಪ್ರಭೋ | 
ಕುರು ಕಾರ್ಯಾಣಿ ಕೌಂತೇಯ ಹಯಮೇಧಾರ್ಥಸಿದ್ದಯೇ 11೧೦॥॥ 


ಆ ಪುರುಷನು ನನ್ನ ಬಳಿ ಆಗಮಿಸಿ ಇಂತಹ ಮಾತುಗಳನ್ನು ಹೇಳಿದನು. 
ಮಹಾಬಾಹುವಾದ ಅರ್ಜುನನು ಈ ಪ್ರಸಂಗದಲ್ಲಿ ಹಸ್ನಿನಾವತಿಯ ಸಮೀಪದಲ್ಲೇ 
ಇದ್ದಾನೆ. ಅಶ್ವಮೇಧ ಯಜ್ಞದ ಸಿದ್ಧಿಗಾಗಿ ಮಾಡಬೇಕಾಗಿರುವ ಎಲ್ಲಕಾರ್ಯಗಳನ್ನು 
ಧರ್ಮರಾಜನು ಮಾಡಬಹುದು ಎಂದು. 


ಅನುಗೀತಾಪರ್ವ -101- 


ವೈಶಂಪಾಯನಃ 
ಇತ್ಯುಕ್ತಃ ಪ್ರತ್ಯುವಾಚ್ಛೆನಂ ಧರ್ಮರಾಜೋ ಯುಧಿಷ್ಠಿರಃ WOO 
ವೈಶಂಪಾಯನ- ಕೃಷ್ಣನು ಹೀಗೆ ಉತ್ತರಿಸಲು ಯುಧಿಷ್ಠಿರನು ಹೇಳುತ್ತಾನೆ. 
ಯುಧಿಷ್ಠಿರಃ 
ದಿಷ್ಟ್ಯಾ ಸ ಕುಶಲೀ ಜಿಷ್ಣುರುಪಯಾತಃ ಸ ಮಾಧವ Tee 


ಯುಧಿಷ್ಠಿರ- ಮಾಧವನೇ, ನನ್ನ ಅದೃಷ್ಟದ ದೆಸೆಯಿಂದ ಜಯಶೀಲನಾದ 
ಅರ್ಜುನನು ಪುನಃ ಯಜ್ಞಾಶ್ಚವನ್ನು ಕರೆದುಕೊಂಡು ಇಲ್ಲಿಗೆ ಆಗಮಿಸಿದ್ದಾನೆ ಎಂದು 
ಭಾವಿಸುತ್ತೇನೆ. 

ತವ ಯತ್‌ ಸಂದಿದೇಶಾಸೌ ಪಾಂಡವಾನಾಂ ಬಲಾಗ್ರಣೀಃ । 

ತದಾಖ್ಯಾತುಮಿಹೇಚ್ಛಾಮಿ ಭವತಾ ಕುರುನಂದನ 11೧೩।! 


ಪಾಂಡವಸೇನೆಗೆ ಪ್ರಮುಖನಾಗಿರುವ ಅರ್ಜುನನು ಯಜ್ಞಕ್ಕೆ ಸಂಬಂಧಿಸಿದ 
ಯಾವುದಾದರೂ ಸಂದೇಶವನ್ನುನಿನ್ನಬಳಿ ಹೇಳಿ ಕಳುಹಿಸಿರುವನೆ? ಆ ಸಂದೇಶವನ್ನು 
ನಿನ್ನಮುಖದಿಂದಲೇ ತಿಳಿಯಬಯಸುತ್ತೇನೆ. 
ವೈಶಂಪಾಯನಃ 
ಇತ್ಯುಕ್ತೋ ರಾಜಶಾರ್ದೂಲ ವೃಷ್ಟ್ಯಂಧಕಪತಿಸ್ತದಾ । 
ಪ್ರೋವಾಚೇದಂ ವಚೋ ವಾಗ್ಮೀ ಧರ್ಮಾತ್ಮಾನಂ ಯುಧಿಷ್ಠಿರಮ್‌ ॥ 


ವೈಶಂಪಾಯನ- ಧರ್ಮತ್ಥನಾದ ಯುಧಿಷ್ಠಿರನು ಇಂತು ನುಡಿಯಲು ವೃಷ್ಟ್ಯಂಧಕ 
ನಾಯಕನಾದ ಕೃಷ್ಣನು ಹೀಗೆ ಹೇಳಿದನು. 
ಶ್ರೀಭಗವಾನ್‌ 
ಇದಮಾಹ ಮಹಾರಾಜ ಪಾರ್ಥವಾಕ್ಯಂ ನರೇಶರ | 
ಯದ್ವಾಚ್ಯಂ ಭವತಾ ಕಷ್ಟ ಕಾಲೇ ವಾಕ್ಕಮಿದಂ ಮಮ 1೧೫1 
ಶ್ರೀಭಗವಾನ್‌- ಯುಧಿಷ್ಠಿರನೇ, ಆ ನನ್ನ ಆಪ್ರಪುರುಷನು ಪಾರ್ಥನ ಮಾತನ್ನೇ 
ಸ್ಥರಿಸಿಕೊಳ್ಳುತ್ತಾ, ಸಕಾಲದಲ್ಲಿ ಈ ಮಾತನ್ನು ನಿನಗೆ ತಿಳಿಸಬೇಕು ಎಂದು ಹಿಂದೆ ಆ 


ಲ 


-102- ಮಹಾಭಾರತ ಆಶ್ರಮೇಧಿಕಪರ್ವ 


ಪುರುಷನನ್ನುನನ್ನ ಬಳಿ ಅರ್ಜುನನು ಕಳುಹಿಸಿದ್ದನು. ಅಂತಹ ಅರ್ಜುನನು ಹೇಳಿದ 
ಸಂದೇಶವನ್ನುಯಥಾವತ್ತಾಗಿ ನಿನಗೆ ಹೇಳುತ್ತೇನೆ. 


ಆಗಮಿಷ್ಯಂತಿ ರಾಜಾನಃ ಸರ್ವತಃ ಕೌರವಾನ್‌ ಪ್ರತಿ । 
ತೇಭ್ಯ ಏಕೈಕಶಃ ಪೂಜಾ ಕಾರ್ಯೇತ್ಯೇತತ್‌ ಕ್ಷಮಂ ಹಿತಮ್‌ 11೧೬॥॥ 


ಕೌರವಶ್ರೇಷ್ಠನೇ, ಧರ್ಮಜನೇ, ಭೂಮಂಡಲದ ಸಮಸ್ತ ರಾಜರು ಅಶಮೇಧ 
ಯಜ್ಞದಲ್ಲಿ ಭಾಗವಹಿಸಲು ಆಗಮಿಸುತ್ತಾರೆ. ಅಂತಹ ಸಮಸ್ತ ರಾಜರನ್ನು ಯಥಾ 
ಯೋಗ್ಯವಾಗಿ ಸತ್ಕರಿಸುವುದು ನಮಗೆ ಕರ್ತವ್ಯವೂ ಆಗಿದೆ, ಹಿತವೂ ಆಗಿದೆ. 


ಇತ್ಯೇತದ್‌ ವಚನಾದ್‌ ರಾಜಾ ವಿಜ್ಞಾಪ್ಯೋ ಮಮ ಮಾನದ ।ಟ 
ನ ತದಾಪ್ಯಾಯಿಕಂ ನ ಸ್ಯಾದ್‌ ಯದರ್ಫ್ಯಾನಯನೇ ಭವೇತ್‌ ॥೧೭॥ 


ಈ ರೀತಿಯಾಗಿ ಹೇಳಿದ ಅರ್ಜುನನು ಮತ್ತೂ ಮುಂದುವರಿದು ಹೇಳುತ್ತಾನೆ: 
ಮಾನದನೇ, ನನ್ನಪರವಾಗಿ ಯುಧಿಷ್ಠಿರನನ್ನುಹೀಗೆ ವಿಜ್ಞಾಪಿಸಿಕೊ. ಧರ್ಮರಾಜನೇ, 
ರಾಜಸೂಯ ಯಾಗದ ಸಮಯದಲ್ಲಿನೀನೇ ಅರ್ಫ್ಯ-ಪಾದ್ಯಾದಿಗಳನ್ನುನೀಡಬೇಕು. 
ಧರ್ಮರಾಜನು ಸತಃ ತಾನೇ ಅರ್ಫ್ಯ-ಪಾದ್ಯಾದಿಗಳನ್ನುನೀಡಿದಾಗ ಸಮಸ್ತ ರಾಜರು 
ನಿಶ್ಚಿತವಾಗಿಯೂ ತೃಪ್ತಿ ಹೊಂದುತ್ತಾರೆ. 


ಕರ್ತುಮರ್ಹತಿ ತದ್‌ ರಾಜಾ ಭವಾಂಶ್ಚಾಪ್ಯನುಮನ್ಯತಾಮ್‌ । 
ರಾಜಾನೋ ನ ವಿನಶ್ಯೇಯುರ್ನೇಮಾ ರಾಜನ್‌ ಪ್ರಜಾಃ ಪುನಃ ॥೧೮॥ 


ಹೀಗೆ ಆಪ್ತ ಪುರುಷನು ಅರ್ಜುನನ ಸಂದೇಶವನ್ನು ಹೇಳಿ ಪುನಃ ಇಂತು 
ನುಡಿದನು. ಕೃಷ್ಣನೇ, ಅರ್ಜುನನ ಆದೇಶದಂತೆ ಯುಧಿಷ್ಠಿರನು ನಡೆದುಕೊಳ್ಳುವುದು 
ಯುಕ್ತವಾಗಿದೆ. ನೀನು ಅವನನ್ನು ಹೀಗೆ ಪ್ರಚೋದಿಸು. ಯಾವ ರಾಜರೂ 
ದುಃಖಿತರಾಗದ ರೀತಿಯಲ್ಲಿ, ಪ್ರಜೆಗಳೂ ಅತೃಪ್ತಿ ಹೊಂದದ ರೀತಿಯಲ್ಲಿರಾಜಸೂಯ 
ಯಾಗದಲ್ಲಿಸತ್ಕಾರವನ್ನುನೀಡಬೇಕು ಎಂದು ನುಡಿದನು. 


ಇದಮನ್ಯಚ್ಚಕೌರವ್ಯ ವಚಃ ಸ ಪುರುಷೋತಬ್ರವೀತ್‌ ಟ 
ಧನಂಜಯಸ್ಕ್ಯ ನೃಪತೇ ತನ್ನೇ ನಿಗದತಃ ಶೃಣು 11೧೯॥॥ 


ಅನುಗೀತಾಪರ್ವ -103- 


ಕೌರವ್ಯನೇ, ಆ ಪುರುಷನು ಇಷ್ಟು ಅರ್ಜುನನ ಸಂದೇಶವನ್ನು ನನ್ನ ಬಳಿ ತಿಳಿಸಿ 
ಧನಂಜಯ ಮತ್ತೊಂದು ಮಾತನ್ನು ಹೇಳಿದ್ದಾನೆ. ಅದನ್ನೂ ಹೇಳುತ್ತೇನೆ, ಕೇಳಿಸಿಕೊ. 


"ಉಪಾಯಾಸ್ಯತಿ ಯಜ್ಞಂ ನೋ ಮಣಲೂರಪತಿರ್ನಪಃ । 
ಪುತ್ರೋ ಮಮ ಮಹಾತೇಜಾ ದಯಿತೋ ಬಭ್ರುವಾಹನ: 11೨೦॥ 


ತಂ ಭವಾನ್‌ ಮದಪೇಕ್ಷಾರ್ಥಂ ವಿಧಿವತ್‌ ಪ್ರತಿಪೂಜಯೇತ್‌ । 
ಸ ಹಿ ಭಕ್ತೋಶನುರಕ್ತಶ್ಚ ಮಮ ನಿತ್ಯಮಿ'ತಿ ಪ್ರಭೋ 11೨೧॥! 


ಮಣಲೂರ ಪತಿಯಾಗಿರುವಂತಹ ಬಭ್ರುವಾಹನನು ನಮ್ಮ ಯಜ್ಞದ ವೈಭವಕ್ಕೆ 
ಆಗಮಿಸುತ್ತಿದ್ದಾನೆ. ನನ್ನ ಮಗನೇ ಆಗಿರುವ, ಮಹಾತೇಜಸ್ತಿಯಾಗಿರುವ 
ಬಭ್ರುವಾಹನನು ನಮ್ಮ ಯಜ್ಞಕ್ಕೆ ಆಗಮಿಸಿದಾಗ ನನ್ನ ಅಪೇಕ್ಷೆಯಂತೆ ವಿಧಿವತ್ತಾಗಿ 
ಅವನನ್ನು ಸತ್ಕರಿಸಬೇಕು. ಆ ಬಭ್ರುವಾಹನನು ನನ್ನ ಭಕ್ತನೂ ಆಗಿದ್ದಾನೆ. ನಿತ್ಯವೂ 
ನನ್ನಲ್ಲಿ ಅಸಾಧಾರಣವಾದ ಪಿತೃಭಕ್ಷಿಯನ್ನು ಹೊಂದಿದ್ದಾನೆ. 


ವೈಶಂಪಾಯನಃ 
ಇತ್ಯೇತದ್‌ ವಚನಂ ಶ್ರುತ್ವಾ ಧರ್ಮರಾಜೋ ಯುಧಿಷ್ಠಿರಃ । 
ಅಭಿನಂದ್ಯ ಸ ತದ್ದಾಕ್ಕಮಿದಂ ವಚನಮಬ್ರವೀತ್‌ 12೨1 


ವೈಶಂಪಾಯನ- ಶ್ರೀಕೃಷ್ಣನ ಈ ಮಾತುಗಳನ್ನು ಕೇಳಿಸಿಕೊಂಡ, ಯುದ್ದದಲ್ಲಿ 
ಸ್ಥಿರವಾದ ಬುದ್ದಿಯುಳ್ಳ ಧರ್ಮರಾಜನು ಕೃಷ್ಣನ ಮಾತುಗಳನ್ನು ಅಭಿನಂದಿಸಿ 
ಕೃಷ್ಣನನ್ನುದ್ದೇಶಿಸಿ ಇಂತು ನುಡಿದನು. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ಚಮೇಧಿಕಪರ್ವಣಿ ಅರ್ಜುನರಹಸ್ಯವಚನಕಥನಂ ನಾಮ 
ಅಷ್ಟಾಶೀತಿತಮೋ5ಧ್ಯಾಯಃ || 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ಎಂಬತ್ತೆಂಟನೆಯ ಅಧ್ಯಾಯ ಮುಗಿಯಿತು. 


KK 


-104- ಮಹಾಭಾರತ ಆಶ್ಚಮೇಧಿಕಪರ್ವ 


ಎಂಬತ್ತೊಂಬತ್ತನೆಯ ಅಧ್ಯಾಯ 


ಯುಧಿಷ್ಠಿರನು ಮೂರು ಮಂದಿ ಪಾಂಡವರಿಗೆ ಅರ್ಜುನನಿಗೆ ಉಂಟಾದ 
ಮಾರ್ಗಾಯಾಸವನ್ನು ಪರಿಹರಿಸಲು ಸೂಚಿಸಿದುದು. ಅರ್ಜುನನು ಈ ಕ್ರಮದಲ್ಲಿ 
ಆಯಾಸ ಪಡಲು ಕಾರಣವೇನೆಂಬುದನ್ನು ಕೃಷ್ಣನು ನಿರೂಪಿಸಿದುದು. ಅಶ್ವಮೇಧ 
ಕುದುರೆಯ ಜೊತೆಗೆ ಅರ್ಜುನನು ನಗರವನ್ನು ಪ್ರವೇಶಿಸಿದುದು. ಬಭ್ರುವಾಹನನು 
ಉಲೂಪಿ-ಚಿತ್ರಾಂಗದೆಯರ ಜೊತೆ ಯಾಗವನ್ನು ನೋಡಲು ಆಗಮಿಸಿದುದು. 


ಯುಧಿಷ್ಠಿರಃ 
ಶ್ರುತಂ ಪ್ರಿಯಮಿದಂ ಕೃಷ್ಣ ಯತ್‌ ತ್ವಯಾ ಮಮ ಭಾಷಿತಮ್‌ । 
ತನ್ನೇsಮೃತರಸಪ್ರಖ್ಯಂ ಮನೋ ಹ್ಲಾದಯತೇ ವಿಭೋ HO 


ಯುಧಿಷ್ಠಿರ- ಪ್ರಭುವೇ, ಶ್ರೀಕೃಷ್ಣ ನಿನ್ನಿಂದ ಇಲ್ಲಿಯ ತನಕ ಪರಮಪ್ರಿಯವಾದ 
ಅರ್ಜುನನ ಸಂದೇಶವನ್ನು ಕೇಳಿದೆನು. ಕರ್ಣಾನಂದಕರವಾದ ಇಂತಹ ಮಾತುಗಳನ್ನು 
ಹೇಳಲು ನೀನು ಮಾತ್ರ ಸಮರ್ಥನಾಗಿರುವೆ. ನಿನ್ನಮಾತುಗಳು ನನಗೆ ಅಮೃತದಂತೆ 
ಆಪ್ಯಾಯಮಾನವಾಗಿವೆ, ಪುಣ್ಯಪ್ರಾಪಕವಾಗಿವೆ. ಮನಸ್ಸುಸಂತುಷ್ಠವಾಗಿದೆ. 


ಬಹೂನಿ ಕಿಲ ಯುದ್ಧಾನಿ ವಿಜಯಸ್ಯ ನರಾಧಿಪೈಃ । 
ಪುನರಾಸನ್‌ ಹೃಷೀಕೇಶ ತತ್ರ ತತ್ರ ಮಯಾ ಶ್ರುತಮ್‌ 11೨11 
ಹೃಷೀಕೇಶನೇ, ಅರ್ಜುನನು ಬೇರೆ ಬೇರೆ ದೇಶಗಳಲ್ಲಿಕುದುರೆಯನ್ನನುಸರಿಸಿ 


ಸಂಚರಿಸಿದ್ದಾನೆ. ಅಲ್ಲಿಯ ರಾಜರಿಗೂ ಅರ್ಜುನನಿಗೂ ಯುದ್ಧವಾಗಿದೆ ಎಂಬುದನ್ನು 
ನಾನು ಕೇಳಿದ್ದೇನೆ. 


ಮನ್ನಿಮಿತ್ತಂ ಹಿ ಸ ತದಾ ಪಾರ್ಥಃ ಸುಖವಿವರ್ಜಿತಃ । 
ಅತೀವ ವಿಜಯೋ ಧೀಮಾನ್‌ ಇತಿ ಮೇ ದೂಯತೇ ಮನಃ 11೩1! 


ಧೀಮಂತನೇ, ಅರ್ಜುನನು ಎಂದಿಗೂ ಸುಖದಿಂದ ವಂಚಿತನೇ ಆಗಿದ್ದಾನೆ. 
ಯಾವಾಗಲೂ ಕಷ್ಟದಲ್ಲಿಯೇ ಇರುವ ಈ ಅರ್ಜುನನಿಗೆ ಯಾವ ಕರ್ಮವು 
ಕಾರಣವಾಗಿದೆ? ನನ್ನಮನಸ್ಸುಅವನ ವಿಷಯದಲ್ಲಿಸಂಕಟಪಡುತ್ತಿರುತ್ತದೆ. 


ಸಂಚಿಂತಯಾಮಿ ವಾರ್ಷೇಯ ಸದಾ ಕುಂತೀಸುತಂ ರಹಃ 11೪॥| 


ಅನುಗೀತಾಪರ್ವ -105- 


ವೃಷ್ಟಿಕುಲದೊರೆಯೇ, ಅರ್ಜುನನ ವಿಷಯದಲ್ಲಿಯೇ ಏಕಾಂತದಲ್ಲೂ 
ಚಿಂತಿಸುತ್ತಲೇ ಇರುತ್ತೇನೆ. 


ಕಿಂ ನು ತಸ್ಯ ಶರೀರೇಪಸ್ತಿ ಸರ್ವಲಕ್ಷಣಪೂಜಿತೇ । 
ಅನಿಷ್ಠಂ ಲಕ್ಷಣಂ ಕೃಷ್ಣ ಯೇನ ದುಃಖಾನ್ಯುಪಾಶ್ನುತೇ 11೫11 
ಹ್‌ 


ಸರ್ವಲಕ್ಷಣಗಳಿಂದ ಸಂಪನ್ನವಾಗಿರುವ ಅವನ ಶರೀರದಲ್ಲಿ ಯಾವ ಅನಿಷ್ಟ 
ಲಕ್ಷಣವು ಸೇರಿಕೊಂಡಿದೆ? ಯಾವ ಕಾರಣದಿಂದ ಅರ್ಜುನನು ನಿರಂತರ 
ಸಂಚಾರಶೀಲನಾಗಿ ನಿರಂತರ ದುಃಖವನ್ನು ಅನುಭವಿಸುತ್ತಿರುತ್ತಾನೆ? 


ಅತೀವ ದುಃಖಭಾಗೀ ಸ ಸತತಂ ಕುಂತಿನಂದನಃ । 
ನ ಚ ಪಶ್ಯಾಮಿ ಬೀಭತ್ಪೋರ್ನಿಂದ್ಯಂ ಗಾತ್ರೇಷು ಕಿಂಚನ Wl 
ಶ್ರೋತವ್ಯಂ ಚೇನ್ನಯೈತದ್‌ ವೈ ತನ್ನೇ ವ್ಯಾಖ್ಯಾತುಮರ್ಹಸಿ TAT 
ಕುಂತೀಸುತನಾದ ವಿಜಯನು ನಿರಂತರ ಬಹಳವಾದ ಕಷ್ಟಗಳನ್ನೇ 
ಅನುಭವಿಸುತ್ತಿದ್ದಾನೆ. ಅವನ ಅವಯವಗಳಲ್ಲಿ ಅಶುಭವಾದ ಒಂದು ಲಕ್ಷಣವನ್ನೂ 
ನಾನು ಕಾಣುತ್ತಿಲ್ಲ. ಹೀಗಿರುವಾಗ ಅವನೇಕೆ ಇಷ್ಟು ಸಂಚಾರದ ದುಃಖವನ್ನು 
ಅನುಭವಿಸುತ್ತಿದ್ದಾನೆ? ಅವನ ದೇಹದಲ್ಲಿರುವ ಅವಲಕ್ಷಣ ಯಾವುದು? ಇವೆಲ್ಲವನ್ನೂ 
ನಾನು ಕೇಳಿಸಿಕೊಳ್ಳಲು ಅರ್ಹನಾಗಿದ್ದಲ್ಲಿಯಥಾವತ್ತಾಗಿ ತಿಳಿಸಲು ಕೇಳಿಕೊಳ್ಳುತ್ತೇನೆ. 
ವೈಶಂಪಾಯನಃ 
ಇತ್ಯುಕ್ತಃ ಸ ಹೃಷೀಕೇಶೋ ಧ್ಯಾತ್ವಾ ಸುಮಹದಂತರಮ್‌ । 
ರಾಜಾನಂ ಭೋಜರಾಜನ್ಯವರ್ಧನೋ ವಿಷ್ಣುರಬ್ರವೀತ್‌ IS 
ವೈಶಂಪಾಯನ- ಈ ರೀತಿಯಾಗಿ ಯುಧಿಷ್ಠಿರನು ಪ್ರಶ್ನಿಸಿದಾಗ ಭೋಜವಂಶದ 
ಕೃತ್ರಿಯರನ್ನು ಅಭಿವೃದ್ಧಿಗೊಳಿಸುವ ಇಚ್ಛೆಯುಳ್ಳ ವಿಷ್ಣುವು ಸ್ವಲ್ಪ ಸಮಯ 
ಯೋಚಿಸಿದವನಂತೆ ಇದ್ದುನಂತರ ಉತ್ತರಿಸಿದನು. 
ಶ್ರೀಭಗವಾನ್‌ 
ನ ಹ್ಯಸ್ಯ ನೃಪತೇ ಕಿಂಚಿದ್‌ ಅನಿಷ್ಠಮುಪಲಕ್ಷಯೇ । 
ಖತೇ ಪುರುಷಸಿಂಹಸ್ಯ ಪಿಂಡಿಕೇ5ಸ್ಯಾಧಿಕೇ ಯತಃ Nal 


-106- ಮಹಾಭಾರತ ಆಶ್ಚಮೇಧಿಕಪರ್ವ 


ಶ್ರೀಭಗವಾನ್‌- ನರೇಶ್ವರನೇ, ಅರ್ಜುನನ ಮೊಣಕಾಲುಗಳ ಹಿಂಭಾಗಗಳು 
ಯಾವ ಕ್ರಮದಲ್ಲಿ ಇರಬೇಕೋ ಅದಕ್ಕಿಂತಲೂ ಸ್ವಲ್ಪ ದಪ್ಪವಾಗಿರುವುದರಿಂದ 
ನಿರಂತರವೂ ಸಂಚಾರಶೀಲನಾಗಿದ್ದುನೆ. ಇದು ಅವನ ದೇಹದಲ್ಲಿ ಸೇರಿದ ಅನಿಷ್ಟ 
ಲಕ್ಷಣವೆಂದು ಭಾವಿಸುತ್ತೇನೆ. ಈ ಅವಲಕ್ಟಣವನ್ನು ಬಿಟ್ಟು ಇನ್ನು ಯಾವ 
ಅವಲಕ್ಷಣವನ್ನೂ ನಾನು ಕಾಣುತ್ತಿಲ್ಲ. 

ವ್ಯಾಖ್ಯಾನ ವಿಶೇಷ- ಕೃಷ್ಣನು ಹೀಗೆ ಹೇಳುತ್ತಿರುವಾಗ ದ್ರೌಪದಿಯು ಕಣ್‌ಸನ್ನೆಯಿಂದ ಕೃಷ್ಣನನ್ನು 
ತಡೆಯುತ್ತಾಳೆ. ಎಲ್ಲಲಕ್ಷಣಗಳನ್ನೂಕೃಷ್ಣ, ಸತ್ಯಭಾಮೆ, ಭೀಮಸೇನ, ದ್ರೌಪದಿಯರು ತಿಳಿದಿದ್ದಾರೆ. 
ಐದನೆಯ ವ್ಯಕ್ತಿಗೆ ತಿಳಿದಿರುವುದಿಲ್ಲ. ವಿದ್ಯಾಶೀಲನಾದ ಯುಧಿಷ್ಠಿರನು ಅದನ್ನು ತಿಳಿಯಲು 
ರ ಅರ್ಹತೆಯಿಲ್ಲದೆ ತಿಳಿಯಬಾರದು ಎಂದು ದ್ರೌಪದಿಯು ಕಣ್‌ಸನ್ನೆಯನ್ನು 
ಮಾಡಿದಳು. ವಾಸ್ತವಿಕವಾಗಿ ಅರ್ಜುನನ ಉದರವೂ ಸ್ವಲ್ಪ ಅಧಿಕವಾಗಿತ್ತು. ವೃಷ್ಣನವೂ 
ಅಧಿಕವಾಗಿತ್ತು. ಎಡಗೈ ಸ್ವಲ್ಪ ಅಧಿಕವಾಗಿತ್ತು. ಅರ್ಜುನನಲ್ಲಿ, 'ಅನೇಕ ದೋಷಗಳಿದ್ದರೂ ಕೃಷ್ಣಮ 
ಅವುಗಳನ್ನು ಹೇಳಲಿಲ್ಲ. ಈ ರೀತಿಯಾದ ದೇಹದ ದೋಷಗಳು ಜ್ಞಾನ-ಆನಂದಗಳಿಗೆ 
ಕೊರತೆಯನ್ನುಂಟು ಮಾಡುತ್ತವೆ. ಇಂತಹ ದುರ್ಲಕ್ಷಣಗಳು ಇರುವವರು ದ್ರೌಪದಿ-ಭೀಮಸೇನ 
ಇಬ್ಬರೇ. ರುಗ್ನಿಣಿ-ಸತ್ಯಭಾಮೆಯರು ಸಾಕ್ಟಾತ್‌ ಜಗನ್ಮಾತೆಯರಾಗಿರುವುದರಿಂದ ಅವರಿಗೆಯಾವ 
ವಿಧವಾದ ಕೊರತೆಗಳೂ ಇರುವುದಿಲ್ಲ ಎಂದು ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ 
ಶ್ರೀಮಧ್ವಾಚಾರ್ಯರು ತಿಳಿಸಿರುತ್ತಾರೆ. 


ತಾಭ್ಯಾಂ ಸ ಪುರುಷವ್ಯಾಘ್ರೋ ನಿತ ೈಮಧ್ಯಸು ಯುಜ್ಯತೇ | 
ನ ಹ್ಯನ್ಯಮನುಪಶ್ಯಾಮಿ ಯೇನಾಸೌ ದುಃಖಭಾಗ್‌ ಜಯಃ 11೧೦॥1 


ಅಂಥ ಕಾಲುಗಳಿಂದ ನಿತ್ಯ ದಾರಿಯನ್ನು ಕ್ರಮಿಸುವುದರಿಂದ ಪುರುಷ ಶ್ರೇಷ್ಠನಾದ 
ಅರ್ಜುನನು ದುಃಖ ಅನುಭವಿಸುತ್ತಿದ್ದಾನೆ. ಅದನ್ನು ಬಿಟ್ಟು ಬೇರೆ ಯಾವುದೇ 
ಕಾರಣವನ್ನು ತಿಳಿಯುತ್ತಿಲ್ಲ. 


ವೈಶಂಪಾಯನಃ 
ಇತ್ಯುಕ್ತಃ ಸ ಕುರುಶ್ರೇಷ್ಠ ಸತ್ಯಂ ಕೃಷ್ಣೇನ ಧೀಮತಾ । 
ಪ್ರೋವಾಚ ವೃಷ್ಠಿಶಾರ್ದೂಲಮೇವಮೇತದಿತಿ ಪ್ರಭುಃ 11೧೧॥ 
ವೈಶಂಪಾಯನ- ಜ್ಞಾನಿಯಾದ ಕೃಷ್ಣನು ಇಂತು ನುಡಿಯಲಾಗಿ, ಪುರುಪಶ್ರೇಷ್ಠನಾದ 


ಧರ್ಮಜನು ವೃಷ್ಠಿವೀರನಾದ ಕೃಷ್ಣನನ್ನುದ್ದೇಶಿಸಿ ಪ್ರಭುವೇ, ನೀನು ಹೇಳಿದಂತೆಯೇ 
ಸರಿ ಎಂದು ಹೇಳಿದನು. 


ಅನುಗೀತಾಪರ್ವ -107- 


ಕೃಷ್ಣಾ ತು ದ್ರೌಪದೀ ಕೃಷ್ಣಂ ತಿರ್ಯಕ್‌ ಸಾಸೂಯಮೈಕ್ಷತ । 
ಪ್ರತಿಜಗ್ರಾಹ ತಸ್ಯಾಸ್ತಂ ಪ್ರಣಯಂ ಚಾಪಿ ಕೇಶಿಹಾ 11೧೨! 


ಈ ಸಮಯದಲ್ಲಿದ್ರೌಪದಿಯು ಕೃಷ್ಣನನ್ನು ನೋಡುತ್ತಾ ಅಸೂಯಾ ಸೂಚಕವಾದ 
ಕಣ್ಣೋಟವನ್ನು ಬೀರಿದಳು. ಕೇಶಿಹಂತಕನಾದ ಕೃಷ್ಣನು ದ್ರೌಪದಿಯ ಸೂಚನೆಯನ್ನು 
ಆನಂದದಿಂದಲೇ ನೋಡಿದನು. 


ಸಖ್ಯುಃ ಸಖಾ ಹೃಷೀಕೇಶಃ ಸಾಕ್ಷಾದಿವ ಧನಂಜಯಃ 11೧೩॥ 
ಅರ್ಜುನನ ಮಿತ್ರನಾದ ಹೃಷೀಕೇಶನು ಅರ್ಜುನನಿಗೆ ಆತ್ಮೀಯ ಮಿತ್ರನಾಗಿದ್ದನು. 


ತತ್ರ ಭೀಮಾದಯಸ್ತ್ರೇ ತು ಕುರವೋ ಯಾದವಾಸ್ತದಾ । 
ವಿಚಿತ್ರಾ ರೇಮಿರೇ ಶ್ರುತ್ವಾ ಧನಂಜಯಕಥಾಂ ವಿಭೋ 11೧೪ 


ಧನಂಜಯನ ಈ ದೇಹಲಕ್ಷಣವು ಕೃಷ್ಣನಿಂದ ಹೇಳಲ್ಪಡುತ್ತಿರಲು ಭೀಮಸೇನನೇ 
ಮೊದಲಾದ ಕೌರವರು, ಯಾದವರು ಧನಂಜಯನ ಕಥೆಯನ್ನು ಕೇಳಿ 
ಆಶ್ಚರ್ಯಚಕಿತರಾದರು. 


ತಥಾ ಕಥಯತಾಮೇವ ತೇಷಾಮರ್ಜುನಸಂಕಥಾಃ । 


ಉಪಾಯಾದ್‌ ವಚನಾನ್ಫರ್ತ್ಯೋ ವಿಜಯಸ್ಯ ಮಹಾತ್ಮನಃ 11೧೫ 
ಸೋತಭಿಗಮ್ಯ ಕುರುಶ್ರೇಷ್ಠಂ ನಮಸ್ಸತ್ಯ ಚ ಬುದ್ದಿಮಾನ್‌ । 
ಉಪಾಯಾತಂ ನರವ್ಯಾಪ್ರಮರ್ಜುನಂ ಪ್ರತ್ಯವೇದಯತ್‌ 1೧೬॥॥ 


ತಚ್ಚು ತ್ವಾ ನೃಪತಿಸ್ತಸ್ಕೈ ಹರ್ಷಬಾಷ್ಟಾಕುಲೇಕ್ಷಣಃ । 

ಪ್ರಿಯಾಖ್ಯಾನನಿಮಿತ್ತಂ ವೈ ದದೌ ಬಹುಧನಂ ತದಾ eral 

ಹೀಗೆ ಮಹಾತ್ಮನಾದ ಅರ್ಜುನನಿಗೆ ಸಂಬಂಧಿಸಿದಂತೆ ಅವರೆಲ್ಲರೂ 
ಮಾತನಾಡುತ್ತಿರುವಾಗಲೇ ಬುದ್ಧಿವಂತನಾದ ದೂತನು ಕುರುಶ್ರೇಷ್ಠನಾದ ಯುಧಿಷ್ಠಿರನ 
ಬಳಿ ಬಂದು ನಮಸ್ಕರಿಸಿ, ಅರ್ಜುನನು ನಗರದ ಸಮೀಪಕ್ಕೆ ಬಂದಿರುವ ವಾರ್ತೆಯನ್ನು 
ಅರುಹಿದನು. ಕೂಡಲೇ ಧರ್ಮಜನು ಆನಂದಬಾಷ್ಟಗಳಿಂದ ಕೂಡಿದ ಕಣ್ಣುಗಳಿಂದ 
ಸಂತುಷ್ಟನಾಗಿ ದೂತನಿಗೆ ಅಪಾರವಾದ ಧನವನ್ನು ನೀಡಿದನು. 


-108- ಮಹಾಭಾರತ ಆಶ್ಚಮೇಧಿಕಪರ್ವ 


ತತೋ ದ್ವಿತೀಯೇ ದಿವಸೇ ಮಹಾನ್‌ ಶಬ್ದೋ ಭ್ಯವರ್ತತ I 
ಆಯಾತಿ ಪುರುಷವ್ಯಾಫ್ರೇ ಪಾಂಡವಾನಾಂ ಧುರಂಧರೇ 11೧೮॥ 


ಬಳಿಕ ಎರಡನೆಯ ದಿವಸ ಕೌರವಶ್ರೇಷ್ಠನಾದ ಅರ್ಜುನನು ಹಸ್ತಿನಾವತಿಗೆ 
ಅಭಿಮುಖವಾಗಿ ಆಗಮಿಸುತ್ತಿರಲು, ಕುತೂಹಲದಿಂದ, ಸೇರಿದ ನೂರಾರು ಜನರ 
ಸಂಮರ್ದದಿಂದ ಕೋಲಾಹಲವು ಉಂಟಾಯಿತು. 


ತತೋ ರೇಣುಃ ಸಮುದ್ಧೂತೋ ವಿಬಭೌ ತಸ್ಯ ವಾಜಿನಃ । 
ಅಭಿತೋ ವರ್ತಮಾನಸ್ಯ ಯಥೋಚ್ಛೆಃಶ್ರವಸಸ್ತಥಾ Teal 


ಇಂದ್ರನ ಉಚ್ಛೆಃಶ್ರವಸ್‌ ಎಂಬ ಕುದುರೆಯ ಸಮಾನವಾದ ವೇಗವುಳ್ಳ ಹತ್ತಿರಕ್ಕೆ 
ಆಗಮಿಸುತ್ತಿದ್ದ ಯಜ್ಞಾಶದ ಗೊರಸಿನಿಂದ ಉಂಟಾದ ಧೂಳು ಆಕಾಶದಲ್ಲಿ 
ಅದ್ಭುತವಾಗಿ ಶೋಭಿಸುತ್ತಿತ್ತು. 


ತತ್ರ ಹರ್ಷಕಲಾ ವಾಚೋ ನರಾಣಾಂ ಶುಶ್ರುವೇಠರ್ಜುನಃ । 
ದಿಷ್ಟ್ಯಾ ಹಿ ಪಾರ್ಥಃ ಕುಶಲೀ ಧನ್ಯೋ ರಾಜಾ ಯುಧಿಷ್ಠಿರಃ ॥೨೦॥ 


ಅರ್ಜುನನು ಮಾರ್ಗದಲ್ಲಿ ಆಗಮಿಸುತ್ತಾ, ಜನರು ಪರಸ್ಪರ ಹೇಳುತ್ತಿದ್ದ 
ಹರ್ಷದಾಯಕವಾದ ಮಾತುಗಳನ್ನುಕೇಳಿಸಿಕೊಂಡನು. ಪಾರ್ಥನೇ, ಸೌಭಾಗ್ಯದಿಂದ 
ನೀನು ಕುಶಲಿಯಾಗಿರುವೆ. ನಿನ್ನಆಗಮನವನ್ನುಕಾಣುತ್ತಿರುವ ಯುಧಿಷ್ಠಿರನು ಧನ್ಯನು. 


ಕೋರಠನ್ಯೋ ಹಿ ಪೃಥಿವೀಂ ಕೃತ್ಸ್ದಾತ್‌ ಅಭಿಜಿತ್ಯ ಸಪಾರ್ಥಿವಾಮ್‌ । 
ಚಾರಯಿತ್ವಾ ಹಯಶ್ರೇಷ್ಠಮುಷೇಯಾದರ್ಜುನಾದೃತೇ 11೨೧॥॥ 


ಅರ್ಜುನನನ್ನು ಬಿಟ್ಟುಸಮಸ್ತ ರಾಜರನ್ನು ಜಯಿಸಿ, ಈ ಸಮಗ್ರ ಭೂಮಂಡಲದಲ್ಲಿ 
ಯಜ್ಞಾಶ್ಚವನ್ನುಸಂಚರಿಸಿಕೊಂಡು ಬರುವ ವ್ಯಕ್ತಿ ಬೇರೆ ಯಾರಿದ್ದಾರೆ? 


ಯೇ ವ್ಯತೀತಾ ಮಹಾತ್ಮಾನೋ ರಾಜಾನಃ ಸಗರಾದಯಃ | 
ತೇಷಾಮಪೀದೃಶಂ ಕರ್ಮ ನ ಕಿಂಚಿದಪಿ ಶುಶ್ರುಮಃ 11೨೨॥।! 


ಹಿಂದಿನ ಕಾಲದಲ್ಲಿ ಯಾವ ಸಗರನೇ ಮೊದಲಾದ ಚಕ್ರವರ್ತಿಗಳು 
ಆಗಿಹೋದರೋ ಅಂತಹವರೂ ಇಂತಹ ಅದ್ಭುತವಾದ ಕರ್ಮವನ್ನು ಮಾಡಿದ್ದಾರೆಂದು 
ಸಾವು ಕೇಳಿಸಿಕೊಂಡಿಲ್ಲ. 


ಅನುಗೀತಾಪರ್ವ -109- 
ನೈತದನ್ಯೇ ಕರಿಷ್ಯಂತಿ ಭವಿಷ್ಯಂತೋ ನರಾಧಿಪಾಃ । 
ಯತ್‌ ತ್ದಂ ಕುರುಕುಲಶ್ರೇಷ್ಠ ದುಷ್ಕರಂ ಕೃತವಾನಿಹ 1೨2೩1 


ಕುಲಶ್ರೇಷ್ಠನೇ, ಮುಂದಿನ ರಾಜರೂ ಕೂಡ ನೀನು ಇಂದು ಆಚರಿಸುವ 
ದುಷ್ಕರವಾದ ಕರ್ಮವನ್ನು ಆಚರಿಸಲು ಸಮರ್ಥರಾಗಲಾರರು. 


ಇತ್ಯೇವಂ ವದತಾಂ ನೃಣಾಂ ತೇಷಾಂ ಶ್ರುತಿಸುಖಾವಹಾಃ । 
ಶೃಣ್ವನ್‌ ವಿವೇಶ ಧರ್ಮಾತ್ಮಾ ಫಲ್ಗುನೋ ಯಜ್ಞಸಂಸ್ತರಮ್‌ ॥1೨೪॥ 


ಇವೇ ಮೊದಲಾದ ಮಾತುಗಳನ್ನು ಕರ್ಣಾನಂದಕರವಾಗಿ ಜನರೆಲ್ಲರೂ 
ಹೇಳುತ್ತಿರಲು, ಧರ್ಮಾತ್ಮನಾದ ಫಲ್ಗುನನು ಆ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಲೇ 
ಯಜ್ಞಮಂಟಪವನ್ನು ಪ್ರವೇಶಿಸಿದನು. 

ತತೋ ರಾಜಾ ಸಹಾಮಾತ್ಯಃ ಕೃಷ ಯದುನಂದನಃ । 

ಧೃತರಾಷ್ಟ್ರಂ ಪುರಸ್ಕೃತ್ಯ ತೇ ತಂ ಪ್ರತ್ಯುದ್ಯಯುಸ್ತದಾ 12೫1 

ಆ ಸಮಯದಲ್ಲಿ ಮಂತ್ರಿಗಳಿಂದ ಸಹಿತನಾದ ಯುಧಿಷ್ಠಿರನು, 
ಯದುನಂದನನಾದ ಕೃಷ್ಣನು, ಧೃತರಾಷ್ಟ್ರನನ್ನು ಮುಂದೆ ಮಾಡಿಕೊಂಡು ಅರ್ಜುನನನ್ನು 
ಎದುರುಗೊಂಡರು. 

ಸೋತಭಿವಾದ್ಯ ಪಿತುಃ ಪಾದೌ ಧರ್ಮರಾಜಸ್ಯ ಧೀಮತಃ | 

ಭೀಮಾದೀಂಶ್ಚಾಪಿ ಸಂಪೂಜ್ಯ ಪರ್ಯಷ್ಟಜತ ಕೇಶವಮ್‌ 2೬H 

ಅರ್ಜುನನಾದರೂ ಧೃತರಾಷ್ಟ್ರನ ಪಾದಗಳಿಗೆ ವಂದಿಸಿ, ಧೀಮಂತನಾದ 
ಧರ್ಮರಾಜನ ಪಾದಗಳಿಗೂ ವಂದಿಸಿ, ಭೀಮಾದಿಗಳನ್ನು ಪೂಜಿಸಿ, ಕೇಶವನನ್ನು 
ಆಲಿಂಗಿಸಿಕೊಂಡನು. 

ತೈಃ ಸಮೇತ್ಯಾರ್ಚಿತಸ್ತಾನ್‌ ಸ ಪ್ರತ್ಯರ್ಚಾಥ ಯಥಾವಿಧಿ । 

ವಿಶಶ್ರಾಮ ಸ ಧರ್ಮಾತ್ಮಾ ತೀರಂ ಲಬ್ಲೇವ ಪಾರಗಃ 11೨೭।॥ 

ಕೃಷ್ಣನೇ ಮೊದಲಾದವರಿಂದ ಕೂಡಿಕೊಂಡು ಯುಧಿಷ್ಠಿರನು ಅರ್ಜುನನನ್ನು 
ಸ್ವಾಗತಿಸಿ, ಸತ್ತರಿಸಿದನು. ಪ್ರತಿಯಾಗಿ ಅರ್ಜುನನೂ ಸತ್ತರಿಸಿದನು. ಸಮುದ್ರದ 
ತೀರವನ್ನು ಸೇರಬಯಸಿ ಈಜಿಕೊಂಡು ಆಗಮಿಸಿದ ವ್ಯಕ್ತಿಯು ವಿಶ್ರಾಂತಿಯನ್ನು 


-110- ಮಹಾಭಾರತ ಆಶ್ಚಮೇಧಿಕಪರ್ವ 


ಬಯಸುವಂತೆ ಮಹಾಬಾಹುವಾದ ಅರ್ಜುನನು ದುಸ್ತರವಾದ ಕಾರ್ಯವನ್ನು ಮುಗಿಸಿ 
ವಿಶ್ರಾಂತಿಯನ್ನು ಹೊಂದಿದನು. 


ಏತಸ್ಥಿನ್ನೇವ ಕಾಲೇ ತು ಸ ರಾಜಾ ಬಭ್ರುವಾಹನ: | 
ಮಾತೃಭ್ಯಾಂ ಸಹಿತೋ ಧೀಮಾನ್‌ ಕುರೂನಭ್ಯಾಜಗಾಮ ಹ  ॥೨೮॥ 


ಇದೇ ಸಮಯದಲ್ಲಿ ಬಭ್ರುವಾಹನನು ತನ್ನ ತಾಯಂದಿರಿಂದ ಕೂಡಿಕೊಂಡು 
ಹಸ್ತಿನಾವತಿಗೆ ಆಗಮಿಸಿದನು. 


ಸ ಸಮೇತ್ಯ ಕುರೂನ್‌ ಸರ್ವಾನ್‌ ಸರ್ವೈಸೈರಭಿನಂದಿತಃ I 
ಪ್ರವಿವೇಶ ಪಿತಾಮಹ್ಯಾಃ ಕುಂತ್ಯಾ ಭವನಮುತ್ತಮಮ್‌ 11೨೯॥( 
ಅರ್ಜುನನ ಸುತನು ಹಸ್ತಿನಾವತಿಗೆ ಆಗಮಿಸಿದೊಡನೆ ಕುರುವೃದ್ಧರನ್ನೂ, 
ರಾಜರನ್ನೂ ನಮಸ್ಕರಿಸಿದನು. ಅವರೂ ಯಥೋಚಿತವಾಗಿ ಸತ್ಕರಿಸಲು, 
ಪಿತಾಮಹಿಯಾದ ಕುಂತಿಯ ಶ್ರೇಷ್ಠವಾದ ಅರಮನೆಗೆ ಹೊರಟನು. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ವಮೇಧಿಕಪರ್ವಣಿ ಅರ್ಜುನಾಗಮನಂ ನಾಮ ಏಕೋನನವತಿತಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ಎಂಬತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
LS A A ರ 
ತೊಂಬತ್ತನೆಯ ಅಧ್ಯಾಯ 
ಯುಧಿಷ್ಠಿರನ ಅಶ್ವಮೇಧಯಾಗಕ್ಕೆ ಆಗಮಿಸಿದ ವೇದವ್ಯಾಸರು 
ಯತ್ತಿಜರಿಂದ ಸೇರಿಕೊಂಡು ಅಶ್ತಮೇಧಯಾಗವನ್ನು ಆರಂಭಿಸಿದುದು. 
ವೈಶಂಪಾಯನಃ 
ಸ ಪ್ರವಿಶ್ಯ ಯಥಾನ್ಯಾಯಂ ಪಾಂಡವಾನಾಂ ನಿವೇಶನಮ್‌ । 
ಪಿತಾಮಹೀಮಭ್ಯವದತ್‌ ಸಾಮ್ನಾ ಪರಮವಲ್ಲುನಾ Mell 


ವೈಶಂಪಾಯನ- ಜನಮೇಜಯನೇ, ಮಹಾಬಾಹುವಾದ ಬಭ್ರುವಾಹನನು 
ಪಾಂಡವರ ಅರಮನೆಯನ್ನು ಪ್ರವೇಶಿಸಿ, ವಿನಯದಿಂದ ಕೂಡಿದ ಮಧುರವಾದ 
ಮಾತುಗಳನ್ನು ಕೇಳುತ್ತಾ ಪಿಶಾಮಹಿಯಾದ ಕುಂತಿಗೆ ನಮಸ್ಕರಿಸಿದನು. 


ಅನುಗೀತಾಪರ್ವ -111- 


ತಥಾ ಚಿತ್ರಾಂಗದಾ ದೇವೀ ಕೌರವಸ್ಯಾತ್ಮಜಾಠಪಿ ಚ । 
ಪೃಥಾಂ ಕೃಷ್ಣಾಂ ಚ ಸಹಿತೇ ವಿನಯೇನಾಭಿಜಗ್ಗತುಃ 1೨11 


ನಂತರ ಚಿತ್ರಾಂಗದೆಯು, ಕೌರವ್ಯ ಎಂಬ ನಾಗನ ಮಗಳಾದ ಉಲೂಪಿಯೂ 
ವಿನೀತರಾಗಿ ಕುಂತಿ ಮತ್ತು ದ್ರೌಪದಿಯರ ಬಳಿಗೆ ಹೋದರು. 


ಸುಭದ್ರಾಂ ಚ ಯಥಾನ್ಯಾಯಂ ಯಾಶ್ವಾನ್ಯಾಃ ಕುರುಯೋಷಿತಃ 11೩॥ 


ಉಲೂಪಿ, ಚಿತ್ರಾಂಗದೆಯರು ಸುಭದ್ರೆಯನ್ನೂ , ಇತರ ಕುರುಕುಲ ಸ್ತ್ರೀಯರನ್ನು 
ಕಂಡು ಮಾತನಾಡಿಸಿದರು. 


ದದೌ ಕುಂತೀ ತತಸ್ತಾಭ್ಯಾಂ ರತ್ನಾನಿ ವಿವಿಧಾನಿ ಚ । 

ದ್ರೌಪದೀ ಚ ಸುಭದ್ರಾ ಚ ಯಾಶ್ಚಾಪ್ಯನ್ಯಾಃ ಕುರುಸ್ತಿಯಃ HY 

ಬಳಿಕ ಕುಂತಿಯು ಇವರೀರ್ವರಿಗೂ ಬಗೆ ಬಗೆಯಾದ ರತ್ನಗಳನ್ನು ದಾನವಾಗಿ 
ಕೊಟ್ಟಳು. ದ್ರೌಪದಿ-ಸುಭದ್ರೆ, ಇತರ ಕುಲಸ್ವ್ರೀಯರು ಇವರೀರ್ವರಿಗೆ ಅನೇಕ 
ಪಾರಿತೋಷಕಗಳನ್ನುನೀಡಿದರು. 


ಊಹಷತುಸ್ತತ್ರ ತೇ ದೇವ್ಳ್‌ ಮಹಾರ್ಹಶಯನಾಸನೇ । 
ಸುಪೂಜಿತೇ ಸ್ವಯಂ ಕುಂತ್ಯಾ ಪಾರ್ಥಸ್ಯ ಪ್ರಿಯಕಾಮ್ಯಯಾ 11೫1 


ಬಳಿಕ ಅವರೀರ್ವರೂ ಬಹುಮೌಲ್ಯಭರಿತವಾದ ಹಾಸಿಗೆಗಳಿಂದ, ಆಸನಗಳಿಂದ 
ಅಲಂಕೃತವಾದ ಭವನಗಳಲ್ಲಿತಂಗಿದರು. ಅರ್ಜುನನಿಗೆ ಹಿತವನ್ನು ಉಂಟುಮಾಡುವ 
ದೃಷ್ಟಿಯಿಂದ ಇವರೀರ್ವರನ್ನು ಕುಂತಿಯೇ ಉಪಚರಿಸಿದಳು. 


ಚ ರಾಜಾ ಮಹಾವೀರ್ಯಃ ಪೂಜಿತೋ ಬಭ್ರುವಾಹನ: | 


ಹ 
ಧೃತರಾಷ್ಟ್ರಂ ಮಹೀಪಾಲಮುಪತಸ್ಥೇ ಯಥಾವಿಧಿ 11೬1 


ಆ ಕುಂತೀದೇವಿಯಿಂದಲೇ ಮಹಾತೇಜಸ್ವಿಯಾದ ಬಭ್ರುವಾಹನನು 
ಸತೃತನಾದನು. ಬಭ್ರುವಾಹನನೂ ಕೂಡ ಯಥೋಚಿತವಾಗಿ ಧೃತರಾಷ್ಟ್ರನನ್ನು 
ಸೇವಿಸಿದನು. 


-112- ಮಹಾಭಾರತ ಆಶ್ಚಮೇಧಿಕಪರ್ವ 


ಯುಧಿಷ್ಠಿರಂ ಚ ರಾಜಾನಂ ಭೀಮಾದೀಂಶ್ಚಾಪಿ ಪಾಂಡವಾನ್‌ । 
ಉಪಗಮ್ಯ ಮಹಾತೇಜಾ ವಿನಯೇನಾಭ್ಯವಾದಯತ್‌ 11೭1 


ಮಹಾತೇಜಸ್ವಿಯಾದ ಬಭ್ರುವಾಹನನು ರಾಜನಾದ ಯುಧಿಷ್ಠಿರನನ್ನೂ, ಭೀಮನೇ 
ಮೊದಲಾದ ಪಾಂಡವರನ್ನೂ ಸಂಪರ್ಕಿಸಿ ವಿನಯಪೂರ್ವಕವಾಗಿ ನಮಸ್ಕರಿಸಿದನು. 


ಸ ತೈಃ ಪ್ರೇಮ್ಣಾ ಪರಿಷ್ಪಕಃ ಪೂಜಿತಶ್ಚ ಯಥಾವಿಧಿ । 
ಧನಂ ಚಾಸೆ ಕೈ ದದುರ್ಭೂರಿ ಪ್ರೀಯಮಾಣಾ ಮಹಾರಥಾಃ Isl 


ಅರ್ಜುನನ ಪ್ರೀತಿಯ ಪುತ್ರನಾದ ಮಣಲೂರಿನ ರಾಜನಾದ ಬಭ್ರುವಾಹನನನ್ನು 
ಯುಧಿಷ್ಠಿರಾದಿಗಳು ಗಾಢವಾಗಿ ಆಲಿಂಗಿಸಿಕೊಂಡು ಸತ್ಕರಿಸಿದರು. ಅವನಿಗೆ 
ಅಪಾರವಾದ ಪಾರಿತೋಷಕಗಳನ್ನುನೀಡಿದರು. 


ತಥೈವ ಸ ಮಹೀಪಾಲಃ ಕೃಷ್ಣಂ ಚಕ್ರಗದಾಧರಮ್‌ । 

ಪ್ರದ್ಯುಮ್ನವದ್‌ ಹೃಷೀಕೇಶಂ ವಿನಯೇನೋಪಜಗ್ಗಿವಾನ್‌ Tal 

ಈ ಕ್ರಮದಲ್ಲಿಯೇ ಬಭ್ರುವಾಹನು ಚಕ್ರಗದಾಧರನಾದ ಕೃಷ್ಣನನ್ನು ಪ್ರದ್ಯುಮನು 
ವಂದಿಸುವಂತೆ ವಿನಯಪೂರ್ವಕವಾಗಿ ನಮಸ್ಕರಿಸಿದನು. 


ತಸ್ಥೆ ಕೈ ಕೃಷ್ಣೋ ದದೌ ರಾಜ್ಞೇ ರಾಜಾರ್ಹಮಭಿಪೂಜಿತಮ್‌ । 
ರಥಂ ಹೇಮಪರಿಷ್ಠಾರಂ ದಿವ್ಯಾಶ್ಚಯುಜಮುತ್ತಮಮ್‌ 11೧೦॥॥ 


ಆ ಬಭ್ರುವಾಹನನಿಗೆ ಕೃಷ್ಣನೂ ಬಹುಮೌಲ್ಯಯುತವಾದ, ಎಲ್ಲರ ಪ್ರಶಂಸೆಗೆ 
ಪಾತ್ರವಾದ, ಸುವರ್ಣಾಭರಣಗಳಿಂದ ಅಲಂಕೃತವಾದ, ದಿವ್ಯವಾದ ಕುದುರೆಗಳಿಂದ 
ಸಹಿತವಾದ ರಥವನ್ನು ಪಾರಿತೋಷಕವಾಗಿ ಕೊಟ್ಟನು. 


ಧರ್ಮರಾಜಶ್ಚ ಭೀಮಶ್ಚ ಯಮಜೌ ಫಲ್ಲುನಸ್ತಥಾ | 
ಪೃಥಕ್‌ ಪೃಥಗಥೈವೈನಂ ಮಹಾರ್ಥೈರಭ್ಯಪೂಜಯನ್‌ 1೧೧॥ 


ಬಳಿಕ ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ-ಸಹದೇವರು ಪ್ರತ್ಯೇಕ 
ಪ್ರತ್ಯೇಕವಾಗಿ ಬಭ್ರುವಾಹನನನ್ನುಸತ್ಕರಿಸಿ, ಐಶ್ವರ್ಯಗಳನ್ನುನೀಡಿದರು. 


ಅನುಗೀತಾಪರ್ವ -113- 


ತತಸ್ವತೀಯೇ ದಿವಸೇ ಸತ್ಯವತ್ಯಾಃ ಸುತೋ ಮುನಿಃ । 
ಯುಧಿಷ್ಠಿರಂ ಸಮಾನೀಯ ವಾಗ್ಮೀ ವಚನಮಬ್ರವೀತ್‌ 11೧೨! 


ಅಂದಿನಿಂದ ಮೂರನೆಯ ದಿವಸದಲ್ಲಿ ಸತ್ಯವತಿಯ ಮಗನೆನಿಸಿದ ವ್ಯಾಸ 
ಮುನಿಗಳು ಯುಧಿಷ್ಠಿರನ ಬಳಿ ಆಗಮಿಸಿ ಇಂತು ನುಡಿದರು. 
ವ್ಯಾಸಃ 
ಅದ್ಯಪ್ರಭೃತಿ ಕೌಂತೇಯ ಯಜ್ಞಸ್ಯ ಸಮಯೋ ಹಿ ತೇ । 
ಮುಹೂರ್ತೋ ಯಾಜ್ಞಿಯಃ ಪ್ರಾಪ್ತ: ಚೋದಯಂತ್ಯೇವ ಯಾಜಕಾಃ ॥ 


ವ್ಯಾಸರು- ಕೌಂತೇಯನೆ, ಇಂದಿನಿಂದ ನೀನು ಯಜ್ಞವನ್ನು ಆರಂಭಿಸು. ಯಜ್ಞವನ್ನು 
ಪ್ರಾರಂಭಿಸಲು ಇಂದು ಉತ್ತಮವಾದ ಮುಹೂರ್ತವು ಲಭಿಸಿದೆ. ಯಜ್ಞದ 
ಮುಹೂರ್ತವು ಉಪಸ್ಥಿತವಾಗಿದೆ. ಯಾಜ್ಞಿಕರು ಯಜ್ಞವನ್ನು ಮಾಡುವಂತೆ 
ಪ್ರೇರಿಸುತ್ತಿದ್ದಾರೆ. 

ಅಹೀನೋ ನಾಮ ರಾಜೇಂದ್ರ ಕ್ರತುಸ್ತೇಯಂ ವಿಕಲ್ಲವಾನ್‌ । 

ಬಹುತ್ವಾತ್‌ ಕಾಂಚನಸ್ಯಾಸ್ಯ ಖ್ಯಾತೋ ಬಹುಸುವರ್ಣಕಃ 11೧೪॥ 


ರಾಜೇಂದ್ರನೇ, ಯಜ್ಞದಲ್ಲಿ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಅನೇಕ 
ವಿಧವಾದ ಪರಿಕರಗಳೆಲ್ಲವೂ ಸಿದ್ಧಗೊಂಡಿವೆ. ಬಹುಸಂಖ್ಯೆಯಲ್ಲಿ ಸುವರ್ಣವು 
ಉಪಯೋಗಿಸಲ್ಪಡುವ ಯಜ್ಞವು ಇದಾಗಿರುವುದರಿಂದ ಬಹುಸುವರ್ಣಕ 
ಯಜ್ಞವೆಂದೇ ಈ ಯಜ್ಞವು ಖ್ಯಾತಿ ಹೊಂದುತ್ತದೆ. 


ಏವಮೇವ ಮಹಾರಾಜ ದಕ್ಷಿಣಾಂ ತ್ರಿಗುಣಾಂ ಕುರು | 
ತ್ರಿತ್ಚಂ ವ್ರಜತು ತೇ ರಾಜನ್‌ ಬ್ರಾಹ್ಮಣಾ ಹೃತ್ರ ಕಾರಣಮ್‌ 11೧೫1 


ಆದ್ದರಿಂದ ಈ ಯಜ್ಞಕ್ಕೆ ಆಗಮಿಸಿದ ಯತ್ತಿಜರಿಗೆ ಮೂರುಪಟ್ಟು ಅಧಿಕವಾದ 
ದಕ್ಷಿಣೆಯನ್ನು ನೀನು ನೀಡು. ಹೀಗೆ ಮಾಡುವುದರಿಂದ ಒಂದೇ ಯಜ್ಞವಾದರೂ 
ಮೂರು ಯಜ್ಞಗಳನ್ನು ಮಾಡಿದ ಫಲವು ಲಭಿಸುತ್ತದೆ. ಯಜ್ಞಕ್ಕೆ ಪ್ರಧಾನಕಾರಣರು 


ಬ್ರಾಹ್ಮಣರೇ ಆಗಿರುತ್ತಾರೆ. 


-114- ಮಹಾಭಾರತ ಆಶ್ಚಮೇಧಿಕಪರ್ವ 


ತ್ರೀನಶ್ಚಮೇಧಾನತ್ರ ತಂ ಸಂಪ್ರಾಪ್ಯ ಬಹುದಕ್ಷಿಣಾನ್‌ । 
ಜ್ಞಾತಿಹತ್ಯಾಕೃತಂ ಪಾಪಂ ಪ್ರಹಾಸ್ಯಸಿ ನರಾಧಿಪ 11೧೬॥। 


ಬಹುದಕ್ಷಿಣಾಯುಕ್ತವಾದ ಮೂರು ಅಶ್ಚಮೇಧಯಾಗಗಳ ಫಲವನ್ನು ಪಡೆದು 
ನೀನು, ಜ್ಞಾತಿಗಳ ವಧೆಯಿಂದ ಉಂಟಾದ ಪಾಪವನ್ನು ಕಳೆದುಕೊಳ್ಳುತ್ತಿ. 


ಪವಿತ್ರಂ ಪರಮಂ ಹ್ಯೇತತ್‌ ಪಾವನಾನಾಂ ಚ ಪಾವನಮ್‌ । 
ಯದಶಮೇಧಾವಭ್ಬಥಂ ಪ್ರಾಪ್ಸ್ಯಸೇ ಕುರುನಂದನ Tera 


ನಿನಗೆ ಅಶ್ವಮೇಧ ಯಜ್ಞದಲ್ಲಿ ಲಭಿಸುವ ಅವಭೃಥಸ್ನಾನವು ಪವಿತ್ರವೆನಿಸಿದೆ. 
ಅಂತಹ ಶ್ರೇಷ್ಠವಾದ, ಉತ್ತಮವಾದ ಅವಭೃಥ ಸ್ನಾನವನ್ನುನೀನು ಹೊಂದುವಿ. 
ವೈಶಂಪಾಯನಃ 
ಇತ್ಯುಕ್ತಃ ಸ ತು ತೇಜಸ್ವೀ ವ್ಯಾಸೇನಾಮಿತಬುದ್ದಿನಾ । 
ದೀಕ್ಷಾಂ ವಿವೇಶ ಧರ್ಮಾತ್ಮಾ ವಾಜಿಮೇಧಾಪ್ರಯೇ ತದಾ 11೧೮॥ 


ವೈಶಂಪಾಯನ- ಜನಮೇಜಯನೇ, ಮಹಾಜ್ಞಾನಿಗಳಾದ ವ್ಯಾಸರು ಹೀಗೆ 
ನುಡಿಯಲು ಧರ್ಮಾತ್ಮನಾದ, ತೇಜಸ್ವಿಯಾದ ಯುಧಿಷ್ಠಿರನು ಅಶ್ವಮೇಧ ಯಜ್ಞದ 
ಸಿದ್ಧಿಗಾಗಿ ದೀಕ್ಷೆಯನ್ನು ಸ್ವೀಕರಿಸಿದನು. 


ನರಾಧಿಪಃ ಪ್ರಾಯಜತ ವಾಜಿಮೇಧಂ ಮಹಾಕ್ರತುಮ್‌ । 
ವಿಧಿವದ್‌ ದಕ್ಷಿಣಂ ರಾಜಾ ಸರ್ವಯಜ್ಞಗುಣಾನ್ನಿತಮ್‌ 11೧೯॥। 


ಮಹಾಬಾಹುವಾದ ಯುಧಿಷ್ಠಿರನು ಅನೇಕ ಪ್ರಕಾರಗಳಿಂದ ಮಹಾ ಅಶಮೇಧ 
ಯಾಗವನ್ನು ಸಮಸ್ತ ಗುಣಸಂಪನ್ನವಾಗಿ ಮಾಡಲಾರಂಭಿಸಿದನು. ವಿಧಿವತ್ತಾಗಿ 
ದಕ್ಷಿಣೆಗಳನ್ನೂನೀಡಿದನು. 


ತತ್ರ ವೇದವಿದೋ ರಾಜನ್‌ ಚಕ್ರುಃ ಕರ್ಮಾಣಿ ಯಾಜಕಾಃ | 
ಪರಿಕ್ರಾಮಂತಿ ಶಾಸ್ತ್ರಚ್ಛಾ ಯಥಾವದ್‌ ದ್ವಿಜಸತ್ತಮಾಃ 11೨೦॥॥ 


ಆ ಅಶಮೇಧ ಯಜ್ಞಮಂಟಪದಲ್ಲಿ ವೇದಜ್ಞರಾದ ಯಾಜಕರು ಉತ್ತಮ 
ರೀತಿಯಲ್ಲಿಕರ್ಮಗಳನು ಆಚರಿಸಿದರು. ಶ್ರೇಷ್ಠರಾದ, ಶಾಸಜರಾದ ಬಾಹಣರು ಆ 
[ae p 'ಪೆಡೌ J" 
ಯಜ್ಞದ ಪರಿಕರಗಳನ್ನು ನೀಡಲು ಸುತ್ತ ಸಂಚರಿಸುತ್ತಿದ್ದರು. 


ಅನುಗೀತಾಪರ್ವ -115- 


ನ ತೇಷಾಂ ಸ್ಥಲಿತಂ ತತ್ರ ನಾಸೀದಪಹುತಂ ತದಾ । 

ಕ್ರಮಯುಕ್ತಂ ಚ ಯುಕ್ತಂ ಚ ಚಕ್ರುಸ್ತತ್ರ ದ್ವಿಜರ್ಷಭಾಃ 11೨೧॥॥ 

ಆ ಯಾಜಕರು ಮಾಡುತ್ತಿದ್ದ ಕರ್ಮದಲ್ಲಿ ಸ್ಟಾಲಿತ್ಯವಿರಲಿಲ್ಲ. ಯಾವ 
ಕರ್ಮಗಳಲ್ಲೂಲೋಪವಿರಲಿಲ್ಲ. ಶ್ರೇಷ್ಠರಾದ ಬ್ರಾಹ್ಮಣರು ಕ್ರಮಬದ್ಧವಾಗಿ, ವಿಧಿ 
ಬದ್ಧವಾಗಿ ಯಜ್ಞವನ್ನು ಆಚರಿಸುತ್ತಿದ್ದರು. 

ಎ | ಎ ೧ 

ಕೃತ್ವಾ ಪ್ರವರ್ಗ್ಯಂ ಧರ್ಮಜ್ಞಾ ಯಥಾವದ್‌ ದ್ವಿಜಸತ್ತಮಾಃ । 

ಚಕ್ರುಸ್ತೇ ವಿಧಿವದ್‌ ರಾಜನ್‌ ತಥೈವಾಭಿಷವಂ ದ್ವಿಜಾಃ 11೨೨11 

ಆ ಯಾಜ್ಞಿಕರು ಧರ್ಮಜ್ಞರಾಗಿದ್ದರು. ವಿಧಿಬದ್ಧವಾಗಿ ಪ್ರವರ್ಗ ಎಂಬ ಕರ್ಮವನ್ನು 
ಮಾಡುತ್ತಾ, ಸೋಮಲತೆಯನ್ನು ಕುಟ್ಟಿ ರಸವನ್ನು ತೆಗೆಯುವ ಅಭಿಷವ ಕರ್ಮವನ್ನು 
ವಿಧಿವತ್ತಾಗಿ ಆಚರಿಸಿದರು. 


ಅಭಿಷೂಯ ತತೋ ರಾಜನ್‌ ಸೋಮಂ ಸೋಮಪಸತ್ತಮಾಃ । 

ಸವನಾನ್ಯಾನುಪೂರ್ವೇಣ ಚಕ್ರುಃ ಶಾಸ್ತ್ರಾಮಸಾರಿಣಃ 11೨೩ 

ಸೋಮಪಾನ ಮಾಡುವುದರಲ್ಲಿ ಶ್ರೇಷ್ಠರಾದ ವಿದ್ದಾಂಸರು ಸೋಮಲತೆಯಿಂದ 
ರಸವನ್ನು ತೆಗೆದು, ಯಜ್ಞದಲ್ಲಿ ನೀಡಿ ಪ್ರಾತಃಸವನವೇ ಮೊದಲಾದ ಮೂರು 
ಸವನಗಳನ್ನು ಶಾಸ್ತ್ರಾಮಸಾರವಾಗಿ ಆಚರಿಸಿದರು. 

ನ ತತ್ರ ಕೃಪಣಃ ಕಶ್ಚಿನ್ನ ದರಿದ್ರೋ ಬಭೂವ ಹ । 

ಕ್ಷುಧಿತೋ ದುಃಖತೋ ವಾಪಿ ಪ್ರಾಕೃತೋ ವಾಠಪಿ ಮಾನವಃ ॥1೨೪॥ 

ಆ ಯಜ್ಞಕ್ಕೆ ಆಗಮಿಸಿದ ವ್ಯಕ್ತಿಗಳಲ್ಲಿ ಜಿಪುಣರೂ, ದರಿದ್ರರೂ, ಹಸಿದವರೂ, 
ದುಃಖಿತರೂ, ಅಸಂಸ್ಕತರೂ ಎಂಬ ಒಬ್ಬಮನುಷ್ಯನೂ ಇರಲಿಲ್ಲ. 

ಭೋಜನಂ ಭೋಜನಾರ್ಥಿಭ್ಯೋ ದಾಪಯಾಮಾಸ ಸರ್ವದಾ । 

ಭೀಮಸೇನೋ ಮಹಾತೇಜಾಃ ಸತತಂ ರಾಜಶಾಸನಾತ್‌ 11೨೫।! 


ಮಹಾತೇಜಸ್ವಿಯಾದ ಭೀಮಸೇನನು ನಿರಂತರವೂ ಯುಧಿಷ್ಠಿರನ ಆದೇಶದಂತೆ 
ಭೋಜನಾರ್ಥಿಗಳಿಗೆ ಭೋಜನವನ್ನು ಮಾಡಿಸುತ್ತಿದ್ದನು. 


-116- ಮಹಾಭಾರತ ಆಶ್ಚಮೇಧಿಕಪರ್ವ 


ಸಂಸ್ತರೇ ಕುಶಲಾಶ್ಚಾಪಿ ಸರ್ವಕರ್ಮಾಣಿ ಯಾಜಕಾಃ | 
ದಿವಸೇ ದಿವಸೇ ಚಕ್ರುರ್ಯಥಾಶಾಸ್ವಾರ್ಥಚಕ್ಷುಷಃ 11೨೬॥। 


ಯಜ್ಞವೇದಿಯನ್ನುನಿರ್ಮಾಣ ಮಾಡುವುದರಲ್ಲಿನಿಷ್ಠಾತರಾದ ಯಾಜಕರು ವಿಧಿ 
ಬದ್ಧವಾಗಿ ಸಮಸ್ತ ಕಾರ್ಯಗಳನ್ನೂ ಆಚರಿಸುತ್ತಿದ್ದರು. ಶಾಸ್ತ್ರವನ್ನು ಚೆನ್ನಾಗಿ ಅರಿತು 
ಪ್ರತಿದಿವಸದಲ್ಲಿಯೂ ಯೋಗ್ಯವಾದ ಕರ್ಮಗಳನ್ನು, ದರ್ಭೆಗಳನ್ನು ಹಾಸುವುದನ್ನು 
ಕುಶಲಿಗಳಾದ ಬ್ರಾಹ್ಮಣರು ಆಚರಿಸುತ್ತಿದ್ದರು. 


ನಾಷಡಂಗವಿದತ್ರಾಸೀತ್‌ ಸದಸ್ಯೋ ನಾಬಹುಶ್ರುತಃ । 
ನಾವ್ರತೋ ನಾನುಪಾಧ್ಯಾಯೋ ನ ಚ ವಾದಾಕ್ಷಮೋ ದ್ವಿಜಃ ॥೨೭॥ 


ಷಡಂಗ ಅಧ್ಯಯನ, ವೇದವನ್ನು ಅಧ್ಯಯನ ಮಾಡದವರು ಅಲ್ಲಿ ಯಾರೂ 
ಇರಲಿಲ್ಲ. ವ್ರತಾನುಷ್ಠಾನ ಮಾಡದ, ಅಧ್ಯಾಪನ ಕರ್ಮದಲ್ಲಿಕುಶಲನಲ್ಲದ, ವಾದದಲ್ಲಿ 
ದಕ್ಷತೆಯಿಲ್ಲದ ಒಬ್ಬದ್ವಿಜನೂ ಆ ಯಜ್ಞದಲ್ಲಿಕಾಣಿಸಲಿಲ್ಲ. 


ಯೂಪೋಚ್ಛೇ ಯೇ ತತಃ ಪ್ರಾಪ್ತೇ ಷಟ್‌ ಬೈಲ್ವಾನ್‌ ಭರತರ್ಷಭ । 
ಖಾದಿರಾನ್‌ ಬಿಲ್ಲಸಹಿತಾನ್‌ ತಾವತಃ ಸರ್ವವರ್ಣಿನಃ 12S 


ದೇವದಾರುಮಯೌ ದ್ವ್‌ ತು ಯೂಪೌ ಕುರುಪತೇಃ ಕ್ರತೌ । 
ಶ್ಲೇಷ್ಠಾತೃಕಮಯಂ ಚೈಕಂ ಯಾಜಕಾಃ ಸಮಕಾರಯನ್‌ Teal 


ಯಜ್ಞಕ್ಕೆ ಸಂಬಂಧಪಟ್ಟಂಥ ಯೂಪಸ್ಥಾಪನೆಯ ಸಮಯವು ಸನ್ನಿಹಿತವಾದಾಗ 
ಯಾಜಕರು ಯಜ್ಞಭೂಮಿಯಲ್ಲಿಬಿಲ್ಲಮರದಿಂದ ನಿರ್ಮಿಸಲ್ಪಟ್ಟಆರು, ಹಗ್ಗಗಳಿಂದ 
ನಿರ್ಮಿಸಲ್ಪಟ್ಟ ಆರು, ಹೊಲಾಸದಿಂದ ನಿರ್ಮಿಸಲ್ಪಟ್ಟಆರು, ದೇವದಾರು ವೃಕ್ಚದಿಂದ 
ನಿರ್ಮಿಸಲ್ಪಟ್ಟ ಎರಡು, ಚಳ್ಳೆ ಮರದಿಂದ ನಿರ್ಮಿಸಲ್ಪಟ್ಟ ಒಂದು ಯೂಪಗಳನ್ನು 
ಸ್ಥಾಪಿಸಿದರು (ಒಟ್ಟು ಇಪ್ಪತ್ತೊಂದು ಯೂಪಗಳು). 


ಸರ್ವಾನೇತಾನ್‌ ಯಥಾಶಾಸ್ತ್ರಂ ಯಾಜಕಾಃ ಸಮಯೋಜಯನ್‌ ॥॥೩೦॥। 


ಕ್ರಮಬದ್ಧವಾಗಿ ಮಾಡಿದ ಈ ಎಲ್ಲಮರಗಳ ಯೂಪಗಳನ್ನುಯಾಜಕರು ಶಾಸ್ತ್ರದ 
ವಿಧಿಗೆ ಅನುಸಾರವಾಗಿ ಯಜ್ಞಪ್ರಕ್ರಿಯೆಯಲ್ಲಿಬಳಸಿಕೊಂಡರು. 


ಅನುಗೀತಾಪರ್ವ -117- 


ಶೋಭಾರ್ಥಂ ಚಾಪರಾನ್‌ ಯೂಪಾನ್‌ ಕಾಂಚನಾನ್‌ ಭರತರ್ಷಭ । 
ಸ ಭೀಮಃ ಕಾರಯಾಮಾಸ ಧರ್ಮರಾಜಸ್ಯ ಶಾಸನಾತ್‌ AOI 


ಯಜ್ಞಮಂಟಪದ ಅಲಂಕಾರಕ್ಕಾಗಿ ಭೀಮಸೇನನು ಧರ್ಮರಾಜನ ಆದೇಶದಂತೆ 
ಸುವರ್ಣಮಯವಾದ ಬೇರೆ ಅನೇಕ ಯೂಪಗಳನ್ನು ಮಾಡಿಸಿದನು. 


ತೇ ವ್ಯರಾಜಂತ ರಾಜರ್ಷೇರ್ವಾಸೋಭಿರುಪಶೋಭಿತಾಃ । 
ನರೇಂದ್ರಾಭಿಗತಾ ದೇವೈರ್ಯಥಾ ಸಪ್ತರ್ಷಯೋ ದಿವಿ ASI 


ಅನೇಕ ಬಣ್ಣಗಳಿಂದ, ವಸ್ಪಗಳಿಂದ ಅಲಂಕೃತವಾದ ಯುಧಿಷ್ಠಿರನ ಯಜ್ಞ 
ಸಂಬಂಧವಾದ ಯೂಪಗಳು ಆಕಾಶದಲ್ಲಿ ಮಹೇಂದ್ರನನ್ನು ಅನುಸರಿಸುವ ಸ್ವಭಾವವುಳ್ಳ 
ಸಪ್ಪರ್ಷಿಗಳಿಂದ ಸಹಿತರಾದ ದೇವತೆಗಳಂತೆ ಬೆಳಗಿದವು. 


ಇಷ್ಟಕಾಃ ಕಾಂಚನಾಶ್ಚಾತ್ರ ಚಯನಾರ್ಥಂ ಕೃತಾ ಭವನ್‌ । 
ಶುಶುಭೇ ಚಯನಂ ತಸ್ಯ ದಕ್ಷಸ್ಯೇವ ಪ್ರಜಾಪತೇಃ 11೩೩1 


ಆ ಯಜ್ಞಕ್ಕೆ ಸಂಬಂಧಿಸಿದ ಅಗ್ನಿಯನ್ನು ಭರಿಸಲು ಬಂಗಾರಮಯವಾದ 
ಇಟ್ಟಿಗೆಗಳು ತರಲ್ಪಟ್ಟಿದ್ದವು. ಧರ್ಮರಾಜನ ಯಜ್ಞಕುಂಡವು ದಕ್ಷಪ್ರಜಾಪತಿಯ 
ಅಗ್ನಿಕುಂಡದಂತೆ ಪ್ರಕಾಶಿಸುತ್ತಿತ್ತು. 


ಚತುಶ್ಚೆತ್ಯಃ ಸ ತಸ್ಯಾಸೀದಷ್ಟಾದಶಕರಾತ್ಮಕಃ I 
ಸ ರುಗ್ಗಪಕ್ಷೋ ನಿಚಿತಸ್ಪಿಗುಣೋ ಗರುಡಾಕೃತಿಃ 11೩೪॥ 


ಆ ಯಜ್ಞವೇದಿಕೆಯ ಒಂದೊಂದು ದಿಕ್ಕುಗಳಲ್ಲಿಯೂ ನಾಲ್ಕು-ನಾಲ್ಕುಬಂಗಾರದ 
ಇಟ್ಟಿಗೆಯು ಇಡಲ್ಪಟ್ಟಿದ್ದವು. ಪ್ರತಿಯೊಂದು ಇಟ್ಟಿಗೆಗಳು ಹದಿನೆಂಟು ಗೇಣುಗಳ 
ಉದ್ದಳತೆಯನ್ನು ಹೊಂದಿದ್ದವು. ಬಂಗಾರದ ರೆಕ್ಕೆಗಳನ್ನು ಹೊಂದಿದ್ದ ಪ್ರಧಾನವಾದ 
ಇಟ್ಟಿಗೆಯು ಗರುಡನ ಆಕಾರದಲ್ಲಿತ್ರಿಕೋಣಾಕಾರದಲ್ಲಿಕೂಡಿತ್ತು. 


ತತೋ ನಿಯುಕ್ತಾಃ ಪಶವೋ ಯಥಾಶಾಸ್ತ್ರಂ ಮನೀಷಿಭಿಃ 1 
ತಂ ತಂ ದೇವಂ ಸಮುದ್ವಿಶ್ಶ ಪಕ್ಷಿಣಃ ಪಠವಶ್ಚ ಯೇ 112.೫1! 
ಯಪಭಾಃ ಶಾಸಪಠಿತಾಸಥಾ ಜಲಚರಾಶ ಯೇ ।ಟ 
Re ಚ 
ಸರ್ವಾಂಸ್ತಾನಭ್ಯಯುಂಜಂಸ್ತೇ ತತ್ರಾಗ್ನಿತಯಕರ್ಮಣಿ WALI 


-118- ಮಹಾಭಾರತ ಆಶ್ಚಮೇಧಿಕಪರ್ವ 


ಬಳಿಕ ವಿದ್ದಾಂಸರು ಶಾಸ್ತ್ರವಿಧಿಗೆ ಅನುಸಾರವಾಗಿ ಪಶುಗಳನ್ನು ನಿಯೋಗಿಸಿದರು. 
ಭಿನ್ನಭಿನ್ನ ದೇವತೆಗಳನ್ನು ಉದ್ದೇಶಿಸಿ ಯಾಜಕರು ಅಗ್ನಿಜಯನಕರ್ಮಗಳಲ್ಲಿ ಪಕ್ಷಿಗಳನ್ನು, 
ಪಶುಗಳನ್ನು, ಲಕ್ಷಣಭರಿತವಾದ ವೃಷಭಗಳನ್ನು, “'ಜಲಚರಪ್ಪಾ ಣಿಗಳನು ಒಟ್ಟಾಗಿ 
ಚ 


ಯೂಪೇಷು ನಿಯತಂ ಚಾಸೀತ್‌ ಪಶೂನಾಂ ತ್ರಿಶತಂ ತಥಾ ! 
ಅಶ್ವರತ್ನೋತ್ತಮಂ ರಾಜ್ಞಃ ಕೌಂತೇಯಸ್ಯ ಮಹಾತ್ಮನಃ ALI 


ಆ ಯಜ್ಞಯೂಪ ಪದಲ್ಲಿಮುನ್ನೂರು ಪಶುಗಳು ಬಂಧಿಸಲ್ಪಟ್ಟಿದ್ದವು. ಅವುಗಳಲ್ಲಿ 
ಶೆ ಶ್ರೇಷ್ಠವಾದ 'ಅರ್ಜುನನ ಯಜ್ಞಾಶವು ಉತ್ತಮವಾಗಿ ಶೋಭಿಸುತ್ತಿತ್ತು. 


ಸ ಯಜ್ಞ: ಶುಶುಭೇ ತಸ್ಯ ಸಾಕ್ಷಾದ್‌ ದೇವರ್ಷಿಸಂಕುಲಃ । 
ಗಂಧರ್ವಗಣಸಂಕೀರ್ಣಃ ಶೋಭಿತೋತಪರಸಾಂ ಗಣ್ಛೆಃ 11೩೮॥ 


ಸಾಕ್ಟಾತ್‌ ದೇವತೆಗಳಿಂದ, ಯಷಿಗಳಿಂದ ತುಂಬಿರುವ ಆ ಯುಧಿಷ್ಠಿರನ ಯಜ್ಞವು 
ಶೋಭಾಯಮಾನವಾಗಿ ಕಾಣಿಸುತ್ತಿತ್ತು. ಗಂಧರ್ವರ ಸಮುದಾಯದಿಂದ, ಅಪರಾ 
ಸ್ತ್ರೀಯರ ಸಮುದಾಯದಿಂದಲೂ ಶೋಭೆಯನ್ನು ಹೆಚ್ಚಿಸಿತು. 


ಸ ಕಿಂಪುರುಷಗೀತೈಶ್ಚ ಕಿನ್ನರೈರುಪಶೋಭಿತಃ [ 
ಸಿದ್ಧವಿಪ್ರನಿವಾಸೈಶ್ವ ಸಮಂತಾದಭಿಶೋಭಿತಃ HAF 


ಆ ಯಜ್ಞಮಂಟಪ ಪವು ಕಿಂಪುರುಷರ ಗೀತೆಗಳಿಂದ, ಕಿನ್ನರರಿಂದಲೂ, ಸಿದ್ಧ 
ಪುರುಷ ವಂದ ಬ್ರಾಹ್ಮಣರ ಸನ್ನಿಧಾನದಿಂದ ಎಲ್ಲ ವಿಧದಲ್ಲಿಯೂ ಶೋಭಿಸಿತು. 


ತಸ್ಮಿನ್‌ ಸದಸಿ ನಿತ್ಯಾಸ್ತು ವ್ಯಾ ಸಶಿಷ್ಯಾ ದ್ವಿಜೋತ್ತಮಾಃ I 
ತರ್ಪಶಾಸ ಸಪ್ರಣೇತಾರಃ ಕುಶಲಾ ಯಜ್ಞಕರ್ಮಣಿ 11೪೦॥॥ 


ದ್ವಿಜಶ್ರೆ ಶ್ರೇಷ್ಠರಾದ, ವೇದವ್ಯಾಸ ಸದೇವರ ಶಿಷ್ಯರಾದ, ಸ ಸರ್ವಶಾಸ್ತ್ರಗಳ 
ಪ್ರಣೆ ಣೇತೃಗಳಾದ, ಕುಶಲರಾದ ಯಾಜ್ಞಿಕರು ಯಾವಾಗಲೂ ಯಜ್ಞಸಭೆಯಲ್ಲಿ 
ಇರುತ್ತಿದ್ದರು. 

ನಾರದಶ್ಚ ಬಭೂವಾತ್ರ ತುಂಬುರುಶ್ಚ ಮಹಾದ್ಯುತಿಃ । 

ವಿಶ್ವಾವಸುಶ್ಟಿತ್ರಸೆ ಸೇನಸ್ತಥಾರನ್ಯೇ ಗೀತಕೋವಿದಾಃ 11೪೧॥॥ 


ಅನುಗೀತಾಪರ್ವ -119- 


ನಾರದರು, ತುಂಬುರರು, ವಿಶ್ವಾವಸುಗಳು, ಚಿತ್ರಸೇನ, ಇನ್ನೂ ಮೊದಲಾದ 
ಗಾನಕೋವಿದರೆಲ್ಲರೂ ಅಲ್ಲಿನೆರೆದಿದ್ದರು. 


ಗಂಧರ್ವಾ ಗೀತಕುಶಲಾ ನೃತ್ತೇಷು ಚ ವಿಶಾರದಾಃ । 
ರಮಯಂತಿ ಸ್ಥ ತಾನ್‌ ವಿಪ್ರಾನ್‌ ಯಜ್ಞಕರ್ಮಾಂತರೇಷ್ಟಥ IY 


ಹಾಡು ಹೇಳುವುದರಲ್ಲಿಕುಶಲರಾದ ಗಂಧರ್ವರು, ನರ್ತನ ಮಾಡುವುದರಲ್ಲಿ 
ವಿಶಾರದರಾದ ಗಂಧರ್ವರು ಆ ಯಜ್ಞಮಂಟಪದಲ್ಲಿದ್ದರು. ಯಜ್ಞದ ಕರ್ಮದ 
ಮಧ್ಯದಲ್ಲಿ ಆಲಸ್ಯ ಉಂಟಾಗದಂತೆ ಬ್ರಾಹ್ಮಣರನ್ನು ಇವರೆಲ್ಲರೂ ಸಂತೋಷ 
ಪಡಿಸುತ್ತಿದ್ದರು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ಚಮೇಧಿಕಪರ್ವಣಿ ಯೂಪಸ್ತಂಭಸ್ಥಾಪನಂ ನಾಮ ನವತಿತಮೋ*ಧ್ಯಾಯಃ ॥1 
ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
LR Ss 


ತೊಂಬತ್ತೊಂದನೆಯ ಅಧ್ಯಾಯ 
ಯುಧಿಷ್ಠಿರನು ಅಶ್ವಮೇಧ ಯಜ್ಞ ಮುಗಿದ ಬಳಿಕ ಯಥಾಯೋಗ್ಯವಾಗಿ 
ಬ್ರಾಹ್ಮಣರನ್ನು ದಕ್ಷಿಣೆ ಮೊದಲಾದವುಗಳಿಂದ ಸಂತೋಷಪಡಿಸಿದುದು. 
ರಾಜರನ್ನು ಪಾರಿತೋಷಕಗಳಿಂದ ಸಂತೋಷಪಡಿಸಿದುದು. ರಾಜರೆಲ್ಲರೂ ತಮ್ಮ 
ನಗರಗಳನ್ನು ಕುರಿತು ಪ್ರಯಾಣ ಬೆಳೆಸಿದುದು. 
ವೈಶಂಪಾಯನಃ 
ಶ್ರಪಯಿತ್ವಾ ಪಶೂನನ್ಯಾನ್‌ ವಿಧಿವದ್‌ ದ್ವಿಜಸತ್ತಮಾಃ । 
ತುರಗಂ ತಂ ಯಥಾಶಾಸಮಾಲಭಂತ ದಿಜಾತಯಃ ell 
ಈ ವ 
ವೈಶಂಪಾಯನ- ಜನಮೇಜಯನೇ, ಬ್ರಾಹ್ಮಣಶ್ರೇಷ್ಠರು ವಿಧಿವತ್ತಾಗಿ ಪಶುಗಳನ್ನು 
ಯಜ್ಞದಲ್ಲಿ ಹೋಮಿಸಿ, ಬಳಿಕ ವಿಧಿವತ್ತಾಗಿ ಯಜ್ಞಾಶ್ಚವನ್ನು ಆಲಂಬನ (ವಿಷಸನ) 
ಮಾಡಿದರು. 


-120- ಮಹಾಭಾರತ ಆಶ್ಚಮೇಧಿಕಪರ್ವ 


ತತಃ ಸಂಜ್ಯಫ್ಯ ತುರಗಂ ವಿಧಿವದ್ಯಾಜಕರ್ಷಭಾಃ । 


ಉಪಸಂವೇಶಯಾಂಚಕ್ರುಸ್ತತಸ್ತಾಂ ದ್ವಿಜಸತ್ತಮಾಃ 11೨॥॥ 
ಕಾಲಭಿಸಿಸ್ರಭೀ ರಾಜನ್‌ ಯಥಾವಿಧಿ ಸಮನಿತಾಮ್‌ 11೩.1 


ವಿಧಿವತ್ತಾಗಿ ಯಜ್ಞ ಮಾಡುವುದರಲ್ಲಿ ಶ್ರೇಷ್ಠರಾದ ಬ್ರಾಹ್ಮಣರು ಯಜ್ಞದ 
ಕುದುರೆಯನ್ನು ವಿಧಿವತ್ತಾಗಿ ಬೇಯಿಸಿ, ಹಿಂಸೆಗೊಳಿಸಿ ಯಜ್ಞದ ಆಹುತಿಗಾಗಿ 
ಸಿದ್ಧಪಡಿಸಿಕೊಂಡರು. ಆ ಸಭೆಯು ಇಂದ್ರ-ಅಗ್ನಿ-ಸೂರ್ಯ ಎಂಬ ಮೂರು ದೇವತಾ 
ಕಲೆಗಳಿಂದ ಸನ್ನಿಧಾನವನ್ನು ಹೊಂದಿತ್ತು. ಶಾಸ್ತ್ರೋಕ್ತವಾದ ವಿಧಿಗಳಿಂದ ಆ ಸಭೆಯು 
ವಿರಾಜಮಾನವಾಗಿತ್ತು. 


ಉದ್ಭೃತ್ಯ ತು ವಪಾಂ ತತ್ರ ಯಥಾಶಾಸ್ತ್ರಂ ದ್ವಿಜರ್ಷಭಾಃ । 

ಶ್ರಪಯಾಮಾಸುರಪರಾಃ ಶಾಸ್ತವದ್‌ ಭರತರ್ಷಭ 11೪1 

ಶಾಸ್ತ್ರಕ್ರನುಸಾರವಾಗಿ ಬ್ರಾಹ್ಮಣಶ್ರೇಷ್ಠರು ಆ ವಪೆಯನ್ನು ಇದ್ಯರಿಸಿ 
ಶಾಸ್ತ್ರಬದ್ಧವಾಗಿಯೇ ಇತರ ಬ್ರಾಹ್ಮಣರಿಂದ ಸಹಿತರಾಗಿ ಆಹುತಿಯನ್ನುನೀಡಿದರು. 


ತಂ ವಪಾಧೂಮಗಂಧಂ ತು ಧರ್ಮರಾಜ: ಸಹಾನುಜಃ । 
ಉಪಾಜಿಫ್ರದ್‌ ಯಥಾನ್ಯಾಯಂ ಸರ್ವಪಾಪ್ಶಾಪಹಂ ತದಾ 11೫1 


ಆ ವಪೆಯಿಂದ ಹೊರಟ ಹೊಗೆಯ ವಾಸನೆಯನ್ನು ಧರ್ಮರಾಜನು ತನ್ನ 
ಸಹೋದರರ ಜೊತೆಗೆ ಶಾಸ್ತ್ರವಿಧಿಗನುಗುಣವಾಗಿ ಆಘ್ರಾಣಿಸಿದನು. ಈ ಧೂಮವು 
ಸಮಸ್ತ ಪಾಪಪರಿಹಾರಕವಾಗಿತ್ತು. 


ಶಿಷ್ಟಾನ್ಯಂಗಾನಿ ಯಾನ್ಯಾಸನ್‌ ತಸ್ಯಾಶ್ವಸ್ಯ ನರಾಧಿಪ । 

ತಾನ್ಯಗ್ನ್‌ ಜುಹುವುರ್ಧೀರಾಃ ಸಮಸ್ತಾಃ ಷೋಡಶರ್ತ್ವಿಜಃ 11೬11 

ಕುದುರೆಯ ಉಳಿದ ಅಂಗಗಳನ್ನು ಹದಿನಾರು ಮಂದಿ ಖುತ್ತಿಜರು ತುಂಡರಿಸಿ 
ಅಗ್ನಿಯಲ್ಲಿ ಹೋಮ ಮಾಡಿದರು. 

ಸಂಸ್ಥಾಪ್ಯೈವಂ ತಸ್ಯ ರಾಜ್ಞಸ್ತಂ ಕ್ರತುಂ ಶಕ್ರತೇಜಸಃ । 

ಯಥಾಶಾಸ್ತು ಮಹಾರಾಜ ಖುಷಯಃ ಶಕ್ರತೇಜಸಃ 11೭11 


ಅನುಗೀತಾಪರ್ವ -121- 


ಈ ಕ್ರಮದಲ್ಲಿ ಯುಧಿಷ್ಠಿರನು ಅಶ್ವಮೇಧ ಯಾಗವನ್ನು ಸಮಾಪನಗೊಳಿಸಿ 
ಇಂದ್ರನಿಗೆ ಸಮಾನವಾದ ತೇಜಸ್ಸನ್ನು ಹೊಂದಿದನು. ವಿಧಿಬದ್ಧವಾಗಿ ಯಜ್ಞವನ್ನು 
ಅನುಷ್ಠಾನ ಮಾಡಿದ ಖಯಷಿಗಳು ಇಂದ್ರನ ತೇಜಸ್ಸಿನಂತೆಯೇ ಬೆಳಗಿದರು. 


ವ್ಯಾಸಃ ಸಶಿಷ್ಯೋ ಭಗವಾನ್‌ ವರ್ಧಯಾಮಾಸ ತಂ ನೃಪಮ್‌  ॥1೮॥ 


ವೇದವ್ಯಾಸದೇವರು ತಮ್ಮ ಶಿಷ್ಯರಿಂದ ಸಹಿತರಾಗಿ ಆ ಯುಧಿಷ್ಠಿರ ರಾಜನನ್ನು 
ಅಭ್ಯುದಯ ಹೊಂದುವಂತೆ ಆಶೀರ್ವದಿಸಿದರು. 


ತತೋ ಯುಧಿಷ್ಠಿರಃ ಪ್ರಾದಾತ್‌ ಸದಸ್ಯೇಭ್ಯೋ ಯಥಾವಿಧಿ । 
ಕೋಟೀಃ ಸಹಸ್ರಂ ನಿಷ್ಠಾಣಾಂ ವ್ಯಾಸಾಯ ತು ವಸುಂಧರಾಮ್‌ ॥£೯॥ 


ಬಳಿಕ ಯುಧಿಷ್ಠಿರನು ಸಮಸ್ತ ಬ್ರಾಹ್ಮಣರಿಗೂ ಒಂದುಸಾವಿರ ಕೋಟಿ ಸುವರ್ಣ 
ನಾಣ್ಯಗಳನ್ನು ಕೊಟ್ಟು ವೇದವ್ಯಾಸರಿಗೆ ಸಮಸ್ತ ಭೂಮಂಡಲವನ್ನೇ ದಾನವಾಗಿ 
ಕೊಟ್ಟನು. | 

ಪ್ರತಿಗೃಹ್ಯ ಧರಾಂ ರಾಜನ್‌ ವ್ಯಾಸಃ ಸತ್ಯವತೀಸುತಃ । 

ಅಬ್ರವೀದ್‌ ಭರತಶ್ರೇಷ್ಠಂ ಧರ್ಮಾತ್ಗಾನಂ ಯುಧಿಷ್ಠಿರಮ್‌ ।  1೧೦॥ 

ಸತ್ಯವತೀಸುತರಾದ ವ್ಯಾಸರು ಸಮಗ್ರ ಭೂಮಂಡಲವನ್ನುದಾನವನ್ನಾಗಿ ಪಡೆದು 
ಧರ್ಮಜನನ್ನು ಕುರಿತು ಹೀಗೆ ಹೇಳಿದರು. 

ವ್ಯಾಸಃ 

ಪೃಥಿವೀ ಭವತಸ್ತೇಷಾ ಸನ್ನ್ಯಸ್ತಾ ರಾಜಸತ್ತಮ । 

ನಿಷ್ಠಮೋ ದೀಯತಾಂ ಮಹ್ಯಂ ಬ್ರಾಹ್ಮಣಾ ಹಿ ಧನಾರ್ಥಿನಃ 11೧೧॥ 

ವ್ಯಾಸರು- ರಾಜಶ್ರೇಷ್ಠನೇ, ಇಲ್ಲಿಯ ತನಕ ನಿನ್ನ ಆಧಿಪತ್ಯಕ್ಕೆ ಒಳಪಟ್ಟಿರುವ ಈ 
ಭೂಮಂಡಲವನ್ನು ಪುನಃ ನಿನ್ನ ಅಧಿಕಾರಕ್ಕೆ ಸಮರ್ಪಿಸುತ್ತೇನೆ. ಯುಧಿಷ್ಠಿರನೇ, 
ಬ್ರಾಹ್ಮಣರು ರಾಜ್ಯಾರ್ಥಿಗಳಲ್ಲ, ಧನಾರ್ಥಿಗಳಾಗಿದ್ದಾರೆ. ಆದ್ದರಿಂದ ಈ ಪೃಥಿವಿಯನ್ನು 
ನಿನಗೇ ನೀಡುತ್ತೇನೆ. ನನಗೆ ಧನವನ್ನುನೀಡು. 


-122- ಮಹಾಭಾರತ ಆಶ್ಚಮೇಧಿಕಪರ್ವ 


ವೈಶಂಪಾಯನಃ 
ಯುಧಿಷ್ಠಿರಸ್ತು ತಾನ್‌ ವಿಪ್ರಾನ್‌ ಪ್ರತ್ಯುವಾಚ ಮಹಾಮನಾಃ । 
ಭ್ರಾತೃಭಿಃ ಸಹಿತೋ ಧೀಮಾನ್‌ ಮಧ್ಯೇ ರಾಜ್ಞಾಂ ಮಹಾತ್ಮನಾಮ್‌ ॥ 


ವೈಶಂಪಾಯನ- ವ್ಯಾಸರು ಹೀಗೆ ಹೇಳಲು ಸಹೋದರರ ಜೊತೆಯಲ್ಲಿರುವ 
ಮಹಾತ್ಮನಾದ ಯುಧಿಷ್ಠಿರನು ಅಲ್ಲಿನೆರೆದಿರುವ ರಾಜರ ಮಧ್ಯದಲ್ಲಿ ಬ್ರಾಹ್ಮಣರನ್ನು 
ಕುರಿತು ಹೀಗೆ ಹೇಳಿದನು. 


ಯುಧಿಷ್ಠಿರಃ 
ಅಶ್ಚಮೇಧೇ ಮಹಾಯಜ್ಞೇ ಪೃಥಿವೀ ದಕ್ಷಿಣಾ ಸ್ಥ ಕೃತಾ | 
ಅರ್ಜುನೇನ ಜಿತಾ ಸೇಯಮೃತ್ತಿಗ್ಬ್ಯಃ ಪ್ರಾಪಿತಾ ಮಯಾ 1೧೩1 


ಯುಧಿಷ್ಠಿರ- ವಿಪ್ರಶ್ರೇಷ್ಠರೇ, ಅಶ್ವಮೇಧ ಮಹಾಯಜ್ಞದಲ್ಲಿ ಸಮಗ್ರ 
ಭೂಮಂಡಲವನ್ನೇ ದಕ್ಷಿಣೆಯನ್ನಾಗಿ ನೀಡಬೇಕೆಂಬ ವಿಧಿ ಇದೆ. ಈ ಭೂಮಂಡಲವು 
ಅರ್ಜುನನಿಂದ ಜಯಿಸಲ್ಪಟ್ಟಿದೆ. ಇದನ್ನೇ ಯತ್ತಿಜರಿಗೆ ದಕ್ಷಿಣಾರೂಪದಲ್ಲಿನಾನು ದಾನ 
ಮಾಡಿದ್ದೇನೆ. 


ವನಂ ಯಾಸ್ಯಾಮಿ ವಿಪ್ರೇಂದ್ರಾ ವಿಭಜ್ಯಧ್ವಂ ಮಹೀಮಿಮಾಮ್‌ । 
ಚತುರ್ಧಾ ಪೃಥಿವೀಂ ಕೃತ್ವಾ ಚಾತುರ್ಹೋತ್ರಪ್ರಮಾಣತಃ 11೧೪॥॥ 


ಬ್ರಾಹ್ಮಣರೇ, ನಾನು ದಾನ ಮಾಡಿದ ಭೂಮಿಯನ್ನು ನೀವೇ ಹಂಚಿಕೊಳ್ಳಿರಿ. 
ನಾನು ಅರಣ್ಯಕ್ಕೆ ಹೋಗುತ್ತೇನೆ. ನೀವು ಅಧ್ವರ್ಯು, ಉದ್ಗಾತೃ, ಹೋತ್ಸ, ಬ್ರಹ್ಮ 
ಎಂಬ ವಿಭಾಗದಿಂದ ನಿಂತು ಈ ಯಾಗವನ್ನು ನಡೆಸಿರುತ್ತೀರಿ. ಚಾತುರ್ಹೋತ್ರ 
ಯಜ್ಞದಲ್ಲಿನಿರತರಾದವರು ಯಾವ ಕ್ರಮದಲ್ಲಿಭೂಮಿಯನ್ನುವಿಂಗಡಿಸಿಕೊಳ್ಳಬೇಕೋ 
ಅದರಂತೆ ನಾಲ್ಕು ಭಾಗಗಳನ್ನಾಗಿ ಹಂಚಿಕೊಳ್ಳಿರಿ. 


ನಾಹಮಾದಾತುಮಿಚ್ಚಾಮಿ ಬ್ರಹ್ಮಸ್ವಂ ಮುನಿಸತ್ತಮಾಃ । 

ಇದಂ ಮತಂ ಹಿ ಮೇ ನಿತ್ಯಂ ಭ್ರಾತ್ಮಣಾಂ ಚ ಮಮಾನಘಾಃ 11೧೫॥ 

ಬ್ರಾಹ್ಮಣರ ಈ ಸ್ವತ್ತನ್ನು ನಾನು ಸ್ವೀಕರಿಸಲು ಇಚ್ಛಿಸುವುದಿಲ್ಲ. ನನ್ನಂತೆ ನನ್ನ 
ಸಹೋದರರ ಅಭಿಪ್ರಾಯವೂ ದೃಢವಾಗಿಯೇ ಇದೆ. 


ಅನುಗೀತಾಪರ್ವ -123- 


ವೈಶಂಪಾಯನಃ 


ಇತ್ಯುಕ್ತವತಿ ತಸ್ಮಿಂಸ್ತೇ ಭ್ರಾತರೋ ದ್ರೌಪದೀ ಚ ಸಾ | 
ಏವಮೇತದಿತಿ ಪ್ರಾಹುಸ್ತದಭೂದ್‌ ರೋಮಹರ್ಷಣಮ್‌ 11೧೬1 


ವೈಶಂಪಾಯನ- ಜನಮೇಜಯನೇ, ಯುಧಿಷ್ಠಿರನು ಹೀಗೆ ಹೇಳುತ್ತಿರಲು 
ಭೀಮಸೇನನೇ ಮೊದಲಾದ ಸಹೋದರರು, ದ್ರೌಪದಿಯು ಹೀಗೆಯೇ ಆಗಲಿ. 
ಮಹಾರಾಜನು ಹೇಳಿದುದು ನಮಗೂ ಸಮ್ಮತವೇ ಎಂದು ಹೇಳಿದಾಗ ಇವರ 
ಅಭಿಪ್ರಾಯವನ್ನು ಕೇಳಿಸಿಕೊಂಡ ಸಮಸ್ತ ಜನರೂ ಆಶ್ಚರ್ಯದಿಂದ 
ರೋಮಾಂಚಿತರಾದರು. 


ತತೋಶಂತರಿಕ್ಷೇ ವಾಗಾಸೀತ್‌ ಸಾಧು ಸಾಧ್ದಿತಿ ಭಾರತ । 

ತಥೈವ ದಿಜಸಂಘಾನಾಂ ಶಂಸತಾಂ ವಿಬಭೌ ಸ್ಪನಃ 11೧೭॥! 

ಈ ಸಂದರ್ಭದಲ್ಲಿಆಕಾಶದಲ್ಲಿ "ಸಾಧು-ಸಾಧು' ಎಂಬ ಶಬ್ದವು ಕೇಳಿಬಂದಿತು. 
ಪಾಂಡವರ ಈ ಶುದ್ಧಭಾವವನ್ನುಪ್ರಶಂಸೆ ಮಾಡುತ್ತಾ ಬ್ರಾಹ್ಮಣರು ಹೀಗೆ ಹೇಳುತ್ತಿರುವ 
ಶಬ್ದವು ಕೇಳಿಸುತ್ತಿತ್ತು. 

ದ್ವೈಪಾಯನಸ್ರಥೋಕ್ತಸ್ತು ಪುನರೇವ ಯುಧಿಷ್ಠಿರಮ್‌ । 

ಉವಾಚ ಮಧ್ಯೇ ವಿಪ್ರಾಣಾಮಿದಂ ಸಂಪೂಜಯನ್‌ ಮುನಿಃ 11೧೮॥ 

ಪಾಂಡವರ ಮಾತನ್ನು ಪ್ರಶಂಸಿಸುತ್ತಾ ಮುನಿಶ್ರೇಷ್ಠರಾದ ಕೃಷ್ಣದ್ವೈಪಾಯನರು 
ಬ್ರಾಹ್ಮಣರ ಮಧ್ಯದಲ್ಲಿಯುಧಿಷ್ಠಿರನನ್ನು ಪ್ರಶಂಸಿಸುತ್ತಾ ಹೀಗೆ ಹೇಳಿದರು. 

ವ್ಯಾಸಃ 

ದತ್ತೈಷಾ ಭವತಾ ಮಹ್ಯಂ ತಾಂ ತೇ ಪ್ರತಿದದಾಮ್ಯಹಮ್‌ । 

ಹಿರಣ್ಯಂ ದೀಯತಾಮೇಭ್ಯೋ ದ್ವಿಜಾತಿಭ್ಯೋ ಧರಾಸ್ತು ತೇ eal 

ವ್ಯಾಸರು- ಯುಧಿಷ್ಠಿರನೇ, ನೀನು ಸಮಗ್ರ ಭೂಮಂಡಲವನ್ನು ನನಗೆ ದಾನ 
ಮಾಡಿರುವಿ. ಇದರ ಹೊಣೆಗಾರಿಕೆಯನ್ನುನಿನಗೆ ವಹಿಸುತ್ತೇನೆ. ನೀನು ಭೂಮಿಯನ್ನು 
ಸ್ವೀಕರಿಸಿ, ಇದರ ಬದಲು ಸುವರ್ಣವನ್ನು ಬ್ರಾಹ್ಮಣರಿಗೆ ನೀಡು. ಭೂಮಿಯು ನಿನ್ನ 
ಅಧಿಕಾರದಲ್ಲೇ ಇರಲಿ. 


-124- ಮಹಾಭಾರತ ಆಶ್ಚಮೇಧಿಕಪರ್ವ 


ವೈಶಂಪಾಯನಃ 
ತತೋತಬ್ರವೀದ್‌ ವಾಸುದೇವೋ ಧರ್ಮರಾಜಂ ಯುಧಿಷ್ಠಿರಮ್‌ ॥ 
ವೈಶಂಪಾಯನ- ಬಳಿಕ ಕೃಷ್ಣಮ ಯುದ್ಧದಲ್ಲಿಸ್ಥಿರವಾಗಿ ನಿಲ್ಲುವ ಧರ್ಮರಾಜನನ್ನು 
ಕುರಿತು ಹೀಗೆ ಹೇಳಿದನು. 
ಶ್ರೀಭಗವಾನ್‌ 
ಯಥಾ55ಹ ಭಗವಾನ್‌ ವ್ಯಾಸಸ್ತಥಾ ತ್ವಂ ಕರ್ತುಮರ್ಹಸಿ ION 
ಶ್ರೀಭಗವಾನ್‌- ಧರ್ಮರಾಜನೇ, ವೇದವ್ಯಾಸರು ಹೇಗೆ ಹೇಳುತ್ತಾರೋ ಅದರಂತೆ 
ಮಾಡಲು ಅರ್ಹನಾಗಿರುವಿ. 
ವೈಶಂಪಾಯನಃ 
ಇತ್ಯುಕ್ತಃ ಸ ಕುರುಶ್ರೇಷ್ಠು ಪ್ರೀತಾತ್ಮಾ ಭ್ರಾತೃಭಿಃ ಸಹ । 
ಕೋಟಿಂ ಕೋಟಿಂ ಗವಾಂ ಪ್ರಾದಾದ್‌ ದಕ್ಷಿಣಾಂ ತ್ರಿಗುಣಾಂ ಕ್ರತೌ ॥ 
ವೈಶಂಪಾಯನ- ಜನಮೇಜಯನೇ, ವಾಸುದೇವನು ಹೀಗೆ ಹೇಳಲು 


ಸಂತುಷ್ಠನಾದ ಯುಧಿಷ್ಠಿರನು ಸಹೋದರರ ಜೊತೆಗೂಡಿ ಕೋಟಿ, ಕೋಟಿ ಹಸುಗಳನ್ನು 
ಮೂರುಪಟ್ಟುಅಧಿಕವಾದ ದಕ್ಷಿಣೆಗಳಿಂದ ಸಹಿತವಾಗಿ ಬ್ರಾಹ್ಮಣರಿಗೆ ನೀಡಿದನು. 


ನ ಕರಿಷ್ಯತಿ ತಲೋಕೇ ಕಶ್ಚಿದನ್ಯೋ ನರಾಧಿಪ । 
ಯತ್ಛತಂ ಕುರುಸಿಂಹೇನ ಮರುತ್ತಮನುಕುರ್ವತಾ 11೨೩॥॥ 


ದಕ್ಷಿಣೆಯನ್ನು ಕೊಡುವುದರಲ್ಲಿ ಮರುತ್ತರಾಜನ ಮಾರ್ಗವನ್ನೇ ಅನುಸರಿಸಿದ 
ಯುಧಿಷ್ಠಿರನು ಅದ್ಭುತವಾದ ಅಶಮೇಧಯಾಗವನ್ನು ಮಾಡಿದನು. ಯುಧಿಷ್ಠಿರನು 
ಮಾಡಿದಂತಹ ಅಶಮೇಧ ಯಾಗವನ್ನು ಲೋಕದಲ್ಲಿ ಬೇರೆ ಯಾವ ರಾಜರೂ 
ಮಾಡಲಾರರು. 


ಪ್ರತಿಗೃಹ್ಯ ತು ತದ್ರತ್ನಂ ಕೃಷ್ಣದೈಪಾಯನಃ ಪ್ರಭುಃ | 
ಖತ್ತಿಗೃ ೫ ಪ್ರದದೌ ವಿದ್ವಾನ್‌ ಚತುರ್ಧಾ ವ್ಯಭಜಂಶ್ಚ ತೇ 11೨೪॥॥ 


ಅನುಗೀತಾಪರ್ವ -125- 


ಕೃಷ್ಣದೈೈಪಾಯನರು ರಾಶಿರಾಶಿಯಾಗಿರುವ ಸುವರ್ಣವನ್ನು ದಾನವನ್ನಾಗಿ 
ಸ್ವೀಕರಿಸಿ ಅವೆಲ್ಲವನ್ನೂ ನಾಲ್ಕುಭಾಗವನ್ನಾಗಿ ವಿಂಗಡಿಸಿ ಬ್ರಾಹ್ಮಣರಿಗೆ ಹಂಚಿಬಿಟ್ಟರು. 


ವ 
ಪೃಥಿವ್ಯಾ ನಿಷ್ಠಯಂ ದತ್ತ್ವಾ ತದ್ದಿರಣ್ಯಂ ಯುಧಿಷ್ಠಿರಃ | ಗ 
ಧೂತಪಾಪ್ಶಾ ಜಿತಸ್ಪರ್ಣೋ ಮುಮುದೇ ಭ್ರಾತೃಭಿಃ ಸಹ 11೨೫1 
ಯುಧಿಷ್ಠಿರನು ಭೂಮಿಯ ಮೌಲ್ಯವನ್ನು ಬಂಗಾರದ ರೂಪದಲ್ಲಿ ಕೊಟ್ಟು 
ಪಾಪಗಳನ್ನೆಲ್ಲ ಪರಿಹರಿಸಿಕೊಂಡು ಸ್ವರ್ಗವನ್ನು ಜಯಿಸಿ ತನ್ನ ಸಹೋದರರೊಡನೆ 
ಸಂತೋಷಪಟ್ಟನು. 
ಯತ್ತಿಜಸ್ತಮಪರ್ಯಂತಂ ಸುವರ್ಣನಿಚಯಂ ತದಾ । 
ವ್ಯಭಜಂತ ದ್ವಿಜಾತಿಭ್ಯೋ ಯಥೋತ್ಸಾಹಂ ಯಥಾವಿಧಿ 11೨೭॥। 
ಯತ್ತಿಜರಾದರೂ ಅನಂತವಾದ ಸುವರ್ಣರಾಶಿಯನ್ನುಪಡೆದುಕೊಂಡು ಅತ್ಯಂತ 
ಉತ್ಸಾಹ ಮತ್ತು ಆನಂದದಿಂದ ತಾವು ಪಡೆದುದ್ದರಲ್ಲಿ ಇತರ ಬ್ರಾಹ್ಮಣರಿಗೂ 
ಹಂಚಿದರು. 
ಯಜ್ಞವಾಟೇ ತು ಯತ್‌ ಕಿಂಚಿದ್ದಿರಣ್ಯಮಪಿ ಭೂಷಣಮ್‌ । 
ತೋರಣಾನಿ ಚ ಯೂಪಾಂಶ್ಚ ಘಟಾನ್‌ ಪಾತ್ರೀಸ್ತಥೇಷ್ಠಕಾಃ ॥1೨೭।॥ 
ಯುಧಿಷ್ಠಿರಾಭ್ಯನುಜ್ಞಾತಾಸ್ತತ್‌ ಸರ್ವಂ ವ್ಯಭಜನ್‌ ದ್ವಿಜಾಃ 11೨೮॥ 


ಯಜ್ಞಮಂಟಪದಲ್ಲಿ ಅಲಂಕಾರಕ್ಕೋಸ್ಕರ ಯಾವ ಸುವರ್ಣಾಭರಣಗಳಿದ್ದವೋ, 
ಬಂಗಾರದ ತೋರಣಗಳಿದ್ದವೋ, ಯೂಪಗಳಿದ್ದವೋ, ಬಿಂದಿಗೆಗಳಿದ್ದವೋ ಅಂತಹ 
ಪಾತ್ರೆ, ಇಟ್ಟಿಗೆ, ಸಮಗ್ರ ವಸ್ತುಗಳೆಲ್ಲವನ್ನೂ ಯುಧಿಷ್ಠಿರನ ಆದೇಶದಂತೆ ಪರಸ್ಪರವಾಗಿ 
ಹಂಚಿಕೊಂಡರು. 


ಅನಂತರಂ ಬ್ರಾಹ್ಮಣೇಭ್ಯಃ ಕ್ಷತ್ರಿಯಾ ಜಹ್ರಿರೇ ವಸು 11೨೯॥ 


ತಥಾ ಶೂದ್ರಸಂಘಾಶ್ಚ ತಥಾ5ನ್ಯೇ ಮ್ಲೇಚ್ಛಜಾತಯಃ । 
ಕಾಲೇನ ಮಹತಾ ಜಹ್ರುಸ್ತತ್‌ ಸುವರ್ಣಂ ತತಸ್ತತಃ 11೩೦ 


-126- ಮಹಾಭಾರತ ಆಶ್ರಮೇಧಿಕಪರ್ವ 


ಅನಂತರ ಆ ಯಜ್ಞಕರ್ಮದಲ್ಲಿ ಭಾಗವಹಿಸಿದ ಬ್ರಾಹ್ಮಣರಿಗೆ ಇತರ ಕೃತ್ರಿ ಯರು, 
ಶೂದ್ರರು, ವೈಶ್ಯರು, "ಮ್ಲೇಚ್ಛ ಜಾತಿಯವರು ಯಥಾಶಕ್ತಿ ಟೀಕಾ ದಾನ 
ಮಾಡಿದರು. 


ತತಸ್ತೇ ಬ್ರಾಹ್ಮಣಾಃ ಸರ್ವೇ ಮುದಿತಾ ಜಗ್ಗುರಾಲಯಾನ್‌ | 
ತರ್ಪಿತಾ ವಸುನಾ ಚೈವ ಧರ್ಮರಾಜ್ಞಾ ಮಹಾತ್ಮನಾ 11೩೧॥1 


ಇದರಿಂದ ಅತ್ಯಂತ ಸಂತುಷ್ಠರಾದ ಬ್ರಾಹ್ಮಣರೆಲ್ಲರೂ ಆನಂದದಿಂದ 
ಕೂಡಿದವರಾಗಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಹೀಗೆ ಮಹಾತ್ಮನಾದ 
ಧರ್ಮರಾಜನು ಸ ಸಂಪತ್ತಿನಿಂದ | ಎಲ್ಲರನ್ನೂ ಸಂತೋಷಗೊಳಿಸಿದನು. 


ಸ್ವಮಂಶಂ ಭಗವಾನ್‌ ವ್ಯಾಸ ಃ ಕುಂತ್ಯೈ ಪಾದಾಭಿವಾದಿತಃ । 
ಪ್ರದದೌ ತಸ್ಯ ಮಹತೋ "`ಓರಣ್ಯಸ್ಯ ಮಹಾದ್ಯುತಿಃ 11೩೨1! 


ಮಹಾಕಾಂತಿಯಿಂದ ಕೂಡಿದ ವೇದವ್ಯಾಸದೇವರು ತಮಗೆ ವಿಭಾಗದಲ್ಲಿಸಿಕ್ಕ 
ಸಂಪತ್ತೆಲ್ಲವನ್ನೂ ಕುಂತೀದೇವಿಗೆ ನಮಸ್ಕಾರಪೂರ್ಪಕವಾಗಿ ಕೊಟ್ಟರು. 


ಶಶುರಾತ್‌ ಪ್ರೀತಿದಾನಂ ತತ್‌ ಪ್ರಾಪ್ಯ ಸಾ ಪ್ರೀತಮಾನಸಾ | 
ಚಕಾರ ಪುಣ್ಯಂ ಕಾಲೇನ ಸುಮಹದ್ದಿ ಪೃಥಾ ತಥಾ 11೩೩1 


ವೇದವ್ಯಾಸರು ಪ್ರೀತಿಯಿಂದ ಕೊಟ್ಟ ಮಹಾಧನವನ್ನು ಸ್ವೀಕರಿಸಿದ ಕುಂತಿಯು 
ಪ್ರಸನ್ನಚಿತ್ತಳಾಗಿ ಆ ವೇದವ್ಯಾ ಸರು ಕೊಟ್ಟ ಐಶ್ತರ್ಯದಿಂದ ತನಗೆ ಬೇಕಾದಂತಹ 
ಪುಣ್ಯ ಕರ್ಮಗಳನ್ನು ಕಾಲಕ್ರ ಮದಲ್ಲಿ ಮಗಳು 


ಗತಾ _ ತವಭೃಥಂ ರಾಜಾ ವಿಪಾಪ್ಮಾ ಭ್ರಾತೃಭಿಃ ಸಹ । 
ಸಭಾಜ್ಯ ಮಾನಃ ಶುಶುಭೇ ಮಹೇಂದ್ರೋ ದೈವತೈರಿವ 11೩೪॥ 


ಯುಧಿಷ್ಠಿರನು ಯಜ್ಞದ ಕೊನೆಯಲ್ಲಿ ಅವಭ್ಭ ಥಸ್ನಾನವನ್ನು ಮಾಡಿ 
ಪಾಪರಹಿತನಾದನು. ಮಹೇಂದ್ರನು ದೇವತೆಗಳ ಜೊತೆ ಪ್ರಕಾಶಿಸುವಂತೆ ತನ್ನ 
ಅನುಜರೊಂದಿಗೆ ಯುಧಿಷ್ಠಿರನು ಶೋಬಿಸಿದನು. 

ಪಾಂಡವಾಶ್ಚ ಮಹೀಪಾಲೈಃ ಸಮೇತೈಃ ಸಂವೃತಾಸ್ತದಾ । 

ಅಶೋಭಂತ ಮಹಾರಾಜ ಗ್ರಹಾಸ್ತಾರಾಗಣೈರ್ಯಥಾ ABH 


ಅನುಗೀತಾಪರ್ವ -127- 


ಯಜ್ಞದಲ್ಲಿ ಭಾಗವಹಿಸುವ ದೃಷ್ಟಿಯಿಂದ ಆಗಮಿಸಿದ ರಾಜರೆಲ್ಲರೂ ಈ 
ಪಾಂಡವರನ್ನು ಸುತ್ತುವರಿದಿದ್ದರು. ಈ ದೃಶ್ಯವು ನಕ್ಷತ್ರಗಳ ಸಮುಧಾಯದಿಂದ 
ಆವೃತವಾದ ಗ್ರಹಗಳು ಹೇಗೆ ಶೋಭಿಸುತ್ತವೋ ಅದರಂತೆ ಕಾಣಿಸುತ್ತಿತ್ತು. 


ರಾಜಭ್ಯೋತಪಿ ತತಃ ಪ್ರಾದಾದ್‌ ರತ್ನಾನಿ ವಿವಿಧಾನಿ ಚ । 
ಗಜಾನಶ್ಚಾನಲಂಕಾರಾನ್‌ ಸ್ಪೀಶ್ಚ ರತ್ನಾನಿ ಕಾಂಚನಮ್‌ 11೩೬ 


ನಂತರ ಧರ್ಮರಾಜನು ಯಜ್ಞಕ್ಕೆ ಆಗಮಿಸಿದ ರಾಜರೆಲ್ಲರಿಗೂ ನಾನಾ ವಿಧವಾದ 
ರತ್ನಗಳನ್ನೂ, ಆನೆಗಳನ್ನೂ, ಕುದುರೆಗಳನ್ನೂ, ಸ್ತ್ರೀಯರನ್ನೂ, ವಸ್ತ್ರಗಳನ್ನೂ, 
ಬಂಗಾರವನ್ನೂ ಪಾರಿತೋಷಕವಾಗಿ ನೀಡಿದನು. 


ತದ್ದನೌಘಮಪರ್ಯಂತಂ ಪಾರ್ಥಃ ಪಾರ್ಥಿವಮಂಡಲೇ । 
ವಿಸ್ಪಜನ್‌ ಶುಶುಭೇ ರಾಜನ್‌ ಯಥಾ ವೈಶ್ರವಣಸ್ತಥಾ 11೩೭! 


ಲೆಕ್ಕಮಾಡಲಾಗದಷ್ಟುರಾಜರ ಸಮುದಾಯವು ಅಲ್ಲಿಸೇರಿತ್ತು. ಅವರೆಲ್ಲರಿಗೂ 
ಐಶ್ಚರ್ಯವನ್ನು ಹಂಚಿ ಕುಂತೀಸುತನಾದ ಧರ್ಮರಾಜನು ಕುಬೇರನನ್ನೂ ಕರೆಯಿಸಿ 
ವಿಪುಲವಾದ ಐಶ್ಚರ್ಯವನ್ನು ಅವನಿಗೂ ಕೊಟ್ಟುಕಳುಹಿಸಿದನು. 


ಆನೀಯ ಚ ತಥಾ ವೀರಂ ರಾಜಾನಂ ಬಭ್ರುವಾಹನಮ್‌ । 
ಪ್ರದಾಯ ಬಹುಲಂ ವಿತ್ತಂ ಗೃಹಾನ್‌ ಪ್ರಾಸ್ಥಾಪಯತ್‌ ತದಾ ॥೩೮॥ 


ಬಳಿಕ ಧೀಮಂತನಾದ ಧರ್ಮರಾಜನು ಬಭ್ರುವಾಹನನನ್ನುಕರೆಯಿಸಿ ಅವನಿಗೆ 
ವಿಪುಲವಾದ ಐಶ್ಚರ್ಯವನ್ನುಕೊಟ್ಟು ಮನೆಗೆ ಕಳುಹಿಸಿಕೊಟ್ಟನು. 

ದುಃಶಲಾಯಾಶ್ಚ ತಂ ಪೌತ್ರಂ ಬಾಲಕಂ ಭರತರ್ಷಭ ಟ 

ಸರಾಜ್ಯೇ ಪಿತೃಭಿರ್ಭುಕ್ಷೇ ಪ್ರೀತ್ಯಾ ಸಮಭಿಷೇಚಯತ್‌ 11೩೯ 

ಧೀಮಂತನಾದ ಧರ್ಮರಾಜನು ದುಶ್ಶಲೆಯ ಮೊಮ್ಮಗನಾದ, ಇನ್ನೂ 
ಬಾಲಕನಾಗಿದ್ದರಾಜಕುಮಾರನನ್ನುತಂಗಿಯ ಮೇಲಿನ ಪ್ರೀತಿಯಿಂದ ಅವನ ತಂದೆಯ 
ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿದನು. 

ರಾಜ್ಞಶ್ಚವಾಪಿ ತಾನ್‌ ಸರ್ವಾನ್‌ ಸುವಿಭಕ್ತಾನ್‌ ಸುಪೂಜಿತಾನ್‌ । 

ಪ್ರಸ್ಥಾಪಯಾಮಾಸ ವಶೀ ಕುರುರಾಜೋ ಯುಧಿಷ್ಠಿರಃ 11೪೦॥ 


-128- ಮಹಾಭಾರತ ಆಶ್ಚಮೇಧಿಕಪರ್ವ 


ಜಿತೇಂದ್ರಿಯನಾದ ರಾಜನು ಉಳಿದೆಲ್ಲರಾಜರಿಗೂ ಅಪಾರವಾದ ಸಂಪತ್ತನ್ನು 
ಯೋಗ್ಯವಾಗಿ ದಾನ ಮಾಡಿ ಅವರವರ ದೇಶಗಳಿಗೆ ಕಳುಹಿಸಿಕೊಟ್ಟನು. 


ಏವಂ ಬಭೂವ ಯಜ್ಞಃ ಸ ಧರ್ಮರಾಜಸ್ಯ ಧೀಮತಃ | 
ಬಹ್ನನ್ನಧನರತ್ನ್‌ಘಃ ಸುರಾಮೈರೇಯಸಾಗರಃ IYO 


ಮಹಾನುಭಾವನಾದ ಯುಧಿಷ್ಠಿರನ ಅಶಮೇಧ ಯಾಗವು ಅನ್ನ, ಧನ, ರತ್ನ 
ಇವುಗಳ ರಾಶಿಗಳಿಂದಲೇ ತುಂಬಿಹೋಗಿತ್ತು. ಸುರೆ, ಮೈರೇಯಗಳ ಸ ಸಮುದ್ರವೇ 
ಅಲ್ಲಿಹರಿಯುತ್ತಿತ್ತು. 


ಸರ್ಪಿಷಶ್ಚ ಹ್ರದಾ ಯತ್ರ ಬಹವಶ್ಚಾನಪರ್ವತಾಃ | 
ರಸಾಲಕರ್ದಮಾಃ ಕುಲ್ಯಾ ಬಭೂವುರ್ಭರತರ್ಷಭ WY 


ತುಪ್ಪವನ್ನೇ ಕೆಸರಿನಂತೆ ಹೊಂದಿರುವ ಅನೇಕ ಸರೋವರಗಳು ಅಲ್ಲಿತುಂಬಿದ್ದವು. 
ಅನ್ನದ ಪರ್ವತಗಳು, ರಸದಿಂದ ತುಂಬಿದ ಕೆಸರಿಲ್ಲದ ನದಿಗಳಂತೆ ಭೋಗ್ಯ ನದಿಗಳಾಗಿ 
ಹರಿಯುತ್ತಿದ್ದವು. 


ಭಕ್ಕಾಃ ಷಡವರಾಂಗಾನಾಂ ಕ್ರಿಯತಾಂ ಭುಜ್ಯತಾಮಿತಿ 1 
ಪಶೂನಾಂ ವಧ್ಯಮಾನಾನಾಂ ನಾಂತಂ ದದೃಶಿರೇ ಜನಾಃ HOA 


ಅಲ್ಲಿಸೇರಿರುವ ಕುರುಡರು, ಕುಂಟರು ಮೊದಲಾದವರಿಗೆ ಚೋಷ್ಯ, ಪೇಯ, 
ಭೋಜ್ಯ, ಭಕ್ಷ್ಯ, ಲೇಹ್ಯ ಮೊದಲಾದ ಆರು ಆರು ದ್ರವ್ಯ ಗಳನ್ನು ತಿನ್ನಿರಿ, ತಿನ್ನಿರಿ 
ಎಂದು "ನೀಡುತ್ತಲೇ ಇದ್ದರು. ಅಲ್ಲಿ ವಧ್ಯವಾದ ಪಶುಗಳ ಸಂಖ್ಯೆಗೆ ಕೊನೆಯೇ 
ಇಲ್ಲವೆಂದು ಜನರು ನೋಡಿದರು. 


ಮತ್ತೋನ್ನತ್ತಪ್ರಮುದಿತಂ ಪ್ರಗೀತವನಿತಾಜನಮ್‌ | 
ಮೃದಂಗಶಂಖನಾದೈಶ್ಚ ಮನೋರಮಮಭೂತ್‌ ತದಾ HY 


ನಿರಂತರವೂ ಯಜ್ಞಮಂಟಪವು ತಿಂದು, ಕುಡಿದು ಅಮಲೇರಿದ್ದ 
ಆನಂದಮತ್ತರಾಗಿದ್ದ ಪುರುಷ ರ ಸಮುದಾಯದಿಂದಲೂ, ಹಾಡುಗಳನ್ನು ಹೇಳುವ 
ಯುವತಿಯರಿಂದಲೂ ಮೃದಂಗ-ಶಂಖ ನಿನಾದಗಳಿಂದಲೂ ಮನೋಹರವಾಗಿ 
ಕಾಣಿಸುತ್ತಿತ್ತು. 


ಅನುಗೀತಾಪರ್ವ -129- 


ದೀಯತಾಂ ಭುಜ್ಯತಾಂ ಚೇತಿ ತತ್ರ ಶಬ್ದೋ ಮಹಾನಭೂತ್‌ । 
ಪೀಯತಾಂ ದೀಯತಾಂ ಚೇತಿ ದಿವಾರಾತ್ರಮವಾರಿತಾಃ - 1೪೫1! 


ಎಲ್ಲಕಡೆಯೂ ಇಂತಹ ಪದಾರ್ಥಗಳನ್ನು ಕುಡಿಯಿರಿ, ಈ ಪದಾರ್ಥಗಳನ್ನು 
ಸವಿಯಿರಿ, ಈ ದ್ರವಪದಾರ್ಥವನ್ನು ಕುಡಿಯಿರಿ, ಅವರಿಗೆ ಕೊಡಿರಿ ಎಂಬ ಶಬ್ದ 
ಸಮುದಾಯಗಳು ಹಗಲೂ, ರಾತ್ರಿ ತಡೆಯಿಲ್ಲದಂತೆ ಆ ಯಜ್ಞವೇದಿಕೆಯ ಸುತ್ತಲೂ 
ಹೊರಹೊಮ್ಮಿದವು. 


ವ್ಯಾಖ್ಯಾನ ವಿಶೇಷ- ಅಶ್ವಮೇಧಯಾಗಕ್ಕೂ ರಾಜಾಶ್ಲಮೇಧಯಾಗಕ್ಕೂ ವ್ಯತ್ಯಾಸವಿದೆ. 
ಧರ್ಮರಾಜನು ಮಾಡಿದ ಯಾಗವು ರಾಜಾಶ್ಚಮೇಧ ಎನಿಸಿದೆ. ಕುದುರೆಗಳನ್ನು ರಾಜರಮುಂದೆ 
ಕರೆದುಕೊಂಡು ಹೋಗಿ ಆ ಕುದುರೆಯನ್ನು ತಡೆಯುವವರನ್ನು ಜಯಿಸಿಕೊಂಡು ಬಂದು 
ಯಾಗವನ್ನುಮಾಡಿದರೆ ಅದನ್ನುಅಶ್ವಮೇಧ ಯಾಗವೆಂದು ಕರೆಯುತ್ತಾರೆ. ಈ ಅಶ್ವಮೇಧ ಯಾಗಕ್ಕೆ 
ರಾಜನೇ ಹೋಗಬೇಕೆಂಬ ನಿಯಮವಿರುವುದಿಲ್ಲ. ತನ್ನಪರಿವಾರದವರನ್ನುಕಳುಹಿಸಿ ರಾಜನನ್ನು 
ಗೆದ್ದು ಬಂದರೆ ಈ ಯಾಗವನ್ನು ಆಚರಿಸಬಹುದು. ಆದರೆ ಯಜ್ಞಮಾಡುವ ರಾಜನೇ ನಾಲ್ಕು 
ದಿಕ್ಕುಗಳಲ್ಲಿ; ಸಂಚರಿಸಿ ರಾಜರನ್ನೆಲ್ಲ, ಗೆದ್ದು ಅಶ್ವಮೇಧಯಾಗ ಮಾಡುವುದು ರಾಜಾಶ್ಚಮೇಧ ಯಾಗ 
ಎನಿಸಿದೆ. ಅಶ್ಲಪ್ರಧಾನವಾದ ಯಾಗ ಅಶ್ವಮೇಧಯಾಗ. ರಾಜನೇ ಪ್ರಧಾನವಾದ ಯಾಗ 
ರಾಜಾಶ್ವಮೇಧ ಎಂದು ಕರೆಸಿದೆ. ಯುಧಿಷ್ಠಿರನು ಮಾಡುವ ಯಾಗದಲ್ಲಿ ಸಹೋದರನಾದ 
ಅರ್ಜುನನೇ ನಾಲ್ಕುದಿಕ್ಕುಗಳಲ್ಲಿದಿಗ್ವಿಜಯವನ್ನುಸಾಧಿಸಿಕೊಂಡು ಬಂದಿದುದರಿಂದ ಈ ಯಾಗಕ್ಕೆ 
ರಾಜಸೂಯ ಎಂದು ಹೆಸರು ಬಂದಿದೆ ಎಂದು ಲಕ್ಷಾಲಂಕಾರದಲ್ಲಿ ಶ್ರೀವಾದಿರಾಜ 
ಗುರುಸಾರ್ವಭೌಮರು ವಿವರಿಸಿದ್ದಾರೆ. 


ತಂ ಮಹೋತ್ಸವಸಂಕಾಶಮತಿಹೃಷ್ಠಜನಾಕುಲಮ್‌ । 

ಕಥಯಂತಿ ಸ್ಥ ಪುರುಷಾ ನಾನಾದೇಶನಿವಾಸಿನಃ 11೪೬। 

ಮಹೋತ್ಸವಕ್ಕೆ ಸದೃಶವಾದ ಧರ್ಮರಾಜನ ಮಹಾಯಜ್ಞವನ್ನು ಕುರಿತು ಅನೇಕ 
ಪ್ರದೇಶಗಳಲ್ಲಿವಾಸಿಸುವ ಪ್ರಜೆಗಳು ಬಹಳ ದಿವಸಗಳ ತನಕ ಈ ಯಜ್ಞದ ಬಗ್ಗೆಯೇ 
ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. 

ವರ್ಷಿತ್ವಾ ಧನಧಾರಾಭಿಃ ಕಾಮೈ ರತ್ನೆ ಯರ್ಥನೈಸ್ತಥಾ । 

ವಿಪಾಪ್ಮಾ ಭರತಶ್ರೇಷ್ಠ ಕೃತಾರ್ಥಂ ಪ್ರಾವಿಶತ್‌ ಪುರೀಮ್‌ 11೪೭॥ 


-130- ಮಹಾಭಾರತ ಆಶ್ಚಮೇಧಿಕಪರ್ವ 


ಯುಧಿಷ್ಠಿರನು ಆ ಮಹಾಯಜ್ಞದಲ್ಲಿ ಸಂಪತ್ತಿನ ಸಮಸ್ತ ಕಾಮನಾ ಪದಾರ್ಥಗಳ, 
ರತ್ನರಸಗಳ ಮಹಾಮಳೆಯನ್ನೇ ಸುರಿಸಿದನು. ಸಮಸ್ತ ಪಾಪಗಳಿಂದ ವಿಮುಕ್ತನಾಗಿ, 
ಕೃತಕೃತ್ಯನಾಗಿ ಹಸ್ತಿನಾವತಿಯನ್ನು ಪ್ರವೇಶಿಸಿದನು. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ವಮೇಧಿಕಪರ್ವಣಿ ಪಾಂಡವಾನಾಂ ಪುರಪ್ರವೇಶೋ ನಾಮ 
ಏಕನವತಿತಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ಎಂಬತ್ತೊಂದನೆಯ ಅಧ್ಯಾಯ ಮುಗಿಯಿತು. 
ಕರರ ರ ರ್‌ 


ತೊಂಬತ್ತೆರಡನೆಯ ಅಧ್ಯಾಯ 


ವೈಶಂಪಾಯನರು ಜನಮೇಜಯರಾಜನಿಗೆ ಮುಂಗುಸಿಯ ಕಥೆಯನ್ನು ಹೇಳಲು 


ಆರಂಭಿಸಿದುದು. ಅಶ್ಚಮೇಧಯಾಗವು ಮುಗಿಯುತ್ತಿರಲು ಒಂದು ಬಿಲದಿಂದ ಹೊರಗೆ 
ಬಂದಿರುವ ಒಂದು ಬದಿಯಲ್ಲಿ ಬಂಗಾರದ ಬಣ್ಣವುಳ್ಳ ಯಾವುದೋ ಮುಂಗುಸಿಯು 
ಸಭೆಯಲ್ಲಿ ಕುಳಿತಿರುವ ವ್ಯಕ್ತಿಗಳನ್ನು ಕುರಿತು ಉಂಛವೃತ್ತಿಯ ಬ್ರಾಹ್ಮಣನೊಬ್ಬನು ಹಿಟ್ಟನ್ನು 
ನೀಡಿದ ಪ್ರಸಂಗವನ್ನು ಪ್ರಶಂಸಿಸುತ್ತಾ ಯುಧಿಷ್ಠಿರನ ಅಶ್ವಮೇಧ ಯಾಗವನ್ನು 
ನಿಂದಿಸಿದುದು. ಸಭಾಸದರ ಪ್ರೇರಣೆಯಂತೆ ಕಥೆಯನ್ನು ವಿಸ್ತಾರವಾಗಿ ಹೇಳಿದುದು. 
ಜನಮೇಜಯಃ 
ಪಿತಾಮಹಸ್ಯ ಮೇ ಯಜ್ಞೇ ಧರ್ಮಪುತ್ರಸ್ಯ ಧೀಮತಃ । 
ಯದಾಶ್ಚರ್ಯಮಭೂತ್‌ ಕಿಂಚಿದ್‌ ತದ್ಧವಾನ್‌ ವಕ್ತುಮರ್ಹತಿ ॥೦॥ 


ಜನಮೇಜಯ- ವೈಶಂಪಾಯನರೇ, ನನ್ನ ಪಿತಾಮಹನಾದ, ಜ್ಞಾನಿಯಾದ 
ಧರ್ಮರಾಜನ ಅಶ್ತ್ದಮೇಧಯಾಗದ ಸಮಯದಲ್ಲಿ ಯಾವುದಾದರೂ 
ಆಶ್ಚರ್ಯಕರವಾದ ಘಟನೆಯು ನಡೆಯಿತೆ? ಹಾಗೇನಾದರೂ ನಡೆದಿದ್ದಲ್ಲಿಅದನ್ನು 
ಹೇಳುವ ಕೃಪೆ ತೋರಿರಿ. 


ವೈಶಂಪಾಯನಃ 
ಶ್ರೂಯತಾಂ ರಾಜಶಾರ್ದೂಲ ಮಹದಾಶ್ಚರ್ಯಮುತ್ತಮಮ್‌ । 
ಅಶ್ಚಮೇಧೇ ಮಹಾಯಜ್ಞೇ ನಿವೃತ್ತೇ ಯದಭೂದ್‌ ವಿಭೋ 11೨।! 


ಅನುಗೀತಾಪರ್ವ -131- 


ವೈಶಂಪಾಯನ- ರಾಜಸಿಂಹನೇ, ಅಶ್ವಮೇಧ ಮಹಾಯಾಗವು ಮುಗಿದ ಬಳಿಕ 
ಅತ್ಯಂತ ಆಶ್ಚರ್ಯಕರವಾದ ಘಟನೆಯೊಂದು ನಡೆಯಿತು. ಅದೇನೆಂದು ಹೇಳುತ್ತೇನೆ, 
ಕೇಳು. ಡೆ 


ತರ್ಪಿತೇಷು ದ್ವಿಜಾಗ್ರ್ಯೇಷು ಜ್ಞಾತಿಸಂಬಂಧಿಬಂಧುಷು । 


ದೀನಾಂಧಕೃಪಣೇ ಚಾಪಿ ತದಾ ಭರತಸತ್ತಮ 11414 
ಘುಷ್ಯಮಾಣೇ ಮಹಾನಾದೇ ದಿಕ್ಷು ಸರ್ವಾಸು ಭಾರತ । 
ಪತತ್ಸು ಪುಷ್ಠವರ್ಷೇಷು ಧರ್ಮರಾಜಸ್ಯ ಮೂರ್ಧನಿ ToT 


ಭರತಶ್ರೇಷ್ಠನೇ, ಯುಧಿಷ್ಠಿರನ ಮಹಾಯಜ್ಞದಲ್ಲಿ ಬ್ರಾಹ್ಮಣಶ್ರೇಷ್ಠರು, ಬಂಧುಗಳು, 
ಜ್ಞಾನಿಗಳು, ದೀನರು, ಅಂಧರು, ಕೃಪಣರು, ತೃಪ್ರರಾದ ಅನಂತರ ಅವರು ಮಾಡಿದ 
ದಾನವು ಸಮಸ್ತ ದಿಕ್ಕುಗಳಲ್ಲೂ ಕೀರ್ತಿಯಿಂದ ವ್ಯಾಪ್ತವಾಯಿತು. ಧರ್ಮರಾಜನ 
ತಲೆಯ ಮೇಲೆ ಪುಷ್ಪವೃಷ್ಟಿಯು ಸುರಿಯಿತು. 

ಬಿಲಾನ್ನಿಸ್ಪತ್ಯ ನಕುಲೋ ರುಗ್ಗಪಾರ್ಶಸ್ತದಾ ನೃಪ । 

ವಜ್ರಾಶನಿಸಮಂ ನಾದಮಮುಂಚತ ವಿಶಾಂಪತೇ 11೫ 

ಅದೇ ಸಮಯದಲ್ಲಿ ಒಂದು ಮುಂಗುಸಿಯು ಆ ಅಶಮೇಧ ಯಜ್ಞದ ವೇದಿಕೆಯ 
ಬಳಿ ಆಗಮಿಸಿತು. ಅದರ ಒಂದು ಭಾಗವು ಸುವರ್ಣಮಯವಾಗಿತ್ತು. ಬಂದೊಡನೆ 
ಸಿಡಿಲಿನಂತೆ ಭಯಂಕರವಾಗಿ ಗರ್ಜಿಸಿತು. 

ಸಕ್ಕದುತ್ಸಜ್ಯ ತಂ ನಾದಂ ತ್ರಾಸಯಾನೋ ಮೃಗದ್ದಿಜಾನ್‌ । 

ಮಾನುಷಂ ವಚನಂ ಪ್ರಾಹ ಧೃಷ್ಟೋ ಬಿಲಶಯೋ ಮಹಾನ್‌  ॥೬॥ 

ಬಿಲದಲ್ಲಿವಾಸ ಮಾಡುವ ಧೈರ್ಯಶಾಲಿಯಾದ ಆ ದೊಡ್ಡ ಮುಂಗುಸಿಯು 
ಒಮ್ಮೆ ಘೋರವಾದ ಗರ್ಜನೆಯನ್ನುಮಾಡಿ ಮೃಗ-ಪಕ್ಷಿಗಳನ್ನು ಭಯಗೊಳಿಸುತ್ತಾ 
ಮನುಷ್ಯರಂತೆಯೇ ಮಾತನಾಡುತ್ತಾ ಹೀಗೆ ಹೇಳಿತು. 

ನಕುಲಃ 
ಸಕ್ತುಪ್ರಸ್ಥೇನ ವೋ ನಾಯಂ ಯಜ್ಞಸ್ತುಲ್ಯೋ ನರಾಧಿಪಾಃ । 
ಉಂಛವೃತ್ತೇರ್ವದಾನ್ಯಸ್ಯ ಕುರುಕ್ಷೇತ್ರನಿವಾಸಿನಃ 11೭1 


-132- ಮಹಾಭಾರತ ಆಶ್ಚಮೇಧಿಕಪರ್ವ 


ಮುಂಗುಸಿ- ನರಾಧಿಪನೇ, ನಿಮ್ಮ ಈ ಯಜ್ಞದಲ್ಲಿ ಮಾಡಲ್ಪಟ್ಟ ದಾನವು 
ಕುರುಕ್ಷೇತ್ರದಲ್ಲಿ ವಾಸಮಾಡುತ್ತಿರುವ, ಉಂಛವೃತ್ತಿಯಿಂದ ಜೀವಿಸುವ ಉದಾರಿಯಾದ 
ಬ್ರಾಹ್ಮಣನು ಒಂದು ಸೇರು ಹಿಟ್ಟನ್ನು ದಾನಮಾಡಿದ್ದಕ್ಕೂಸಮಾನವಾಗಲಿಲ್ಲ. 


ವೈಶಂಪಾಯನಃ 
ತಸ್ಯ ತದ್‌ ವಚನಂ ಶ್ರುತ್ವಾ ನಕುಲಸ್ಯ ವಿಶಾಂಪತೇ । 
ವಿಸ್ಮಯಂ ಪರಮಂ ಜಗ್ಮುಃ ಸರ್ವೇ ತೇ ಬ್ರಾಹ್ಮಣರ್ಷಭಾಃ 11೮॥ 
ತತಃ ಸಮೇತ್ಯ ನಕುಲಂ ಪರ್ಯಪೃಚ್ಛತ ತೇ ದ್ವಿಜಾಃ Tal 


ವೈಶಂಪಾಯನ- ಮುಂಗುಸಿಯ ಆ ಮಾತನ್ನು ಕೇಳಿ ಬ್ರಾಹ್ಮಣರೆಲ್ಲರೂ 
ಆಶ್ಚರ್ಯಚಕಿತರಾದರು. ಅವರೆಲ್ಲರೂ ಒಟ್ಟಾಗಿ ಸೇರಿ ಮುಂಗುಸಿಯನ್ನುಪ್ರಶ್ಲಿಸಿದರು. 
ದಿಜಾಃ 
ವ 
ಕುತಸ್ತ್ವಂ ಸಮನುಪ್ರಾಪ್ರೋ ಯಜ್ಞಂ ಸಾಧುಸಮಾಗಮಮ್‌ । 
ಕಿಂ ಬಲಂ ಪರಮಂ ತೇ ಹ ಕಿಂ ಶ್ರುತಂ ಕಿಂ ಪರಾಯಣಮ್‌ ॥॥೧೦॥ 
ಬ್ರಾಹ್ಮಣರು- ಮುಂಗುಸಿಯೇ, ಯುಧಿಷ್ಠಿರನು ಮಾಡಿದ ಯಜ್ಞಕ್ಕೆ ಅನೇಕ 
ಸತ್ಪುರುಷರು ಆಗಮಿಸಿದ್ದಾರೆ. ಆದರೆ ನೀನು ಎಲ್ಲಿಂದ ಬಂದಿರುವಿ? ಆ ಶ್ರೇಷ್ಠವಾದ 
ಬಲ ಯಾವುದು? ನಿನಗೆ ಶಾಸ್ತಜ್ಞಾನವೇನಿದೆ? ಯಾರನ್ನು ಆಶ್ರಯಿಸಿರುವ? 


ಕಥಂ ಭವಂತಂ ವಿದ್ಯಾಮ ಯೋ ನೋ ಯಜ್ಞಂ ವಿಗರ್ಹತೇ ॥೧೧॥॥ 
ನಮ್ಮ ಯಜ್ಞವನ್ನುನಿಂದಿಸುತ್ತಿರುವ ನಿನ್ನನ್ನುಯಾರೆಂದು ತಿಳಿಯಬೇಕು? 


ಅವಿಲುಪ್ಯಾಗಮಂ ಕೃತ್ತ್ನಂ ವಿವಿಧೈರ್ಯಾಜಕೈರ್ಹುತಮ್‌ | 
ಯಥಾಗಮಂ ಯಥಾನ್ಯಾಯಂ ಕರ್ತವ್ಯಂ ಚ ತಥಾ ಕೃತಮ್‌ ॥೧೨॥ 


ನಾವೆಲ್ಲರೂ ನಾನಾ ವಿಧವಾದ ಯಜ್ಞಸಾಮಗ್ರಿಗಳನ್ನು ಒಂದೆಡೆ ಸಂಗ್ರಹಿಸಿ 
ಯಜ್ಞವನ್ನು ಆಚರಿಸಿರುತ್ತೇವೆ. ಶಾಸ್ತ್ರದಲ್ಲಿ ತಿಳಿಸಿದಂತೆ ಯೋಗ್ಯ ರೀತಿಯಲ್ಲಿ 
ಮಾಡಬೇಕಾದ ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ. 


ಅನುಗೀತಾಪರ್ವ -133- 


ಪೂಜಾರ್ಹಾಃ ಪೂಜಿತಾಶ್ಚಾತ್ರ ವಿಧಿವಜ್ಞಾ ್ಲಿನಚಕ್ಷುಷಃ । 
ಮಂತ್ರಪೂತಂ ಹುತಶ್ಚಾಗ್ಗಿರ್ದತ್ತಂ ದೇಯಮಮತ್ತರಮ್‌ ॥೧೩॥ 


ಪೂಜೆಗೆ ಅರ್ಹರಾದವರನ್ನು ಶಾಸ್ತ್ರವಿಧಿಗೆ ಅನುಗುಣವಾಗಿ ಆರಾಧಿಸಿದ್ದೇವೆ. 
ಮಂತ್ರಪೂರ್ವಕವಾಗಿ ಅಗ್ನಿಯು ಆಹುತಿಗಳಿಂದ ಆರಾಧಿಸಲ್ಪಟ್ಟಿದೆ. ಯಾವ ವಿಧವಾದ 
ಮಾತ್ಸರ್ಯವೂ ಇಲ್ಲದೆ ಕೊಡಬೇಕಾದ ಪದಾರ್ಥಗಳನ್ನೆಲ್ಲದಾನ ಮಾಡಿದ್ದೇವೆ. 


ತುಷ್ಟಾ ದ್ವಿಜರ್ಷಭಾಶ್ಚಾತ್ರ ದಾನೈರ್ಬಹುವಿಧೈರಪಿ । 
ಕ್ಷತ್ರಿಯಾಶ್ಚ ಸುಯುದ್ದೇನ ಶ್ರಾದ್ಧೈರಪಿ ಪಿತಾಮಹಾಃ Teal 
ಪಾಲನೇನ ವಿಶಸ್ತುಷ್ಠಾಸ ಕಾಮೈಸ್ತುಷ್ಟಾ ವರಸ್ತಿಯಃ । 
ಅನುಕ್ರೋಶೈಸ್ತಥಾ ಶೂದ್ರಾ ದಾನೈಃ ಶೇಷಾ ಪೃಥಗ್‌ ಜನಾಃ 11೧೫1 


ಬಹುವಿಧವಾದ ದಾನಗಳಿಂದ ಬ್ರಾಹ್ಮಣರು ತೃಪ್ತರಾಗಿದ್ದಾರೆ. ಅಶ್ವಮೇಧ ಯಾಗಕ್ಕೆ 
ಮೊದಲು ಮಾಡಿದ ಧರ್ಮಯುದ್ಧದಿಂದ ಕೃತ್ರಿಯರೂ ತೃಪ್ತರಾಗಿದ್ದಾರೆ. ನಾಂದೀ 
ಶ್ರಾದ್ಧ್ವಗಳ ಮೂಲಕ ಪಿತಾಮಹ, ಪ್ರಪಿತಾಮಹರು ತೃಪ್ತರಾಗಿದ್ದಾರೆ. ಪಾಲನೆಯಿಂದ 
ವೈಶ್ಯರು ತೃಪ್ತರಾಗಿದ್ದಾರೆ. ಕಾಮನಾಪೂರ್ತಿಗಳಿಂದ ಸ್ತ್ರೀಯರು ಸಂತುಷ್ನರಾಗಿದ್ದಾರೆ. 
ದಯಾಪೂರ್ಣವಾಗಿ ನೋಡಿಕೊಳ್ಳುವುದರಿಂದ ಶೂದ್ರರೂ ತೃಪ್ರರಾಗಿದ್ದಾರೆ. ದಾನ 
ಕೊಟ್ಟು ಉಳಿದ ಪದಾರ್ಥಗಳನ್ನು ಬೇರೆ ಜಾತಿಯವರಿಗೆ ನೀಡಿ ಅವರನ್ನೂ 
ತೃಪ್ತಿಪಡಿಸಿದ್ದೇವೆ. 

ಜ್ಞಾತಿಸಂಬಂಧಿನಸ್ತುಷ್ಟಾಸ ಶೌಚೇನ ಚ ನೃಪಸ್ಯ ನಃ । 

ದೇವಾ ಹವಿರ್ಭಿಃ ಪುಣ್ಯೈಶ್ಚ ರಕ್ಷಣೈಃ ಶರಣಾಗತಾಃ 11೧೬॥ 

ಜ್ಞಾನಿಗಳು, ಸಂಬಂಧಿಗಳು ನಮ್ಮ ರಾಜನ ಶುದ್ಧವಾದ ವ್ಯವಹಾರದಿಂದ 
ತೃಪ್ತರಾಗಿದ್ದಾರೆ. ಹವಿಸಿನಿಂದ ದೇವತೆಗಳೆಲ್ಲರೂ ತೃಪ್ತರಾಗಿದ್ದಾರೆ. ಶರಣಾಗತರಾಗಿ 
ಬಂದವರು ರಕ್ಷಣೆಯಿಂದ ತೃಪ್ತರಾಗಿದ್ದಾರೆ. 

ಯದತ್ರ ತಥ್ಯಂ ತದ್‌ ಬ್ರೂಹಿ ಸತ್ಯಸಂಧ ದ್ವಿಜಾತಿಷು | 

ಯಥಾಶ್ರುತಂ ಯಥಾದೃಷ್ಟಂ ಪೃಷ್ಟೋ ಬ್ರಾಹ್ಮಣಕಾಮ್ಯಯಾ 11೧೭1! 


ಲ ಒಟ ೪ 


-134- ಮಹಾಭಾರತ ಆಶ್ಚಮೇಧಿಕಪರ್ವ 


ಹೀಗೆ ಎಲ್ಲರಿಗೂ ಯಥಾರ್ಥವಾಗಿ ತೃಪ್ತಿಯಾಗಿರುವಾಗ ಈ ಯಜ್ಞದಲ್ಲಿ ಯಾವ 
ನ್ಯೂನತೆಯನ್ನುಕಂಡು ಈ ಯಜ್ಞವನ್ನು ಧಿಕ್ಕರಿಸುತ್ತಿರುವಿ? 


ಶ್ರದ್ಧೇಯವಾಕ್ಯಃ ಪ್ರಾಜ್ಞಸ್ತಂ ದಿವ್ಯರೂಪಂ ಬಿಭರ್ಷಿ ಚ | 
ಸಮಾಗತಶ್ಚ ವಿಪ್ರೇಸ್ತ್ರಂ ತತ್ರ ತೋ ವಕ್ತುಮರ್ಹಸಿ ToT 


ಸತ್ಯಸಂಧನೇ, ಬ್ರಾಹ್ಮಣರ ಅಪೇಕ್ಷೆಯಂತೆ ನೀನು ಸತ್ಯವನ್ನು ಹೇಳು. ನಿನ್ನಮಾತು 
ನಮಗೆ ವಿಶ್ವಾಸಕ್ಕೆ ಯೋಗ್ಯವಾಗಿದೆ. ನೀನು ಜಾಣನಾಗಿರುವಿ. ದಿವ್ಯರೂಪವನ್ನು 
ಹೊಂದಿರುವಿ. ಬ್ರಾಹ್ಮಣರ ಹತ್ತಿರ ಆಗಮಿಸಿರುವಿ. ಆದ್ದರಿಂದ ಯೋಗ್ಯವಾದ 
ಉತ್ತರವನ್ನುನೀಡಲು ಅರ್ಹನಾಗಿರುವಿ. 


ವೈಶಂಪಾಯನಃ 
ಏವಂ ಪೃಷ್ಟೋ ದ್ವಿಜೈಸ್ತೆಃ ಸ ಪ್ರಹಸ್ಯ ನಕುಲೋತಬ್ರವೀತ್‌ 11೧೯॥ 
ವೈಶಂಪಾಯನ- ಬ್ರಾಹ್ಮಣರು ಹೀಗೆ ಪ್ರಶ್ನಿಸಲಾಗಿ ಮುಂಗುಸಿಯು 
ಮಂದಹಾಸಯುಕ್ತವಾಗಿ ಇಂತು ನುಡಿಯಿತು. 
ನಕುಲಃ 


ನೈಷಾ ಮೃಷಾ ಮಯಾ ವಾಣೀ ಪ್ರೋಕ್ತಾ ದರ್ಪೇಣ ವಾ ದ್ವಿಜಾಃ | 
ಯನ್ಭಯೋಕ್ತಮಿದಂ ಕಿಂಚಿದ್‌ ಯುಷ್ಠಾಭಿಶ್ಚಾಪ್ಯಪಶ್ರುತಮ್‌ ॥೨೦॥ 


ಮುಂಗುಸಿ- ಬ್ರಾಹ್ಮಣರೇ, ನಾನು ಎಂದಿಗೂ ಸುಳ್ಗನ್ನು ಹೇಳುವುದಿಲ್ಲ. 
ದರ್ಪದಿಂದಲೂ ಈ ಮಾತನ್ನು ಹೇಳುತ್ತಿಲ್ಲ. ನಾನು ಹೇಳಿದ ಈ ಮಾತು ನೀವೂ 
ಸಹ ಕೇಳಿರುವಿರಿ. 


ಸಕ್ತುಪ್ರಸ್ಥೇನ ವೋ ನಾಯಂ ಯಜ್ಞಸ್ತುಲ್ಯೋ ದ್ವಿಜರ್ಷಭಾಃ । 


ಉಂಛವೃತ್ತೇರ್ವದಾನ್ಯಸ್ಯ ಕುರುಕ್ಷೇತ್ರನಿವಾಸಿನಃ 11೨೧॥ 
ಯದ್ಯವಶ್ಯಂ ಮಯೈವೈತದ್‌ ವಕ್ತವ್ಯಂ ದ್ವಿಜಪುಂಗವಾಃ । 
ಶ್ರಣುತಾವ್ಯಗ್ರಮನಸಸ್ತನ್ನೇ ಸರ್ವಂ ದ್ವಿಜರ್ಷಭಾಃ 11೨೨1 


ದ್ವಿಜಸತ್ತಮರೇ, ಯಥಾವತ್ತಾಗಿ ಈ ವಿಷಯವನ್ನು ಹೇಳುತ್ತೇನೆ. ಕುರುಕ್ಷೇತ್ರದಲ್ಲಿ 
ಉಂಛವೃತ್ತಿಯನ್ನು ಮಾಡಿಕೊಂಡು ವಾಸಮಾಡುತ್ತಿರುವ ಉದಾರಿಯಾದ ಬ್ರಾಹ್ಮಣನು 


ಅನುಗೀತಾಪರ್ವ -135- 


ಅದ್ಭುತವೂ, ಉತ್ತಮವೂ ಆದ ದಾನವನ್ನು ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅದರ 
ಫಲವನ್ನೂ ಅನುಭವಿಸಿದ್ದೇನೆ. ಈ ಕಥೆಯನ್ನು ಯಥಾರ್ಥವಾಗಿ ಅವ್ಯಪ್ರಮನಸ್ಸಿನಿಂದ 
ಕೇಳಿರಿ. 


ಅನುಭೂತಂ ಚ ದೃಷ್ಟಂ ಚ ಯನ್ನಯಾರದ್ಭುತಮುತ್ತಮಮ್‌ । 

ಉಂಛವೃತ್ತೇರ್ಯಥಾ ವೃತ್ತಂ ದಾನಧರ್ಮಂ ಚ ಯಾದೃಶಮ್‌ ॥1೨೩॥ 

ಉಂಛವೃತ್ತಿಯಲ್ಲಿರುವ ಬ್ರಾಹ್ಮಣನು ಆಚರಿಸಿದ ಧರ್ಮ, ಮಾಡಿದ ದಾನ 
ಇವೆಲ್ಲವೂ ಅದ್ಭುತ ಮತ್ತು ಉತ್ತಮವಾಗಿದ್ದು, ನಾನು ನೋಡಿದ್ದೇನೆ ಮತ್ತು 
ಅನುಭವಿಸಿದ್ದೇನೆ. 

ಸ್ವರ್ಗಂ ಸ್ಥಾನಂ ಚ ಸಂಪ್ರಾಪ್ತಃ ಸಭಾರ್ಯಃ ಸಸುತಸ್ನುಷಃ । 

ಯಥಾ ಚಾರ್ಧಂ ಶರೀರಸ್ಯ ಮಮೇದಂ ಕಾಂಚನೀಕೃತಮ್‌ 1|೨೪॥ 

ಆ ಬ್ರಾಹ್ಮಣನು ಒಂದು ಸೇರು ಹಿಟ್ಟಿನ ಪ್ರಭಾವದಿಂದ ಹೆಂಡತಿ, ಮಗ, 
ಸೊಸೆಯರಿಂದ ಕೂಡಿಕೊಂಡು ಸ್ವರ್ಗವನ್ನು ಹೊಂದಿದನು. ನನ್ನ ಈ ಶರೀರದ 
ಅರ್ಧಭಾಗವು ಸುವರ್ಣಮಯವಾಯಿತು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ವಮೇಧಿಕಪರ್ವಣಿ ನಕುಲಶರೀರದರ್ಶನಂ ನಾಮ ದ್ಲಿನವತಿತಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿತೊಂಬತ್ತೆರಡನೆಯ ಅಧ್ಯಾಯ ಮುಗಿಯಿತು. 
XK 

ಮಹಾಭಾರತತಾತ್ತರ್ಯನಿರ್ಣಯಃ - ೩೦ನೇ ಅಧ್ಯಾಯ 
ಸಕೃಷ್ಟೇಷ್ಟಥ ಪಾರ್ಥೇಷು ಸುಸ್ನಾತಾವಬ್ಬೃಥೇಷ್ಠಲಮ್‌ | 
ಪಂಚೇಂದ್ರವದ್‌ ವಿರಾಜತ್ತು ಸ್ತೂಯಮಾನೇಷ್ಟಪೀಶ್ದರೈಃ ॥ 
ಸ್ತೂಯಮಾನೇ ಚ ತದ್ಯಜ್ಞೇ ಕ್ರೋಧೋ ನಕುಲತಾಂ ಗತಃ । 
ಕೃತೋಗ್ರಗರ್ಜನಂ ಯಜ್ಞಂ ತಾಂಶ್ಚ ಯಜ್ಞಕೃತೋತಖಿಲಾನ್‌ ॥ 

ವ ಇ ಚ. ಇಣ್‌ಲ 


ಗರ್ಹಯನ್ನೂಚಿವಾನಿತ್ನಂ ಭಾರ್ಯಾಪುತ್ರಸ್ನುಹಾಯುತಃ । 
ಸಕ್ತುಪ್ರಸ್ಥಮದಾದ್‌ ವಿಪ್ರ ಉಂಛವೃತ್ತಿಃ ಸುಭಕ್ತಿತಃ ॥ 


-136- ಮಹಾಭಾರತ ಆಶ್ಚಮೇಧಿಕಪರ್ವ 


ಧರ್ಮಾಯಾತಿಥಯೇ ತಸ್ಯ ಕಲಾಂ ನಾರ್ಹತಿ ಷೋಡಶೀಮ್‌ । 
ಯಜ್ಞೋತಯಮಿತಿ ಹೇತುಂ ಚ ವಿಪೈಃ ಪೃಷ್ಟೋ5 ಭ್ಯಭಾಷತ ॥ 


ಪಾಂಡವರು ದ್ರೌಪದಿಯೊಂದಿಗೆ ಅವಭ್ಭಥ ಸ್ನಾನಮಾಡಿ, ಐವರೂ ಇಂದ್ರರಂತೆ 
ಶೋಭಿಸುತ್ತಿದ್ದಾಗ ರಾಜರು ಅವರನ್ನು ಕೊಂಡಾಡಿದರು. ಯಜ್ಞವನ್ನೂ ಕೊಂಡಾಡಿದರು. 
ಆಗ ಕ್ರೋಧಾಭಿಮಾನಿ ಅಸುರನು ಮುಂಗುಸಿಯಾಗಿ ಭಯಂಕರ ಗರ್ಜನೆ ಮಾಡಿ, 
ಯಜ್ಞವನ್ನೂ ಯಜ್ಞ ಮಾಡಿದ ಎಲ್ಲಪಾಂಡವರನ್ನೂನಿಂದಿಸುತ್ತ ಹೇಳಿದ- "ಉಂಛ 
ವೃತ್ತಿಯಿಂದ ಜೀವಿಸುತ್ತಿದ್ದ ಒಬ್ಬಬ್ರಾಹ್ಮಣ, ಹೆಂಡತಿ ಮಗ ಸೊಸೆಯರಿಂದೊಡಗೂಡಿ 
ಬಹಳ ಭಕ್ತಿಯಿಂದ ಹಿಟ್ಟಿನ ರಾಶಿಯನ್ನು ಅತಿಥಿಯಾಗಿ ಬಂದ ಯಮನಿಗೆ ದಾನ 
ಮಾಡಿದ. ಅದರ ಹದಿನಾರನೆಯ ಒಂದಂಶಕ್ಕೂ ಈ ಯಜ್ಞ ಸಮವಾಗದು' ಎಂದು. 
ಮುನಿಗಳು ಇದಕ್ಕೆ ಕಾರಣವನ್ನು ಕೇಳಲು ಅಸುರ ಹೇಳಿದ- 


ಅತಿಥೇಸ್ತಸ್ಯ ಪಾದೋದಕ್ಷಿನ್ನ ಪಾರ್ಶ್ಪೋ ಹಿರಣ್ಮಯಃ । 
ಏಕೋ ಮಮಾಭೂದಪರಃ ಸರ್ವತೀರ್ಥಾದಿಕೇಷ್ಟಪಿ ॥ 


ಮಜ್ಜತೋರವಭೃಥೇಷ್ಟದ್ಧಾ ಯಜ್ಞಾನಾಮತ್ರ ಚಾ5ದರಾತ್‌ । 
ನಾಭೂದಿತ್ಯಥ ತತ್ತತ್ತ ವೇದಿಭಿರ್ಮುನಿಪುಂಗವೈಃ || 


ವಿವ 


ಕೃಷ್ಣೇನ ಚ ತಮೋಶಂಧಂ ತಂ ಪ್ರಾಪಯದ್ವಿ ಸ್ಥಿತೇ ಕೃತೇ । 
ಅದರ್ಶನಂ ಜಗಾಮಾsಶು ತಮಃ ಪ್ರಾಪ ಚ ಕಾಲತಃ ॥ 


"ಆ ಅತಿಥಿಯ ಪಾದೋದಕದಿಂದ ಒದ್ದೆಯಾದ ನನ್ನಮೈಯ ಒಂದು ಪಾರ್ಶ್ವ 
ಸುವರ್ಣವಾಯಿತು. ಬಳಿಕ ಎಲ್ಲಪವಿತ್ರ ಜಲಗಳಲ್ಲಿಯೂ ಇಲ್ಲಿನ ಯಜ್ಞದ ಅವಭ್ಭಥ 
ಜಲಗಳಲ್ಲಿಯೂ ಆದರದಿಂದ ನಾನು ಚೆನ್ನಾಗಿ ಮುಳುಗಿದರೂ ಇನ್ನೊಂದು ಪಾರ್ಶ್ವ 
ಸುವರ್ಣಮಯವಾಗಲೇ ಇಲ್ಲು. ಪಾಂಡವರ ಯಜ್ಞದ ನಿಜವಾದ ಮಹತ್ವವನ್ನು 
ಅರಿತಿದ್ದಮುನಿಪುಂಗವರೂ ಕೃಷ್ಣನೂ ಕ್ರೋಧಾಸುರನನ್ನು ಅಂಧಂತಮಸ್ಸಿಗೆ ಕಳಿಸಲು 
ಬಯಸಿ, ಮುಗುಳು ನಕ್ಕಾಗ ಅಸುರನು ಅದ್ಭಶ್ಯನಾದ. ಸ್ವಲ್ಪಕಾಲವಾದ ಬಳಿಕ ತಮಸ್ಸನ್ನು 
ಹೊಂದಿದ. 


ಅನುಗೀತಾಪರ್ವ -137- 


ತದರ್ಥಮೇವ ಹೈರಣ್ಯಃ ಪಾರ್ಶ್ವಸಸ್ಯಾಭವತ್ತುದಾ । 
ಕೃಷ್ಣಸ್ಯ ಪಾಂಡವಾನಾಂ ಚ ಮಖಾದೇಶ್ವ ಗುಣಾನ್‌ ಬಹೂನ್‌ । 
ವದಂತೋ ಭರ್ತ್ತಯಾಂಚಕುಸ್ತನ್ನತಜ್ಞಾ ಮಧುದ್ದಿಷಃ ॥ 


ಅದಕ್ಕಾಗಿಯೇ ಅವನ ಒಂದು ಪಾರ್ಶ್ವ ಹಿಂದೆ ಬಂಗಾರವಾಗಿತ್ತು. ಶ್ರೀಕೃಷ್ಣನ 
ಅಭಿಪ್ರಾಯವನ್ನು ತಿಳಿದಿದ್ದಮುನಿಗಳು ಶ್ರೀಕೃಷ್ಣನ, ಪಾಂಡವರ ಮತ್ತು ಯಜ್ಞಾದಿಗಳ 
ಬಹಳ ಗುಣಗಳನ್ನು ಹೇಳುತ್ತ ಅಸುರನನ್ನುನಿಂದಿಸಿದರು. 


ಶ್ರಾದ್ಧಾರ್ಥಂ ಹಿ ಪಯಃ ಪೂರ್ವಂ ಜಮದಗ್ನೇರದೂಷಯತ್‌ । 
ನಾಕುಲೇನೈವ ರೂಪೇಣ ಕ್ರೋಧಸ್ತಂ ಪಿತರೋತಶಪನ್‌ ॥ 


ಭವ ತ್ತಂ ನಕುಲಸ್ತಾವದ್‌ ಯಾವದ್ಧರ್ಮಾದಿಕಾನ್‌ ಸುರಾನ್‌ । 

ಕ್ಷೇಪ್ಟ್ಯಸೀತಿ ತಮೋ ಘೋರಂ ಭೂಯಃ ಪಾಪೇನ ಯಾತ್ತಯಮ್‌ । 

ಇತ್ಯಭಿಪ್ರೇತ್ಯ ತೈಃ ಶಪ್ತಸ್ತಥಾ ಕೃತ್ವಾ ತಮೋತಭ್ಯಯಾತ್‌ ॥ 

ಶ್ರಾದ್ಧಕ್ಕಾಗಿ ಇಟ್ಟಿದ್ದ ಜಮದಗ್ನಿಯ ಹಾಲನ್ನು ಹಿಂದೆ ಈ ಕ್ರೋಧಾಸುರ 
ಮುಂಗುಸಿಯ ರೂಪದಿಂದಲೇ ಎಂಜಲು ಮಾಡಿದ್ದ. ಅವನನ್ನು ಪಿತೃಗಳು ಶಪಿಸಿದರು. 
"ಧರ್ಮರಾಜಾದಿ ದೇವತೆಗಳನ್ನುನಿಂದಿಸುವವರೆಗೂ ನೀನು ಮುಂಗುಸಿಯಾಗಿರು' 
ಎಂದು ಮಹಾಪಾಪದಿಂದ ಈತ ಘೋರವಾದ ಅಂಧಂತಮಸ್ಸನ್ನು ಹೊಂದಲಿ ಎಂದು 
ಬಯಸಿಯೆ ಅವರು ಹಾಗೆ ಮಾಡಿದ್ದರು. ಕ್ರೋಧಾಸುರ ಹಾಗೇ ಮಾಡಿ ತಮಸ್ಸನ್ನು 
ಹೊಂದಿದ. 

ಯದ್ಯಪ್ಯಲ್ಲಧನತ್ಯಕ್ತಂ ವಿತ್ತಂ ಬಹುಫಲಂ ಭವೇತ್‌ । 

ತಥಾ5ಪ್ಯನಂತಥಲದಾಃ ಕರ್ತುರೇವ ಮಹಾಗುಣಾಃ ॥ 

ಸತಾಂ ಪ್ರೀತಿಶ್ಚ ತತ್ರಾಪಿ ಸದ್ದರೋ ಹರಿರೇವ ಹಿ 1 

ಪಾರ್ಥೇಭ್ಯೋತಭ್ಯಧಿಕಃ ಕರ್ತಾ ಸಮೋ ವಾ ಕೋ ಗುಣೈರ್ಭವೇತ್‌ ॥ 

ಅಲ್ಲಧನ ಉಳ್ಳವನು ಕೊಟ್ಟಧನ ಅಧಿಕಫಲವನ್ನು ಕೊಟ್ಟೀತು. ಆದರೂ ಕರ್ತನ 
ಜ್ಞಾನ-ಭಕ್ತಾದಿ ಮಹಾಗುಣಗಳು ಮತ್ತು ಅವುಗಳಿಂದ ಉಂಟಾಗುವ ಸಜ್ಜನರ 
ಸಂತೋಷಗಳೇ ಅನಂತಫಲದಾಯಕಗಳು. ಸಜ್ಜನರಲ್ಲಿಉತ್ತಮನು ಶ್ರೀಹರಿಯೇ. 


-138- ಮಹಾಭಾರತ ಆಶ್ಚಮೇಧಿಕಪರ್ವ 


ಭಕ್ತಾದಿಗುಣಗಳಲ್ಲಿ ಪಾಂಡವರಿಗಿಂತಲೂ ಶ್ರೇಷ್ಠನಾದ ಅಥವಾ ಅವರಿಗೆ ಸಮನಾದ 
ಕರ್ತನು ಯಾರು ಇರಬಲ್ಲರು? 


ಸತಾಂ ಚ ಪ್ರವರೋ ವಿಷ್ಣು ಸದ್ಧಿರ್ಮುನಿಸುರೈರ್ಯುತಃ । 
ಪ್ರತ್ಯಕ್ಷತಃ ಕಾರಯತಿ ಪಾರ್ಥಃ ಪ್ರಿಯತಮೈಶ್ಚ ತೈಃ ॥ 
ಯಂ ಮಖಪ್ರವರಂ ತಸ್ಯ ಸಮಂ ಕಿಂ ಶುಭಸಾಧನಮ್‌ । 
ಪಠಂತಿ ಪೈಂಗಿನಶ್ಚೆತಾನ್‌ ಮಂತ್ರಾನನ್ಪರ್ಥಕಾನಿಹ ॥ 


ಸಜ್ಜನರಲ್ಲಿಶ್ರೇಷ್ಠನಾದ ವಿಷ್ಣುಸಜ್ಜನರಾದ ಮುನಿವರರಿಂದ ಯುಕ್ತನಾಗಿ, ಅತ್ಯಂತ 
ಪ್ರಿಯರಾದ ಪಾಂಡವರ ಮೂಲಕ ಶುಭಸಾಧನಗಳಿಂದ ಪ್ರತ್ಯಕ್ಷವಾಗಿ ಯಾವ 
ಯಜ್ಞವನ್ನು ಮಾಡಿಸುತ್ತಿರುವನೋ ಆ ಯಜ್ಞಕ್ಕೆ ಸಮಾನವಾಗಿ ಪುಣ್ಯಕರವಾದ 
ಇನ್ನೊಂದು ಕರ್ಮ ಯಾವುದು? ಏಕೆಂದರೆ ಪೈಂಗಿ ಶಾಖೆಯವರು ಅರ್ಥ 
ಗರ್ಭಿತವಾದ ಮುಂದೆ ಹೇಳುವ ಮಂತ್ರಗಳನ್ನು ಪಠಿಸುತ್ತಾರೆ. 


"ಅವೈಷ್ಣವಕೃತಂ ಕರ್ಮ ಸರ್ವಮಂತವದುಚ್ಯತೇ । 
ಅನಂತಂ ವೈಷ್ಠವಕ್ಕತಂ ತತ್ರ ವರ್ಣಕ್ರಮಾತ್ಸರಮ್‌ ॥ 


ವೈಷ್ಣವೈರಪಿ ಮತ್ಯೆ ಠ೯ರ್ಯತೃತಂ ಶತಗುಣಂ ತತಃ । 
ಗಾಂಧರ್ವಂ ಕರ್ಮ ತಸ್ಯಾಚ್ಚ ಪಿತ್ಠಭಿರ್ಮುನಿಭಿಸ್ತತಃ ॥ 


ದೇವಶಕ್ರಶಿವಬ್ರಹ್ಮಕೃತಂ ತಸ್ಥಾತ್ತಮೇಣ ಚ । 
ಶತೋತ್ತರಮಿತಿ ಜ್ಞೇಯಂ ನಾನ್ಯದ್‌ ಬ್ರಹ್ಮಕತೋಪಮಮ್‌ ॥ 


"ವಿಷ್ಣುಭಕ್ತರಲ್ಲದವರು ಮಾಡಿದ ಎಲ್ಲಕರ್ಮವೂ ಅಲ್ಲಫಲ ಉಳ್ಳದ್ದೆನಿಸುತ್ತದೆ. 
ವಿಷ್ಣುಭಕ್ತರು ಮಾಡಿದ್ದು ಅನಂತಫಲ ಉಳ್ಳದ್ದು. ಅದರಲ್ಲಿಯೂ ವರ್ಣಕ್ರಮದಿಂದ 
ಮೇಲು ಮೇಲಿನವರ ಕರ್ಮ ಹೆಚ್ಚುಫಲ ಉಳ್ಳದ್ದು. ವೈಷ್ಣವರಲ್ಲಿಯೂ ಮಾನವರು 
ಮಾಡಿದ್ದಕ್ಕಿಂತ ನೂರು ಪಾಲು ಗಂಧವರು ಮಾಡಿದ್ದು ಶ್ರೇಷ್ಠ. ಅದಕ್ಕಿಂತ ಪಿತೃಗಳು 
ಮಾಡಿದ್ದುನೂರುಪಾಲು ಶ್ರೇಷ್ಠ. ಅದಕ್ಕಿಂತಲೂ ಮುನಿಗಳು ಮಾಡಿದ್ದುನೂರು ಪಾಲು 
ಶ್ರೇಷ್ಠ. ಅದಕ್ಕಿಂತ ದೇವತೆಗಳು, ಇಂದ್ರ, ರುದ್ರ, ಬ್ರಹ್ಮರು ಮಾಡಿದ್ದು ಕ್ರಮವಾಗಿ 
ನೂರು ನೂರು ಪಟ್ಟು ಹೆಚ್ಚು ಶ್ರೇಷ್ಠವೆಂದು ತಿಳಿಯಬೇಕು. ಬ್ರಹ್ಮ ಮಾಡಿದ್ದಕ್ಕೆ 
ಸಮಾನವಾದದ್ದುಇನ್ನೊಂದಿಲ್ಲ. 


ಅನುಗೀತಾಪರ್ವ -139- 


“ವೈಷ್ಠವತ್ತಂ ಕ್ರಮಾದ್‌ ವೃದ್ಧಂ ಬ್ರಹ್ಮಾಂತಂ ಜೀವರಾಶಿಷು । 


ಕ ಆಯತ) 
ಫಲಾಧಿಕ್ಕಂ ಕರ್ಮಣಾಂ ಹಿ ವಿಷ್ಣೋಃ ಪ್ರೀತ್ಯೈವ ನಾನ್ಯಥಾ-॥॥' 
ವಿಷ್ಣುಭಕ್ತಿ ಜೀವರಾಶಿಗಳಲ್ಲಿ ಕ್ರಮಕ್ರಮವಾಗಿ ಬ್ರಹ್ಮನವರಿಗೆ ಹೆಚ್ಚು ಹೆಚ್ಚಾಗಿರುತ್ತದೆ. 
ಕರ್ಮಗಳಿಗೆ ಅಧಿಕ ಫಲ ಸಿಗುವುದು ಶ್ರೀಹರಿಗೆ ಆಗುವ ತೃಷ್ಟಿಯಿಂದಲೇ ಹೊರತು 
ಬೇರಾವುದರಿಂದಲೂ ಅಲ್ಲ. 


ಆತಿ ತೇನ ನ ಪಾರ್ಥಾನಾಂ ಕರ್ಮಣಾರನ್ಯತ್ತಮಂ ಕ್ಷಚಿತ್‌ । 

ಗುಣೈರ್ಜ್ಜಾನಾದಿಭಿರ್ವಾಠಪಿ ತಸ್ಮಾತ್‌ ಕ್ರೋಧಃ ಸ ತಾಮಸಃ । 

ವಿನಿಂದ್ಯ ತಾನ್‌ ಸುಸತ್ತ್ಯಸ್ಥಾಂಸ್ತಮೋತಂಧಮುಪಜಗ್ಗಿವಾನ್‌ ॥ 

ಹೀಗೆ ಪೈಂಗಿಶಾಖೆಯ ಮಂತ್ರಗಳಿರುವುದರಿಂದ ಪಾಂಡವರ ಯಜ್ಞಕ್ಕೆ ಸಮಾನ 
ಇನ್ನೊಂದು ಎಲ್ಲಿಯೂ ಇಲ್ಲ. ಅವರ ಜ್ಞಾನಾದಿ ಗುಣಗಳಿಗೂ ಸಮಾನವಾದ ಗುಣ 
ಇನ್ನೊಂದು ಎಲ್ಲಿಯೂ ಇಲ್ಲ. ಅದರಿಂದ ತಾಮಸನಾದ ಆ ಕ್ರೋಧಾಸುರ ಮಹಾ 
ಸಾತ್ತಿಕರಾದ ಆ ಪಾಂಡವರನ್ನು ನಿಂದಿಸಿ ಅಂಧಂತಮಸ್ಸನ್ನು ಹೊಂದಿದ. 

ಅಥ ಪೃಷ್ಟೋ ವಾಸುದೇವಃ ಸುರವಿಪ್ರಾದಿಸಂಸದಿ । 

ಯುಧಿಷ್ಠಿರೇಣ ಸಂಹೃಷ್ಟೋ ಜಗಾದಾಶೇಷತಃ ಪ್ರಭುಃ । 

ಬಳಿಕ ದೇವತೆಗಳು, ಮುನಿಗಳು ಮುಂತಾದವರ ಸಭೆಯಲ್ಲಿ ಧರ್ಮರಾಜ 
ಪ್ರಶ್ನೆಗಳನ್ನು ಕೇಳಿದಾಗ ಶ್ರೀಕೃಷ್ಣನು ಎಲ್ಲವೈಷ್ಣವ ಧರ್ಮಗಳನ್ನೂ ಉಪದೇಶಿಸಿದನು. 


La SS ರರ 


ತೊಂಬತ್ಡೂರನೆಯ ಅಧ್ಯಾಯ 


ಮುಂಗುಸಿಯು ಧರ್ಮರಾಜಾದಿಗಳಿಗೆ ಉಂಛವೃತ್ತಿ ಬ್ರಾಹ್ಮಣನ ಸಕ್ತುದಾನದ 
ಮಹಿಮೆಯನ್ನು ವರ್ಣನೆ ಮಾಡಿ ಅಂತರ್ಧಾನ ಹೊಂದಿದುದು. 


ನಕುಲಃ 


ಅತ್ರ ವೋ ವರ್ತಯಿಷ್ಯಾಮಿ ದಾನಸ್ಯ ಫಲಮುತ್ತಮಮ್‌ । 
ನ್ಯಾಯಲಬ್ದಸ್ಯ ಸೂಕ್ಷ್ಮಸ್ಯ ವಿಪ್ರೇ ದತ್ತಸ್ಯ ವೈ ದ್ವಿಜಾಃ Tell 


-140- ಮಹಾಭಾರತ ಆಶಮೇಧಿಕಪರ್ವ 


ಮುಂಗುಸಿ- ಬ್ರಾಹ್ಮಣನು ಸ್ವಲ್ಪವೇ ಆಗಿದ್ದರೂ ನ್ಯಾಯವಾದ ರೀತಿಯಲ್ಲಿ 
ಸಂಪಾದಿಸಿದ ದಾನದ ಮಹತ್ವವನ್ನು, ಅದರ ಫಲವನ್ನು ಹೇಳುತ್ತೇನೆ, ಎಲ್ಲಬ್ರಾಹ್ಮಣರೇ 
ಕೇಳಿಸಿಕೊಳಿರಿ. | 


ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಧರ್ಮಜ್ಛೈರ್ಬಹುಭಿರ್ವೃತೇ | 
ಉಂಛವೃತ್ತಿರ್ದಿಜಃ ಕಶ್ಚಿತ್‌ ಕಾಪೋತಿರಭವತ್‌ ತದಾ(ಪುರಾ) 11೨1 


ಲ ಛಂದ 

ಧರ್ಮಜ್ಞ ಪುರುಷರಿಂದ ಸುತ್ತುವರಿದ, ಧರ್ಮಕ್ಷೇತ್ರವೆನಿಸಿದ ಕುರುಕ್ಷೇತ್ರದಲ್ಲಿ 
ಉಂಛವೃತ್ತಿಯಿಂದ ಜೀವನವನ್ನು ನಿರ್ವಹಿಸುತ್ತಿದ್ದ ಬ್ರಾಹ್ಮಣನು ಕಪೋತದಂತೆ 
(ಪಾರಿವಾಳ) ಯದೃಚ್ಛಾಲಾಭನಾಗಿ ಜೀವನವನ್ನು ನಿರ್ವಹಿಸುತ್ತಿದ್ದನು. 

ಸಭಾರ್ಯಃ ಸಹ ಪುತ್ರೇಣ ಸಸ್ನುಷಸ್ತಪಸಿ ಸ್ಥಿತಃ 11೩11 

ತನ್ನ ಹೆಂಡತಿ, ಮಕ್ಕಳು, ಸೊಸೆಯಂದಿರೊಡನೆ ಯಾವಾಗಲೂ ತಪಸ್ಸಿನಲ್ಲೇ 
ನಿರತನಾಗಿದ್ದನು. 

ವಧೂಚತುರ್ಥೋ ವೃದ್ಧ ಸ ಧರ್ಮಾತ್ಮಾ ನಿಯತೇಂದ್ರಿಯಃ । 

ಷಷ್ಠೇ ಕಾಲೇ ಸದಾ ವಿಪ್ರೋ ಭುಂಕ್ತೇ ತೈಃ ಸಹ ಸುವ್ರತಃ ToT 

ಪ್ರತಿದಿವಸವೂ ಆರನೆಯ ಕಾಲದಲ್ಲಿ ಹೆಂಡತಿ, ಸೊಸೆ, ಮಗ, ಮಗಳು ಎಂಬ 


ನಾಲ್ಕು ಜನರಿಂದ ಕೂಡಿಕೊಂಡಿರುವ ಧರ್ಮಾತ್ಮನಾದ, ಜಿತೇಂದ್ರಿಯನಾದ ವೃದ್ಧ 
ಬ್ರಾಹ್ಮಣನು ವ್ರತನಿಷ್ಠನಾಗಿ ಊಟಮಾಡುತ್ತಿದ್ದನು. 

ಷಷ್ಠೇ ಕಾಲೇ ಕದಾಚಿತ್ತು ತಸ್ಯಾಹಾರೋ ನ ವಿದ್ಯತೇ । 

ಭುಂಕ್ಷೇತನ್ಯಸ್ಸಿನ್‌ ಕದಾಚಿತ್‌ ಸ ಷಷ್ಠೇ ಕಾಲೇ ದ್ವಿಜೋತ್ತಮಃ 11೫11 


ಒಂದುವೇಳೆ ಆರನೆಯ ಕಾಲದಲ್ಲಿ ಆಹಾರವು ಲಭಿಸದಿದ್ದಲ್ಲಿ ಮರುದಿವಸದ 
ಆರನೆಯ ಕಾಲ ಬರುವ ತನಕ ಉಪವಾಸವಿದ್ದು ಮರುದಿವಸವೇ ಊಟ 
ಮಾಡುತ್ತಿದ್ದನು. 


ಕಾಪೋತಧರ್ಮಿಣಸ್ತಸ್ಯ ದುರ್ಭಿಕ್ಷೇ ಸತಿ ದಾರುಣೇ । 
ನಾವಿದ್ಯತ ತದಾ ವಿಪ್ರಾಃ ಸಂಚಯಸ್ತನ್ನಿಬೋಧತ Wel 


ಅನುಗೀತಾಪರ್ವ -141- 


ಹೀಗೆ ಹೊಲ-ಗದ್ದೆಗಳಲ್ಲಿ ಬಿದ್ದಿರುವ ಕಾಳುಗಳನ್ನು ಹೆಕ್ಕಿತಿನ್ನುವ ಕಪೋತದಂತೆ 
ವ್ರತಾನುಷ್ಠಾನ ನಿರತನಾಗಿ ಬ್ರಾಹ್ಮಣನು ಇರುತ್ತಿರಲು ಒಮ್ಮೆ ಭೀಕರವಾದ ಕ್ಲಾಮವು 
ಒದಗಿಬಂದಿತು. ಆ ದಿನಗಳಲ್ಲಿ ಬ್ರಾಹ್ಮಣನಿಂದ ಕಾಳುಗಳನ್ನು ಸಂಗ್ರಹಿಸಲಾಗುತ್ತಿರಲಿಲ್ಲ. 


ಕ್ಷೀಣೌಷಧಿಸಮಾವಾಪೋ ದ್ರವ್ಯಹೀನೋತಭವತ್‌ ತದಾ । 

ಕ್ಷೀಣೇ ಕಾಲೇತಸ್ಯ ಸಂಪ್ರಾಪ್ತೇ ನೈವಾವಿದ್ಯತ ಭೋಜನಮ್‌ 11೭ 

ಭೂಮಿಯೆಲ್ಲವೂ ಗಿಡ-ಮರಗಳಿಂದ, ಸಸ್ಯರಾಶಿಗಳಿಂದ ದ್ರವ್ಯಹೀನವಾಗಿ 
ಬಂಜರಾಗಿದ್ದಿತು. ಇಂತಹ ದುರ್ಭಿಕ್ಟೆಯ ಸಮಯದಲ್ಲಿ ಅವನಿಗೆ ಆಹಾರವೇ 
ದೊರೆಯುತ್ತಿರಲಿಲ್ಲ. 


ಕ್ಷುಧಾಪರಿಗತಾಃ ಸರ್ವೇ ಪ್ರಾತಿಷ್ಠಂತ ತದಾ ತು ತೇ | 

ಉಂಛಂ ತದಾ ಶುಕ್ಲಪಕ್ಷೇ ಮಧ್ಯಂ ತಪತಿ ಭಾಸ್ಕರೇ Ty 

ಮನೆಯ ಎಲ್ಲಸದ್ಯಸರು ಆಹಾರ ಇಲ್ಲದೆ ಹಸಿವೆಯಿಂದ ಒಂದು ದಿನ ಕಂಗೆಟ್ಟರು. 
ಶುಕ್ಲಪಕ್ಚದ ಒಂದು ದಿವಸದ ಮಧ್ಯಾಹ್ನದ ವೇಳೆಯಲ್ಲಿ ಅವರೆಲ್ಲರೂ ಆಹಾರಕ್ಕಾಗಿ 
ಪರಿಭ್ರಮಣ ಮಾಡುತ್ತಿದ್ದರು. 

ಉಪ್ಣಾರ್ತಶ್ಚ ಕ್ಷುಧಾರ್ತಶ್ಚ ವಿಪ್ರಸ್ತಪಸಿ ನಿಷ್ಠಿತಃ । 

ಉಂಛಮಪ್ರಾಪ್ತವಾನೇವ ಸಾರ್ಧಂ ಪರಿಜನೇನ ಹ HE 

ನಡುಮಧ್ಯಾಹ್ನದ ವೇಳೆ ಸೂರ್ಯನು ಪ್ರಖರವಾಗಿ ತಾಪವನ್ನುಂಟು ಮಾಡುತ್ತಿದ್ದ. 
ಉದರದಲ್ಲಿ ಹಸಿವೆಯಿಂದ ಅಗ್ನಿಜ್ಜಾಲೆಯು ದಹಿಸುತ್ತಿತ್ತು. ತಪೋನಿರತನಾದ 
ಬ್ರಾಹ್ಮಣನು ಹಸಿವೆಯಿಂದ, ಸೂರ್ಯನ ತಾಪದಿಂದ ಪೀಡಿತನಾಗಿದ್ದನು. ಎಲ್ಲಿಯೂ 
ಅವನಿಗೆ ಕಾಳುಗಳು ಸಿಕ್ಕಲಿಲ್ಲ. ಬಂಧುಜನರಿಂದ ಕೂಡಿಕೊಂಡು ಹಸಿವೆಯಿಂದಲೇ 
ದುಃಖದಿಂದ ಕಾಲಕಳೆಯುತ್ತಿದ್ದನು. 

ಸ ತಥೈವ ಕ್ಷುಧಾವಿಷ್ಟಃ ಸ್ಥಷ್ಟ್ಯಾ ತೋಯಂ ಯಥಾವಿಧಿ । 

ಕ್ಷಪಯಾಮಾಸ ತಂ ಕಾಲಂ ಸಾರ್ಧಂ ಪರಿಜನೇನ ಹ ele] 

ಪ್ರಾಣವನ್ನು ಉಳಿಸಿಕೊಳ್ಳುವುದು ಅವನಿಗೆ ಕಷ್ಟಸಾಧ್ಯವಾಗಿತ್ತು. ಮತ್ತೊಮ್ಮೆ 
ಆರನೆಯ ಕಾಲವು ಪ್ರಾಪ್ತವಾಗಲು ಬ್ರಾಹ್ಮಣನು ಮತ್ತು ಅವನ ಕುಟುಂಬದವರು 
ಒಟ್ಟಾಗಿ ಕಷ್ಟದಿಂದ ಸಿಕ್ಕಿದ ಸ್ವಲ್ಪನೀರನ್ನೇ ಕುಡಿದುಕೊಂಡು ಎಲ್ಲರೂ ಕಾಲಕಳೆದರು. 


-142- ಮಹಾಭಾರತ ಆಶ್ಚಮೇಧಿಕಪರ್ವ 


ಅಥ ಷಷ್ಠೇ ಗತೇ ಕಾಲೇ ತೇ ಯವಪ್ರಸ್ನಮಾರ್ಜಯನ್‌ । 
ಯವಪ್ಪಸ್ಟಂ ಚ ತತ್‌ ಸಕ್ತೂನ್‌ ಅಕುರ್ವಂತ ತಪಸ್ವಿನಃ Tele 


ಬಳಿಕ ದಿನದ ಆರನೆಯ ಕಾಲವು ಬರುತ್ತಿರಲು ಮರುದಿವಸ ಕಷ್ಟದಿಂದ ಸ್ವಲ್ಪವೇ 
ಯವಧಾನ್ಯವನ್ನು ಸಂಗ್ರಹಿಸಿಕೊಂಡರು. ಅವರೆಲ್ಲರೂ ತಪಸ್ವಿಗಳಾಗಿದ್ದು ಆ 
ಯವಧಾನ್ಯವನ್ನು ಉಪಭುಂಜಿಸಲು ಹಿಟ್ಟನ್ನಾಗಿ ಮಾಡಿಕೊಂಡರು. 


ಕೃತಜಪ್ಯಾಹಿಕಾಸ್ಟೇ ತು ಹುತ್ವಾ ವಹ್ನಿಂ ಯಥಾವಿಧಿ । 
ಕುಡುಪಂ ಕುಡುಪಂ ಸರ್ವೇ ವ್ಯಭಜಂತ ತಪಸ್ವಿನಃ HOS 


ಬಳಿಕ ಎಲ್ಲರೂ ಸ್ನಾನ, ಆಹಿಕಾದಿ ಸತ್ಯರ್ಮಗಳನ್ನು ಪೂರೈಸಿ ಅಗ್ನಿಯಲ್ಲಿ 
ಎಧಿವತ್ತಾಗಿ ಹೋಮಮಾಡುತ್ತಾ ಒಂದೊಂದು ಕುಡತೆಯಷ್ಟು ಹಿಟ್ಟನ್ನು 
ಉಪಭುಂಜಿಸಲು ವಿಭಾಗ ಮಾಡಿಕೊಂಡರು. 


ಅಥಾಗಮದ್‌ ದ್ವಿಜಃ ಶಶ್ಚಿದ್‌ ಅತಿಥಿರ್ಭುಂಜತಾಂ ತದಾ । 
ತೇ ತಂ ದೃಷ್ಟ್ವಾಂತಿಥಿಂ ತತ್ರ ಪ್ರಹೃಷ್ಠಮನಸೋರಭವನ್‌ HOA 


ತೇರಭಿವಾದ್ಯ ಸುಖಪ್ರಶ್ನಂ ಪೃಷ್ಟ್ವಾ ತಮತಿಥಿಂ ತದಾ । 
ವಿಶುದ್ಧಮನಸೋ ದಾಂತಾಃ ಶ್ರದ್ಧಾದಮಸಮನ್ನಿತಾಃ 11೧೪॥ 


ಅನಸೂಯಾ ಗತಕ್ರೋಧಾಃ ಸಾಧವೋ ಗತಮತ್ತರಾಃ | 
ತ್ಯಕ್ತಾತ್ನಾನೋ ಜಿತಕ್ರೋಧಾ ಧರ್ಮಜ್ಞಾ ದ್ವಿಜಸತ್ತಮಾಃ 11೧೫ 


ಸಬ್ರಹ್ಮಚರ್ಯಂ ತೇ ಗೋತ್ರಮಾಖ್ಯಾಯಾಥ ಪರಸ್ಥಧಮ್‌ । 
ಕುಟೀಂ ಪ್ರವೇಶಯಾಮಾಸುಃ ಕ್ಷುಧಾರ್ಥಮತಿಥಿಂ ತದಾ 11೧೬।। 


ಇನ್ನೇನು ಆ ಹಿಟ್ಟನ್ನುತಿನ್ನಬೇಕೆನ್ನುವ ಸಮಯಕ್ಕೆ ಸರಿಯಾಗಿ ಬ್ರಾಹ್ಮಣನೊಬ್ಬಅತ್ಯಂತ 
ಹಸಿವೆಯಿಂದ ಬಳಲಿ ಅತಿಥಿಯಾಗಿ ಬಂದನು. ಆ ಅತಿಥಿಯನ್ನುಕಂಡು ಅವರೆಲ್ಲರೂ 
ತುಂಬಾ ಸಂತೋಷದಿಂದ ಅವನನ್ನು ನಮಸ್ಕರಿಸಿ ಕುಶಲಪ್ರಶ್ನೆಯನ್ನು ಮಾಡಿದರು. 
ಶುದ್ಧವಾದ ಮನಸ್ಸಿನಿಂದ ಜಿತೇಂದ್ರಿಯರಾಗಿ, ಭಗವದ್ಧಕ್ಕಿಯುಳ್ಳವರಾಗಿ, ಮನಸ್ಸನ್ನು 
ನಿಗ್ರಹಿಸಿಕೊಂಡು ದೋಷದೃಷ್ಟಿಯಿಲ್ಲದೆ, ಕ್ರೋಧರಹಿತರಾಗಿ ಸತ್ಪುರುಷರಾದ, 
ಮಾತ್ಸರ್ಯವಿಲ್ಲದ, ಮಾನ-ಮದ-ಕ್ರೋಧಗಳನ್ನು ಜಯಿಸಿಕೊಂಡಿರುವ, 


ಅನುಗೀತಾಪರ್ವ -143- 


ಧರ್ಮಜ್ಞರಾದ ಆ ಎಲ್ಲದ್ದಿಜಶ್ರೇಷ್ಠರೂ ತಮ್ಮ ಗೋತ್ರಗಳನ್ನು ಆ ಅತಿಥಿಯ ಮುಂದೆ 
ಹೇಳಿಕೊಂಡು ನಮಸ್ಕರಿಸಿ ಹಸಿವೆಯಿಂದ ಕಂಗಾಲಾದ ಅತಿಥಿಯನ್ನು ತಮ್ಮ ಮನೆಯ 
ಒಳಗಡೆ ಕರೆದುಕೊಂಡು ಹೋದರು. 


ಇದಮರ್ಫ್ಯಂ ಚ ಪಾದ್ಯಂ ಚ ಬೃಸೀ ಚೇಯಂ ತವಾನಘ । 
ಶುಚಯಃ ಸಕ್ತವಶ್ಚೇಮೇ ನಿಯಮೋಪಾರ್ಜಿತಾಃ ಪ್ರಭೋ 11೧೭1 


ಪ್ರತಿಗೃಹ್ಟೀಷ್ಟ ಭದ್ರಂ ತೇ ಮಯಾ ದತ್ತಾನ್‌ ದ್ವಿಜೋತಮ 11೧೮॥ 


ನಂತರ ಅತಿಥಿಗೆ ಬೇಕಾದ ಅರ್ಫ್ಯವನ್ನು, ಆಸನವನ್ನು, ಪಾದ್ಯವನ್ನು 
ಸ್ವೀಕರಿಸುವಂತೆ ಹೇಳುತ್ತಾ ನಿಯಮಬದ್ಧವಾಗಿ ಉಪಚರಿಸುತ್ತಾ ಶುದ್ಧವಾದ ಹಿಟ್ಟಿನ 
ಉಂಡೆಗಳನ್ನು ಧರ್ಮದಿಂದ ಸಂಪಾದಿಸಿದ್ದೇವೆಂದು ಹೇಳುತ್ತಾ, ಪೂಜ್ಯರೇ, ನಿಮಗೆ 
ಮಂಗಳವಾಗಲಿ. ನಾವು ಕೊಡುತ್ತಿರುವ ಈ ಹಿಟ್ಟಿನ ಉಂಡೆಗಳನ್ನು ಸ್ವೀಕರಿಸಿ ಎಂದು 
ಹೇಳಿದರು. 

ಇತ್ಯುಕ್ತಃ ಪ್ರತಿಗೃಹ್ಯಾದ್ಯ ಸಕ್ತೂನಾಂ ಕುಡುಪಂ ದ್ವಿಜಃ । 

ಭಕ್ಷಯಾಮಾಸ ರಾಜೇಂದ್ರ ನ ಚ ತುಪ್ಪಿಂ ಜಗಾಮ ಸಃ Teal 

ಈ ರೀತಿಯಾಗಿ ಬ್ರಾಹ್ಮಣನನ್ನು ಪ್ರಾರ್ಥಿಸುತ್ತಾ ಒಂದು ಕುಡತೆ ಪ್ರಮಾಣದ 
ಹಿಟ್ಟಿನ ಉಂಡೆಯನ್ನು ಸ್ವೀಕರಿಸಲು ಕೊಟ್ಟರು. ಅಂತೆಯೇ ಅತಿಥಿಯು ಆ ಹಿಟ್ಟನ್ನು 
ಸ್ವೀಕರಿಸಿದನು. ಆದರೆ ಅಷ್ಟರಿಂದ ಆತನು ತೃಪ್ತನಾಗಲಿಲ್ಲ. 


ಸ ಉಂಛವುತ್ತಿಸ್ತಂ ಪ್ರೇಕ್ಷ್ಯ ಕುಧಾಪರಿಗತಂ ದ್ವಿಜಮ್‌ | 


ಲಂ. 


ಆಹಾರಂ ಚಿಂತಯಾಮಾಸ ಕಥಂ ತುಷ್ಟೋ ಭವೇದಿತಿ 11೨೦॥। 

ಉಂಛವೃತ್ತಿಯ ಬ್ರಾಹ್ಮಣನು ಆಗಮಿಸಿರುವ ಅತಿಥಿಯು ಹಸಿವೆಯಿಂದ ಮತ್ತೂ 
ಬಳಲುತ್ತಿರುವುದನ್ನು ಕಂಡು ಅವನನ್ನು ಆಹಾರದಿಂದ ತೃಪ್ಪಿಪಡಿಸುವುದು ಹೇಗೆ ಎಂದು 
ಚಿಂತಿಸತೊಡಗಿದನು. 


ತಸ್ಯ ಭಾರ್ಯಾತಬ್ರವೀದ್‌ ರಾಜನ್‌ ಮದ್ದಾಗೋ ದೀಯತಾಮಯಮ್‌ । 
ಗಚ್ಛತ್ತೇಷ ಯಥಾಕಾಮಂ ಸಂತುಷ್ಟೋ ದ್ವಿಜಸತ್ತಮಃ 11೨೧ 


-144- ಮಹಾಭಾರತ ಆಶ್ಚಮೇಧಿಕಪರ್ವ 


ಅದೇ ಸಮಯದಲ್ಲಿ ಉಂಛವೃತ್ತಿ ಬ್ರಾಹ್ಮಣನ ಪತ್ನಿಯು ಗಂಡನನ್ನು ಕುರಿತು 
ಹೇಳಿದಳು- "ಪತಿದೇವನೇ, ನನ್ನ ಭಾಗದ ಹಿಟ್ಟನ್ನೂ ಈ ಅತಿಥಿಗೆ ನೀಡು. ಇದನ್ನು 
ಸ್ವೀಕರಿಸಿದ ಬಳಿಕವಾದರೂ ಅತಿಥಿಯು ಸಂತುಷ್ಠನಾಗಿ ಅವನ ಪ್ರಯಾಣವನ್ನು 
ಮುಂದುವರಿಸಲಿ' ಎಂದು ಹೇಳಿದನು. 


ಇತಿ ಬ್ರುವಂತೀಂ ತಾಂ ಸಾಧ್ದೀಂ ಧರ್ಮಾತ್ಮಾ ಸ ದ್ವಿಜರ್ಷಭಃ | 
ಕ್ಷುಧಾಪರಿಗತಾಂ ಜ್ಞಾತ್ವಾ ಸಕ್ತೂಂಸ್ತಾನ್‌ ನಾಭ್ಯನಂದತ 11೨೨।॥ 


ಸಾಧಿರ್ಯಿ ಪತಿವ್ರತೆಯು ಹೀಗೆ ಹೇಳುತ್ತಿರಲು ಧರ್ಮಾತ್ಮನಾದ ಉಂಛವೃತ್ತಿ 
ಬ್ರಾಹ್ಮಣನು ತನ್ನ ಪತ್ನಿಯು ಹಸಿವೆಯಿಂದ ಕಂಗಾಲಾಗಿದ್ದಾಳೆಂದು ತಿಳಿದು ಅವಳ 
ಭಾಗವನ್ನು ಸ್ವೀಕರಿಸಲು ಇಷ್ಟಪಡಲಿಲ್ಲ. 


ಜಾನನ್‌ ವೃದ್ಧಾಂ ಕುಧಾರ್ತಾಂ ಚ ಶ್ರಾಂತಾಂ ಗ್ಲ್ಹಾನಾಂ ತಪಸ್ವಿನೀಮ್‌ I 
ತ್ವಗಸ್ಥಿಭೂತಾಂ ಧ್ಯಾಯಂತೀಂ ತತೋ ಭಾರ್ಯಾಮುವಾಚ ತಾಮ್‌ ॥ 


ವಿದ್ದಾಂಸನಾದ ವಿಪ್ರಶ್ರೇಷ್ಠನು ತನ್ನ ಮನಸ್ಸಿನಲ್ಲಿಯೇ ಅವಳು ಹಸಿವೆಯಿಂದ 
ಪೀಡಿತಳು ಎಂದು ಚೆನ್ನಾಗಿ ಅರ್ಥೈಸಿಕೊಂಡು, ಅತ್ಯಂತ ಬಳಲಿರುವ, ಬಾಡಿದ 
ಮುಖವುಳ್ಳ, ಚರ್ಮ-ಮೂಳೆಗಳನ್ನುಮಾತ್ರ ಹೊಂದಿರುವ ಹೀಗಿದ್ದರೂ ಭಗವಂತನ 
ಧ್ಯಾನದಲ್ಲಿರತಳಾಗಿರುವ ಪತ್ನಿಯನ್ನುದ್ದೇಶಿಸಿ ಹೇಳಿದನು. 


ಬ್ರಾಹ್ಮಣಃ 
ಅಪಿ ಕೀಟಪತಂಗಾನಾಂ ಮೃಗಾಣಾಂ ಚೈವ ಶೋಭನೇ । 
ಸ್ತ್ರಿಯೋ ರಕ್ಷಾಶ್ಚ ಪೋಷ್ಯಾಶ್ಚ ನೈವಂ ತಂ ವಕ್ತುಮರ್ಹಸಿ 11೨೪॥ 
ಬ್ರಾಹ್ಮಣ- ಕೀಟಗಳು, ಚಿಟ್ಟೆಗಳು, ಮೃಗಗಳೂ ಕೂಡ ಹೆಣ್ಣುಕೀಟ, ಹೆಣ್ಣುಚಿಟ್ಟೆ, 
ಹೆಣ್ಣುಮೃಗಗಳನ್ನು ಪೋಷಿಸುವುದು ಕರ್ತವ್ಯವಾಗಿದೆ. ಹೀಗಿರುವಾಗ ನಿನ್ನ ಪೋಷಣೆಗೆ 
ನಾನು ನೀಡಿರುವುದು ಉಚಿತವಲ್ಲವೆಂದು ಭಾವಿಸುತ್ತೇನೆ. 


ಅನುಕಂಪ್ಯೋ ನರಃ ಪತ್ನ್ಯಾ ಪುಷ್ಟೋ ರಕ್ಷಿತ ಏವ ಚ । 
ಪ್ರಪತೇನ್ನಿರಯಂ ದೀಪ್ತಂ ನ ಚ ಲೋಕಾನವಾಪ್ನಯಾತ್‌ 11೨೫॥॥ 


ಅನುಗೀತಾಪರ್ವ -145- 


ಯಾವ ಪುರುಷನು ಹೆಂಡತಿಯ ಕೃಪೆಗೆ ಪಾತ್ರನಾಗಿ ಅವನಿಂದಲೇ ಜೀವನವನ್ನು 
ನಿರ್ವಹಿಸುತ್ತಾನೋ, ಅವಳಿಂದ ರಕ್ಷಣೆಯನ್ನು ಹೊಂದುತ್ತಾನೋ ಅಂತಹ ಪುರುಷನು 
ಉಜ್ವಲವಾದ ಕೀರ್ತಿಯಿಂದ ಭ್ರಷ್ಟನಾಗುತ್ತಾನೆ. ಉತ್ತಮ ಲೋಕಗಳು ಅವನ ಪಾಲಿಗೆ 
ದೊರಕವು. 


ಇತ್ಯುಕ್ತಃ ಸ ತಥಾ ಪ್ರಾಹ ಧರ್ಮಾರ್ಥೌ ತೌ ಸಮೌ ಮುನೇ ॥೨೬॥ 
ಸಕ್ತುಪ್ರಸ್ತ ಚತುರ್ಭಾಗಂ ಗೃಹಾಣ ತ್ವಂ ಪ್ರಸೀದ ಮೇ 11೨೭1 


ಈ ರೀತಿಯಾಗಿ ಬ್ರಾಹ್ಮಣನು ಹೇಳಲು ದ್ವಿಜಪತ್ನಿಯು ಹೇಳುತ್ತಾಳೆ- ಬ್ರಾಹ್ಮಣನೇ, 
ಧರ್ಮಾರ್ಥಗಳು ನಮ್ಮಿಬ್ಬರಿಗೂ ಸಮಾನವಲ್ಲವೆ? ಆದ್ದರಿಂದ ನಾಲ್ಕು ಭಾಗದಲ್ಲಿ 
ಒಂದು ಭಾಗದ ಹಿಟ್ಟನ್ನುನನ್ನಿಂದ ಸ್ವೀಕರಿಸು. ನೀನು ಈ ಆತಿಥ್ಯದಿಂದ ಸಂತುಷ್ಟನಾಗು. 


ಸತ್ಯಂ ರತಿಶ್ಚ ಧರ್ಮಶ್ಚ ಸ್ಪರ್ಗಶ್ಚ ಗುಣನಿರ್ಜಿತಃ । 
ಸ್ವ್ರೀಣಾಂ ಪತಿಸಮಾಧಾನಂ ತಪಶ್ಚೇದಂ ದ್ವಿಜೋತ್ತಮ TEC 


ದ್ವಿಜಶ್ರೇಷ್ಠನೇ, ಸ್ತ್ರೀಯರು ಹೇಳುವ ಸತ್ಯಮಾತುಗಳು, ರತಿ, ಧರ್ಮ, ಸ್ವರ್ಗ, 
ತನ್ನ ಗುಣದಿಂದ ಜಯಿಸಲ್ಪಟ್ಟ ಎಲ್ಲ ಸುಖಗಳು ಗಂಡನ ಮನಸ್ಸಿಗೆ ಸುಖವನ್ನು 
ನೀಡುವಂತೆ ಇರಬೇಕು. ಆಚರಿಸುವ ತಪಸ್ಸು ಗಂಡನಿಗೆ ಸಂತೋಷವಾಗುವಂತೆ 
ಇರಬೇಕು. 


ಭ್ರಾತುರ್ಮಾತುಃ ಪಿತುರ್ಬೀಜಂ ದೈವತಂ ಪರಮಂ ಪತಿಃ । 
ಭರ್ತುಃ ಪ್ರಸಾದಾತ್‌ ಸ್ವ್ರೀಣಾಂ ವೈ ರತಿಪುತ್ರಫಲಂ ತಥಾ 11೨೯! 


ದ್ವಿಜಶ್ರೇಷ್ಠನೇ, ತಾಯಿಯ ರಜಸ್ಸು, ತಂದೆಯ ರೇತಸ್ಸು ಇವೆರಡರ 
ಸಮಾಗಮದಿಂದ ವಂಶದ ಅಭಿವೃದ್ದಿಯು ಉಂಟಾಗುತ್ತದೆ. ಪತಿಯೇ ಸ್ತೀಗೆ 
ಶ್ರೇಷ್ಠನಾದ ದೇವತೆ. ಬೀಜಸ್ಥಾನೀಯನಾಗಿ ಈರ್ವರಲ್ಲಿ ಪುರುಷನೇ ಇದ್ದಾನೆ. ಪತಿಯ 
ಪ್ರಸನ್ನತೆಯಿಂದ ಸ್ಟೀಯರಿಗೆ ರತಿಸುಖವೂ, ಪುತ್ರನೆಂಬ ಫಲವು ಪ್ರಾಪ್ತವಾಗುತ್ತದೆ. 


ಪಾಲನಾದ್ದಿ ಪತಿಸ್ತ್ಮಂ ಮೇ ಭರ್ತಾಪಸಿ ಭರಣಾನ್ವಿತಃ । 
ಪುತ್ರಪ್ರದಾನಾದ್‌ ವರದಃ ತಸ್ಮಾತ್‌ ಸಕ್ತೂನ್‌ ಗೃಹಾಣ ಮೇ 1/೩೦ 


-146- ಮಹಾಭಾರತ ಆಶ್ಚಮೇಧಿಕಪರ್ವ 


ನನ್ನನ್ನು ಪಾಲಿಸಿರುವುದರಿಂದಲೇ ಪತಿ ಎಂಬ ಹೆಸರನ್ನು ಹೊಂದಿರುವಿ. ಭರಣ 
ಮಾಡಿರುವುದರಿಂದ ಭರ್ತ ಎನಿಸಿರುವಿ. ಸಂತಾನವನ್ನು ದಾನ ಮಾಡಿರುವುದರಿಂದ 
ವರಪ್ರದನೂ ಆಗಿರುವಿ. ಆದ್ದರಿಂದ ನನ್ನಲ್ಲಿರುವ ಹಿಟ್ಟನ್ನು ಸ್ವೀಕರಿಸಿ ಅತಿಥಿಗೆ ನೀಡು. 


ಜರಾಪರಿಗತೋ ವೃದ್ಧ ಕ್ಷುಧಾರ್ತೋ ದುಬರ್ಲೋನದೃಢಃ । 
ಉಪವಾಸಪರಿಶ್ರಾಂತೋ ಯದಾ ತ್ನಮಪಿ ಕರ್ಶಿತಃ 11೩೧॥॥ 


ನಿನ್ನದೇಹವು ಮುಷ್ಪಿನಿಂದ ಶಿಥಿಲವಾಗಿದೆ. ವೃದ್ಧನಾಗಿರುವ ನೀನು ಹಸಿವೆಯಿಂದ 

ಬಳಲುತ್ತಿರುವಿ. ಅತಿದುರ್ಬಲನಾಗಿರುವಿ. ಉಪವಾಸ ಮಾಡಿ ಶ್ರಾಂತನಾಗಿರುವಿ. 

ಕ್ಷೀಣಕಾಯನಾಗಿರುವಿ. ಹೀಗಿರಲು ನನ್ನ ವಿಷಯದಲ್ಲಿಮಾತ್ರ ದುಃಖಿಸುವುದೇನಿದೆ? 
ವೈಶಂಪಾಯನಃ 

ಇತ್ಯುಕ್ತಃ ಸ ತಯಾ ಸಕ್ತೂನ್‌ ಪ್ರಗೃಹ್ಯೇದಂ ವಚೋ5ಬ್ರವೀತ್‌ ॥೩೨॥ 


ವೈಶಂಪಾಯನ- ಪತ್ನಿಯು ಹೀಗೆ ಹೇಳಲು ಉಂಛವೃತ್ತಿಯ ಬ್ರಾಹ್ಮಣನು ಅವಳ 
ಮಾತನ್ನು ಒಪ್ಪಿ ಅವಳಿಂದ ಹಿಟ್ಟನ್ನು ಸ್ವೀಕರಿಸಿ ಅತಿಥಿಯನ್ನುದ್ದೇಶಿಸಿ ಹೇಳುತ್ತಾನೆ. 


ಭರ್ತಾ 
ದ್ವಿಜ ಸಕ್ತೂನಿಮಾನ್‌ ಭೂಯಃ ಪ್ರತಿಗೃಹ್ಟೀಷ್ಟ ಸತ್ತಮ 11೩೩1 
ಬ್ರಾಹ್ಮಣ- ಬ್ರಾಹ್ಮಣಶ್ರೇಷ್ಠರೇ, ಈ ಹಿಟ್ಟನ್ನು ನಿಮ್ಮ ಭೋಜನಕ್ಕಾಗಿ ಸ್ವೀಕರಿಸಿ. 
ವೈಶಂಪಾಯನಃ 
ಸ ತಾನ್‌ ಪ್ರಗೃಹ್ಯ ಭುಕ್ತ್ವಾ ಚ ನ ತುಪ್ಪಿಮಗಮನ್ಶುನಿಃ । 
ತಮುಂಛವೃತ್ತಿರಾಲಕ್ಷ್ಯ ತತಶ್ಚಿಂತಾಪರೋಠ5ಭವತ್‌ 11೩೪॥ 


ವೈಶಂಪಾಯನ- ಅತಿಥಿಯು ಆ ಹಿಟ್ಟನ್ನು ಸ್ವೀಕರಿಸಿ ಭಕ್ಷಿಸಿದನು. ಆದರೆ 
ಅದರಿಂದಲೂ ಅವನು ತೃಪ್ತಿಯನ್ನು ಹೊಂದಲಿಲ್ಲ. ಉಂಛವೃತ್ತಿಯ ಬ್ರಾಹ್ಮಣನು 
ಅತೃಪ್ಪನಾದ ಅತಿಥಿಯನ್ನು ಕಂಡು ಪುನಃ ಚಿಂತಾಕ್ರಾಂತನಾದನು. 
ಪುತ್ರಃ 
ಸಕ್ತೂನಿಮಾನ್‌ ಪ್ರಗೃಹ್ಯ ತಂ ದೇಹಿ ವಿಪ್ರಾಯ ಸತ್ತಮ । 
ಇತ್ಯೇವ ಸುಕೃತಂ ಮನ್ಯೇ ತಸ್ಥಾದೇತತ್‌ ಕರೋಮ್ಯಹಮ್‌  11೩೫॥ 


ಅನುಗೀತಾಪರ್ವ -147- 


ಪುತ್ರ- ತಂದೆಯೇ, ನನ್ನ ಬಳಿ ಇರುವ ಹಿಟ್ಟನ್ನು ಸ್ವೀಕರಿಸಿ ಅತಿಥಿಯನ್ನು ತೃಪ್ತಿಪಡಿಸು. 
ಹೀಗೆ ಮಾಡುವುದೇ ಪುಣ್ಯಕರ್ಮವೆಂದು ಭಾವಿಸುತ್ತೇನೆ. ನಾನು ಹಿಟ್ಟನ್ನು 
ಅತಿಥಿಗೋಸ್ಕರ ನೀಡುತ್ತಿದ್ದೇನೆ. | 

ಭವಾನ್‌ ಹಿ ಪರಿಪಾಲ್ಯೋ ಮೇ ಸರ್ವಯತ್ಸೈರ್ದಿಜೋತ್ತಮ । 

ಸಾಧೂನಾಂ ಕಾಂಕ್ಷಿತಂ ಹ್ಯೇತತ್‌ ಪಿತುರ್ವ್ವದ್ಧಸ್ಯ ಪೋಷಣಮ್‌ ॥೩೬॥ 


ನಾನು ನಿಮ್ಮನ್ನು ಪ್ರಯತ್ನಪೂರ್ವಕವಾಗಿ ನಿರಂತರ ರಕ್ಷಿಸಬೇಕು. ವೃದ್ದರಾದ ತಂದೆ- 


೮ 


ತಾಯಂದಿರನ್ನು ರಕ್ಷಿಸಬೇಕೆಂಬುದು ಸಜ್ಜನರ ನಿಯಮವಾಗಿದೆ. 


ಪುತ್ರಾರ್ಥೋ ವಿಹಿತೋ ಹ್ಯೇಷ ಸ್ಥಾವಿರ್ಯೇ ಪರಿಪಾಲನಮ್‌ । 
ಶ್ರುತಿರೇಷಾ ಹಿ ವಿಪ್ರರ್ಷೇ ತ್ರಿಷು ಲೋಕೇಷು ಶಾಶ್ವತೀ 11೩ ೭!1 


ವೃದ್ಧರಾದ ತಂದೆಯ ಪರಿಪಾಲನೆ ಪುತ್ರನ ವಿಹಿತಧರ್ಮವೆನಿಸಿದೆ. ಬ್ರಹರ್ಷಿಯೇ, 
ಮೂರುಲೋಕದಲ್ಲಿಯೂ ಇದಕ್ಕೆ ಪೂರಕವಾದ ಸನಾತನ ಶ್ರುತಿಯು ಪ್ರಸಿದ್ಧವಾಗಿದೆ. 


ಪ್ರಾಣಧಾರಣಮಾತ್ರೇಣ ಶಕ್ಯಂ ಕರ್ತುಂ ತಪಸ್ತ್ಮಯಾ । 
ಪ್ರಾಣಾ ಹಿ ಪರಮೋ ಧರ್ಮಃ ಸ್ಥಿತಾ ದೇಹೇಷು ದೇಹಿನಾಮ್‌ ॥॥೩೮॥ 


ಪ್ರಾಣಗಳನ್ನು ಧರಿಸಿದ ಬಳಿಕವೇ ನಿನ್ನಿಂದ ತಪಸ್ಸುಮಾಡಲು ಸಾಧ್ಯವಾಗುತ್ತದೆ. 

ಆದ್ದರಿಂದ ದೇಹಧಾರಿಗಳಿಗೆ ಶರೀರಗತ ಪ್ರಾಣರಕ್ಷಣೆಯು ಪರಮಧರ್ಮ ಎನಿಸಿದೆ. 
ಪಿತಾ 

ಅಪಿ ವರ್ಷಸಹಸ್ರಂ ಬಾಲ ಏವ ಮತೋ ಮಮ । 

ಉತ್ಪಾದ್ಯ ಪುತ್ರಂ ಹಿ ಪಿತಾ ಕೃತಕೃತ್ಯೋ ಭವತ್ಯುತ 11೩೯॥ 

ತಂದೆ- ಮಗುವೇ, ನಿನಗೆ ಸಾವಿರವರ್ಷಗಳಾದರೂ ನನ್ನ ದೃಷ್ಟಿಯಿಂದ ನೀನು 
ನನ್ನಮಗನೇ ಆಗಿರುತ್ತಿ. ಮಗನನ್ನುಪಡೆದ ಬಳಿಕ ತಂದೆಯು ಕೃತಕೃತ್ಯನೆಂದು ತನ್ನನ್ನು 
ಭಾವಿಸುತ್ತಾನೆ. 

ಬಾಲಾನಾಂ ಕ್ಷುದ್ದಲವತೀ ಜಾನಾಮ್ಯೇತದಹಂ ತವ ॥ 

ವೃದ್ಹೋ5ಹಂ ಧಾರಯಿಷ್ಯಾಮಿ ತಂ ಬಲೀ ಭವ ಪುತ್ರಕ [Ue] 


-146- ಮಹಾಭಾರತ ಆಶ್ಚಮೇಧಿಕಪರ್ವ 


ನನ್ನನ್ನು ಪಾಲಿಸಿರುವುದರಿಂದಲೇ ಪತಿ ಎಂಬ ಹೆಸರನ್ನು ಹೊಂದಿರುವಿ. ಭರಣ 
ಮಾಡಿರುವುದರಿಂದ ಭರ್ತ ಎನಿಸಿರುವಿ. ಸಂತಾನವನ್ನು ದಾನ ಮಾಡಿರುವುದರಿಂದ 
ವರಪ್ರದನೂ ಆಗಿರುವಿ. ಆದ್ದರಿಂದ ನನ್ನಲ್ಲಿರುವ ಹಿಟ್ಟನ್ನು ಸ್ವೀಕರಿಸಿ ಅತಿಥಿಗೆ ನೀಡು. 


ಜರಾಪರಿಗತೋ ವೃದ್ಧ ಕ್ಷುಧಾರ್ತೋ ದುಬರ್ಲೋನದೃಢಃ । 
ಉಪವಾಸಪರಿಶ್ರಾಂತೋ ಯದಾ ತಮಪಿ ಕರ್ಶಿತಃ HAO 


ನಿನ್ನ ದೇಹವು ಮುಷಿನಿಂದ ಶಿಥಿಲವಾಗಿದೆ. ವೃದ್ಧನಾಗಿರುವ ನೀನು ಹಸಿವೆಯಿಂದ 

ಬಳಲುತ್ತಿರುವಿ. ಅತಿದುರ್ಬಲನಾಗಿರುವಿ. ಉಪವಾಸ ಮಾಡಿ ಶ್ರಾಂತನಾಗಿರುವಿ. 

ಕ್ಷೀಣಕಾಯನಾಗಿರುವಿ. ಹೀಗಿರಲು ನನ್ನವಿಷಯದಲ್ಲಿಮಾತ್ರ ದುಃಖಿಸುವುದೇನಿದೆ? 
ವೈಶಂಪಾಯನಃ 

ಇತ್ಯುಕ್ತಃ ಸ ತಯಾ ಸಕ್ತೂನ್‌ ಪ್ರಗೃಹ್ಯೇದಂ ವಚೋರಬ್ರವೀತ್‌ ॥ಃ೩೨॥ 


ವೈಶಂಪಾಯನ- ಪತ್ನಿಯು ಹೀಗೆ ಹೇಳಲು ಉಂಛವೃತ್ತಿಯ ಬ್ರಾಹ್ಮಣನು ಅವಳ 
ಮಾತನ್ನು ಒಪ್ಪಿ ಅವಳಿಂದ ಹಿಟ್ಟನ್ನು ಸ್ವೀಕರಿಸಿ ಅತಿಥಿಯನ್ನುದ್ದೇಶಿಸಿ ಹೇಳುತ್ತಾನೆ. 


ಭರ್ತಾ 
ದ್ವಿಜ ಸಕ್ತೂನಿಮಾನ್‌ ಭೂಯಃ ಪ್ರತಿಗೃಹ್ಟೀಷ್ಟ ಸತ್ತಮ HAA 
ಬ್ರಾಹ್ಮಣ- ಬ್ರಾಹ್ಮಣಶ್ರೇಷ್ಠರೇ, ಈ ಹಿಟ್ಟನ್ನು ನಿಮ್ಮ ಭೋಜನಕ್ಕಾಗಿ ಸ್ವೀಕರಿಸಿ. 
ವೈಶಂಪಾಯನಃ 
ಸ ತಾನ್‌ ಪ್ರಗೃಹ್ಯ ಭುಕ್ತ್ವಾ ಚ ನ ತುಷ್ಪಿಮಗಮನುನಿಃ । 
ತಮುಂಛವೃತ್ತಿರಾಲಕ್ಸ್ಯ ತತಶ್ಲಿಂತಾಪರೋತಭವತ್‌ 11೩೪। 


ವೈಶಂಪಾಯನ- ಅತಿಥಿಯು ಆ ಹಿಟ್ಟನ್ನು ಸ್ವೀಕರಿಸಿ ಭಕ್ಷಿಸಿದನು. ಆದರೆ 
ಅದರಿಂದಲೂ ಅವನು ತೃಪ್ತಿಯನ್ನು ಹೊಂದಲಿಲ್ಲ. ಉಂಛವೃತ್ತಿಯ ಬ್ರಾಹ್ಮಣನು 
ಅತೃಪ್ಪನಾದ ಅತಿಥಿಯನ್ನು ಕಂಡು ಪುನಃ ಚಿಂತಾಕ್ರಾಂತನಾದನು. 
ಪುತ್ರಃ 
ಸಕ್ತೂನಿಮಾನ್‌ ಪ್ರಗೃಹ್ಯ ತ್ವಂ ದೇಹಿ ವಿಪ್ರಾಯ ಸತ್ತಮ । 
ಇತ್ಯೇವ ಸುಕೃತಂ ಮನ್ಯೇ ತಸ್ಕಾದೇತತ್‌ ಕರೋಮ್ಯಹಮ್‌ 11೩೫1 


ಅನುಗೀತಾಪರ್ವ -147- 


ಪುತ್ರ- ತಂದೆಯೇ, ನನ್ನ ಬಳಿ ಇರುವ ಹಿಟ್ಟನ್ನು ಸ್ವೀಕರಿಸಿ ಅತಿಥಿಯನ್ನುತ್ಫಪ್ಟಿಪಡಿಸು. 
ಹೀಗೆ ಮಾಡುವುದೇ ಪುಣ್ಯಕರ್ಮವೆಂದು ಭಾವಿಸುತ್ತೇನೆ. ನಾನು ಹಿಟ್ಟನ್ನು 
ಅತಿಥಿಗೋಸ್ಕರ ನೀಡುತ್ತಿದ್ದೇನೆ. - 

ಭವಾನ್‌ ಹಿ ಪರಿಪಾಲ್ಯೋ ಮೇ ಸರ್ವಯತ್ನೈರ್ದ್ವಿಜೋತ್ತಮ ॥ 

ಸಾಧೂನಾಂ ಕಾಂಕ್ಸಿತಂ ಹ್ಯೇತತ್‌ ಪಿತುರ್ವೃದ್ದಸ್ಯ ಪೋಷಣಮ್‌ ॥೩೬॥ 


ನಾನು ನಿಮ್ಮನ್ನು ಪ್ರಯತ್ನಪೂರ್ವಕವಾಗಿ ನಿರಂತರ ರಕ್ಷಿಸಬೇಕು. ವೃದ್ದರಾದ ತಂದೆ- 
ತಾಯಂದಿರನ್ನು ರಕ್ಷಿಸಬೇಕೆಂಬುದು ಸಜ್ಜನರ ನಿಯಮವಾಗಿದೆ. 


ಪುತ್ರಾರ್ಥೋ ವಿಹಿತೋ ಹ್ಯೇಷ ಸ್ಥಾವಿರ್ಯೇ ಪರಿಪಾಲನಮ್‌ । 
ಶ್ರುತಿರೇಷಾ ಹಿ ವಿಪ್ರರ್ಷೇ ತ್ರಿಷು ಲೋಕೇಷು ಶಾಶತೀ 11೩೭ 


ವೃದ್ಧರಾದ ತಂದೆಯ ಪರಿಪಾಲನೆ ಪುತ್ರನ ವಿಹಿತಧರ್ಮವೆನಿಸಿದೆ. ಬ್ರಹ್ಮರ್ಷಿಯೇ, 
ಮೂರುಲೋಕದಲ್ಲಿಯೂ ಇದಕ್ಕೆ ಪೂರಕವಾದ ಸನಾತನ ಶ್ರುತಿಯು ಪ್ರಸಿದ್ಧವಾಗಿದೆ. 


ಪ್ರಾಣಧಾರಣಮಾತ್ರೇಣ ಶಕ್ಯಂ ಕರ್ತುಂ ತಪಸ್ತ್ಯಯಾ ಟ 
ಪ್ರಾಣಾ ಹಿ ಪರಮೋ ಧರ್ಮಃ ಸ್ಥಿತಾ ದೇಹೇಷು ದೇಹಿನಾಮ್‌ ॥೩೮॥ 


ಪ್ರಾಣಗಳನ್ನು ಧರಿಸಿದ ಬಳಿಕವೇ ನಿನ್ನಿಂದ ತಪಸ್ಸು ಮಾಡಲು ಸಾಧ್ಯವಾಗುತ್ತದೆ. 
ಆದ್ದರಿಂದ ದೇಹಧಾರಿಗಳಿಗೆ ಶರೀರಗತ ಪ್ರಾಣರಕ್ಷಣೆಯು ಪರಮಧರ್ಮ ಎನಿಸಿದೆ. 
ಪಿತಾ 
ಅಪಿ ವರ್ಷಸಹಸ್ರಂ ಬಾಲ ಏವ ಮತೋ ಮಮ । 
ಉತ್ಪಾದ್ಯ ಪುತ್ರಂ ಹಿ ಪಿತಾ ಕೃತಕ್ಛತ್ಯೋ ಭವತ್ಯುತ 11೩೯! 
ತಂದೆ- ಮಗುವೇ, ನಿನಗೆ ಸಾವಿರವರ್ಷಗಳಾದರೂ ನನ್ನ ದೃಷ್ಟಿಯಿಂದ ನೀನು 
ನನ ಮಗನೇ ಆಗಿರುತ್ತಿ. ಮಗನನು ಪಡೆದ ಬಳಿಕ ತಂದೆಯು ಕೃತಕೃತ್ಯನೆಂದು ತನನು 
a ಎ, ಹ್‌ ೩ 
ಭಾವಿಸುತ್ತಾನೆ. | 
ಬಾಲಾನಾಂ ಕ್ಷುದ್ದಲವತೀ ಜಾನಾಮ್ಯೇತದಹಂ ತವ । 
ವೃದ್ದೋ5ಹಂ ಧಾರಯಿಷ್ಯಾಮಿ ತ್ತಂ ಬಲೀ ಭವ ಪುತ್ರಕ dell 


-148- ಮಹಾಭಾರತ ಆಶ್ಚಮೇಧಿಕಪರ್ವ 


ಮಗುವೇ, ಬಾಲಕರಾದ ನಿಮಗೆ ನಮಗಿಂತ ಅಧಿಕವಾದ ಹಸಿವು ಉಂಟಾಗುತ್ತದೆ 
ಎಂದು ತಿಳಿದಿರುತ್ತೇನೆ. ಮಂದ ಜಠರಾಗ್ನಿವುಳ್ಳವನಾದ ವೃದ್ಧನಾದ ನಾನು ಹಸಿವನ್ನು 
ಸಹಿಸಿಕೊಂಡು ಪ್ರಾಣಧಾರಣೆ ಮಾಡಿಕೊಳ್ಳಬಲ್ಲೆ. ಆದ್ದರಿಂದ ನಿನ್ನ ಭಾಗಕ್ಕೆ ಬಂದಿರುವ 
ಹಿಟ್ಟನ್ನು ತಿಂದು ಬಲಿಷ್ಠನಾಗು. 


ಜೀರ್ಣೇನ ವಯಸಾ ಪುತ್ರ ನ ಮಾಂ ಕ್ಷುದ್ದಾಧತೇತಪಿ ಚ ಟ 
ದೀರ್ಥಕಾಲಂ ತಪಸ್ತಪಂ ನ ಮೇ ಮರಣತೋ ಭಯಮ್‌ ॥೪೧॥ 


ಮಗನೇ, ವೃದ್ಧನಾಗಿ ಜೀರ್ಣಶರೀರವನ್ನು ಹೊಂದಿರುವ ನನ್ನನ್ನು ಹಸಿವು 
ಅತಿಯಾಗಿ ಸಂಕಟಪಡಿಸುವುದಿಲ್ಲ. ಇಷ್ಟಾಗಿ ನಾನು ತಪೋನಿರತನಾಗಿ ಜೀವನ 
ಕಳೆದಿದ್ದೇನೆ. ಆದ್ದರಿಂದ ನನಗೆ ಮರಣದ ಭೀತಿಯೂ ಇಲ್ಲ. 


ಪುತ್ರಃ 
ಅಪತ್ಯಮಸ್ಕಿ ತೇ ಪುತ್ರಃ ತ್ರಾಣಾತ್‌ ಪುತ್ರೋ ಹಿ ವಿಶ್ರುತಃ | 
ಆತ್ಮಾ ಪುತ್ರಃ ಸ್ಕೃತಸ್ತಸ್ನಾತ್‌ ತ್ರಾಹ್ಯಾತ್ಮಾನಮಿಹಾತ್ಮನಾ 11೪೨ 


ಪುತ್ರ- ತಂದೆಯೇ, ನಾನು ನಿನ್ನಮಗನಾಗಿದ್ದೇನೆ. ತಂದೆಯನ್ನುಸರಿಯಾಗಿ ರಕ್ಷಣೆ 
ಮಾಡುವ ಕಾರಣದಿಂದಲೇ ಅವನಲ್ಲಿ ಪುತ್ರತ್ವವು ಉಳಿಯುತ್ತದೆ. ಮಗನೇ ತಂದೆಯ 
ಆತ್ಮವೆಂದು ಶ್ರುತಿಯು ಹೇಳಿದೆ. ಆದ್ದರಿಂದ ಆತ್ಮಭೂತನಾದ ಮಗನ ಮೂಲಕವಾಗಿ 
ನಿನ್ನರಕ್ಷಣೆಯು ನನ್ನ ಕರ್ತವ್ಯ ಎಂದು ಭಾವಿಸುತ್ತೇನೆ. 
ಪಿತಾ 
ರೂಪೇಣ ಸದೃಶಸ್ತ್ತಂ ಮೇ ಶೀಲೇನ ಚ ಬಲೇನ ಚ । 
ಪರೀಕ್ಷಿತಸ್ಯ ಬಹುಧಾ ಸಕ್ತೂನಾದದ್ಧಿ ತೇ ಸುತ 11೪೩1 


ತಂದೆ- ಮಗುವೇ, ನೀನು ಸಚ್ಚಾರಿತ್ರ ,, ಇಂದ್ರಿಯನಿಗ್ರಹ, ಬಲ ಇವುಗಳಿಂದ 
ನನಗೆ ಸದ್ಭಶನೇ ಆಗಿರುವಿ. ಈ ಗುಣಗಳು ನಿನ್ನಲ್ಲಿ ಇವೆಯೆಂಬುದನ್ನು ಹತ್ತಾರು 
ಬಾರಿ ಪರೀಕ್ಷಿಸಿಕೊಂಡು ನಿಶ್ಚಯಿಸಿಕೊಂಡಿದ್ದೇನೆ. ಆದ್ದರಿಂದ ನಿನ್ನಆಶಯದಂತೆ ನಿನ್ನ 


ಬಳಿ ಇರುವ ಹಿಟ್ಟಿನ ಉಂಡೆಗಳನ್ನು ಅತಿಥಿಗೋಸ್ಟರ ಸ್ವೀಕರಿಸುತ್ತೇನೆ. 


ಅನುಗೀತಾಪರ್ವ -149- 


ವೈಶಂಪಾಯನಃ 
ಇತ್ಯುತ್ತ್ವಾ55ದಾಯ ತಾನ್‌ ಸಕ್ತೂನ್‌ ಪ್ರೀತಾತ್ಕಾ ದ್ವಿಜಸತ್ತಮಃ । 
ಪ್ರಹಸನ್ನಿವ ವಿಪ್ರಾಯ ಸ ತಸ್ಮೈ ಪ್ರದದೌ ತದಾ- 11೪೪॥ 


ವೈಶಂಪಾಯನ- ಬ್ರಾಹ್ಮಣಶ್ರೇಷ್ಠರೇ, ತಂದೆಯು ಹೀಗೆ ಹೇಳಿ ಸಂತುಷ್ಟನಾದ 
ಮಗನ ಮೂಲಕ ಅವನ ಪಾಲಿನ ಹಿಟ್ಟಿನ ಉಂಡೆಯನ್ನು ಸ್ವೀಕರಿಸಿ, 
ಸಂತೋಷದಿಂದಲೇ ಅತಿಥಿಗೆ ನೀಡಿದನು. 

ಭುಕ್ತ್ವಾ ತಾನಪಿ ಸಕ್ತೂನ್‌ ಸ ನೈವ ತುಷ್ಟೋ ಬಭೂವ ಹ । 

ಉಂಛವೃತ್ತಿಸ್ತು ಸವಪ್ರೀಡೋ ಬಭೂವ ದ್ವಿಜಸತ್ತಮಃ 11೪೫! 

ಆ ಹಿಟ್ಟಿನ ಭಾಗಗಳನ್ನು ಅತಿಥಿಯು ಸ್ವೀಕರಿಸಿದರೂ ಸಂತುಷ್ಠನಾಗಲಿಲ್ಲ. 
ಉಂಛವೃತ್ತಿಯ ಬ್ರಾಹ್ಮಣನು ಅತಿಥಿಯ ಅವಸ್ಥೆಯಿಂದ ನಾಚಿಕೆಯನ್ನು ಹೊಂದಿದನು. 

ತದಾ ವಧೂಃ ಸ್ಥಿತಾ ಸಾಧಿರ್ಯಿ ಬ್ರಾಹ್ಮಣಪ್ರಿಯಕಾಮ್ಯಯಾ । 

ಸಕ್ತೂನಾದಾಯ ಸಂಹೃಷ್ಟಾ ಗುರುಂ ತಂ ವಾಕ್ಯಮಬ್ರವೀತ್‌ ॥೪೬॥ 

ಬ್ರಾಹ್ಮಣೋತ್ತಮರೇ, ಹಿಂದೆಯೇ ಹೇಳಿದಂತೆ ಉಂಛಬ್ರಾಹ್ನಣಿಗೆ ಸದ್ಗುಣಶೀಲ 
ಸಂಪನ್ನಳಾದ ಸೊಸೆಯೊಬ್ಬಳು ಇದ್ದಳು. ಬ್ರಾಹ್ಮಣನಿಗೆ ಹಿತವನ್ನುಂಟು ಮಾಡಬೇಕೆಂಬ 
ಆಸೆಯಿಂದ ತನ್ನಪಾಲಿಗೆ ಬಂದಿರುವ ಹಿಟ್ಟಿನ ಉಂಡೆಯನ್ನು ಮಾವನ ಮುಂದಿಟ್ಟು 
ಹೀಗೆ ಹೇಳಿದಳು. 

ವಧೂಃ 

ಸಂತಾನಾತ್‌ ತವ ಸಂತಾನಂ ಮಮಾಪಿ ಪ್ರಭವಿಷ್ಯತಿ | 

ಸಕ್ತೂನಿಮಾನತಿಥಯೇ ಗೃಹೀತ್ವಾ ತ್ದಂ ಪ್ರಯಚ್ಛ ಮೇ 11೪೭1 

ಸೊಸೆ- ಪೂಜ್ಯರೇ, ನಿಮ್ಮ ಸಂತಾನವೆನಿಸಿದ ಮಗನಿಂದಲೇ ನನಗೆ ಸಂತಾನ 
ಆಗುತ್ತದೆ. ನನ್ನ ವಿಷಯದಲ್ಲಿ ನೀವು ಪೂಜ್ಯರಾಗಿರುತ್ತೀರಿ. ಆದ್ದರಿಂದ ಈ ಹಿಟ್ಟಿನ 
ಉಂಡೆಗಳನ್ನು ಅತಿಥಿಗೆ ನೀವು ದಾನ ಮಾಡಿರಿ. 

ತವ ಪ್ರಸವನಿರ್ವತ್ಯಾ ಮಮ ಲೋಕಾಃ ಕಿಲಾಕ್ಷಯಾಃ । 

ಪೌತ್ರೇಣ ತಾನವಾಪ್ನೋತಿ ಯತ್ರ ಗತ್ವಾ ನ ಶೋಚತಿ YS 


-150- ಮಹಾಭಾರತ ಆಶ್ಚಮೇಧಿಕಪರ್ವ 


ನಿಮ್ಮಕುಲಕ್ಕೆ ಯೋಗ್ಯವಾದ ಸಂತಾನವನ್ನು ನೀಡಿದ ಬಳಿಕ ನನಗೆ ಅಕ್ಷಯವಾದ 
ಲೋಕಗಳು ಸಿದ್ಧವಾಗುತ್ತವೆ. ಅಂತಹ ಶುಭಲೋಕಗಳನ್ನು ಮೊಮ್ಮಗನ ಮೂಲಕ 
ಪಡೆದುಕೊಳ್ಳಬಹುದು. ಪುಣ್ಯಲೋಕಗಳಿಗೆ ಹೋದ ಬಳಿಕ ದುಃಖದ ಪ್ರಸಂಗವು 
ಒದಗುವುದಿಲ್ಲ. 


ಧರ್ಮಂ ಯಾತಿ ತಥಾ ತ್ರೇತಾ ಮಹಿತ್ರೇತಾ ತಥೈವ ಚ । 
ತಥೈವ ಪುತ್ರಪೌತ್ರಾಣಾಂ ಸ್ಪರ್ಗೇ ತ್ರೇತಾಃ ಕಿಲಾಕ್ಷಯಾಃ 11೪೯॥ 


ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ಗಿ ಎಂಬ ಮೂರು ಅಗ್ನಿಗಳಂತೆ ತಂದೆ, 
ತಾತ, ಮುತ್ತಾತಂದಿರು ಇರುತ್ತಾರೆ. ಪುತ್ರ-ಪೌತ್ರ-ಪ್ರಪೌತ್ರರ ಮೂಲಕ ಈ ಮೂವರು 
ಅಕ್ಷಯವಾದ ಸ್ಪರ್ಗವನ್ನು ಹೊಂದುತ್ತಾರೆ. 


ಪಿತ್ವಣಾಂ ತಾರಣಾತ್‌ ತಸ್ಮಾತ್‌ ಪುತ್ರ ಇತ್ಯನುಶುಶ್ರುಮಃ । 
ಪುತ್ರಪೌತೈೆಶ್ವ ನಿಯತಃ ಸಾಧುಲೋಕಾನುಪಾಶ್ಲುತೇ WSO 
ಪುತ್ರನು ತಂದೆಯನ್ನು ಪಿಶqಯಣದಿಂದ ಮುಕ್ತನನ್ನಾಗಿಸುತ್ತಾನೆ ಎಂಬುದನ್ನುನಾವು 


ಕೇಳಿದ್ದೇವೆ. ಪುತ್ರ-ಪೌತ್ರರ ಮೂಲಕ ನಿಶ್ಚಿತವಾದ ಲೋಕಗಳನ್ನು ಪಡೆದು ಸುಖವನ್ನು 
ಅನುಭವಿಸುತ್ತಾನೆ. | 


ಶಫುರಃ 
ವಾತಾತಪವಿಶೀರ್ಣಾಂಗೀಂ ತ್ವಾಂ ವಿಶೀರ್ಣಾಂ ನಿರೀಕ್ಷ ವೈ! 
ಕರ್ಶಿತಾಂ ಸುವ್ರತಾಚಾರೈಃ ಕ್ಷುಧಾವಿಹ್ವಲಚೇತಸಮ್‌ 11೫೧॥॥ 
ಕಥಂ ಸಕ್ತೂನ್‌ ಗ್ರಹೀಷ್ಯಾಮಿ ಭೂತ್ವಾ ಧರ್ಮೋಪಘಾತಕ:ಃ । 
ಕಲ್ಯಾಣವೃತ್ತೇ ಕಲ್ಯಾಣಿ ನೈವಂ ತಂ ವಕ್ತುಮರ್ಹಸಿ TEI 


ಮಾವ- ಉತ್ತಮ ಚಾರಿತ್ರ ್ಯಸಂಪನ್ನಳೇ, ನಿನ್ನಶರೀರವೆಲ್ಲವೂ ಗಾಳಿ, ಬಿಸಿಲುಗಳ 
ಹೊಡೆತಕ್ಕೆ ಸಿಲುಕಿ ಜರ್ಶುರಿತವಾಗಿದೆ. ಕಾಂತಿಯಿಂದ ಹೀನಳಾಗಿರುವ, 
ಕೃಶಕಾಯಳಾಗಿರುವ, ಹಸಿವೆಯಿಂದ ದುಃಖಿತಳಾಗಿರುವ ನಿನ್ನನ್ನು ನೋಡಿಯೂ 
ಕರುಣೆಯಿಲ್ಲದೆ ನಿನ್ನಕೈಯಿಂದ ಆ ಹುರಿದ ಹಿಟ್ಟಿನ ಉಂಡೆಗಳನ್ನು ಹೇಗೆ ಸ್ವೀಕರಿಸಲಿ? 
ಮಂಗಳವಾದ ವ್ಯವಹಾರವುಳ್ಳ ಕಲ್ಯಾಣಿಯೇ, ಈ ಹಿಟ್ಟುಗಳನ್ನು ನೀನು 
ಕೊಡುತ್ತೇನೆಂದು ಹೇಳುವುದು ನನಗೆ ಉಚಿತವೆನಿಸುವುದಿಲ್ಲ. 


ಅನುಗೀತಾಪರ್ವ -151- 


ಷಷ್ಠೇ ಕಾಲೇ ವ್ರತವತೀಂ ಶೀಲಶೌಚತಪೋನಿತಾಮ್‌ । 
ಕೃಚ್ಛವೃತ್ತಿಂ ನಿರಾಹಾರಾಂ ದ್ರಕ್ಷ್ಯಾಮಿ ತ್ವಾಂ ಕಥಂ ನ್ಹಹಮ್‌  ॥॥೫೩/ 


ನೀನು ಪ್ರತಿದಿವಸವೂ ಶೌಚ, ಸದಾಚಾರ, ತಪಸ್ಸುಗಳಲ್ಲಿ ಆಸಕ್ತಳಾಗಿದ್ದು, 
ಆರನೆಯ ಕಾಲದಲ್ಲಿ ಊಟ ಮಾಡುವ ವ್ರತವನ್ನು ಸ್ಟೀಕರಿಸಿರುತ್ತಿ. ಇಂತಹ ಕಷ್ಟದ 
ಜೀವಿಕೆಯನ್ನು ನಡೆಸುತ್ತಿರುವ ನಿನ್ನ ಬಳಿ ಆ ಹಿಟ್ಟನ್ನು ಸ್ವೀಕರಿಸಿ ನಿನ್ನ ಉಪವಾಸವನ್ನು 
ನಾನು ಹೇಗೆ ನೋಡಲಿ? 


ಬಾಲಾ ಕ್ಷುಧಾರ್ತಾ ನಾರೀ ಚ ರಕ್ಷ್ಯಾ ತ್ಚಂ ಸತತಂ ಮಯಾ । 
ಉಪವಾಸಪರಿಶ್ರಾಂತಾ ತ್ಹಂ ಹಿ ಬಾಂಧವನಂದಿನೀ 11೫೪॥॥ 


ಬಾಲಕಿಯಾಗಿರುವ, ಹಸಿವೆಯಿಂದ ಪೀಡಿತಳಾಗಿರುವ, ಅಬಲೆಯಾಗಿರುವ, 
ಉಪವಾಸದಿಂದ ಈಗಾಗಲೇ ಬಳಲಿರುವ, ಬಂಧುಪ್ರೀತಿಗೆ ಪಾತ್ರಳಾಗಿರುವ ನಿನ್ನನ್ನು 
ಎಲ್ಲಪ್ರಕಾರದಿಂದಲೂ ರಕ್ಷಿಸುವುದು ನಮ್ಮಕರ್ತವ್ಯವಾಗಿದೆಯಷ್ಟೆ! 
ಸ್ನುಷಾ 
ಗುರೋರ್ಮಮ ಗುರುಸ್ತ್ಮಂ ಹಿ ಯತೋ ದೈವತದೈವತಮ್‌ । 
ದೇವಾತಿದೇವಸ್ತಸ್ಥಾತ್‌ ತ್ದಂ ಸಕ್ತೂನಾದತ್ಸ್ವ ಮೇ ವಿಭೋ 11೫೫11 


ಸೊಸೆ- ಪೂಜ್ಯರೇ, ನೀವೇ ನನ್ನ ಗುರುವು. ನೀವೇ ನನ್ನ ಪತಿದೇವನಿಗೂ 
ದೇವತೆಯಾಗಿರುವಿರಿ. ಆದ್ದರಿಂದ ಅತಿಥಿ-ಅಭ್ಯಾಗತರಲ್ಲಿ ಆದರವುಳ್ಳ ನೀವು ಈ 
ಹಿಟ್ಟಿನ ಉಂಡೆಗಳನ್ನು ಅತಿಥಿಯ ಹಸಿವೆಯನ್ನುನೀಗಿಸುವುದಕ್ಕಾಗಿ ಸ್ವೀಕರಿಸಿರಿ. 

ದೇಹಃ ಪ್ರಾಣಾಶ್ಚ ಧರ್ಮಶ್ಚ ಶುಶ್ರೂಷಾರ್ಥಮಿದಂ ಗುರೋ ।ಟ 

ತವ ವಿಪ್ರ ಪ್ರಸಾದೇನ ಲೋಕಾನ್‌ ಪ್ರಾಪ್ಪ್ಯಾಮ್ಯಭೀಪ್ಲಿತಾನ್‌ ॥೫೬॥ 

ಈ ನನ್ನಶರೀರ, ಪ್ರಾಣ, ಧರ್ಮ ಎಲ್ಲವೂ ನಿಮ್ಮ ಸೇವೆಗಾಗಿಯೇ ಮೀಸಲಾಗಿದೆ. 
ವಿಪ್ರಶ್ರೇಷ್ಠರೇ, ನಿಮ್ಮ ಅನುಗ್ರಹದಿಂದಲೇ ನಾನು ಬಯಸಿದ ಲೋಕಗಳನ್ನು ಮುಂದೆ 
ಪಡೆಯುತ್ತೇನೆ. 

ಅವೇಕ್ಷ್ಯಾ ಹೀತಿ ಕೃತ್ವಾ ತ್ವಂ ದೃಢಭಕ್ತೇತಿ ಮಾಂ ದ್ವಿಜ । 

ಚಿಂತ್ಯಾ ಮಮೇಯಮಿತಿ ವಾ ಸಕ್ತೂನಾದಾತುಮರ್ಹಸಿ ' 11೫೭! 


-152- ಮಹಾಭಾರತ ಆಶ್ಚಮೇಧಿಕಪರ್ವ 


"ಸೊಸೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು', "ಈಕೆಯು ನನ್ನಲ್ಲಿ ದೃಢವಾದ 
ಭಕ್ತಿಯುಳ್ಳವಳಾಗಿದ್ದಾಳೆ', "ಇವಳ ಮಾತುಗಳನ್ನು ನಾನು ಆಲೋಚಿಸಬೇಕು' ಈ 
ರೀತಿಯಾದ ಪ್ರಕಾರಗಳಿಂದ ನಿಮ್ಮಮನಸ್ಸುಕೂಡಿದ್ದರೂ ಈ ಹಿಟ್ಟಿನ ಉಂಡೆಗಳನ್ನು 
ಸ್ವೀಕರಿಸಲು ನೀವು ಅರ್ಹರಾಗಿರುವಿರಿ. 


ಶಶುರಃ 
ಅನೇನ ನಿತ್ಯಂ ಸಾಧಿರ್ಯಿ ತ್ವಂ ಶೀಲವೃತ್ತೇನ ಶೋಭಸೇ । 
ಯತ್‌ ತ್ತಂ ಧರ್ಮಪಥೋಪೇತಾ ಗುರುವೃತ್ತಿಮವೇಕ್ಷಸೇ BCI 


ತಸ್ಮಾತ್‌ ಸಕ್ತೂನ್‌ ಗ್ರಹೀಷ್ಯಾಮಿ ವಧೂರ್ನಾರ್ಹಸಿ ವಂಚನಾಮ್‌ । 
ಗಣಯಿತ್ವಾ ಮಹಾಭಾಗೇ ತ್ರಂ ಹಿ ಧರ್ಮಭೃತಾಂ ವರೇ IE 


ಮಾವ- ಮಗಳೇ, ಅತಿಥಿಸತ್ಕಾರವೆಂಬ ಧರ್ಮದ ಪರಿಪಾಲನೆಗಾಗಿ ನಿನ್ನ 
ಪ್ರಾಣರಕ್ಷಣೆಗೆ ಆಧಾರವಾದ ಹಿಟ್ಟನ್ನು ಕೊಡಲು ಸಿದ್ಧಳಾಗಿರುವಿ. ಆದ್ದರಿಂದ ನಿನ್ನ 
ಸೌಶೀಲ್ಯ, ಸದಾಚಾರದಿಂದ ಸಾಧ್ವಿಶಿರೋಮಣಿ ಎನಿಸಿರುವಿ. ಧರ್ಮದ 
ಮಾರ್ಗದಲ್ಲಿಯೇ ಸಂಚರಿಸುತ್ತಿರುವ ನೀನು ಗುರುಜನರ ಸೇವೆಯಲ್ಲಿಆಸಕ್ಕಳಾಗಿರುವಿ. 
ಆದ್ದರಿಂದ ಅತಿಥಿಸತ್ಕಾರದಿಂದ ಲಭಿಸುವ ಪುಣ್ಯವು ನಿನಗೆ ತಪ್ಪಬಾರದು. 
ಧರ್ಮಾತ್ಮರಲ್ಲಿ ಉತ್ತಮಳೇ, ಪುಣ್ಯಾತ್ಮರಲ್ಲಿ ಒಬ್ಬಳಾಗಿರುವ ನಿನ್ನಿಂದ ಆ ಹಿಟ್ಟಿನ 


೬ (€ೌ 


ಉಂಡೆಗಳನ್ನು ಅತಿಥಿಗೋಸ್ಕರವಾಗಿ ಸ್ವೀಕರಿಸುತ್ತೇನೆ. 
ವೈಶಂಪಾಯನಃ 
ಇತ್ಯುಕ್ತ್ವಾ ತಾನುಪಾದಾಯ ಸಕ್ತೂನ್‌ ಪ್ರಾದಾದ್‌ ದ್ವಿಜಾತಯೇ । 
ತತಸ್ತುಷ್ಟೋsಭವದ್‌ ವಿಪ್ರಸ್ತಸ್ಯ ಸಾಧೋರ್ಮಹಾತ್ಮನಃ LOI 
ವೈಶಂಪಾಯನ- ಬ್ರಾಹ್ಮಣರೇ, ಹೀಗೆ ಉಂಛವೃತ್ತಿಯ ಬ್ರಾಹ್ಮಣನು ಸೊಸೆಯಿಂದ 
ಹಿಟ್ಟಿನ ಉಂಡೆಗಳನ್ನು ಸ್ವೀಕರಿಸಿ ಅತಿಥಿಗೆ ಭುಂಜಿಸಲು ಕೊಟ್ಟನು. ಅದನ್ನು ಭುಂಜಿಸಿದ 
ಬಳಿಕ ಮಹಾತ್ಮನಾದ ಬ್ರಾಹ್ಮಣನ ವಿಷಯದಲ್ಲಿ ಅತಿಥಿಯು ಸಂತುಷ್ಠನಾದನು. 


ಪ್ರೀತಾತ್ಮಾ ಸ ತು ತಂ ವಾಕ್ಯಮಿದಮಾಹ ದ್ವಿಜರ್ಷಭಮ್‌ । 
ವಾಗ್ಮೀ ತದಾ ದ್ವಿಜಶ್ರೇಷ್ಠೋ ಧರ್ಮಃ ಪುರುಷವಿಗ್ರಹಃ 11೬೧॥ 


ಅನುಗೀತಾಪರ್ವ -153- 


ಸಂತುಷ್ಟನಾದ ಆ ದ್ವಿಜವರ್ಯನು ವಾಗ್ಧಿಯಾಗಿದ್ದನು, ಬ್ರಾಹ್ಮಣಶ್ರೇಷ್ಠನಾಗಿದ್ದನು. 
ಪುರುಷವೇಷವನ್ನು ಧರಿಸಿದ ಧರ್ಮಸರೂಪಿಯಾಗಿದ್ದನು. ಅಂತಹ ಪ್ರೀತನಾದ 
ಅತಿಥಿಯು ಬ್ರಾಹ್ಮಣನ್ನು ಉದ್ದೇಶಿಸಿ ಹೀಗೆ ಹೇಳಿದನು. - 
ಬ್ರಾಹ್ಮಣಃ 
ಅನೇನ ಸಕ್ತುದಾನೇನ ನ್ಯಾಯೋಪೇತೇನ ತತ್ತ ತಃ । 
ಯಥಾಶಕ್ತಿ ವಿಮುಕ್ತೇನ ಪ್ರೀತೋಶಸ್ಥಿ ತವ ಸತ್ತಮ ೬.೨11 


ಬ್ರಾಹ್ಮಣ- ದ್ವಿಜಶ್ರೇಷ್ಠನೇ, ನ್ಯಾಯವಾದ ರೀತಿಯಿಂದ ಗಳಿಸಿದ ಹಿಟ್ಟಿನ 
ಉಂಡೆಗಳನ್ನು ಯಥಾರ್ಥವಾಗಿ ಯಥಾಶಕ್ತಿ ನನ್ನ ಪಾಲಿಗೆ ನೀಡಿರುತ್ತಿ. ಪೂಜ್ಯನೇ, 
ಇದರಿಂದ ಜಾಜಿ ಸಂಪ್ರೀತನಾಗಿರುತ್ತೇನೆ. 

ಅಹೋ ದಾನಂ ವಿಘುಷ್ಠಂ ತೇ ಸ್ವರ್ಗೇ ಸರ್ಗನಿವಾಸಿಭಿಃ I 

ಗಗನಾತ್‌ ಪುಷ್ಪವರ್ಷಂ ಚ ಪಶ್ಯ ತ್ಹಂ ಪತಿತಂ ಭುವಿ 11೬೩1 

ಸ್ವರ್ಗವಾಸಿಗಳಾದ ದೇವತೆಗಳೂ ಕೂಡ ನೀನು ಮಾಡಿರುವ ಈ ಶುದ್ಧವಾದ 


ದಾನವನ್ನುಮಹತ್ವಪೂರ್ಣವಾಗಿದೆ ಎಂದೇ ಹೇಳುತ್ತಾರೆ. ಬ್ರಾಹ್ಮಣನೇ ಅತ್ತ ನೋಡು. 
ಆಕಾಶದಿಂದ ಭೂಮಿಯಲ್ಲಿಪುಷ್ಟವೃಷ್ಟಿಯು ಆಗುತ್ತಿದೆ. 


ಸುರಾ ದೇವರ್ಷಿಗಂಧರ್ವಾ ಯೇ ಚ ದೇವಪುರಃಸರಾ 

ಸ್ತುವಂತೋ ದೇವದೂತಾಶ್ನ ಸಿದ್ಧಾಶ್ಚಾಪಿ ಸುವಿಸ್ಥಿತಾಃ WEY 

ದೇವತೆಗಳು ಖಷಿಗಳು, ಗಂಧರ್ವರು ಎಲ್ಲರೂ ಇಂದ್ರನನ್ನು ಮುಂದಿಟ್ಟುಕೊಂಡು 
ನಿನ್ನ ಔದಾರ್ಯವನ್ನು ಆಶ್ಚರ್ಯಚಕಿತರಾಗಿ ಸಿದ್ದರು, ದೇವದೂತರಿಂದ ಸಹಿತರಾಗಿ 
ಪ್ರಶಂಸಿಸುತ್ತಿದ್ದಾರೆ. 

ಬ್ರಹ್ಮರ್ಹಯೋ ವಿಮಾನಸ್ಥಾ ಬ್ರಹ್ಮಲೋಕಗತಾಶ್ಚ ಯೇ । 

ಕಾಕ್ಷಂತೇ ದರ್ಶನಂ ತ್ವದ್ಯ ದಿವಂ ಗಚ್ಛ ದ್ವಿಜರ್ಷಭ ILS 

ಬ್ರಹ್ನಲೋಕದಲ್ಲಿಸಂಚರಿಸುವ ಬ್ರಹ್ಮರ್ಷಿಗಳೂ ವಿಮಾನವನ್ನು ಏರಿಕೊಂಡು ನಿನ್ನ 
ದರ್ಶನವನ್ನು ಬಯಸುತ್ತಿದ್ದಾರೆ. ಬ್ರಾಹ್ಮಣಶ್ರೇಷ್ಠನೇ, ಆ ಪುಣ್ಯದಿಂದ ಈಗಲೇ 
ಸ್ವರ್ಗಲೋಕಕ್ಕೆ ನೀನು ಹೋಗು. 


-154- ಮಹಾಭಾರತ ಆಶ್ಚಮೇಧಿಕಪರ್ವ 


ಪಿತ್ಠಲೋಕಗತಾಃ ಸರ್ವೇ ತಾರಿತಾಃ ಪಿತರಸ್ತ್ಮ್ಯಯಾ । 
ಅನಾಗತಾಶ್ಚ ಬಹವಃ ಸುಬಹೂನಿ ಯುಗಾನಿ ಚ WEL 


ಈ ಪುಣ್ಯದಿಂದ ಪಿತ್ಸಲೋಕಕ್ಕೆ ಹೋಗಿರುವ ನೀನು ನಿನ್ನ ಪಿತೃಗಳನ್ನು 
ಉದ್ಕರಿಸಿರುತ್ತಿ. ಮುಂದೆ ಅನೇಕ ಯುಗಗಳ ತನಕ ನಿನ್ನ ವಂಶದಲ್ಲಿ 
ಉತ್ಪನ್ನರಾಗುವವರೆಲ್ಲರೂ ನಿನ್ನ ಪ್ರಭಾವದಿಂದ ಉದ್ದಾರ ಹೊಂದುತ್ತಾರೆ. 


ಬ್ರಹ್ಮಚರ್ಯೇಣ ಯಜ್ಞೇನ ದಾನೇನ ತಪಸಾ5ಥವಾ । 
ಅಗಹ್ನರೇಣ ಧರ್ಮೇಣ ತಸ್ಥಾದ್‌ ಗಚ್ಛ ದಿವಂ ದ್ವಿಜ 1೬೭ 


ಬ್ರಾಹ್ಮಣನೇ, ದಾನದಿಂದಲೂ, ಬ್ರಹ್ಮಚರ್ಯದಿಂದಲೂ, ಯಜ್ಞದಿಂದಲೂ 


ಅಥವಾ ತಪಸಿನಿಂದಲೂ, ನಿಂದಿತವಲ್ಲದ ಧರ್ಮದಿಂದಲೂ ನೀನು ಸ್ವರ್ಗಲೋಕಕ್ಕೆ 
ಹೋಗಲು ಯೋಗ್ಯನಾಗಿರುತ್ತಿ. 


ಶ್ರದ್ಧಯಾ ಪರಯಾ ಯತ್‌ ತ್ವಂ ತಪಶ್ನರಸಿ ಸುವ್ರತ | 
ತಸ್ನಾದ್‌ ದೇವಾಸ್ತವಾನೇನ ಪ್ರೀತಾ ದ್ವಿಜವರೋತ್ತಮ 11೬೮॥ 


ಉತ್ತಮವ್ರತನಿಷ್ಠನಾದ ಬ್ರಾಹ್ಮಣನೇ, ನೀನು ಶ್ರದ್ದೆಯಿಂದ ತಪಸ್ಸನ್ನು ಗೈದಿರುವಿ. 
ಆದ್ದರಿಂದ ಶ್ರದ್ಧಾಪೂರ್ಣವಾದ ನಿನ್ನ ದಾನದಿಂದ ದೇವತೆಗಳು ಪ್ರೀತರಾಗಿದ್ದಾರೆ. 

ಸರ್ವಸ್ವಮೇತದ್‌ ಯಸ್ಥಾತ್‌ ತೇ ತ್ಯಕ್ತಂ ಶುದ್ಧೇನ ಚೇತಸಾ । 

ಕೃಚ್ಛಕಾಲೇ ತತಃ ಸ್ವರ್ಗೋ ಜಿತೋ5ಯಂ ತವ ಕರ್ಮಣಾ LEI 

ಇಂತಹ ಕಷ್ಟದ ಸಮಯದಲ್ಲಿಯೂ ನಿನ್ನ ಸರ್ವಸ್ವವನ್ನು ಶುದ್ದವಾದ 
ಮನಸ್ಸಿನಿಂದಲೇ ದಾನ ಮಾಡಿರುತ್ತಿ. ಈ ಪುಣ್ಯದ ಪ್ರಭಾವದಿಂದ ಸರ್ಗಲೋಕವು 
ನಿನ್ನಿಂದ ಜಿತವಾಗಿದೆ. 


ಕುಧಾ ನಿರ್ಣುದತಿ ಪ್ರಜ್ಞಾಂ ಧರ್ಮ್ಯಾಂ ಬುದ್ದಿಂ ವ್ಯಪೋಹತಿ । 

ಕುಧಾಪರಿಗತಜ್ಞಾನೋ ಧೃತಿಂ ತ್ಯಜತಿ ಚೈವ ಹಿ [EXe]T 

ಹಸಿವು ಪ್ರಜ್ಞೆಯನ್ನು ಕೊಲ್ಲುತ್ತದೆ, ಧರ್ಮಬುದ್ದಿಯನ್ನು ನಾಶಮಾಡುತ್ತದೆ. 
ಹಸಿವೆಯಿಂದ ಜ್ಞಾನಹೀನನಾದ ಮನುಷ್ಯನು ಧೈರ್ಯವನ್ನೇ ಕಳೆದುಕೊಳುತ್ತಾನೆ. 


ಅನುಗೀತಾಪರ್ವ 415 
ಬುಭುಕ್ಷಾಂ ಜಯತೇ ಯಸ್ತು ಸ ಸ್ವರ್ಗಂ ಜಯತೇ ಧ್ರುವಮ್‌ । 
ಯದಾ ದಾನರುಚೇರ್ಭಾವಸ್ತದಾ ಧರ್ಮೋ ನು ಸಿದ್ದ 3 neo 


ಯಾವನು ಹಸಿವೆಯನ್ನು ಗೆಲ್ಲುತ್ತಾನೋ ಅವನು ಸ್ಪರ್ಗವನ್ನೇ ಗೆದ್ದಂತೆ. 
ಹಸಿವೆಯಲ್ಲಿಯೂ ದಾನ ಮಾಡುವ ಬುದ್ಧಿಯುಳ್ಳವನಿಗೆ ಧರ್ಮವು ಸಿದ್ಧಿಸುತ್ತದೆ. 


ಅನವೇಕ್ಸ್ಯ ಸುತಸ್ನೇಹಂ ಕಲತ್ರಸ್ನೇಹಮೇವ ಚ ಚ 
ಧರ್ಮಮೇವ ಗುರುಂ ಜ್ಞಾತ್ವಾ ತೃಷ್ಣಾ ನ ಗಣಿತಾ ತಯಾ 11೭೨11 


ನೀನು ನಿನ್ನ ಮಗನ ಸ್ನೇಹವನ್ನು , ಹೆಂಡತಿಯ ಸ್ನೇಹವನ್ನು , ಸೊಸೆಯ ಸ್ನೇಹವನ್ನು 
ಪರಿಗಣಿಸದೆ ಧರ್ಮವೇ ಗುರುವೆಂದು ನಂಬಿ ಹಸಿವೆ-ಬಾಯಾರಿಕೆಗಳನ್ನು ಗಣನೆಗೆ 
ತಂದುಕೊಳ್ಳದೆ ಧರ್ಮದಿಂದ ಮೆರೆದಿರುವಿ. 


ದ್ರವ್ಯಾಗಮೋ ನೃಣಾಂ ಸೂಕ್ಷ್ಮಃ ಪಾತ್ರೇ ದಾನಂ ತತಃ ಪರಮ್‌ । 
ಕಾಲಃ ಪರತರೋ ದಾನಾತ್‌ ಶ್ರದ್ಧಾ ಚಾಪಿ ತತಃ ಪರಾ 11೭೩1 


ಮನುಷ್ಯನಿಗೆ ಹಣವನ್ನು ಗಳಿಸುವ ಉಪಾಯವು ಅತ್ಯಂತ ಸೂಕ್ಷ್ಮವಾದುದು. 
ಪ್ರಾಮಾಣಿಕವಾಗಿ ಗಳಿಸಿದ ದಾನವನ್ನು ಸತ್ತಾತ್ರರಿಗೆ ಮಾಡಬೇಕೆಂಬುದು ಅತ್ಯಂತ 
ಸೂಕ್ಷ್ಮವಾದುದು. ಪ್ರಾಮಾಣಿಕ ಧನಕ್ಕಿಂತ, ಪ್ರಾಮಾಣಿಕ ವ್ಯಕ್ತಿಗೆ ದಾನ ಶ್ರೇಷ್ಠ. 
ಅದಕ್ಕಿಂತಲೂ ಕಾಲವನ್ನರಿತು ದಾನವನ್ನುಮಾಡುವುದು, ಅದಕ್ಕಿಂತಲೂ ಶ್ರದ್ಧೆಯಿಂದ 
ಮಾಡುವ ದಾನವೇ ಶ್ರೇಷ್ಠವೆಂಬುದು ಬಲ್ಲವರ ಭಾವ. 

ಸರ್ಗದ್ದಾರಂ ಸುಸೂಕ್ಷ್ಮಂ ಹಿ ನರೈರ್ಮೋಹಾನ್ನ ದೃಶ್ಯತೇ । 

ವ ವ ಫ್ರಿ ಎ ಲ್ಲ ಶೆ 

ಸಂಗಾರ್ಗಲಂ ಲೋಭಕೀಲಂ ರಾಗಗುಪ್ತಂ ದುರಾಸದಮ್‌ 11೭೪॥ 

ಸ್ವರ್ಗದ ದ್ವಾರವು ಅತ್ಯಂತ ಸೂಕ್ಷ್ಮವಾದುದು. ಮೋಹದಿಂದ ಕೂಡಿರುವ 
ಮನುಷ್ಯರಿಂದ ಈ ಸ್ವರ್ಗದ ದ್ವಾರವು ನೋಡಲಾಗದು. ಸ್ವರ್ಗದ ಬಾಗಿಲಿಗೆ 
ಲೋಭವೆಂಬ ಬೀಜವು ತಡೆಯಾಗಿದೆ. ಅಂತಹ ಲೋಭದಿಂದ ಸ್ವರ್ಗವನ್ನು 
ಪ್ರವೇಶಿಸುವುದು ಸಾಧ್ಯವಾಗುವುದಿಲ್ಲ. 


ತಂ ತು ಪಶ್ಯಂತಿ ಪುರುಷಾ ಜಿತಕ್ರೋಧಾ ಜಿತೇಂದ್ರಿಯಾಃ । 
ಬ್ರಾಹ್ಮಣಾಸ್ತಪಸಾ ಯುಕ್ತಾ ಯಥಾಶ್ರದ್ಧಾಪ್ರದಾಯಿನಃ 11೭೫1! 


-156- ಮಹಾಭಾರತ ಆಶ್ವಮೇಧಿಕಪರ್ವ 


ಕೋಪವನ್ನು ಜಯಿಸಿದ, ಜಿತೇಂದ್ರಿಯರಾದ, ತಪೋನಿಷ್ಠರಾದ, ದಾನಾಸಕ್ತರಾದ 
ಬ್ರಾಹ್ಮಣರು ಲೋಭ, ಮೋಹಗಳನ್ನು ತ್ಯಜಿಸಿ ಸ್ಪರ್ಗವನ್ನು ಹೊಂದುತ್ತಾರೆ. 


ಸಹಸ್ರಶಕ್ತಿಶ್ಚ ಶತಂ ಶತಶಕ್ತಿರ್ದಶಾಪಿ ಚ । 
ದದ್ಯಾದಪಶ್ಚ ಯಃ ಶಕ್ಕಾ ಸರ್ವೇ ತುಲ್ಕಫಲಾಃ ಸ್ನ ಕೃತಾಃ 11೭೬1! 


ದಾನ ಮಾಡುವ ವ್ಯಕ್ತಿಗೆ ಸಾವಿರ ವಸ್ತುಗಳನ್ನುದಾನ ಮಾಡಲು ಸಾಮರ್ಥ್ಯವಿದ್ದಾಗ 
ಶ್ರದ್ಧೆಯಿಂದ ನೂರುವಸ್ತುಗಳನ್ನಾದರೂ ದಾನ ಮಾಡಬೇಕು. ಇಷ್ಟುಮಾಡಿದಾಗಲೂ 
ಸಾವಿರ ವಸ್ತುಗಳನ್ನು ದಾನ ಮಾಡಿದ ಪುಣ್ಯವೇ ಲಭಿಸುತ್ತದೆ. ತನ್ನ ಯೋಗ್ಯತೆಗೆ 
ಅನುಗುಣವಾಗಿ ಪ್ರಾಮಾಣಿಕವಾಗಿ ನೀರನ್ನುದಾನ ಮಾಡಿದರೂ ಅನ್ನದಾನ ಮಾಡಿದ 
ಫಲವೇ ಲಭಿಸುತ್ತದೆ. 


ರಂತಿದೇವೋತಪಿ ನೃಪತಿರಾಪಃ ಪ್ರಾದಾದಕಿಂಚನಃ । 
ಶುದ್ಧೇನ ಮನಸಾ ವಿಪ್ರ ನಾಕಪೃಷ್ಠಂ ತತೋ ಗತಃ 11೭೭11 


ವಿಪ್ರಶ್ರೇಷ್ಠನೇ, ರಂತಿದೇವನು ದರಿದ್ರನಾದ ಸಮಯದಲ್ಲಿ ಅತಿಥಿಗೆ ತನ್ನ ಬಳಿ 
ಇರುವ ನೀರನ್ನು ಶುದ್ಧವಾದ ಮನಸ್ಸಿನಿಂದಲೇ ದಾನ ಮಾಡಿದನು. ಆ ಪುಣ್ಯದಿಂದ 
ಸ್ವರ್ಗದ ಬೆನ್ನನ್ನೇರಿದನು. 


ನ ಧರ್ಮಃ ಪ್ರೀಯತೇ ತಾತ ದಾನೈರ್ದತ್ರೆರ್ಮಹಾಫಲೈಃ । 

ನ್ಯಾಯಲಬ್ಭೈರ್ಯಥಾ ಸೂಕ್ಷ್ಮಃ ಶ್ರದ್ಧಾಪೂತೈಃ ಸ ತುಷ್ಯತಿ 11೭೮॥ 

ನ್ಯಾಯವಲ್ಲದ ರೀತಿಯಲ್ಲಿ ಗಳಿಸಿದ ಹಣದಿಂದ ಮಹಾಫಲವನ್ನು ಕೊಡುವ 
ದೊಡ್ಡದೊಡ್ಡದಾನಗಳನ್ನುಮಾಡುವುದು ಧರ್ಮಕ್ಕೆಸಂತೋಷವನ್ನುನೀಡುವುದಿಲ್ಲ. 
ಅತಿಸಣ್ಣದೇ ಆಗಿದ್ದರೂ ಶ್ರದ್ಧೆಯಿಂದ ಆ ದಾನವು ಪವಿತ್ರವಾಗಿದ್ದರೆ ಭಗವಂತನು 
ಅದರಿಂದಲೇ ಸಂತುಷ್ಟನಾಗುತ್ತಾನೆ. 

ಗೋಪ್ರದಾನಸಹಸ್ರಾಣಿ ದ್ವಿಜಾತಿಭ್ಯೋ ನೃಗೋ ನೃಪಃ । 

ಏಕಂ ದತ್ವಾ ಪರಸ್ಪಂ ತು ನರಕಂ ಸಮವಾಪ್ತವಾನ್‌ 11೭೯॥ 


[5 ಇಡಿ 


ನೃಗರಾಜನು ಸಾವಿರಾರು ಹಸುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ್ದನು. 


ಅನುಗೀತಾಪರ್ವ -157- 


ಅವುಗಳಲ್ಲಿ. ದಾನ ಮಾಡಿದ ಒಂದು ಹಸುವನ್ನು ಪುನಃ ಸ್ವೀಕರಿಸಿ ನರಕವನ್ನೇ 
ಹೊಂದಿರುತ್ತಾನೆ. ' 


 ಆತ್ಮಮಾಂಸಪ್ರದಾನೇನ ಶಿಬಿರೌಶೀನರೋ ನೃಷಃ । 
ಪ್ರಾಪ್ಯ ಪುಣ್ಯಕೃತಾನ್‌ ಲೋಕಾನ್‌ ಮೋದತೇ ದಿವಿ ಸುವ್ರತ:  ॥೮೦॥ 


ಔಶೀನರನ ಮಗನಾದ, ವ್ರತಶೀಲನಾದ ಶಿಬಿಚಕ್ರವರ್ತಿಯು ತನ್ನ ಶರೀರದ 
ಮಾಂಸವನ್ನೇ ದಾನವನ್ನಾಗಿ ಕೊಟ್ಟುಪುಣ್ಯಾತ್ಮರು ಹೊಂದುವ ಲೋಕವನ್ನು ಹೊಂದಿ 
ಇಂದಿಗೂ ಸಂತುಷ್ಠನಾಗಿರುತ್ತಾನೆ. 


ವಿಭವೇನ ನೃಣಾಂ ಪುಣ್ಯಂ ಸ್ಪಶಕ್ಕಾ ಸ್ಪಾರ್ಜಿತಂ ನೃಣಾಮ್‌ । 
ನ ಯಜ್ಛೆರ್ವಿವಿಧೈರ್ವಿಪ್ರ ಯಥಾ ನ್ಯಾಯೇನ ಸಂಚಿತೈ: 11೮೧॥ 


ವೈಭವೀಕರಿಸುವುದರಿಂದ ಮನುಷ್ಯರು ಪುಣ್ಯವನ್ನು ಹೊಂದುವುದಿಲ್ಲ. ತನ್ನ 
ಯೋಗ್ಯತೆಗನುಗುಣವಾಗಿ ಪ್ರಾಮಾಣಿಕವಾಗಿ ಗಳಿಸಿದ ಹಣವನ್ನು ದಾನ 
ಮಾಡುವುದರಿಂದಲೇ ಪುಣ್ಯವನ್ನು ಹೊಂದುತ್ತಾನೆ. ನ್ಯಾಯದಿಂದ ಆರ್ಜಿತವಾದ 
ದ್ರವ್ಯವನ್ನು ದಾನ ಮಾಡುವುದರಿಂದ ಯಾವ ಫಲವನ್ನು ಹೊಂದುತ್ತಾನೋ ಅಂತಹ 
ಫಲವನ್ನು ಅನ್ಯಾಯದಿಂದ ಆರ್ಜಿತವಾದ ನೂರಾರು ಯಜ್ಞಗಳನ್ನು ಆಚರಿಸಿಯೂ 
ಹೊಂದಲಾರ. 


ಕ್ರೋಧೋ ದಾನಫಲಂ ಹಂತಿ ಲೋಭಾತ್‌ ಸ್ವರ್ಗಂ ನ ಗಚ್ಛತಿ | 
ನ್ಯಾಯವೃತ್ತಿರ್ಹಿ ತಪಸಾ ದಾನವಿತ್‌ ಸ್ಪರ್ಗಮಶ್ನುತೇ 11೮೨॥॥ 


ದಾನ ಮಾಡುವಾಗ ಕೋಪದಿಂದ ಮಾಡಿದರೆ ದಾನದ ಫಲವು ನಾಶವಾಗುತ್ತದೆ. 
ಲೋಭದಿಂದ ದಾನ ಮಾಡಿದರೆ ಸ್ವರ್ಗವು ಲಭಿಸುವುದಿಲ್ಲ. ತಪಸ್ಸಿನಿಂದ ಕೂಡಿ 
ಪ್ರಾಮಾಣಿಕವಾದ ಜೀವನವನ್ನುಮಾಡುತ್ತಿರುವ ವ್ಯಕ್ತಿಯು ದಾನದ ಮಹಿಮೆಯನ್ನು 
ಸರಿಯಾಗಿ ತಿಳಿದು ದಾನ ಮಾಡಿದಲ್ಲಿಸ್ಟರ್ಗವನ್ನು ಸೇರುತ್ತಾನೆ. 

ನ ರಾಜಸೂಯೈರ್ಬಹುಭಿರಿಷ್ಟಾ ವಿಪುಲದಕ್ಷಿಣೈ: । 

ನ ಚಾಶ್ಚಮೇದೃೈರ್ಬಹುಭಿಃ ಫಲಂ ಸಮಮಿದಂ ತವ SAH 


-158- ಮಹಾಭಾರತ ಆಶ್ಚಮೇಧಿಕಪರ್ವ 


ಬ್ರಾಹ್ಮಣನೇ, ಇಂದು ನೀನು ಮಾಡಿರುವ ಈ ಹುರಿಹಿಟ್ಟಿನ ದಾನದ ಫಲವನ್ನು 
ಅನೇಕ ರಾಜಸೂಯಯಾಗಗಳನ್ನುಮಾಡಿ, ಬಹುದಕ್ಷಿಣೆಯನ್ನು ಕೊಟ್ಟು, ಹತ್ತಾರು 
ಅಶ್ಚಮೇಧ ಯಾಗಗಳನ್ನು ಮಾಡಿದರೂ ನಿನ್ನ ದಾನಕ್ಕೆ ಸಮಾನವಾದ ಫಲವನ್ನು 
ಹೊಂದಲಾಗುವುದಿಲ್ಲ. 


ಸಕ್ತುಪ್ರಸ್ಥೇನ ಹಿ ಜಿತೋ ಬ್ರಹ್ಮಲೋಕಸ್ತ್ವಯಾತನಘ । 
ವಿರಜೋ ಬ್ರಹ್ಮಸದನಂ ಗಚ್ಛ ವಿಪ್ರ ಯಥೇಪ್ಲಿತಮ್‌ 11೮೪॥ 


ನಿರ್ದುಷ್ನ್ಠನಾದ ಬ್ರಾಹ್ಮಣನೇ, ಈ ಹಿಟ್ಟಿನ ಉಂಡೆಗಳನ್ನು ಕೊಡುವ ಮೂಲಕ 
ಬ್ರಹ್ಮಲೋಕವನ್ನೇ ನೀನು ಗೆದ್ದಿರುವಿ. ದೋಷಗಳನ್ನು ಇದರ ಮೂಲಕ 
ಪರಿಹರಿಸಿಕೊಂಡಿರುವ ನೀನು ನಿನಗೆ ಇಷ್ಟವಾದ ಬ್ರಹ್ಮನ ಲೋಕವನ್ನು ಕುರಿತು 
ಪ್ರಯಾಣ ಬೆಳೆಸು. 


ಸರ್ವೇಷಾಂ ವೋ ದ್ವಿಜಶ್ರೇಷ್ಠ ದಿವ್ಯಂ ಯಾನಮುಪಸ್ಥಿತಮ್‌ । 
ಆರೋಹತ ಯಥಾಕಾಮಂ ಧರ್ಮೋಶಸ್ಕಿ ದ್ವಿಜಸತ್ತಮ HEB 


ಬ್ರಾಹ್ಮಣಶ್ರೇಷ್ಠನೇ, ನಾನು ಧರ್ಮದೇವತೆಯಾಗಿದ್ದೇನೆ. ನಿಮ್ಮೆಲ್ಲರಿಗೂ 
ಸ್ವರ್ಗಲೋಕದಿಂದ ವಿಮಾನವು ಬಂದಿರುತ್ತದೆ. ಸಂತುಷ್ಟರಾಗಿ ಈ ವಿಮಾನವನ್ನು 
ಏರಿರಿ. 


ಪಾವಿತೋ ಹಿ ತ್ಹಯಾ ದೇಹೋ ಲೋಕೇ ಕೀರ್ತಿಃ ಸಿರಾ ಚತೇ। 

ಸಭಾರ್ಯಃ ಸಹಪುತ್ರಶ್ಚ ಸಸ್ತುಷಶ್ಚ ದಿವಂ ವ್ರಜ 11೮೬॥ 

ನಿನ್ನ ಈ ಸತ್ತರ್ಮಾನುಷ್ಠಾನದಿಂದ ನಿನ್ನ ದೇಹವನ್ನು ಪವಿತ್ರೀಕರಿಸಿಕೊಂಡಿರುವಿ. 
ಸ್ಲಿರವಾದ ಕೀರ್ತಿಯನ್ನು ಹೊಂದಿರುವಿ. ಈ ಪುಣ್ಯದಿಂದ ನಿನ್ನ ಹೆಂಡತಿ, ಮಗ, 


ಥಿ 


ಸೊಸೆಯ ಜೊತೆಗೆ ಸ್ವರ್ಗಲೋಕಕ್ಕೆ ತೆರಳು. 
ನಕುಲಃ 
ಇತ್ಯುಕ್ತವಾಕ್ಕೋ ಧರ್ಮೇಣ ಯಾನಮಾರುಹ್ಯ ಸ ದ್ವಿಜಃ । 
ಸಭಾರ್ಯಃ ಸಸ್ಸುಷಶ್ಥಾಪಿ ಸಸುತಶ್ಚ ದಿವಂ ಯಯೌ 11೮೭॥॥ 


ಅನುಗೀತಾಪರ್ವ -159- 


ಮುಂಗುಸಿ- ಈ ರೀತಿಯಾಗಿ ಧರ್ಮಪುರುಷನು ನುಡಿಯುತ್ತಿರಲು ಬ್ರಾಹ್ಮಣನು 
ಆ ವಿಮಾನವನ್ನು ಹೆಂಡತಿ, ಸೊಸೆ, ಮಗನ ಜೊತೆ ಏರಿ ಸ್ಪರ್ಗಕ್ಕೆ ಹೋದನು. 

ತಸ್ಮಿನ್‌ ವಿಪ್ರೇ ಗತೇ ಸ್ವರ್ಗಂ ಸಪುತ್ರೇ ಸಸ್ತುಷೇ ತದಾ । 

ಭಾರ್ಯಾಚತುರ್ಥೇ ಧರ್ಮಜ್ಞೇ ತತೋತಹಂ ನಿಃಸ್ಪತೋ ಬಿಲಾತ್‌ ॥ 

ಆ ಬ್ರಾಹ್ಮಣನು ತನ್ನಮಗ, ಹೆಂಡತಿ, ಸೊಸೆಯ ಜೊತೆಗೆ ಸ್ಪರ್ಗವನ್ನು ಏರಲು, 
ನಾನು ಆ ದಾನ ನಡೆದ ಜಾಗದಲ್ಲೇ ಒಂದು ಬಿಲದಲ್ಲಿವಾಸ ಮಾಡಿದ್ದೆನು. ಅವರು 
ಅತ್ತ ತೆರಳಿದ ಮೇಲೆ ಆ ಬಿಲದಿಂದ ಹೊರಬಂದೆನು. 

ತತಸ್ತು ಸಕ್ತುಗಂಧೇನ ಕ್ಲೇದೇನ ಸಲಿಲಸ್ಯ ಚ । 

ದಿವ್ಯಪುಷ್ಟಾವಮರ್ದಾಚ್ಚ ಸಾಧೋರ್ದಾನಲವೈಶ್ಚ ತೈಃ 11೮೯॥ 

ಆ ದಾನ ಮಾಡಿದ ಸ್ಥಳದಲ್ಲಿ ಹರಡಿದ್ದ ಹಿಟ್ಟಿನ ವಾಸನೆಯನ್ನು ಆಫ್ರಾಣಿಸಿದೆ. 
ದಾನದ ನೀರಿನಲ್ಲಿ ಹೊರಳಾಡಿದೆ. ಅಲ್ಲಿಉದುರಿದ ದಿವ್ಯಪುಷ್ಪಗಳ ಮೇಲೆ ಓಡಾಡಿದೆ. 
ಆ ಉಂಛವೃತ್ತಿ ಬ್ರಾಹ್ಮಣನು ದಾನ ಮಾಡಿದ ಹಿಟ್ಟಿನ ಕಣಗಳ ಸಂಪರ್ಕವು ನನ್ನ 
ಶರೀರಕ್ಕುಂಟಾಯಿತು. 

ವಿಪ್ರಸ್ಯ ತಪಸಾ ತಸ್ಯ ಶಿರೋ ಮೇ ಕಾಂಚನೀಕೃತಮ್‌ eo 


ಆ ಬ್ರಾಹ್ಮಣನ ತಪಸ್ಸಿನ ಪ್ರಭಾವದಿಂದಲೇ ನನ್ನ ತಲೆಯು ಸುವರ್ಣಮಯ- 
ವಾಯಿತು. 

ತಸ್ಯ ಸತ್ಯಾಭಿಸಂಧಸ್ಯ ಸೂಕ್ಷ್ಮದಾನೇನ ಚೈವ ಹ । 

ಶರೀರಾರ್ಧಂ ಚ ಮೇ ವಿಪ್ರಾಃ ಶಾತಕುಂಭಮಯಂ ಕೃತಮ್‌ ॥೯೧॥ 

ವಿಪ್ರಶ್ರೇಷ್ಠರೇ, ಸತ್ಯನಿಷ್ಠನಾದ ಆ ಉಂಛವೃತ್ತಿ ಬ್ರಾಹ್ಮಣನು ಹಿಟ್ಟನ್ನು 
ಪ್ರಾಮಾಣಿಕವಾಗಿ ದಾನ ಮಾಡಿದ ಪದಾರ್ಥಗಳಲ್ಲಿ ಸಂಚರಿಸಿದ ಪ್ರಭಾವದಿಂದ 
ನನ್ನ ಅರ್ಧಶರೀರವೇ ಸುವರ್ಣಮಯವಾಯಿತು. 


ಪಶ್ಯತೇದಂ ಸುವಿಪುಲಂ ತಪಸಾ ತಸ್ಯ ಧೀಮತಃ । 
ಕಥಮೇವಂವಿಧಂ ಮೇ ಸ್ಯಾತ್‌ ಅನ್ಯತ್‌ ಪಾರ್ಶಮಿತಿ ದ್ವಿಜಾಃ 1೯೨॥ 


-160- ಮಹಾಭಾರತ ಆಶ್ಚಮೇಧಿಕಪರ್ವ 


ಧೀಮಂತನಾದ ಆ ಬ್ರಾಹ್ಮಣನ ತಪಸ್ಸಿನ ಪ್ರಭಾವದಿಂದ ನನ್ನ ಶರೀರವು 
ಸುವರ್ಣಮಯವಾಗಿರುವುದನ್ನು ನೀವೇ ನೋಡಿರಿ. ಅಂದಿನಿಂದ ನನ್ನ ದೇಹದ 
ಮತ್ತೊಂದು ಭಾಗವನ್ನೂ ಹೇಗೆ ಸುವರ್ಣಮಯವಾಗಿಸಬೇಕೆಂದು ಚಿಂತಿಸುತ್ತಲೇ 
ಇದ್ದೇನೆ. 


ತಪೋವನಾನಿ ಯಜ್ಞಾಂಶ್ಚ ಹೃಷ್ಟೋರ5ಭ್ಯೇಮಿ ಪುನಃ ಪುನಃ IEA 
ಈ ದೃಷ್ಟಿಯಿಂದ ನಾನು ತಪೋವನಗಳಿಗೂ ಯಜ್ಞನಡೆಯುವ ಸ್ಥಳಗಳಿಗೂ. ಪುನಃ 
ಪುನಃ ಹೋಗುತ್ತಲೇ ಇದ್ದೇನೆ. 


ಯಜ್ಞಂ ತ್ವಹಮಿಮಂ ಶ್ರುತ್ವಾ ಕುರುರಾಜಸ್ಯ ಧೀಮತಃ | . 

ಆಶಯಾ ಪರಯಾ ಪ್ರಾಪ್ತೋ ನ ಚಾಹಂ ಕಾಂಚನಃ ಕೃತಃ 11೯೪॥ 

ಧೀಮಂತನಾದ ಕುರುರಾಜನ ಯಜ್ಞವು ನಡೆಯುತ್ತಿರುವುದೆಂದು ತಿಳಿದು ಅತ್ಯಂತ 
ಆಸೆಯಿಂದ ಇಲ್ಲಿಗೆ ಆಗಮಿಸಿದ್ದೇನೆ. ಆದರೆ ಈ ಯಜ್ಞಮಂಟಪದಲ್ಲಿ 
ಆಫ್ರಾಣಿಸಿಕೊಂಡು ಓಡಾಡಿದ ನನ್ನ ದೇಹವು ಹಿಂದಿನಂತೆ ಸುವರ್ಣಮಯವಾಗಲಿಲ್ಲ 


ತತೋ ಮಯೋಕ್ತಂ ತತ್ಪುಣ್ಯಂ ಪ್ರಶಸ್ಯ ದ್ವಿಜಸತ್ತಮಾಃ । | 
ಸಕ್ತುಪ್ರಸ್ನೇನ ಯಜ್ಞೋ5ಯಂ ಸಮ್ಮಿತೋ "ನೇತಿ ಸರ್ವಥಾ ॥೯೫॥ 


artis 


್ಯಣರೇ, ಈ ಕಾರಣದಿಂದ ಹೆ ಉಂಛವೃತ್ತಿಯ ಬ್ರಾಹ್ಮಣನ ಒಂದು 
ಸ ದಾನಕ್ಕೆ ಈ ಯಜ್ಞವು ಸಮಾನವಾಗಿರುವುದಿಲ್ಲಎಂದು ಹೇಳಿದೆನು. 


ಸಕ್ತುಪ್ರಸ್ಥಲವೈಸ್ಟರ್ಜಿ ತದಾ5 ಹಂ ಕಾಂಚನೀಕೃತಃ । 

ನಹಿ ಯಜ್ಞೋ ಮಹಾನೇಷ ಸದೃಶಸ್ತೈರ್ಮತೋ ಮಮ : HEL 

ಹಿಟ್ಟಿನ ಕಣಗಳ ಸರ್ಶದಿಂದ ನನ್ನದೇಹದ ಒಂದು ಭಾಗವು ಸುವರ್ಣಮಯ- 
ವಾಯಿತು. ಆದರೆ ನಿಮ್ಮ ಯಜ್ಞದಲ್ಲಿ ಹೀಗಾಗಲಿಲ್ಲ. ಆದ್ದರಿಂದ ನಿಮ್ಮ ಯಜ್ಞವು ಆ 
ಉಂಛವೃತ್ತಿಯ ಬ್ರಾಹ್ಮಣನ ಹಿಟ್ಟಿನ ದಾನಕ್ಕೆ ಸಮಾನವಾದ ಫಲವನ್ನು ಕೊಡಲು 
ಸಮರ್ಥವಾಗಿಲ್ಲ ನದು ನನ್ನ ಅಭಿಪ್ರಾಯ. 

ವೈಶಂಪಾಯನಃ 
ಇತ್ಯುಕ್ತ್ವಾ ನಕುಲಃ ಸರ್ವಾನ್‌ ಯಜ್ಞೇ ದ್ವಿಜವರಾಂಸ್ತದಾ । 
ಜಗಾಮಾದರ್ಶನಂ ರಾಜನ್‌ ತೇ ಚ ವಿಪ್ರಾ ಯಯುರ್ಗ್ಗಹಾನ್‌ ॥೯೭॥ 


ಅನುಗೀತಾಪರ್ವ -161- 


ವೈಶಂಪಾಯನ- ಜನಮೇಜಯನೇ, ಮುಂಗುಸಿಯು ಈ ಕ್ರಮದಲ್ಲಿ 
ಧರ್ಮರಾಜನ ಯಜ್ಞದಲ್ಲಿ ಪಾತ್ರವಹಿಸಿದ ಬ್ರಾಹ್ಮಣರ ಬಳಿ ಹೇಳಿ ಅಲ್ಲಿಂದ 
ಮಾಯವಾಯಿತು. ಆ ಬ್ರಾಹ್ಮಣರೆಲ್ಲತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. 


ಏತತ್‌ ತೇ ಸರ್ವಮಾಖ್ಯಾತಂ ಮಯಾ ಪರಪುರಂಜಯ । 
ಯದಾಶ್ಚರ್ಯಮಭೂತ್‌ ತಸ್ಥಿನಶ್ಚಮೇಧೇ ಮಹಾಕ್ರತೌ 11೯೮1 


ಮಹಾರಾಜನೇ, ಅಶ್ವಮೇಧ ಯಜ್ಞವು ನಡೆಯುತ್ತಿರುವಲ್ಲಿ ನಡೆದ 
ಆಶ್ಚರ್ಯಕರವಾದ ಘಟನೆಯನ್ನು ನಿನಗೆ ಸಮಗ್ರವಾಗಿ ಹೇಳಿದ್ದೇನೆ. ಈ ಯಜ್ಞದ 
ಸಂಬಂಧದಲ್ಲಿ ಜರುಗಿದ ಭತ ಆಶ್ಚರ್ಯಕರ ಘಟನೆಯನ್ನು ಕೇಳಿ ನೀಮ 
ಆಶ್ಚರ್ಯಪಡಬೇಕಾಗಿಲ್ಲ. 

ನ ವಿಸ್ಮಯಸ್ತೇ ನೃಪತೇ ಯಜ್ಞೇ ಕಾರ್ಯಃ ಕಥಂಚನ | 
ಖಷಿಕೋಟಿಸಹಸ್ರಾಣಿ ತಪೋಭಿರ್ಯೇ ದಿವಂ ಗತಾಃ Taal 
ನಕುಲ (ಮುಂಗುಸಿ)ನ ವಾಕ್ಯವನ್ನು ಕೇಳಿಕೊಂಡು ನಿನ್ನನ್ನುಅದು ಗೇಲಿ ಮಾಡಿತು 

ಎಂದು ಎಂದಿಗೂ ದುಃಖಿಸಬೇಡ. ನಕುಲನು ಸಾವಿರಾರು ಕೋಟಿ ಮಂದಿ ಖಷಿಗಳು 
ಯಜ್ಞಪನ್ನುಮಾಡದೆ ತಪಸ್ಸಿನ ಪ್ರಭಾವದಿಂದಲೇ ಸ್ವರ್ಗಕ್ಕೆ ಹೋಯಿತು ಎಂದು ಏನು 
ಹೇಳಿತೋ-ಇ್ಲುತಹ್ರಅಫಹಾಸ್ಯದ ಮಾತಸ್ನುಣೇಳಿಸಿಕೊಂಡೂನೀನು ಆಶ್ಚಯಣವನ್ನು 
ಪಡಬೇಡ ಯಾರಿಗೆ ಥನಪೇ, ಇಲ್ಲವೋ. ಅವರು. ತಪಃಕ್ಗೆಸ್ಳದ. ಲೋಕವನ್ನು 
ಹೊಂದುತ್ತಾರೆ. ರ್ರಾಜರಾದವರಿಗೆ ಯಜ್ಞವ್ವೇ ಶ್ರೇಯಸ್ಕರ. ಆ ಮುಂಗುಸಿಯ 

ವಂಚನೆಯ ಮಾತುಗಳಿಂದ ನೀನು ಮೋಹಿತನಾಗಬೇಡ. | ಸ 
ವ್ಯಾಖ್ಯಾನ ವಿಶೇಷ. ಧರ್ಮರಾಜನು ಮಾಡಿದ. ಯಜ್ಞದಲ್ಲಿ ಲಭಿಸಿದ ಪುಣ್ಯದ ಫಲಕ್ಕೆ 
ಬ್ರಾಹ್ಮಣನು ಮಾಡಿದ ಹಿಟ್ಟಿನ ಉಂಡೆಯ ದಾನವು ಒಂದು ಕಲೆಯನ್ನೂ ಹೊಂದುವುದಿಲ್ಲ. 

ಯುಧಿಷ್ಠಿರನ ಅಶ್ವಮೇಧ ಯಜ್ಞಕ್ಕೆ ಬ್ರಾಹ್ಮಣನ ದಾನವು ತಿಲಮಾತ್ರವೂ ಸದೃಶವಾಗುವುದಿಲ್ಲ. 

ಹೀಗೆ ಭಾರತದ ಶ್ಲೋಕಕ್ಕೆ | ವ್ಯಾಖ್ಯಾನಿಸಬೇಕು. ಇಲ್ಲವ್ಹಾದಲ್ಲಿಯುಧಿಷ್ಠಿರನ ಅಶ್ವಮೇಧ ಯಜ್ಞವನ್ನು 


ಮುಂದೆ ವ್ಯಾ ಸರು ವಿಸ್ತಾರವಾಗಿ. ಪ್ರಶಂಸಿರುವುದರ -ವಿರೋಧವು, ಬರುತ್ತದೆ. ಆದ್ದರಿಂದ 
ಮುಂಗುಸಿಯು ೧ಥರ್ಮರಾಜನನ್ನು ಮೋಹಗೊಳಿಸಲು ಬಂದ ದೈತ್ಯ ನೆಂದೇ 'ಶಿಳಿಯಬೇಕು. 


-162- ಮಹಾಭಾರತ ಆಶ್ಚಮೇಧಿಕಪರ್ವ 


ಅದ್ರೋಹಃ ಸರ್ವಭೂತೇಷು ಸಂತೋಷಃ ಶೀಲಮಾರ್ಜವಮ್‌ । 
ತಪೋ ದಮಶ್ಚ ಸತ್ಯಂ ಚ ಪ್ರದಾನಂ ಚೇತಿ ಸಮ್ಮಿತಮ್‌ Teele] 


ಯಾವ ಪ್ರಾಣಿಗಾದರೂ ದ್ರೋಹವನ್ನು ಮಾಡಬಾರದು. ಎಲ್ಲರ 
ವಿಷಯದಲ್ಲಿಯೂ ಸಂತುಷ್ಠರಾಗಿರಬೇಕು. ಸಚ್ಚಾರಿತ್ರ್ಯ, ಸಹನೆ, ತಪಸ್ಸಿನ ಆಚರಣೆ, 
ಜಿತೇಂದ್ರಿಯತ್ತ, ಸತ್ಯನಿಷ್ಠೆ ನ್ಯಾಯಾರ್ಜಿತ ಪದಾರ್ಥವನ್ನು ಶ್ರದ್ದೆಯಿಂದ ದಾನ 
ಮಾಡುವುದು - ಇವೆಲ್ಲವೂ ಶ್ರೇಷ್ಠವಾದ ಫಲವನ್ನೇ ಕೊಡುತ್ತವೆ. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ಚಮೇಧಿಕಪರ್ವಣಿ ಸಕ್ತುಪ್ರಸ್ಥಯಜ್ಞಪ್ರಶಂಸನಂ ನಾಮ ತ್ರಿನವತಿತಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಆಶಮೇಧಿಕಪರ್ವದಲ್ಲಿ ತೊಂಬತ್ಧೂರನೆಯ ಅಧ್ಯಾಯ ಮುಗಿಯಿತು. 
KN 
ತೊಂಬತ್ನಾಲ್ಕನೆಯ ಅಧ್ಯಾಯ 
ಜನಮೇಜಯನು ಮುಂಗುಸಿಯು ಯಜ್ಞವನ್ನು ನಿಂದಿಸಲು ಕಾರಣವೇನೆಂದು 
ಕೇಳಿದುದು. ವೈಶಂಪಾಯನರು ಸತ್ಯ-ದಾನ-ತಪಸ್ಸಿನಿಂದಲೇ ಸ್ವರ್ಗವು 
ಲಭಿಸುತ್ತಿರಲು ಪಶುಹಿಂಸಾ ರೂಪವಾದ ಯಜ್ಞವು ಪ್ರಶಸ್ತವಾದುದಲ್ಲ ಎಂದು 
ಮುಂಗುಸಿಯ ಅಭಿಪ್ರಾಯವನ್ನು ವರ್ಣಿಸಿದುದು. 
ಜನಮೇಜಯಃ 
ಯಜ್ಞೇ ಸಕ್ತಾ ನೃಪತಯಸ್ತಪಃ ಸಕ್ತಾ ಮಹರ್ಷಯಃ । 
ಶಾಂತಿವ್ಯವಸಿತಾ ವಿಪ್ರಾಃ ಶಮೇ ದಮ ಇತಿ ಪ್ರಭೋ 11೧ 
ಜನಮೇಜಯ- ವೈಶಂಪಾಯನರೇ, ರಾಜರೆಲ್ಲರೂ ಯಜ್ಞ ಮಾಡುವುದರಲ್ಲಿ 
ಆಸಕ್ತರಾಗಿರುತ್ತಾರೆ. ಮಹರ್ಷಿಗಳು ತಪಸ್ಸಿನಲ್ಲಿ, ಬ್ರಾಹ್ಮಣರು ಭಗವಂತನಲ್ಲಿ 
ಶಮ-ದಮಗಳಲ್ಲಿಆಸಕ್ತರಾಗಿರುತ್ತಾರೆ. 
ತಸ್ಮಾದ್‌ ಯಜ್ಞಫಲೈಸ್ತುಲ್ಕಂ ನ ಕಿಂಚಿದಿಹ ವಿದ್ಯತೇ । 
ಇತಿ ಮೇ ವರ್ತತೇ ಬುದ್ಧಿಸಥಾ ಚೈತನ್ನ ಸಂಶಯಃ ||1೨॥। 


ಆದರೆ ಯಜ್ಞಗಳನ್ನು ಮಾಡುವುದರಿಂದ ಲಭಿಸುವ ಫಲವು ಬೇರೆ ಯಾವುದೇ 


ಅನುಗೀತಾಪರ್ವ -163- 


ಕರ್ಮಗಳಿಂದ ಲಭಿಸುವುದಿಲ್ಲಎಂಬುದು ನನ್ನ ಅಭಿಪ್ರಾಯವಾಗಿದೆ. ಇದರಲ್ಲಿಯಾವ 
ಸಂಶಯವೂ ನನಗೆ ಇರುವುದಿಲ್ಲ. 

ಯಜ್ಛೆರಿಷ್ಟ್ಯಾ ಚ ಬಹವೋ ರಾಜಾನೋ ದ್ವಿಜಸತ್ತಮಾಃ 

ಇಹ ಕೀರ್ತಿಂ ಪರಾಂ ಪ್ರಾಪ್ಯ ಪ್ರೇತ್ಯ ಸರ್ಗಮಿತೋ ಗತಾಃ Wal 


ಅನೇಕ ರಾಜರು, ಬ್ರಾಹ್ಮಣರು ಯಜ್ಞಗಳಿಂದ ದೇವತೆಗಳನ್ನು ಆರಾಧಿಸಿ, 
ಅವಸಾನವಾದಾಗ ಸತ್ತೀರ್ತಿಸಂಪನ್ನರಾಗಿ ಸ್ವರ್ಗವನ್ನು ಸೇರಿರುತ್ತಾರೆ. 


ದೇವರಾಜಃ ಸಹಸ್ರಾಕ್ಷಃ ಕ್ರತುಭಿರ್ಭೂರಿದ್ದ್ಷಣೈ: । 

ದೇವರಾಜ್ಯಂ ಮಹಾತೇಜಾಃ ಪ್ರಾಪ್ತವಾನಖಿಲಂ ವಿಭುಃ 11೪॥ 

ಸಹಸ್ರಾಕ್ಷನಾದ ದೇವೇಂದ್ರನು ಅಪಾರವಾದ ದಕ್ಷಿಣೆಗಳಿಂದ ಕೂಡಿರುವ 
ಯಜ್ಞಗಳನ್ನಾಚರಿಸಿ ಸಮಸ್ತ ದೇವರಾಜ್ಯಕ್ಕೆ ಅಧಿಪತಿಯಾಗಿದ್ದಾನೆ. 

ಅತೋ ಯುಧಿಷ್ಠಿರೋ ರಾಜಾ ಭೀಮಾರ್ಜುನಪುರಃಸರಃ । 

ಸದೃ್ಭಶೋ ದೇವರಾಜೇನ ಸಮೃದ್ಧ್ಯಾ ವಿಕ್ರಮೇಣ ಚ 11೫1 


ಆದ್ದರಿಂದಲೇ ಧರ್ಮರಾಜನು ಭೀಮಾರ್ಜುನರನ್ನು ಮುಂದಿಟ್ಟುಕೊಂಡು 
ಸಮೃದ್ದಿಯಿಂದ, ಪರಾಕ್ರಮದಿಂದ ದೇವರಾಜನಿಗೆ ಸದೃಶನಾಗಿದ್ದಾನೆ. 


ಅಥ ಕಸ್ಕಾತ್‌ ಸ ನಕುಲೋ ಗರ್ಹಯಾಮಾಸ ತಂ ನೃಪಮ್‌ । 

ಅಶ್ಚಮೇಧಂ ಮಹಾಯಜ್ಞಂ ರಾಜ್ಯಸ್ತಸ್ಯ ಮಹಾತ್ಮನಃ IK 

ಹೀಗಿದ್ದರೂ ಆ ಮುಂಗುಸಿಯು ಬಂದು, ಈ ಧರ್ಮರಾಜನನು ನಿಂದಿಸಿದುದು 
ಏಕೆ? ಮಹಾನುಭಾವನಾದ ಧರ್ಮರಾಜನ ಮಹಾ ಅಶ್ಚಮೇಧಯಾಗವನ್ನು 
ನಿಂದಿಸಿದುದರ ಕಾರಣವನ್ನು ತಿಳಿಸಿ. 

ವೈಶಂಪಾಯನಃ 
ಯಜ್ಞಸ್ಯ ವಿಧಿಮಗ್ಯಂ ವೈ ಫಲಂ ಚೈವ ನರರ್ಷಭ । 
ಗದತಃ ಶೃಣು ಮೇ ರಾಜನ್‌ ಯಥಾವದಿಹ ಭಾರತ Hal 


-164- ಮಹಾಭಾರತ ಆಶ್ಚಮೇಧಿಕಪರ್ವ 


ವೈಶಂಪಾಯನ- ಜನಮೇಜಯನೇ, ನಾನು ನಿನಗೆ ಯಜ್ಞದ ಶ್ರೇಷ್ಠವಾದ 
ವಿಧಿಗಳನ್ನು ಮತ್ತು ಅದರ ಫಲಗಳನ್ನು ಯಥಾವತ್ತಾಗಿ ಹೇಳುತ್ತೇನೆ, ಕೇಳಿಸಿಕೊ. 


ಪುರಾ ಶಕ್ರಸ್ಯ ಯಜತಃ ಸರ್ವ ಊಚುರ್ಮಹರ್ಷಯಃ । 
ಯತ್ತಿಕ್ಷು ಕರ್ಮ ಕುರ್ವತ್ಸು ವಿತತೇ ಯಜ್ಞಕರ್ಮಣಿ WS 


ಹಿಂದೆ ಇಂದ್ರನು ಯಜ್ಞವನ್ನು ಮಾಡುತ್ತಿದ್ದನು. ಯಷಿಗಳೆಲ್ಲರೂ ಮಂತ್ರವನ್ನು 
ಉಚ್ಚರಿಸುತ್ತಿದ್ದರು. ಬ್ರಾಹ್ಮಣರೆಲ್ಲರೂ ತಮ್ಮ ಮಂತ್ರಪಠಣ ಕರ್ಮಗಳಲ್ಲಿ 
ಏಕಾಗ್ರತೆಯನ್ನುಹೊಂದಿದ್ದರು. 


ಹೂಯಮಾನೇ ತಥಾ ವಹ್ನೊ ಹೋತ್ರೇ ಗುಣಸಮನಿತೇ । 
ದೇವೇಷ್ಠಾಹೂಯಮಾನೇಷು ಸ್ಥಿತೇಷು ಪರಮರ್ಷಿಷು Wen 


ವಿಧ್ಯುಕ್ತವಾದ ರೀತಿಯಲ್ಲಿಯಜ್ಞವು ನಡೆಯುತ್ತಿತ್ತು. ಉತ್ತಮ ಗುಣಯುಕ್ತವಾದ 
ಆಹುತಿಗಳನ್ನುನೀಡುತ್ತಾ ಯಷಿಗಳು ಕ್ರಮವಾಗಿ ದೇವತೆಗಳನ್ನು ಮಂತ್ರಪೂರ್ವಕವಾಗಿ 
ಕರೆಯುತ್ತಿದ್ದರು. 


ಸುವ್ರತೈಸ್ತೆಸ್ತದಾ ವಿಪೈಃ ಸ್ನಾಗಮೈಃ ಸುಸ್ವರೈರ್ನ್ವಪ । 


ಅಶ್ರಾಂತೈಶ್ವಾಪಿ ಲಘುಭಿರಧ್ವರ್ಯುವೃಷಚೈಸ್ತಥಾ Tele] 


ಆ ಶ್ರೇಷ್ಠವಾದ ಯಜ್ಞದಲ್ಲಿ ಬ್ರಾಹ್ಮಣರೆಲ್ಲರೂ ವ್ರತನಿಷ್ಠರಾಗಿ, ನಿರಂತರವೂ 
ಚತುರ್ವೇದಗಳನ್ನು ಸುಸ್ತರವಾಗಿ ಪಠಿಸುತ್ತಿರುವಾಗ ಪಶುಗಳ ಆಲಂಭನದ (ವಧೆಯ) 
ಸಮಯವು ಸನ್ನಿಹಿತವಾಯಿತು. 

ಆಲಂಭಸಮಯೇ ತಸ್ಮಿನ್‌ ಗೃಹೀತೇಷು ಪಶುಷ್ಪಥ I 

ಮಹರ್ಷಯೋ ಮಹಾರಾಜ ಸಂಬಭೂವುಃ ಕೃಪಾನಿತಾಃ 11೧೧॥॥ 

ಆ ಪಶುವಿನ ಆಲಂಭನದ ಸಮಯದಲ್ಲಿ ಹಿಡಿದುಕೊಂಡು ಬಂದಿರುವ 
ಪಶುಗಳನ್ನು ನೋಡಿ ಮಹರ್ಷಿಗಳು ಜನಮೇಜಯನೇ, ಆ ಪಶುಗಳ ಮೇಲೆ ಅತ್ಯಂತ 
ಕರುಣೆಯನ್ನುಹೊಂದಿದರು. 

ತತೋ ದೀನಾನ್‌ ಪಶೂನ್‌ ದೃಷ್ಟ್ವಾ ಖಷಯಸ್ತೇ ತಪೋಧನಾಃ । 

ಊಚುಃ ಶಕ್ರಂ ಸಮಾಗಮ್ಯ ನಾಯಂ ಯಜ್ಞವಿಧಿಃ ಶುಭಃ HOH 


ಅನುಗೀತಾಪರ್ವ -165- 


Fe ಮಹರ್ಷಿಗಳು -ದುಃಖಿತವಾಗಿರುವ ಪಶುಗಳನ್ನು ನೋಡಿ 
ಇಂದ್ರನನ್ನು ಸಂಪರ್ಕಿಸಿ ಪಶುಬಲಿಯಿಂದ ಕೂಡಿರುವ ಯಜ್ಞವು ಶುಭವಲ್ಲವೆಂದು 
ಚದರು. 


ಅಪರಿಜ್ಞಾನಮೇತತ್‌ ತೇ ಮಹಾಂತಂ ಧರ್ಮಮಿಚ್ಛತಃ | 
ನ ಹಿ ಯಜ್ಞೇ ಪಶುವಧೋ ವಿಧಿದೃಷ್ಟೂ ಪುರಂದರ HOA 


ಇಂದ್ರನೇ, ನೀನು ಯಜ್ಞದ ಮೂಲಕ ಮಹಾಪುಣ್ಯ ಸಂಪಾದಿಸಬೇಕೆಂದು 
ಬಯಸಿರುವಿ. ಆದರೆ ಅಜ್ಞಾನದಿಂದ ಪಶುಬಲಿಯಿಂದ ಉದ್ಯು ಢಗ 
ಯಜ್ಞದಲ್ಲಿಪಶುಗಳನ್ನು ಬಲಿ ) ಕೊಡುವುದು ಶಾಸ್ತ್ರಸಮೃತವಲ್ಲ. ಸ 


ಧರ್ಮೋಪಘಾತಕಸೆ ನಷ ಸಮಾರಂಭಸ್ತವ ಪ್ರಭೋ । 
ನಾಯಂ ಧರ್ಮಕ್ಕತೇ ಯಜ್ಞೋ ನ ಹಿಂಸಾ ಧರ್ಮ ಉಚ್ಯತೇ ॥೧೪॥ 


ಪಶುಗಳ ಆಲಂಭನದಿಂದ ಕೂಡಿರುವ ಈ ಯಜ್ಞವು ಧರ್ಮಕ್ಕೆ ಅನ್ಯಾ ಯವನ್ನೇ 
ಉಂಟುಮಾಡುತ್ತದೆ. ಹಿಂಸೆ ಸೆಯಿಂದ ಕೂಡಿರುವ ಯಜ್ಞವು ಎಂದಿಗೂ ಚನ 
ಕೂಡಿರುವುದಿಲ್ಲ. 

ಆಗಮೇನೈವ ತೇ ಯಜ್ಞಂ ಕುರ್ವಂತು ಯದಿಹೇಚ್ಛಸ |. 

ವಿಧಿದೃಷ್ಟೇನ ಯಜ್ಞೇನ ₹ ಧರ್ಮಸ್ತೇ ಸುಮಹಾನ್‌ ಭವೇತ್‌ 11೧೫1।! 

ನಿನ್ನ ಇಚ್ಛೆಯಂತೆ ಬ್ರಾಹ್ಮಣರು ಶಾಸ್ತ್ರವಿಧಿಗೆ ಅನುಸಾರವಾಗಿ ಯಜ್ಞವನ್ನು 
ಆಚರಿಸಲಿ. ಶಾಸ್ತ್ರಬದ್ಧವಾಗಿ ಮಾಡುವ ಯಜ್ಞದಿಂದ ಮಹತ್ತರವಾದ ಪುಣ್ಯ 
ಲಾಭವಾಗುತ್ತದೆ. 

ಯಜ ಬೀಜೈಃ ಸಹಸ್ರಾಕ್ಷ ತ್ರಿವರ್ಷಪರಮೋತ್ಟಿತೈಃ । 

ಏಷ ಧರ್ಮೋ ಮಹಾನ್‌ ಶಕ್ರ. ಮಹಾಗುಣಫಲೋದಯಃ HOE I 

ಸಹಸ್ರಾಕ್ಷನೇ, ಮೂರು ವರ್ಷ ಹಳೆಯದಾದ ಗೋಧಿ ಮೊದಲಾದ ಧಾನ್ಯಗಳಿಂದ 
ಯಜ್ಞವನ್ನು ಆಚರಿಸು. ಅದು ಯಜ್ಞವೆನಿಸುತ್ತದೆ. ಇಂದ್ರನೇ, ಈ ರೀತಿಯಾದ ಯಜ್ಞವು 
ನಿನಗೆ ಮಹಾಫಲವನ್ನು ನೀಡುತ್ತದೆ. 


-166- ಮಹಾಭಾರತ ಆಶ್ವಮೇಧಿಕಪರ್ವ 


ಶತಕ್ರತುಸ್ತು ತದ್‌ ವಾಕ್ಯಮೃಷಿಭಿಸ್ತತ್ತ ದರ್ಶಿಭಿಃ । 


ಇವಿ ಪಿ ದ್ರ 


ಉಕ್ತಂ ನ ಪ್ರತಿಜಗ್ರಾಹ ಮಾನಮೋಹವಶಾನುಗಃ 1೧೭ 


ತತ್ತ ದರ್ಶಿಗಳಾದ ಖುಷಿಗಳು ಹೇಳಿದ ಮಾತನ್ನು ಇಂದ್ರನು ಸ್ವೀಕರಿಸಲಿಲ್ಲ. 
ಕಾರಣ, ಯಜ್ಞವನ್ನುವಿಧಾನ ಮಾಡುವ ವೇದಗಳು ಪ್ರಾಮಾಣಿಕವಾಗಿರುತ್ತವೆ. ಈ 
ವಿಷಯವನ್ನರಿಯದ ಖಷಿಗಳು ಈ ಕಾಲದಲ್ಲಿಮಿಥ್ಯಾಜ್ಞಾನ ವಶರಾಗಿದ್ದಾರೆ. ಆದ್ದರಿಂದ 
ಅವರ ಮಾತನ್ನು ಅನುಸರಿಸುವುದು ಉಚಿತವಲ್ಲಎಂದು ಇಂದ್ರದೇವನು ಯಷಿಗಳ 
ಮಾತನ್ನು ಸ್ಟೀಕರಿಸಲಿಲ್ಲ. ಖುಷಿಗಳ ಮಾತೆಲ್ಲವೂ ಅವೈದಿಕವಾದ ಪಾಷಂಡ ಮತ 
ಎಂದು ಉಪೇಕ್ಷಿಸಿದನು ಎಂದು ಭಾವ. 


ತೇಷಾಂ ವಿವಾದಃ ಸುಮಹಾನ್‌ ಜಜ್ಞೇ ಶಕ್ರಮಹರ್ಷಿಣಾಮ್‌ । 
ಜಂಗಮೈಃ ಸ್ಥಾವರೈಶ್ಚಾಪಿ ಯಷ್ಟವ್ಯಮಿತಿ ಭಾರತ 11೧೮॥ 


ಇಂದ್ರನ ಯಜ್ಞದ ಸಮಯದಲ್ಲಿ ತಪಸ್ವಿಗಳಲ್ಲಿ ಪರಸ್ಪರ ವಿವಾದವೇ 
ಉಂಟಾಯಿತು. ಜಂಗಮ ಪ್ರಾಣಿಗಳೆನಿಸಿದ ಆಡು-ಕುದುರೆಗಳ ಮೂಲಕ ಯಜ್ಞ 
ಮಾಡಬೇಕೆಂದು ಕೆಲವರು ಗೋಧಿ ಮೊದಲಾದ ಧಾನ್ಯಗಳಿಂದ ಯಜ್ಞ 
ಮಾಡಬೇಕೆಂದು ಕೆಲವರು- ಹೀಗೆ ವಿವಾದವು ಆರಂಭವಾಯಿತು. 


ತೇತು ಖನ್ನಾ ವಿವಾದೇನ ಖಷಯಸತ ದರ್ಶಿನಃ । 


ಇಡಿ ಎಪಿ ದ್ರ 


ಅಭಿಸಂಧಾಯ ಶಕ್ರೇಣ ಪಪ್ರಚ್ಚುರ್ನ್ನಪತಿಂ ವಸುಮ್‌ eal 


ತತ್ತ್ವದರ್ಶಿಗಳಾದ ಯಷಿಗಳು ಈ ಚರ್ಚೆಯಿಂದ ಬಹಳ ದುಃಖಿತರಾದರು. 
ಆ ಸಂದರ್ಭದಲ್ಲಿ ಅವರೆಲ್ಲರೂ ಇಂದ್ರನ ಬಳಿ ಸಮಾಲೋಚಿಸಿ ಉಪರಿಚರ ವಸುವಿನ 
ಬಳಿ ಹೋಗಿ ಈ ವಿಷಯದಲ್ಲಿಪ್ರಶ್ಲಿಸಿದರು. 
ಯಹಷಯಃ 
ಮಹಾಪ್ರಾಜ್ಞ ಕಥಂ ಯಜ್ಞೇಷ್ಠಾಗಮೋ ನೃಪತೇ ಸ್ಮೃತಃ । 
ಯಷ್ಠವ್ಯಂ ಪಶುಭಿರ್ಮೇಧ್ಯೈರಥೋ ಬೀಜೈರಜೈರಿತಿ 11೨೦॥॥ 


ಯಷಿಗಳು- ಮಹೀಪತಿಯೇ, ಧರ್ಮದ ವಿಷಯದಲ್ಲಿ ನಾವೆಲ್ಲರೂ 
ಸಂದೇಹಗ್ಗಸ್ಥರಾಗಿದ್ದೇವೆ. ನೀನೇ ಸತ್ಯ ಹೇಳು. ಆಡು-ಕುದುರೆ ಮುಂತಾದವುಗಳಿಂದ 


ಅನುಗೀತಾಪರ್ವ -167- 


ಯಜ್ಞವನ್ನು ಆಚರಿಸಬೇಕೋ ಅಧವಾ ಫಲವನ್ನು ನೀಡದಿರುವ ಗೋಧಿ ಮೊದಲಾದ 
ಬೀಜಗಳಿಂದ ಯಜ್ಞವನ್ನು ಆಚರಿಸಬೇಕೋ? ನೀನೇ ತಿಳಿಸು. 


ವೈಶಂಪಾಯನಃ 
ತಚ್ಛುತ್ವಾ ತು ವಸುಸ್ತೇಷಾಮವಿಚಾರ್ಯ ಬಲಾಬಲಮ್‌ । 
ಯಥೋಪನೀತೈರ್ಯಷ್ಠವ್ಯಮಿತಿ ಪ್ರೋವಾಚ ಪಾರ್ಥಿವಃ 11೨೧1 


ವೈಶಂಪಾಯನ- ಜನಮೇಜಯನೇ, ಉಪರಿಚರ ವಸುವು ಅವರ ಮಾತುಗಳನ್ನು 
ಕೇಳಿಸಿಕೊಂಡು, ಪಕ್ಷ-ಪ್ರತಿಪಕ್ಷಗಳ ಸಾರಾಸಾರವನ್ನುವಿಚಾರ ಮಾಡದೆ ಸ ಸಾಮಾನ್ಯವಾಗಿ. 
ಹೀಗೆ ಉತ್ತರಿಸಿದನು: ಮೇ ಪಶುಗಳು ಬ ಪಶುಗಳಿಂದ ಯಜ್ಞವನ್ನು 
ಮಾಡಬೇಕು. ಧಾನ್ಯಗಳು ಲಭಿಸಿದಾಗ ಧಾನ್ಯದಿಂದಲೂ ಯಜ್ಞವನ್ನು ಮಾಡಬೇಕು 
ಎಂದು ಸಾಮಾನ್ಯವಾಗಿ ಉತ್ತರಿಸಿದನು. ವೈದಿಕ ಯಜ್ಞವನ್ನೇ ಮಾಡಬೇಕು ಎಂದು 
ಹೇಳಲಿಲ್ಲ. 


ಧರ್ಮಸಂಶಯಮಾಪನ್ನಾನ್‌ ಸತ್ಯಂ ಬ್ರೂಹಿ ಮಹಾಮತೇ । 
ಮಹಾಭಾಗ ಕಥಂ ಯಜ್ಞೇಷ್ಮಾಗಮೇ ನೃಪತಿಸ್ಥಿತೇ 112೨1 


ಉಪರಿಚರ ವಸುವು ಹೀಗೆ ಪ್ರಾಮಾಣಿಕವಾದ ಆಡು ಮೊದಲಾದವಿಂದ ಯಜ್ಞ 
ಮಾಡುವಿಕೆಯು ಕ್ಷತ್ರಿಯರಿಗೆ ಯೋಗ್ಯವಾಗಿದೆ ಎಂಬ ವೇದಗಳಿದ್ದರೂ ಅವುಗಳನ್ನು 
ಉದಾಹರಿಸದೆ ಸಾಮಾನ್ಯ ವಾಗಿ ಮಾತನಾಡಿದಾಗ ಸಂಶಯಗ್ರಸ್ಥರಾದ ಅವರೆಲ್ಲರೂ 
ಸತ್ಯವನ್ನು ತಿಳಿಯಲು ಪುನಃ ಪ್ರಶ್ನಿಸಿದರು. 

ಏವಮುಕ್ತೇ ಸ ನೃಪತಿಃ ಪ್ರವಿವೇಶ ರಸಾತಲಮ್‌ । 

ಉಕ್ತ್ವೇಹ ವಿತಥಂ ರಾಜನ್‌ ಚೇದೀನಾಮೀಶ್ಚರಃ ಪ್ರಭುಃ 11೨೩1 

ಮಹರ್ಷಿಗಳ ಪ್ರಶ್ನೆಗೆ ಉಪರಿಚರ ವಸುವು ಪುನಃ ಹಾಗೆಯೇ ಉತ್ತರಿಸಿದನು. 
ಸರಿಯಾದ ನಿರ್ಣಯವನ್ನು ನೀಡದ ಕಾರಣದಿಂದ, ಚೇದಿದೇಶರಾಜನಾದ ಉಪರಿಚರ 
ವಸುವು ರಸಾತಲ ಲೋಕಕ್ಕೆ ಹೊರಟು ಹೋದನು. 


ಅನ್ಯಾಯೋಪಗತಂ ದ್ರವ್ಯಂ ಸತತಂ ಯೋತಹ್ಯಪಂಡಿತಃ । 
ಧರ್ಮಾಭಿಕಾಂಕ್ಷೀ ತ್ಯಜತಿ ನ ಧರ್ಮಫಲಮಶ್ನುತೇ 11೨೪॥1 


-168- ಮಹಾಭಾರತ ಆಶ್ಚಮೇಧಿಕಹರ್ವ 


ಅನ್ಯಾಯದಿಂದ ಆರ್ಜಿತವಾದ ದ್ರವ್ಯವನ್ನು ಭಂಡನಾದವನು ಧರ್ಮದ 
ಬುದ್ಧಿಯಿಂದ ದಾನ ಮಾಡಿದಲ್ಲಿಆತನು ಧರ್ಮದ ಫಲವನ್ನುಹೊಂದುವುದಿಲ್ಲ: 


ಧರ್ಮವೈತಂಸಿಕೋ ಹ್ಯೇಷ ಪಾಪಾತ್ಮಾ ಪುರುಷಾಧಮಃ । 
ದದಾತಿ ದಾನಂ ವಿಪ್ರೇಭ್ಯೋ ಲೋಕೇ ವಿಶ್ವಾಸಕಾರಕಮ್‌ 11೨೫1! 


ಯಾವನು ಅಧರ್ಮಾರ್ಜಿತವಾದ ಪದಾರ್ಥಗಳನ್ನು ಧರ್ಮದ ಹೆಸರಿನಲ್ಲಿದಾನ 
ಮಾಡುತ್ತಾನೋ ಅವನು ಧರ್ಮಕ್ಕೇ ಅನ್ಯಾಯ ಮಾಡಿದವನು: ಪುರುಷಾಧಮ 
ಎನಿಸುತ್ತಾನೆ. ಧರ್ಮವನ್ನು ಮಾಡಿದವನಂತೆ ಬ್ರಾಹ್ಮಣರಿಗೆ ವಿಶ್ವಾಸ ಹುಟ್ಟಿಸಿ ಸ 
ದಾನ ಮಾಡಿರುತ್ತಾನೆ. 


ಪಾಪೇನ ಕರ್ಮಣಾ ವಿಪ್ರೋ ಧನಂ ಲಬ್ಬ್ಯಾ ನಿರಂಕುಶಃ । 
ನ ಸೋತ5ಂತೇ ಕುಲಷಾಂ ಗತಿಮಶ್ನುತೇ 11೨೬11 


ಪಾಪಕರ್ಮದಿಂದಾಗಿ ರಾಗ-ಮೋಹಗಳಿಂದ ಧರ್ಮದ ಬುದ್ದಿಯಿಲ್ಲದೆ 
ಸ. ಸಂಗ್ರಹಿಸಿ ದಾನ ಮಾಡಿದರೂ ಕೊನೆಗೆ ಅವನು ನರಕಕ್ಕೇ ಹೋಗುತ್ತಾನೆ. 


ತೇನ ದಾನಾನಿ ದತ್ತಾನಿ ಪಾಪೇನ ಹತಬುದ್ಧಿನಾ I 
ತಾನಿ ಸತ್ತಮನಾಸಾದ್ಯ ನಶ್ಯಂತಿ ವಪುಲಾನ್ಯಪಿ 11೨೭1! 


ಅಶುದ್ಧ ಬುದ್ಧಿಯವನಾದ' ವ್ಯಕ್ತಿಯಿಂದ ಮಾಡಲ್ಪಟ್ಟ ೫೫ ಎಷ್ಟೇ 
ಅಧಿಕವಾಗಿದ್ದರೂ ಸ ಸಾತ್ತಿಕವೆನಿಸದೆ ಸತ್ಯಲವನ್ನು ನಾಶಮಾಡಸ್ತದೆ. ಇದರಂದ 
ಹಾನಿಗೀಡಾಗುತ್ತಾನೆ. ೨.೬೩. ಹ ಘಾ 


ತಸ್ಯಾಧರ್ಮೇ ಪ್ರವೃತ್ತಸ ಹಿಂಸಕಸ್ಯ ದುರಾತ್ಮನಃ | 


ಜಳಕದ 


ಇತನಾ ಭವತಿ ಪ್ರೇತ್ಯ ಚೇಹ ಚ ಬರ್‌ 11೨೮॥॥ 


ಅಧರ್ಮಪ್ರ ವೃತ್ತನಾದ ಹಿಂಸಾಕಾರ್ಯಗಳನ್ನು ಮಾಡುತ್ತಿರುವ ವ್ಯ ಕ್ರಿಗೆ ಇದರಿಂದ 
ಅಕೀರ್ತಿಯೇ ಉಂಟಾಗುತ್ತದೆ. ಪರಲೋಕವು ಲಭಿಸುವುದಿಲ್ಲ. 


ಅಪಿ 'ಸಂಶಯಬುದ್ಧಿರ್ಜಿ ಲೋಭಮೋಹವಶಾನುಗಃ I 
ಯಜ್ಞಂ ಕರೋತಿ ಸಾನ ಹಿಂಸಯನ್‌ ಪಾಪಚೇತನಃ 12೯ 


ಅನುಗೀತಾಪರ್ವ -169- 


ಲೋಭ, ಮೋಹಗಳಿಗೆ ವಶನಾಗಿ, ಸಂಶಯ ಬುದ್ದಿಯನ್ನು ಹೊಂದಿದವನಾಗಿ 
ಯಾವನು ಪಶುಹಿಂಸಾ- ರೂಪವಾದ ಯಜ್ಞವನ್ನು ಮಾಡುತ್ತಾನೋ ಅವನು 
ಪಾಪಚ್ಛೇತನನೇ ಎನಿಸುತ್ತಾನೆ. 


ಏವಂ ಲಬ್ಧ್ವಾ ಧನಂ ಮೋಹಾದ್‌ ಯಜತೇ ಯೋ ದದಾತಿ ಚ ।, 
ಸ ಕೃತ್ವಾ ಕರ್ಮಣಾ ತೇನ ನ ಸಿದ್ಧೃತಿ ದುರಾಗಮಾತ್‌ !1೩೦/॥ 


ಯಾವನು ಅನ್ಯಾ ಯದಿಂದ, ಮೋಹದಿಂದ ಧನವನು ಸಂಗ್ರಹಿಸಿ, ಧರ್ಮದ 
ಹೆಸರಿನಲ್ಲಿ ಯಜ್ಞವನ್ನು ಆಚರಿಸುತ್ತಾನೋ ಅವನು ಆ ಕರ್ಮದಿಂದ ಉತ್ತಮವಾದ 
ಸಿದ್ದಿಯನ್ನು ಹೊಂದುವುದಿಲ್ಲ. ಅನ್ಯಾ ಯದಿಂದ ಉಪಾರ್ಜಿತವಾದ ಧನವು ಯಜ್ಞಕ್ಕೆ 
ಯೋಗ್ಯ ಎಂದು ಭಾವಿಸುವುದು ಹಃ ಕಲ್ಪನೆಯಾಗಿದೆ. 
ಇಚ್ಛನ್‌ ಮೂಲಂ ಫಲಂ ಶಾಕಮುದಪಾನಂ ತಪೋವನಮ್‌ । 
ದಾನಂ ವಿಭವತೋ ದತ್ವ್ವಾ ತತಃ ಸ್ವರ್ಯಾತಿ ಧಾರ್ಮಿಕಃ HAO 
ಯಾವನು ಪುಣ್ಯವನ್ನು ನೀಡುವ ಗೆಡ್ಡೆ-ಗೆಣಸುಗಳನ್ನು, ಹಣ್ಣುಗಳನ್ನು, 
ತರಕಾರಿಗಳನ್ನು ; ನೀರನ್ನು ದಾನ ಮಾಡಲು ಬಯಸುತ್ತಾನೋ ಅಂತಹ ದಾನಗಳನ್ನು 
ಅಥವಾ ಪ್ರಾಮಾಣಿಕವಾದ ಸಂಪತ್ತಿನ ದಾನಗಳನ್ನುಮಾಡಿದ ಬಳಿಕ ಧಾರ್ಮಿಕನಾದ 


ಅವನು ಸ್ವರ್ಗಲೋಕವನ್ನು ಹೊಂದುತ್ತಾನೆ. 

ಏಷ ಧರ್ಮೋ ಮಹಾಪುಣ್ಯೋ ದಾನಂ ಭೂತದಯಾ ತಥಾ । 
ಬ್ರಹ್ಮಚರ್ಯಂ ತಥಾ ಸತ್ಯಮನುಕ್ರೋಶೋ ಧೃತಿಃ ಕ್ಷಮಾ a೨ 
ಸನಾತನಸ್ಯ ಧರ್ಮಸ್ಯ ಫಲಮೇತತ್‌ ಸನಾತನಮ್‌ 11೩1 


ಇದೇ ಧರ್ಮವು, ಮಹಾಪುಣ್ಯಕರವಾದುದು. ದಾನ, ಪ್ರಾಣಿದಯೆ, 
ಬ್ರಹ್ಮಚರ್ಯ, ಸತ್ಯನಿಷ್ಠೆ, ಕಾರುಣ್ಯ, ಧೈರ್ಯ, ಕ್ಷಮೆ ಇವುಗಳು ಸನಾತನ ಧರ್ಮದ 
ಬೇರುಗಳೆನಿಸಿವೆ. ` oo , 
` ಶ್ರೂಯಂತೇ ಹಿ ಪುರಾ ವಿಪ್ರಾ ವಿಶ್ವಾಮಿತ್ರಾದಯೋ ನೃಪಾಃ ॥೩೪॥ 

ವಿಶ್ವಾಮಿತ್ರರೇ ಮೊದಲಾದ ರಾಜರು ಇದರಿಂದಲೇ ಸಿದ್ಧಿಪಡೆದಿದ್ದಾರೆಂಬುದನ್ನು 
ನಾವು ಕೇಳಿದ್ದೇವೆ. | 


-170- ಮಹಾಭಾರತ ಆಶ್ಚಮೇಧಿಕಪರ್ವ 


ವಿಶ್ವಾಮಿತ್ರೋಸಸಿತಶ್ಚೈವ ಜನಕಶ್ಚ ಮಹೀಪತಿಃ । 
ಕಕ್ಷಸೇನಾರ್ಷಿಷೇಣೌ ಚ ಸಿಂಧುದಿರ್ಯಿಪಶ್ಚ ಪಾರ್ಥಿವಃ 11೩೫11 


ಏತೇ ಚಾನ್ಯೇ ಚ ಬಹವಃ ಸಿದ್ಧಿಂ ಪರಮಿಕಾಂ ಗತಾಃ । 
ನೃಪಾಃ ಸತ್ಯೈಶ್ಚ ದಾನೈಶ್ಚ ನ್ಯಾಯಲಬ್ದೆ ಶ್ಲೈಸ್ತಪೋಧನಾಃ WALI 


ವಿಶ್ವಾಮಿತ್ರ, ಅಸಿತ, ಜನಕ, ಕಕ್ಮಸೇನ, ಆರ್ಷಿಷೇಣ, ಸಿಂಧುದಿರ್ಯಿಪ ಇವರೇ 
ಮೊದಲಾದ ಅನೇಕ ರಾಜರು ಪ್ರಾಮಾಣಿಕವಾದ ಯಜ್ಞಗಳನ್ನಾಚರಿಸಿ, 
ನ್ಯಾಯಲಬ್ದವಾದ ಸಂಪತ್ತುಗಳನ್ನು ದಾನ ಮಾಡಿದ ವ್ಯಕ್ತಿಗಳು, ಸತ್ಯವಾದ 
ಧರ್ಮಾಚರಣೆಯ ಫಲದಿಂದ ಸಿದ್ದಿಯನ್ನು ಪಡೆದಿರುತ್ತಾರೆ. 
ಬ್ರಾಹ್ಮಣಾಃ ಕ್ಷತ್ರಿಯಾ ವೈಶ್ಯಾಃ ಶೂದ್ರಾ ಯೇ ಚಾಶ್ರಿತಾಸ್ತಪಃ । 
ದಾನಧರ್ಮಾಶ್ರಿತಾಃ ಶುದ್ಧಾಸ್ತೇ ಸ್ವರ್ಗಂ ಯಾಂತಿ ಭಾರತ 11೩೭11 
ಎಲೈ ಭಾರತನೇ, ಬ್ರಾಹ್ಮಣ, ಕೃತ್ರಿಯ, ವೈಶ್ಯ, ಶೂದ್ರ ಇವರಲ್ಲಿಯಾರೇ ಆಗಲಿ, 
ತಪಸ್ಸನ್ನುಆಚರಿಸಿ ದಾನ, ಧರ್ಮ ಎಂಬ ಅಗ್ನಿಯಿಂದ ಪರಿಶುದ್ಧರಾಗುತ್ತಾರೋ ಅವರು 
ಸ್ವರ್ಗಕ್ಕೆ ಹೋಗುತ್ತಾರೆ. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ ಆಶ್ಚಮೇಧಿ 
ಕಪರ್ವಣಿ ದಾನಧರ್ಮತಪಃಪ್ರಶಂಸನಂ ನಾಮ 
ಚತುರ್ನವತಿತಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಆಶ್ವಮೇಧಿಕಪರ್ವದಲ್ಲಿತೊಂಬತ್ತಾಲ್ಕನೆಯ ಅಧ್ಯಾಯ ಮುಗಿಯಿತು. 
LN SS ರ 


ತೊಂಬತ್ತ್ರೈದನೆಯ ಅಧ್ಯಾಯ 
ವೈಶಂಪಾಯನರು ಜನಮೇಜಯರಾಜನಿಗೆ ಧ್ಯಾನ-ದಾನಾದಿಗಳು 
ಸಿದ್ದಿಗೆ ಕಾರಣವಾಗುತ್ತವೆ ಎಂದು ತಿಳಿಸಲು ಅಗಸ್ಯಮಹರ್ಷಿಗಳ ಯಜ್ಞದ 
ಕಥೆಯನ್ನು ಹೇಳಿದುದು. 
ಜನಮೇಜಯಃ 


ಧರ್ಮಾಗತೇನ ತ್ಯಾಗೇನ ಭಗವಾನ್‌ ಸರ್ವಮಸ್ತಿ ಚೇತ್‌ । 
ಏತನ್ಮೇ ಸರ್ವಮಾಚಕ್ಷ್ವ ಕುಶಲೋ ಹ್ಯಸಿ ಭಾಷಿತುಮ್‌ Mell 


ಅನುಗೀತಾಪರ್ವ -171- 


ಜನಮೇಜಯ- ಪೂಜ್ಯರೇ, ಧರ್ಮದಿಂದ ಹಣವನ್ನು ಸಂಪಾದಿಸಿ ಅದನ್ನು 
ತ್ಯಾಗ ಮಾಡಿದರೆ ಸರ್ಗಲೋಕವು ಪ್ರಾಪ್ತವಾಗುತ್ತದೆ ಎಂದು ಹೇಳಿದಿರಿ. ನೀವು 
ಪ್ರವಚನ ಮಾಡುವುದರಲ್ಲಿಮೇಧಾವಿಗಳಾಗಿದ್ದೀರಿ. "ಇದೇ ವಿಷಯದ ಬಗ್ಗೆ ನನಗೆ 
ವಿಸ್ತಾರವಾಗಿ ತಿಳಿಸಿರಿ. 

ತಸ್ಕೋಂಛವೃತ್ತೇರ್ಯದ್‌ ವೃತ್ತಂ ಸಕ್ತುದಾನಂ ಮಹಾಫಲಮ್‌ ।ಟ 

ಕಥಿತಂ ಮೇ ಮಹದ್‌ ಬ್ರಹ್ಮನ್‌ ತಥ್ಯಮೇತದಸಂಶಯಮ್‌ 11೨1 

ಉಂಛವೃತ್ತಿಯನ್ನುಮಾಡುವ ಬ್ರಾಹ್ಮಣನು ನ್ಯಾಯಮಾರ್ಗದಲ್ಲಿಸಂಪಾದಿಸಿದ 
ಹಿಟ್ಟನ್ನು ದಾನ ಮಾಡಿ ಎಂತಹ ಫಲವನ್ನು ಹೊಂದಿದನು ಎಂಬುದನ್ನು ತಿಳಿಸಿದ್ದೀರಿ. 
ನೀವು ಹೇಳಿದ ವಿಷಯವೆಲ್ಲಯಥಾರ್ಥವಾಗಿದೆ. ಇದರಲ್ಲಿಯಾವ ಸಂಶಯವೂ 
ಇಲ್ಲ. 

ಕಥಂ ಹಿ ಸರ್ವಯಜ್ಞೇಷು ನಿಶ್ಚಯಃ ಪರಮೋ ಭವೇತ್‌ । 

ಏತದರ್ಹಸಿ ಮೇ ವಕ್ತುಂ ನಿಖಿಲೇನ ದ್ವಿಜರ್ಷಭ 11೩11 

ಆದರೆ ಎಲ್ಲ ಯಜ್ಞಗಳ ವಿಷಯದಲ್ಲಿಯೂ ಹೀಗೆ ನಿರ್ಣಯವನ್ನು 
ಮಾಡಬಹುದೇ? ಯಜ್ಞಕ್ಕೆ ಮಹತ್ವವೇ ಇರುವುದಿಲ್ಲವೇ? ಇದರ ಬಗ್ಗೆ ಸಮಗ್ರವಾದ 
ಮಾಹಿತಿಯನ್ನುನೀಡಿರಿ. 

ವೈಶಂಪಾಯನಃ 

ಅತ್ರಾಪ್ರ್ಯದಾಹರಂತೀಮಮಿತಿಹಾಸಂ ಪುರಾತನಮ್‌ । 

ಅಗಸ್ಯಸ್ಯ ಮಹಾಯಜ್ಞೇ ಪುರಾ ವೃತ್ತಮರಿಂದಮ 1|೪॥ 

ವೈಶಂಪಾಯನ- ಜನಮೇಜಯನೇ, ಈ ವಿಷಯದಲ್ಲಿ ಹಿಂದೆ ಅಗಸ್ನರು 
ಮಹಾಯಾಗವನ್ನುಮಾಡುತ್ತಿದ್ದಾಗ ನಡೆದ ಪುರಾತನವಾದ ಇತಿಹಾಸವನ್ನು ವಿದ್ದಾಂಸರು 
ಉದಾಹರಿಸುತ್ತಾರೆ. 

ಪುರಾ5ಗಸ್ಟೋ ಮಹಾತೇಜಾ ದೀಕ್ಷಾಂ ದ್ವಾದಶವಾರ್ಷಿಕೀಮ್‌ । 

ಪ್ರವಿವೇಶ ಮಹಾರಾಜ ಸರ್ವಭೂತಹಿತೇ ರತಃ 11೫11 


-172- ಮಹಾಭಾರತ ಆಶ್ಚಮೇಧಿಕಪರ್ವ 


ಹಿಂದೆ ಎಲ್ಲಪ್ರಾಣಿಗಳ ಹಿತವನ್ನು ಬಯಸುವ, ಮಹಾತೇಜಸಿಗಳಾದ ಅಗಸ್ತರು 
ಹನ್ನೆರಡು ವರ್ಷಗಳಲ್ಲಿಮುಗಿಯುವ ಮಹಾಯಜ್ಞವೊಂದರಲ್ಲಿದೀಕ್ಷಿಕರಾದರು. 


ತತ್ರಾಗ್ದಿಕಲ್ಪಾ ಹೋತಾರಶ್ಚಾಸನ್‌ ಸರ್ವೇ ಮಹಾತ್ಮನಃ । 
ಮೂಲಹಾರಾ ನಿರಾಹಾರಾಶ್ಚಾಶ್ಟಕುಟ್ಟಾ ಮರೀಚಿಪಾಃ WEI 


ಆ ಮಹಾಯಜ್ಞದಲ್ಲಿ ಯಜ್ಞೇಶರನಿಗೆ ಸಮಾನರಾದ, ತೇಜಸ್ವಿಗಳಾದ 
ಹೋತ್ಸಗಳಿದ್ದರು. ಅವರು ಫಲ-ಮೂಲಗಳನ್ನೇ ಆಹಾರವನ್ನಾಗಿ ಮಾಡಿಕೊಂಡಿದ್ದರು. 
ತಿನ್ನುವ ಪದಾರ್ಥಗಳನ್ನು ಕಲ್ಲಿನಲ್ಲಿ ಜಜ್ಜಿ ತಿನ್ನುತ್ತಿದ್ದರು. ಸೂರ್ಯನ ಕಿರಣಗಳನ್ನೇ 
ಪಾನ ಮಾಡುತ್ತಿದ್ದರು. 


ಪರಿಪುಷ್ಟಿಕಾ ವೈಘಸಿಕಾಃ ಪ್ರಸಂಖ್ಯಾನಾಸ್ತಥೈವ ಚ । 
ಯತಯೋ ಭಿಕ್ಷವಶ್ಚಾತ್ರ ಬಭೂವುಃ ಪರ್ಯವಸ್ಥಿತಾಃ 11೭11 


ಇನ್ನೊಬ್ಬರು ಕೊಟ್ಟಆಹಾರವನ್ನು ಮಾತ್ರ ಸೇವಿಸುತ್ತಿದ್ದಪರಿಪುಷ್ಠಿಕರು, ಯಜ್ಞವಾದ 
ಬಳಿಕವೇ ಊಟ ಮಾಡುವ ವೈಫಸಿಕರು, ಸದಾ ಕಾಲವೂ ಭಗವಂತನ ಬಗ್ಗೆಯೇ 
ಚಿಂತೆ ಮಾಡುತ್ತಿದ್ದ ಪ್ರಸಂಖ್ಯಾನರು, ಯತಿಗಳು, ಭಿಕ್ಷುಗಳು ಅರ್ಥಾತ್‌ ಬ್ರಹ್ಮಚಾರಿಗಳು 
ಆ ಯಜ್ಞದಲ್ಲಿಭಾಗವಹಿಸಿದ್ದರು. 

ಸರ್ವೇ ಪ್ರತ್ಯಕ್ಷರರ್ಮಾಣೋ ಜಿತಕ್ರೋಧಾ ಜಿತೇಂದ್ರಿಯಾಃ । 

ದಮೇ ಸ್ಥಿತಾಶ್ಚ ಸರ್ವೇ ತೇ ದಂಭಮೋಹವಿವರ್ಜಿತಾಃ 11೮॥ 

ಎಲ್ಲರೂ ಧರ್ಮದ ಬಗ್ಗೆ ಎಚ್ಚರವನ್ನು ವಹಿಸಿ, ಕಾಮ-ಕ್ರೋಧಗಳನ್ನು ಗೆದ್ದು, 
ಜಿತೇಂದ್ರಿಯರಾಗಿ, ಇಂದ್ರಿಯ ನಿಗ್ರಹದಲ್ಲಿ ಆಸಕ್ತರಾಗಿ, ದಂಭ-ಮೋಹಗಳಿಂದ 
ರಹಿತರಾಗಿ ಇದ್ದರು. 

ವೃದ್ಧೈಃ ಶುದ್ಧೈಸ್ತಥಾ ನಿತ್ಯಮಿಂದ್ರಿಯೈಶ್ಚಾಪ್ಯವಾಹಿತಾಃ । 

ಉಪಾಸತೇ ಸ್ಮ ತಂ ಯಜ್ಞಂ ಭುಂಜಾನಾಸ್ತೇ ಮಹರ್ಷಯಃ IE 1 


ವೃದ್ಧರೂ, ಶುದ್ಧರೂ, ನಿತ್ಯವೂ ಇಂದ್ರಿಯಜಯಶೀಲರೂ ಆದ ಮಹರ್ಷಿಗಳು 
ಆ ಅಗಸ್ತರ ಮಹಾಯಜ್ಞದಲ್ಲಿ ಭಾಗವಹಿಸಿದ್ದರು. 


ಅನುಗೀತಾಪರ್ವ -173- 


ಯಥಾಶಕ್ಕಾ ಭಗವತಾ ತದನ್ನಂ ಸಮುಪಾರ್ಜಿತಮ್‌ । 

ತಸ್ಮಿನ್‌ ಸತ್ರೇ ತು ಯತ್‌ ಕಿಂಚಿತ್‌ ಅಯೋಗ್ಯಂ ತತ್ರ ನಾಭವತ್‌ ॥॥೧೦॥ 

ಪೂಜ್ಯರಾದ ಅಗಸ್ತರು ಆ ಯಜ್ಞಕ್ಕಾಗಿ ತಮ್ಮ ಶಕ್ತಿಗೆ ಅನುಗುಣವಾಗಿ ಶುದ್ಧವಾದ 
ಅನ್ನವನ್ನೇ ನ್ಯಾಯರೀತಿಯಲ್ಲಿ ಸಂಗ್ರಹಿಸಿದ್ದರು. ಆ ಯಜ್ಞದಲ್ಲಿಅಯೋಗ್ಯವಾದ ಯಾವ 
ವಸ್ತುಗಳೂ ಇರಲಿಲ್ಲ. 

ಯಥಾ ಹ್ಯನೇಕೈರ್ಮುನಿಭಿರ್ಬಹವಃ ಕ್ರತವಃ ಕೃತಾಃ Hoo 


ಅದರಂತೆ ಅಲ್ಲಿ ಸೇರಿದ್ದ ಮುನಿಗಳು ಶುದ್ಧರಾಗಿದ್ದರು. ಅವರೆಲ್ಲರೂ ಮಹಾ 
ಮಹಾ ಯಜ್ಞಗಳನ್ನು ಮಾಡುತ್ತಿದ್ದರು. 

ಏವಂವಿಧೇ ತ್ವಗಸ್ತಸ್ಯ ವರ್ತಮಾನೇ ಮಹಾಧ್ವರೇ । 

ನ ವವರ್ಷ ಸಹಸ್ರಾಕ್ಷಃ ತದಾ ಭರತಸತ್ತಮ Tek] 

ಹೀಗೆ ಅಗಸ್ತರ ದ್ವಾದಶವಾರ್ಷಿಕ ಮಹಾಯಜ್ಞವು ನಡೆಯುತ್ತಿರಲು ಇಂದ್ರನು 
ಮಳೆಯನ್ನು ಸುರಿಸುವುದನ್ನೇ ನಿಲ್ಲಿಸಿದನು. 

ತತಃ ಕರ್ಮಾಂತರೇ ರಾಜನ್ನಗಸ್ವಸ್ಯ ಮಹಾತ್ಮನಃ । 

ಕಥೇಯಮಭಿನಿರ್ವ್ವತ್ತಾ ಮುನೀನಾಂ ಭಾವಿತಾತ್ಮನಾಮ್‌ 11೧೩।! 

ಮಹಾತ್ಮರಾದ ಅಗಸ್ತ್ಯರು ಯಜ್ಞಕರ್ಮದ ಮಧ್ಯದಲ್ಲಿಅವಕಾಶವು ಸಿಕ್ಕಾಗ ಪರಸ್ಪರ 
ಶುದ್ದ ಅಂತಃಕರಣದಿಂದ ಕೂಡಿದ ಮುನಿಗಳೊಡನೆ ಸೇರಿ ಧಾರ್ಮಿಕವಾದ 
ವಿಷಯದಲ್ಲಿ ಚರ್ಚಿಸುತ್ತಿದ್ದರು. 

ಮುನಯಃ 

ಅಗಸ್ಫೋ ಯಜಮಾನೋತsಯಂ ದದಾತ್ಯನ್ನಂ ವಿಮತ್ನರಃ । 

ನ ಚ ವರ್ಷತಿ ಪರ್ಜನ್ಯಃ ಕಥಮನ್ನಂ ಭವಿಷ್ಯತಿ 11೧೪॥1 

ಮುನಿಗಳು- ಈ ಯಜಮಾನರಾದ ಅಗಸರು ಮಾತ್ಸರ್ಯರಹಿತರಾಗಿ 
ನಮ್ಮೆಲ್ಲರಿಗೂ ಅನ್ನವನ್ನುನೀಡುತ್ತಿದ್ದಾರೆ. ನಮಗೆ ಮಳೆಯಿಲ್ಲದಿದ್ದರೂ ಈ ರೀತಿಯಾಗಿ 
ಅನ್ನವನ್ನು ಹೇಗೆ ನೀಡುತ್ತಿದ್ದಾರೆ? 


-174- ಮಹಾಭಾರತ ಆಶ್ಚಮೇಧಿಕಪರ್ವ 


ಸತ್ರಂ ಚೇದಂ ಮಹದ್ವಿಪ್ರಾ ಮುನೇರ್ದಾದಶವಾರ್ಷಿಕಮ್‌ ।ಟ 
ನ ಹಿ ವರ್ಷತಿ ದೇವಶ್ಚ ವರ್ಷಾಣ್ಯೇತಾನಿ ದ್ವಾದಶ 11೧೫1 


ಮಳೆಯೇ ಸುರಿಯದೆ ಮುಂದೆ ಅನ್ನವು ದೊರಕುವುದಾದರೂ ಹೇಗೆ? ಈ ದೊಡ್ಡ 
ದ್ವಾದಶವಾರ್ಷಿಕ ಮಹಾಸತ್ರವು ಹನ್ನೆರಡು ವರ್ಷಗಳ ತನಕ ಮಳೆಗರೆಯದೆ ಇದ್ದಲ್ಲಿ 
ನಡೆಯುವುದು ಹೇಗೆ? 


ಏತದ್‌ ಭವಂತಃ ಸಂಚಿಂತ್ಯ ಮಹರ್ಷೇರತ್ರ ಧೀಮತಃ | 
ಅಗಸ್ತಸ್ಯಾತಿತಪಸಃ ಕರ್ತುಮರ್ಹಂತ್ಯನುಗ್ರಹಮ್‌ MOLI 


ಈ ವಿಷಯವನ್ನು ನೀವೆಲ್ಲರೂ ಪರಸ್ಪರ ಸಮಾಲೋಚಿಸಿ, ಮಹಾತಪಸಿಗಳಾದ, 
ಬುದ್ಧಿಶಾಲಿಗಳಾದ ಅಗಸ್ತ್ಯಯುಷಿಗಳು ಆರಂಭಿಸಿದ ಯಜ್ಞವು ನಿರ್ವಿಘವಾಗಿ 
ನಡೆಯುವಂತೆ ಅನುಗ್ರಹಿಸಬೇಕು. 

ವೈಶಂಪಾಯನಃ 
ಇತ್ಯೇವಮುಕ್ತೇ ವಚನೇ ತತೋಶಸಗಸ್ತಃ ಪ್ರತಾಪವಾನ್‌ । 
ಪ್ರೋವಾಚೇದಂ ವಚೋ ವಾಗ್ಗೀ ಪ್ರಸಾದ್ಯ ಶಿರಸಾ ಮುನೀನ್‌ ॥೧೭। 


ವೈಶಂಪಾಯನ- ಯಜ್ಞದಲ್ಲಿ ಭಾಗವಹಿಸಿದ ಒಬ್ಬ ಮಹರ್ಷಿಯು ಇತರ 
ಯಷಿಗಳನ್ನು ಕುರಿತು ಹೀಗೆ ಹೇಳಿದಾಗ, ಪ್ರತಾಪಶಾಲಿಗಳಾದ ಅಗಸ್ತರು 
ಮುನಿಗಳೆಲ್ಲರಿಗೂ ನಮಸ್ಕರಿಸುತ್ತಾ ಇಂತು ನುಡಿದರು. 
ಅಗಸ್ತ್ಯಃ 
ಯದಿ ದ್ವಾದಶ ವರ್ಷಾಣಿ ನ ವರ್ಷಿಷ್ಯತಿ ವಾಸವಃ । 
ಚಿಂತಾಯಜ್ಞಂ ಕರಿಷ್ಯಾಮಿ ವಿಧಿರೇಷ ಸನಾತನಃ 11೧೮॥ 


ಅಗಸ್ತ್ಯ- ಪೂಜ್ಯರೇ, ಒಂದುವೇಳೆ ಹನ್ನೆರಡು ವರ್ಷಗಳ ಕಾಲ ಇಂದ್ರನು 
ಮಳೆಯನ್ನು ಸುರಿಸದಿದ್ದಲ್ಲಿ ನಾನು ಮಾನಸಿಕ ಯಜ್ಞವನ್ನೇ ಮಾಡುತ್ತೇನೆ. ಈ 
ವಿಧಿಯು ಹಿಂದಿನಿಂದಲೂ ನಡೆದು ಬಂದಿದೆ. 


ಯದಿ ದ್ವಾದಶ ವರ್ಷಾಣಿ ನ ಚ ವರ್ಷತಿ ವಾಸವಃ । 
ಸರ್ಶಯಜ್ಞಂ ಕರಿಷ್ಯಾಮಿ ವಿಧಿರೇಷ ಸನಾತನಃ 11೧೯॥। 


ಅನುಗೀತಾಪರ್ವ -175- 


ಒಂದು ವೇಳೆ ಹನ್ನೆರಡು ವರ್ಷಗಳ ಕಾಲ ಇಂದ್ರನು ಮಳೆಯನ್ನು ಸುರಿಸದಿದ್ದರೆ 
ಶಾಲಗ್ರಾಮಾದಿಗಳನ್ನು ಮುಟ್ಟಿ ಮಾಡುವ ದೇವಪೂಜಾದಿ ಯಜ್ಞವನ್ನೇ ನಾನು 
ಮಾಡುತ್ತೇನೆ. ಇದು ಹಿಂದಿನಿಂದ ನಡೆದು ಬಂದ ಪದ್ಧತಿಯಾಗಿದೆ. 


ಯದಿ ದ್ವಾದಶ ವರ್ಷಾಣಿ ನ ಚ ವರ್ಷತಿ ವಾಸವಃ । 
ವ್ಯಾಯಾಮೇನಾಹರಿಷ್ಯಾಮಿ ಯಜ್ಞಾನೇತಾನ್‌ ಯತವ್ರತಃ ॥1೨೦॥॥ 


ಒಂದು ವೇಳೆ ಹನ್ನೆರಡು ವರ್ಷಗಳ ಕಾಲ ಇಂದ್ರನು ಮಳೆಯನ್ನುಸುರಿಸದಿದ್ದರೆ 
ವ್ರತ-ನಿಯಮಗಳನ್ನುಪರಿಪಾಲಿಸುತ್ತಾ, ತೀರ್ಥಯಾತ್ರೆಗಳನ್ನುಮಾಡುತ್ತಾ ಇಂತಹ 
ಸತ್ವರ್ಮರೂಪವಾದ ಯಜ್ಞವನ್ನೇ ಅನುಷ್ಠಾನ ಮಾಡುತ್ತೇನೆ. 


ಬೀಜಯಜ್ಞೋ ಮಯಾರಂಯಂ ಭೋ ಬಹುವರ್ಷಸಮಾಚಿತಃ । 

ಬೀಜೈಃ ಕೃತೈಃ ಕರಿಷ್ಯೇ ಚ ನಾತ್ರ ವಿಘ್ನೋ ಭವಿಷ್ಯತಿ 11೨೧॥! 

ನಾನು ಬೀಜಯಜ್ಞವನ್ನು ಮಾಡಲೆಂದೇ ಅನೇಕ ವರ್ಷಗಳಿಂದ ಬೀಜವನ್ನು 
ಸಂಗ್ರಹಿಸಿದ್ದೇನೆ. ಈ ಬೀಜಗಳಿಂದಲೇ ನಾನು ಯಜ್ಞ ಮಾಡುತ್ತೇನೆ. ನನಗೆ ಈ 
ವಿಷಯದಲ್ಲಿಯಾವ ವಿಘ್ಲವೂ ಇರುವುದಿಲ್ಲ. 

ನೇದಂ ಶಕ್ಯಂ ವೃಥಾ ಕರ್ತುಂ ಮಮ ಸತ್ರಂ ಕಥಂಚನ । 

ನ ವರ್ಷಿಷ್ಯತಿ ವಾ ದೇವೋ ನ ವಾ ದೇವೋ ಭವಿಷ್ಯತಿ 112೨1 

ಇಂದ್ರನು ಇಲ್ಲಿ ಮಳೆ ಸುರಿಸಲಿ ಬಿಡಲಿ, ನಾನು ಆರಂಭಿಸಿರುವ ಯಾಗವನ್ನು 
ಮಾತ್ರ ಯಾವುದೇ ಕಾರಣದಿಂದಲೂ ವ್ಯರ್ಥವಾಗಲು ಬಿಡುವುದಿಲ್ಲ. 

ಅಥವಾರಭ್ಯರ್ಥನಾಮಿಂದ್ರಃ ಕುರ್ಯಾನ್ನ ತ್ಲಿಹ ಕಾಮತಃ । 

ಸ್ಹಯಮಿಂದ್ರೋ ಭವಿಷ್ಯಾಮಿ ಜೀವಯಿಷ್ಯಾಮಿ ಚ ಪ್ರಜಾಃ 11೨೩1 

ಅಥವಾ ನಾನು ಇಂದ್ರನ ಬಳಿ ಮಳೆಯನ್ನುಸುರಿಸೆಂದು ಪ್ರಾರ್ಥಿಸುತ್ತೇನೆ. ನನ್ನ 
ಪ್ರಾರ್ಥನೆಯನ್ನು ಇಂದ್ರನು ನಿರಾಕರಿಸಿದಲ್ಲಿ ನಾನೇ ಇಂದ್ರನಾಗುತ್ತೇನೆ. ಸಮಸ್ತ 
ಪ್ರಜೆಗಳನ್ನು ನಾನೇ ರಕ್ಷಿಸುತ್ತೇನೆ. 

ಯೋ ಯದಾಹಾರದಾನಶ್ಚ ಸ ತಥೈವ ಭವಿಷ್ಯತಿ । 

ವಿಶೇಷಂ ಚೈವ ಕರ್ತಾಸ್ತಿ ಪುನಃ ಪುನರತೀವ ಹಿ |1೨೪॥।! 


-176- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾರು ಯಾವ ಆಹಾರದಿಂದ ಹುಟ್ಟುತ್ತಾರೋ ಅವರು ಅದೇ ಆಹಾರವನ್ನು 
ಅವಲಂಬಿಸಬೇಕಾಗುತ್ತದೆ. ಅದಕ್ಕಾಗಿ ಪುನಃ ಪುನಃ ವಿಶೇಷವಾದ ಆಹಾರವನ್ನು ಆಯಾ 
ಜೀವರಿಗೆ ವ್ಯವಸ್ಥೆ ಮಾಡುತ್ತೇನೆ. 


ಅದ್ಯೇಹ ಸ್ವರ್ಣಮಭ್ಯೇತು ಯಚ್ಚಾನ್ಯದ್‌ ವಸು ದುಲರ್ಭಮ್‌ । 
ತ್ರಿಷು ಲೋಕೇಷು ಯಚ್ಛಾಸ್ತಿ ತದಿಹಾಗಚ್ಛತು ಸ್ಹಯಮ್‌ 11೨೫1 


ಮೂರುಲೋಕಗಳಲ್ಲಿ ಎಷ್ಟು ಸುವರ್ಣವಿದೆಯೋ, ಐಶ್ವರ್ಯವಿದೆಯೋ 
ಅವೆಲ್ಲವೂ ಇಲ್ಲಿತಾವಾಗಿಯೇ ಆಗಮಿಸಲಿ. 

ದಿವಿ ಚಾಪರಸಾಂ ಸಂಘಾಃ ಸಗಂಧರ್ವಾಃ ಸಕಿನ್ನರಾಃ I 

ವಿಶ್ವಾವಸುಶ್ಚ ಯೇ ಚಾನ್ಯೇ ತೇ ಚ ಯುಷ್ಠಾನುಪಾಸತಾಮ್‌ ॥೨೬॥ 


ದೇವಲೋಕದ ಅಪ್ಸರೆಯರ ಸಂಘಗಳು, ವಿಶ್ವಾವಸು ಮೊದಲಾದ ಗಂಧರ್ವರು, 
ಕಿನ್ನರರು, ಮುಂತಾದವರು ಇಲ್ಲಿಗೆ ಆಗಮಿಸಿ ಈ ಯಜ್ಞವನ್ನು ಉಪಾಸಿಸಲಿ. 


ಉತ್ತರೇಭ್ಯಃ ಕುರುಭ್ಯಶ್ಚ ಯತ್‌ ಕಿಂಚಿದ್‌ ವಸು ವಿದ್ಯತೇ । 
ಸರ್ವಂ ತದಿಹ ಯಜ್ಞೇ ಮೇ ಸ್ವಯಮೇವೋಪತಿಷ್ಯತಾಮ್‌ 1೨೭ 


ಸ್ಪರ್ಗಃ ಸ್ಪರ್ಗಸದಕ್ವೆವ ಧರ್ಮಶ್ಚ ಸ್ವಯಮೇವ ಮೇ 11೨೮॥ 


ಉತ್ತರ ಕುರುಗಳಲ್ಲಿ ಯಾವ ಐಶ್ವರ್ಯವಿದೆಯೋ ಅವೆಲ್ಲವೂ ಈ ಯಜ್ಞಕ್ಕೆ 
ಆಗಮಿಸಲಿ. ಸ್ಪರ್ಗವಾಸಿಗಳಾದ ದೇವತೆಗಳು, ಸ್ಪರ್ಗ, ಧರ್ಮ, ಎಲ್ಲವೂ 
ತಾವಾಗಿಯೇ ಈ ಯಜ್ಞಕ್ಕೆ ಆಗಮಿಸಲಿ. 


ವೈಶಂಪಾಯನಃ 
ಇತ್ಯುಕ್ತೇ ಸರ್ವಮೇವೈತದ್‌ ಅಭವತ್‌ ತಸ್ಯ ಧೀಮತಃ । 
ತಸ್ಯ ದೀಪ್ತಾಗ್ಗಿಮಹಸಃ ತ್ನಗಸ್ಕಾಸ್ಕಾತಿತೇಜಸಾ 12೯ 
ವೈಶಂಪಾಯನ- ಅಮಿತವಾದ ತೇಜಸ್ಸುಳ್ಳ, ಪ್ರಜ್ವಲಿಸುವ ಅಗ್ನಿಯಂತೆ 
ಬೆಳಗುತ್ತಿರುವ ಅಗಸ್ತರು ಹೀಗೆ ಹೇಳಿದ ಕೂಡಲೇ ಮುನಿಗಳ ತಪಸಿನ ಪ್ರಭಾವದಿಂದ 
ಸಮಸ್ತ ಐಶ್ವರ್ಯಗಳೂ ಅಲ್ಲಿಗೆ ಆಗಮಿಸಿದವು. 


ಅನುಗೀತಾಪರ್ವ -177- 


ತತಸ್ತೇ ಮುನಯೋ ದೃಷ್ಟ್ವಾ ಮುನೇಸ್ತಸ್ಯ ತಪೋ ಬಲಮ್‌ । 
ವಿಸ್ಠಿತಾ ವಚನಂ ಪ್ರಾಹುರಿದಂ ಸರ್ವೇ ಮಹಾರ್ಥವತ್‌  ॥೩೦॥ 


ಬಳಿಕ ಅವರ ತಪಸ್ಸಿನಿಂದ ಪ್ರಭಾವವನ್ನು ಕಂಡ ಸದಸ್ಯರಾದ ಖುಷಿಗಳೆಲ್ಲರೂ 
ಅಗಸ್ತರ ಶಕ್ತಿಯನ್ನುಕಂಡು ಹೃಷ್ಟರಾದರು, ವಿಸ್ಥಿತರಾದರು. ಅರ್ಥವತ್ತಾದ ಮಾತುಗಳನ್ನು 
ಹೇಳಿದರು. 

ಖುಷಯಃ 

ಪ್ರೀತಾಃ ಸ್ಥ ತವ ವಾಕ್ಯೇನ ನ ತ್ವಿಚ್ಛಾಮಸ್ತಪೋಧನ I 
ಸ್ವೈರೇವ ಯಜ್ಞೈಸುಷ್ಠಾಃ ಸ್ಮ ನ್ಯಾಯೇನೇಚ್ಛಾಮಹೇ ವಯಮ್‌ ॥೩೦॥ 

ಯಷಿಗಳು- ಮಹರ್ಷಿಗಳೇ, ನಿಮ್ಮ ಮಾತಿನಿಂದ ನಾವು ಸಂತುಷ್ಠರಾಗಿದ್ದೇವೆ. 
ಆದರೆ ನಿಮ್ಮತಪಸ್ಸನ್ನು ವ್ಯರ್ಥಗೊಳಿಸಲು ಬಯಸುವುದಿಲ್ಲ. ನೀವು ಮಾಡುತ್ತಿರುವ 
ಯಜ್ಞದಿಂದಲೇ ನಾವು ಸಂತುಷ್ನರಾಗಿದ್ದೇವೆ. ನ್ಯಾಯದಿಂದ ಅನ್ನವನ್ನು ನಾವು 
ಬಯಸುತ್ತೇವೆ. 

ಯಜ್ಞದೀಕ್ಷಾಸ್ತಥಾ ಹೋಮಾನ್‌ ಯಚ್ಛಾನ್ಯನಗಯಾಮಹೇ । 

ತನ್ನೋತಸ್ತು ಸರ್ಗದೈರ್ಯಜ್ಛೆರ್ನಾನ್ಯತೋ ಮೃಗಯಾಮಹೇ ॥೩೨॥ 


ನ್ಯಾಯೇನೋಪಾರ್ಜಿತಾಹಾರಾಃ ಸಕರ್ಮನಿರತಾ ವಯಮ್‌ । 
ದೇವಾಂಶ್ಚ ಬ್ರಹ್ಮಚರ್ಯೇಣ ನ್ಯಾಯೇನ ಪ್ರಾರ್ಥಯಾಮಹೇ ॥1.೩॥ 


ಯಜ್ಞದೀಕ್ಷೆ, ಹೋಮ, ನಾವು ಅಪೇಕ್ಷಿಸಿದ ಯಾವುದೇ ವಸ್ತುಗಳು ಇಲ್ಲಿನಮಗೆ 
ದೊರೆಯುತ್ತಿವೆ. ನ್ಯಾಯದಿಂದ ಸಂಪಾದಿಸಿದ ಆಹಾರವನ್ನೇ ಸ್ವೀಕರಿಸುತ್ತಾ ನಮ್ಮ 
ಕರ್ಮಗಳಲ್ಲಿನಾವು ಆಸಕ್ಷರಾಗಿದ್ದೇವೆ. ಈ ಪದಾರ್ಥಗಳು ನಮಗೆ ಸರ್ಗದ ಸುಖವನ್ನೇ 
ನೀಡುತ್ತಿವೆ. ನಾವು ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ, ನ್ಯಾಯರೀತಿಯಲ್ಲಿಯೇ 
ವೇದಗಳನ್ನು ಪಠಿಸುತ್ತಾ ದೇವತೆಗಳನ್ನು ಪ್ರಾರ್ಥಿಸುತ್ತಿದ್ದೇವೆ. 


ನ್ಯಾಯೇನ ರಂಜಿತಾಃ ಕಾಲೇ ಗೃಹೇಭ್ಯೋ ನಿಃಸ್ಪತಾ ವಯಮ್‌ । 
ದೃಷ್ಟೈಶ್ಚ ವಿಧಿವದ್‌ ದ್ವಾರೈಸ್ತಪಸ್ತಪ್ಪ್ಯಾಮಹೇ ವಯಮ್‌ HAV 


-178- ಮಹಾಭಾರತ ಆಶ್ಚಮೇಧಿಕಪರ್ವ 


ಭವತಃ ಸಮ್ಯಗೇಷಾ ಹಿ ಬುದ್ದಿರ್ಹಿಂಸಾವಿವರ್ಜಿತಾ । 
ಏತಾಮಹಿಂಸಾಂ ಯಜ್ಞೇಷು ಬ್ರೂಯಾಸ್ತ್ರಂ ಸತತಂ ವಿಭೋ ॥!೩೫॥ 


ನಾವು ಪ್ರಕೃತ ಮನೆಯನ್ನು ತೊರೆದು ವಾನಪ್ರಸ್ಥಾಶ್ರಮಿಗಳಾಗಿದ್ದೇವೆ. 
ಧರ್ಮಾನುಸಾರವಾಗಿ ತಪಸ್ಸನ್ನು ಆಚರಿಸಿದೆವು. ಹಿಂಸೆಯನ್ನು ತ್ಯಾಗ ಮಾಡಿ 
ಸತ್ತರ್ಮಾನುಷ್ಠಾನ ಮಾಡುವ ನಿಮ್ಮ ಆಚಾರವು ನಮಗೆ ಇಷ್ಟವಾಗಿದೆ. ನೀವು 
ಯಜ್ಞದಲ್ಲಿ ಹಿಂಸೆಯನ್ನುಮಾಡಬಾರದೆಂದೇ ಯಾವಾಗಲೂ ಹೇಳುತ್ತಿರುತ್ತೀರಿ. ಈ 
ವಿಷಯವು ನಮ್ಮೆಲ್ಲರಿಗೂ ಸಂತೋಷವನ್ನುಂಟು ಮಾಡಿದೆ. 

ಪ್ರೀತಾಸ್ತತೋ ಭವಿಷ್ಯಾಮೋ ವಯಂ ದ್ವಿಜವರೋತ್ತಮ । 

ವಿಸರ್ಜಿತಾಃ ಸಮಾಪ್ತೌ ಚ ಸತ್ರಾದಸ್ಥಾದ್‌ ವ್ರಜೇಮಹಿ HAE 

ಯಜ್ಞವು ಸಮಾಪ್ರವಾದ ಬಳಿಕ ನಿಮ್ಮಿಂದ ಬೀಳ್ಳೊಡಲ್ಲಟ್ಟ ನಾವು ನಮ್ಮ ನಮ್ಮ 
ಆಶ್ರಮಗಳಿಗೆ ಸಂತುಷ್ಠದಾಗಿ ನಿರ್ಗಮಿಸುತ್ತೇವೆ. 

ವೈಶಂಪಾಯನಃ 

ತಥಾ ಕಥಯತಾಮೇವಂ ದೇವರಾಜಃ ಪುರಂದರಃ । 

ವವರ್ಷ ಸುಮಹಾತೇಜಾ ದೃಷ್ಟ್ಯಾ ತಸ್ಯ ತಪೋಬಲಮ್‌ 11೩೭11 

ವೈಶಂಪಾಯನ- ಮಹರ್ಷಿಗಳೆಲ್ಲರೂ ಹೀಗೆ ಹೇಳುತ್ತಿರುವಾಗಲೇ ತೇಜಸ್ವಿಯಾದ 
ಇಂದ್ರನು ಅಗಸ್ತರ ತಪೋಬಲವನ್ನು ನೋಡಿ ಯಥೇಷ್ಟವಾಗಿ ಮಳೆ ಸುರಿಸಿದನು. 

ಅಸಮಾಪ್ತೌ ಚ ಯಜ್ಞಸ್ಯ ತಸ್ಯಾಮಿತಪರಾಕ್ರಮಃ । 

ನಿಕಾಮವರ್ಷೀ ದೇವೇಂದ್ರೋ ಬಭೂವ ಜನಮೇಜಯ ACH 

ಜನಮೇಜಯನೇ, ಅಮಿತಪರಾಕ್ರಮಿಯಾದ ಇಂದ್ರನು ಅಗಸ್ತ್ಯರ ಯಜ್ಞವು 
ಮುಗಿಯುವ ತನಕ ಕೇಳಿದಷ್ಟುಮಳೆಯನ್ನು ಸುರಿಸುತ್ತಿದ್ದನು. 

ಪ್ರಸಾದಯಾಮಾಸ ಚ ತಮಗಸ್ಯಂ ತ್ರಿದಶೇಶ್ವರ । 

ಸ್ವಯಮಭ್ಯೇತ್ಯ ರಾಜರ್ಷೇ ಪುರಸ್ಕೃತ್ಯ ಬೃಹಸ್ಪತಿಮ್‌ JEL 


ಇಂದ್ರದೇವನು ಬೃಹಸ್ಪತಿಯನ್ನು ಮುಂದೆ ಮಾಡಿಕೊಂಡು ಅಗಸ್ನರ 
ಯಜ್ಞಭೂಮಿಗೆ ಆಗಮಿಸಿ ಅವರನ್ನು ಸಂತೋಷಗೊಳಿಸಿದನು. 


ಅನುಗೀತಾಪರ್ವ -179- 


ತತೋ ಯಜ್ಞಸಮಾಪ್ತೌ ತಾನ್‌ ವಿಸಸರ್ಜ ಮಹಾಮುನೀನ್‌ । 
ಅಗಸ್ತ್ಯ: ಪರಮಪ್ರೀತಃ ಪೂಜಯಿತ್ವಾ ಯಥಾವಿಧಿ Mo] 


ಇದರಿಂದ ಪ್ರೀತರಾದ ಅಗಸ್ತಧು ಹನ್ನೆರಡು ವರ್ಷಗಳ ಯಜ್ಞವನ್ನುನಿರಾತಂಕವಾಗಿ 
ಪರಿಸಮಾಪ್ತಿಗೊಳಿಸಿದರು. ಆ ಯಜ್ಞದಲ್ಲಿ ಯತ್ತಿಕ್ಕುಗಳಾಗಿ ಭಾಗವಹಿಸಿದ 
ಮುನಿಗಳೆಲ್ಲರನ್ನೂ ವಿಧಿಗನುಗುಣವಾಗಿ ಸತ್ತರಿಸಿ, ಅವರವರ ಆಶ್ರಮಗಳಿಗೆ 
ಕಳುಹಿಸಿಕೊಟ್ಟರು. 

॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಮ್‌ 
ಆಶ್ವಮೇಧಿಕಪರ್ವಣಿ ಅಗಸ್ತ್ಯಯಜ್ಞಪ್ರಶಂಸನಂ ನಾಮ ಪಂಚನವತಿತಮೋ*ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿತೊಂಬತ್ತೈದನೆಯ ಅಧ್ಯಾಯ ಮುಗಿಯಿತು. 

LS SS 
ತೊಂಬತ್ತಾರನೆಯ ಅಧ್ಯಾಯ 
ವೈಶಂಪಾಯನರು ಜನಮೇಜಯನಿಗೆ ಆ ಮುಂಗುಸಿಯ 
ನಿಜಸ್ವರೂಪವನ್ನು ನಿರೂಪಿಸಿದುದು. 
ಜನಮೇಜಯಃ 
ಕೋತಸೌ ನಕುಲರೂಪೇಣ ಶಿರಸಾ ಕಾಂಚನೇನ ಹ । 
ಪ್ರಾಹ ಮಾನುಷಯಾ ವಾಚಾ ಹ್ಯೇತತ್‌ ಪೃಷ್ಟೋ ವದಸ್ವಮೇ ॥೧॥ 


ಜನಮೇಜಯ- ಮಹರ್ಷಿಗಳೇ, ಬಂಗಾರದ ತಲೆಯಿಂದ ಕೂಡಿದ್ದ 
ಮುಂಗುಸಿಯ ರೂಪದಿಂದ ಧರ್ಮಜನ ಯಜ್ಞಮಂಟಪಕ್ಕೆ ಆಗಮಿಸಿದ ವ್ಯಕ್ತಿಯು 
ಯಾರು? ಮನುಷ್ಯನಂತೆ ಮಾತನಾಡಿದ ಆ ಮುಂಗುಸಿಯನ್ನು ನೋಡಿದರೆ ನನಗೆ 
ಈ ಪ್ರಶ್ನೆ ಹುಟ್ಟುತ್ತಿದೆ. ದಯಮಾಡಿ ಉತ್ತರಿಸಿ. 
ವೈಶಂಪಾಯನಃ 
ಏತತ್ಪೂರ್ವಂ ನ ಪೃಷ್ಟೋ5ಹಂ ನ ಚಾಸ್ಥಾಭಿಃ ಪ್ರಭಾಷಿತಮ್‌ । 
ಶ್ರೂಯತಾಂ ನಕುಲೋ ಯೋಸೌ ಯಥಾ ವಾಕ್‌ ಚಾಸ್ಯ ಮಾನುಷೀ ॥ 


-180- ಮಹಾಭಾರತ ಆಶ್ಚಮೇಧಿಕಪರ್ವ 


ವೈಶಂಪಾಯನ- ಜನಮೇಜಯನೇ, ಈ ವಿಷಯವನ್ನು ಹಿಂದೆ ನೀನು ಪ್ರಶ್ನಿಸಲಿಲ್ಲ. 
ಆದ್ದರಿಂದ ನಾನು ಹೇಳಲಿಲ್ಲ. ಆ ಮುಂಗುಸಿ ಯಾರೆಂಬುದನ್ನು ಅದಕ್ಕೆ ಮನುಷ್ಯರಂತೆ 
ಮಾತನಾಡಲು ಹೇಗೆ ಸಾಧ್ಯವಾಯಿತೆಂಬುದನ್ನು ಹೇಳುತ್ತೇನೆ, ಕೇಳಿಸಿಕೊ. 


ಶ್ರಾದ್ಧಂ ಸಂಕಲ್ಲಯಾಮಾಸ ಜಮದಗ್ಗಿಃ ಪುರಾ ಕಿಲ । 
ಹೋಮಧೇನುಸ್ತಮಾಗಚ್ಛತ್‌ ಸ್ವಯಂ ಚಾಪಿ ದುದೋಹ ತಾಮ್‌ ॥॥೩॥ 


ಹಿಂದೊಮ್ಮೆ ಜಮದಗ್ನಿ ಯಷಿಯು ಶ್ರಾದ್ಧ ಮಾಡಲು ಸಂಕಲ್ಪಿಸಿದ್ದನು. ಅದಕ್ಕೆ 
ಸರಿಯಾಗಿ ಹೋಮಧೇನುವು ಜಗದಗ್ನಿಯ ಸಮೀಪ ಆಗಮಿಸಿತು. ಅದರ ಹಾಲನ್ನು 
ಜಮದಗ್ನಿಯು ಸ್ವಯಂ ತಾವೇಕರೆದರು. 


ತತ್‌ ಕ್ಷೀರಂ ಸ್ಥಾಪಯಾಮಾಸ ಹೇಮಭಾಂಡೇ ಶುಭೇ ಶುಚೌ । 
ತಚ್ಚ ಕ್ರೋಧಃ ಸರೂಪೇಣ ಪಿಠರಂ ಪರ್ಯಧರ್ಷಯತ್‌ 11೪॥ 


ಆ ಹಾಲನ್ನುನೂತನವಾದ, ದೃಢವಾದ, ಪವಿತ್ರವಾದ ಪಾತ್ರೆಯಲ್ಲಿ ಜಮದಗ್ನಿಯು 
ಇಟ್ಟರು. ಆ ಪಾತ್ರೆಯಲ್ಲಿಕ್ರೋಧಾಭಿಮಾನಿಯಾದ ದೈತ್ಯನು ಪ್ರವೇಶಿಸಿದನು. 


ಜಿಜ್ಞಾಸುಸ್ತಮೃಷಿಶ್ರೇಷ್ಠಂ ಕಿಂ ಕುರ್ಯಾದ್‌ ವಿಪ್ರಿಯೇ ಕೃತೇ । 
ಇತಿ ಸಂಚಿಂತ್ಯ ದುರ್ಮೇಧಾ ಧರ್ಷಯಾಮಾಸ ತತ್‌ ಪಯಃ 11೫1 


ಜಮದಗ್ಗಿಗಳಿಗೆ ಅಹಿತವಾದ ಕಾರ್ಯವನ್ನು ಮಾಡಿದರೆ ಅವರು ಏನು 
ಮಾಡುತ್ತಾರೆ ಎಂಬ ಆಶಯದಿಂದ ಕ್ರೋಧಾಭಿಮಾನಿ ದೈತ್ಯನು ಆ ಹಾಲನ್ನು ಹಾಳು 
ಮಾಡಿದನು. 


ತಮಾಜ್ಞಾಯ ಮುನಿಃ ಕ್ರೋಧಂ ನೈವಾಸ್ಕೈ ಚುಕುಪೇ ತತಃ । 

ಸ ತು ಕ್ರೋಧಸ್ತಮಾಸಾದ್ಯ ಪ್ರಾಂಜಲಿರ್ಮೂರ್ತಿಮಾನ್‌ ಸ್ಥಿತಃ ॥೬॥ 

ದೈತ್ಯನು ಹಾಲನ್ನು ಕೆಡಿಸಿದ ವಿಷಯವನ್ನು ತಿಳಿದ ಯಷಿಗಳು ಅವನ ಮೇಲೆ 
ಸಿಟ್ಟಾಗಲಿಲ್ಲ. ಮರುಕ್ಷಣದಲ್ಲಿಯೇ ಕ್ರೋಧಾಭಿಮಾನಿ ದೈತ್ಯನು ಪ್ರತ್ಯಕ್ಷನಾಗಿ ನಿಂತು 
ಕೈಮುಗಿದು ಹೀಗೆ ಹೇಳಿದನು. 


ಅನುಗೀತಾಪರ್ವ -181- 


ಜಿತೋಶಸ್ಥೀತಿ ಭೃಗುಶ್ರೇಷ್ಠಂ ಭೃಗವೋ ಹ್ಯತಿರೋಷಣಾಃ । 

ಲೋಕೇ ಮಿಥ್ಯಾಪ್ರವಾದೋ5ಯಂ ಯತ್‌ ತ್ವಯಾಶಸ್ಕಿ ಪರಾಜಿತಃ ॥೭॥॥ 

ಮುನಿಶ್ರೇಷ್ಠನೇ, ಭೃಗುಶ್ರೇಷ್ಠನೇ, ಭೃಗುವಂಶದವರು ಮಹಾಕೋಪಿಷ್ಟರು ಎಂದು 
ಲೋಕದಲ್ಲಿ ಪ್ರವಾದವಿತ್ತು. ಅದನ್ನು ನೀನು ಸುಳ್ಳಾಗಿಸಿರುವಿ. ನಿನಗೆ ನಾನು 
ಅಧೀನನಾಗಿದ್ದೇನೆ. 


ಸೋಂಯಂ ತ್ನಯಿ ಸ್ಥಿತೋ ಹ್ಯದ್ಯ ಕ್ಷಮಾವತಿ ಮಹಾತ್ಮನಿ I 
ಬಿಭೇಮಿ ತಪಸಃ ಸಾಧೋ ಪ್ರಸಾದಂ ಕುರು ಮೇ ಪ್ರಭೋ CI 


ನಾನು ಅಪರಾಧವನ್ನು ಮಾಡಿದ್ದರೂ ಕ್ಷಮಾಶೀಲನಾಗಿರುವ ನಿನ್ನಂತಹ ಮಹಾತ್ಮರಿಗೆ 

ನಾನು ಹೆದರುತ್ತಿದ್ದೇನೆ. ತಪಸ್ವಿಯಾದ ಸಜ್ಜನನೇ ನನ್ನಲ್ಲಿ ಕರುಣೆ ತೋರು. 
ಜಮದಗ್ನಿ 

ಸಮ್ಯಗ್‌ ದೃಷ್ಟೋಆಸಿ ಮೇ ಕ್ರೋಧ ಗಚ್ಛ ತ್ನಂ ವಿಗತಜ್ಜರಃ । 

ನ ಮಮಾಪಕೃತಂ ತೇಠದ್ಯ ನ ಮನ್ಯುರ್ವಿದೃತೇ ತ್ವಯಿ IE 

ಜಮದಗ್ನಿ ಕ್ರೋಧನೇ, ನಿನ್ನನ್ನುನಾನು ಚೆನ್ನಾಗಿ ನೋಡಿದ್ದೇನೆ. ನಿನ್ನನ್ನು ನಾನು 
ಶಪಿಸುವುದಿಲ್ಲ. ನೀನು ನನಗೆ ಅಪರಾಧವನ್ನು ಎಸಗಿಲ್ಲವಾದ್ದರಿಂದ ನಿನ್ನವಿಷಯದಲ್ಲಿ 
ನಾನು ಸಿಟ್ಟಾಗಲಿಲ್ಲ. 

ಯಾನುದ್ದಿಶ್ಯ ತು ಸಂಕಲ್ಪ ಪಯಸೋತದ್ಯ ಕೃತೋ ಮಯಾ । 

ಪಿತರಸ್ತೇ ಮಹಾಭಾಗಾಸ್ತೇಭ್ಯೋ ಬುದ್ಧಸ್ವ ಗಮ್ಯತಾಮ್‌ 11೧೦॥॥ 

ಆದರೆ ನಾನು ಯಾವ ಪಿತೃಗಳ ಶ್ರಾದ್ಧವನ್ನು ಸಂಕಲ್ಪಿಸಿ ಅವರಿಗಾಗಿ ಹಾಲನ್ನು 
ಇಟ್ಟಿದ್ದೆನೋ ಆ ಭಾಗ್ಯಶಾಲಿಗಳಾದ ಪಿತೃಗಳು ನಾನಿಟ್ಟಿರುವ' ಹಾಲಿಗೆ 
ಅಧಿಪತಿಗಳಾಗಿದ್ದರು. ಆದ್ದರಿಂದ ನೀನು ಅವರ ಬಳಿಯೇ ಹೋಗಿ ನೀನು ಮಾಡಿದ 
ಅಪರಾಧವನ್ನು ತಿಳಿಸು. 

ವೈಶಂಪಾಯನಃ 
ಇತ್ಯುಕ್ತೋ ಜಾತಸನ್ವಾಸಸ್ತತ್ರೆವಾಂತರಧೀಯತ | 


ಈ 


ಪಿತೃಣಾಮಭಿಷಂಗಾತ್‌ ತು ನಕುಲತ್ಸ್ತಮುಪಾಗತಃ 11೧೧1! 


-182- ಮಹಾಭಾರತ ಆಶ್ಚಮೇಧಿಕಪರ್ವ 


ಜಮದಗ್ಗಿಗಳು ಹೀಗೆ ಹೇಳಿದ ಕೂಡಲೇ ಶಾಪದ ಭಯದಿಂದ ಕ್ರೋಧನಾಮಕ 
ದೈತ್ಯನು ಅಲ್ಲಿಂದ ಕಣ್ಮರೆಯಾದನು. ಮುಂದೆ ಆ ಪಿತೃಗಳ ಶಾಪದಿಂದ 
ಮುಂಗುಸಿಯಾಗಿ ಹುಟ್ಟಿದನು. 


ಸ ತಾನ್‌ ಪ್ರಸಾದಯಾಮಾಸ ಶಾಪಸ್ಯಾಂತೋ ಭವೇದಿತಿ । 
ತೈಶ್ವಾಪ್ಯಕ್ತೋ ಯದಾ ಧರ್ಮಂ ಕ್ಷೇಪ್ಸ್ಯಸೇ ಮೋಕ್ಸ್ಯಸೇ ತದಾ ॥1೧೨॥ 


ಪಿತೃದೇವತೆಗಳು ನನ್ನನ್ನು ಶಪಿಸುತ್ತಾರೆಂದು ಭಾವಿಸಿದ ಕ್ರೋಧ ದೈತ್ಯನು 
ಪಿತ್ಫದೇವತೆಗಳನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದನು. ಅದಕ್ಕೆ ಪ್ರತಿಯಾಗಿ 
ಪಿತೃಗಳು ನೀನು ಧರ್ಮರಾಜನನ್ನುನಿಂದಿಸಿದಾಗ ಶಾಪದ ವಿಮೋಚನೆಯಾಗುತ್ತದೆ 
ಎಂದು ಹೇಳಿದರು. 


ಇತ್ಯುಕ್ತೋ ಯಜ್ಞಿಯಾನ್‌ ದೇಶಾನ್‌ ಧರ್ಮಾರಣ್ಯಾನಿ ಚೈವ ಹ । 
ಜುಗುಪ್ಪನ್‌ ಪರಿಧಾವನ್‌ ಸ ತಂ ಯಜ್ಞಂ ಸಮುಪಾಸದತ್‌ ee 


ಹೀಗೆ ಹೇಳಿದ ಬಳಿಕ ಮುಂಗುಸಿಯಾದ ಕ್ರೋಧನು ಜುಗುಪ್ಲಿತನಾಗಿ, ದೇಶ 
ದೇಶಗಳಲ್ಲಿದ್ದ ಯಜ್ಞಮಂಟಪಗಳನ್ನೂ, ಧರ್ಮಾರಣ್ಯಗಳನ್ನು ಸುತ್ತುತ್ತಾ ಕೊನೆಗೆ 
ಧರ್ಮರಾಜನ ಯಜ್ಞಮಂಟಪಕ್ಕೆ ಆಗಮಿಸಿದನು. 


ಧರ್ಮಪುತ್ರಮಥಾಕ್ಷಿಪ್ಯ ಸಕ್ತುಪ್ರಸ್ನೇನ ತೇನ ಸಃ । 
ಮುಕ್ತಶಾಪಸ್ತತಃ ಕ್ರೋಧೋ ಧರ್ಮೋ ಹ್ಯಾಸೀದ್‌ ಯುಧಿಷ್ಠಿರಃ ॥೧೪॥ 


ಮುಂಗುಸಿಯ ರೂಪದಲ್ಲಿರುವ ಕ್ರೋಧನಾಮಕ ದೈತ್ಯನು ಒಂದು ಸೇರು ಹಿಟ್ಟಿನ 
ದಾನದ ಮಹಿಮೆಯನ್ನು ಹೇಳಿ, ಧರ್ಮರಾಜನ ಯಜ್ಞವನ್ನುನಿಂದಿಸಿ, ಶಾಪದಿಂದ 
ಮುಕ್ತನಾಗಿ ಅಂಧಂತಮಸ್ಸನ್ನೇ ಪಡೆದನು. ಆದ್ದರಿಂದ ಯುಧಿಷ್ಠಿರನು ಮಾಡಿದ 
ಸತ್ತರ್ಮವು ಧರ್ಮಯುತವೇ ಆಗಿತ್ತು. 


ಏವಮೇತದ್‌ ಯಥಾ ವೃತ್ತಂ ತಸ್ಯ ಯಜ್ಞೇ ಮಹಾತ್ಮನಃ । 
ಪಶ್ಯತಾಂ ಚಾಪಿ ನಸ್ತತ್ರ ನಕುಲೋತsಂತರ್ಜಿತಸ್ತದಾ 11೧೫1 


ಅನುಗೀತಾಪರ್ವ -183- 


ಮಹಾತ್ಮನಾದ ಯುಧಿಷ್ಠಿರನ ಯಾಗವು ಪರಿಸಮಾಷ್ಠಿ ಹೊಂದಿದ ಬಳಿಕ ಈ 


ಘಟನೆಯು ನಡೆಯಿತು. ನಾವೆಲ್ಲರೂ ನೋಡುತ್ತಿದ್ದಂತೆ ಆ ಮುಂಗುಸಿಯು ಅಲ್ಲಿಂದ 
ಕಣ್ಮರೆಯಾಯಿತು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ಚಮೇಧಿಕಪರ್ವಣಿ ನಕುಲಸ್ಪರೂಪಕಥನಂ ನಾಮ ಷಣ್ಣವತಿತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿತೊಂಬತ್ತಾರನೆಯ ಅಧ್ಯಾಯ ಮುಗಿಯಿತು. 
LS SS ರ 
ತೊಂಬತ್ತೇಳನೆಯ ಅಧ್ಯಾಯ 
ಕೃಷ್ಣನು ಯುಧಿಷ್ಠಿರನಿಗೆ ವೈಷ್ಣವಧರ್ಮವನ್ನು ಉಪದೇಶಿಸಲು ಪ್ರಾರಂಭಿಸಿದುದು. 
ಜನಮೇಜಯಃ 
ಅಶ್ಚಮೇಧೇ ಪುರಾ ವೃತ್ತೇ ಕೇಶವಂ ಕೇಶಿಸೂದನಮ್‌ । 
ಧರ್ಮಸಂಶಯಮುದ್ದಿಶ್ಯ ಕಿಮಪೃಚ್ಛತ್‌ ಪಿತಾಮಹಃ Tell 
ಜನಮೇಜಯ- ಪೂಜ್ಯರೇ, ಅಶಮೇಧಯಜ್ಞವು ಪರಿಸಮಾಪ್ತಿ ಹೊಂದಿದ ಬಳಿಕ 
ನನ್ನ ಅಜ್ಜನಾದ ಯುಧಿಷ್ಠಿರನು ಧರ್ಮಸಂಶಯದ ನಿವಾರಣೆಗಾಗಿ ಕೇಶಿನಾಮಕ 
ದೈತ್ಯನನ್ನು ಕೊಂದಿರುವ ಕೃಷ್ಣನ ಬಳಿ ಏನೆಂದು ಪ್ರಶ್ನಿಸಿದನು? 
ವೈಶಂಪಾಯನಃ 
ಪಶ್ಚಿಮೇನಾಶಮೇಧೇನ ಯದಾ ಸ್ನಾತೋ ಯುಧಿಷ್ಠಿರಃ 1 
ತದಾ ರಾಜಾ ನಮಸ್ಸತ್ಯ ಕೇಶವಂ ವಾಕ್ಯಮಬ್ರವೀತ್‌ 11೨ 
ವೈಶಂಪಾಯನ- ಜನಮೇಜಯನೇ, ಸಮಸ್ತ ಅಶ್ತಮೇಧಯಾಗದ 
ಪರಿಸಮಾಷ್ತಿಯ ಬಳಿಕ ಅವಭೃಥಸ್ನಾನವನ್ನು ಮಾಡಿದ ಯುಧಿಷ್ಠಿರನು ಕೇಶವನನ್ನು 
ನಮಸ್ಕರಿಸಿ ಹೀಗೆ ಹೇಳಿದನು. 
ಯುಧಿಷ್ಠಿರಃ 
ಭಗವನ್‌ ವೈಷ್ಣವಾ ಧರ್ಮಾಃ ಕಿಂಫಲಾಃ ಕಿಂಪರಾಯಣಾಃ । 
ಕಿಂ ಧರ್ಮಮಧಿಕೃತ್ಯಾಥ ಭವತೋತ್ಪಾದಿತಾಃ ಪುರಾ 11೩11 


-184- ಮಹಾಭಾರತ ಆಶ್ಚಮೇಧಿಕಪರ್ವ 


ಯುಧಿಷ್ಠಿರ- ಶ್ರೀಕೃಷ್ಣನೇ, ವೈಷ್ಣವಧರ್ಮಗಳಿಗೆ ಏನು ಫಲವಿದೆ? ಯಾರು ಈ 
ಧರ್ಮಗಳನ್ನು ಆಶ್ರಯಿಸಿರುತ್ತಾರೆ? ಈ ಧರ್ಮಗಳನ್ನುಯಾರನ್ನುಉದ್ದೇಶಿಸಿಕೊಂಡು 
ನೀನು ಸ್ಥಾಪಿಸಿರುವ? 


ಯದಿ ತೇ5ಹಮನುಗ್ರಾಹ್ಯಃ ಪ್ರಿಯೋ ವಾ ಮಧುಸೂದನ । 
ಶ್ರೋತವ್ಯಾ ಯದಿ ವಾ ಕೃಷ್ಣ ತಾನ್‌ ಮೇ ಕಥಯ ಸುವ್ರತ 11೪ 


ಈ ವೈಷ್ಣವ ಧರ್ಮಗಳನ್ನು ನನಗೆ ಉಪದೇಶಿಸಬೇಕೆಂದು 
ಪ್ರೀತಿಯುಳವನಾಗಿದ್ದಲ್ಲಿ ನಾನು ಕೇಳಲು ಅರ್ಹನಾಗಿದ್ದಲ್ಲಿಮಧುಸೂದನನೇ, ಆ 
ವೈಷ್ಣವಧರ್ಮಗಳನ್ನುನನಗೆ ಬೋಧಿಸು. 


ಪವಿತ್ರಾಃ ಕಿಲ ತೇ ಧರ್ಮಾಃ ಸರ್ವೇ ಪಾಪಪ್ರಣಾಶನಾಃ | 
ಸರ್ವಧರ್ಮೋತ್ತಮಾಃ ಪುಣ್ಯಾ ಭಗವಂಸ್ತ ನುಖೋದ್ಧತಾಃ Til 


ಆ ವೈಷ್ಣವಧರ್ಮಗಳು ಪವಿತ್ರವಾದವುಗಳು. ಕೇಳುವುದರಿಂದಲೇ ಪಾಪಗಳನ್ನು 
ಪರಿಹರಿಸುವ ಸಾಮರ್ಥ್ಯವುಳ್ಳವುಗಳು. ನಿನ್ನ ಮುಖದಿಂದ ಹೊರಹೊಮ್ಮಿದ 
ಪುಣ್ಯತಮವಾದ ಧರ್ಮಗಳು ಎಲ್ಲಧರ್ಮಗಳಿಗಿಂತಲೂ ಉತ್ತಮ ಎಂದು ಕರೆಸಿ 
ಕೊಂಡಿವೆ. 


ಯಚ್ಛುತ್ವಾ ಬ್ರಹ್ಮಹಾ ಗೋಘ್ನೋ ಮಾತೃಹಾ ಗುರುತಲ್ಪಗಃ । 

ಪಾಕಭೇದೀ ಕೃತಘುಶ್ಚ ಸುರಾಪೋ ಬ್ರಹ್ಮವಿಕ್ರಯೀ IW 

ಯಾವ ವೈಷ್ಣವಧರ್ಮಗಳನ್ನು ಕೇಳಿದ ಬಳಿಕ ಬ್ರಹ್ಮಹತ್ಯೆಯನ್ನು ಮಾಡಿದವನು, 
ಗೋಹತ್ಯೆಯನ್ನುಮಾಡಿದವನು, ಪಿತೃಹತ್ಯೆಯನ್ನು ಮಾಡಿದವನು, ಮಾತೃಹತ್ಯೆಯನ್ನು 


ಎಸಗಿದವನು, ಗುರುತಲ್ಲಗಾಮಿಯಾದವನು, ಸ್ವಾರ್ಥಿಯಾಗಿ ಉಂಡವನು, ಕೃತಪನು, 
ಸುರಾಪಾನ ಮಾಡಿದವನು, ವೇದಗಳನ್ನುಮಾರಾಟ ಮಾಡಿದವನು; 


ಮಿತ್ರವಿಶಾಸಘಾತೀ ಚ ಭ್ರೂಣಹಾ ವೀರಹಾ ತಥಾ । 
ತಪೋವಿಕ್ರಯಿಣಶ್ಚೈವ ದಾನವಿಕ್ರಯಿಣಸ್ತಥಾ 11೭1 


ಮಿತ್ರರಲ್ಲಿ ವಿಶ್ವಾಸಘಾತ ಮಾಡಿದವನು, ಭ್ರೂಣಹತ್ಯೆಯನ್ನು ಮಾಡಿದವನು, 


ಅನುಗೀತಾಪರ್ವ -185- 


ವೀರರನ್ನು ಕೊಂದವನು, ತಪಸ್ಸನ್ನು ಮಾರಾಟ ಮಾಡಿದವನು, ದಾನವನ್ನು ಮಾರಾಟ 
ಮಾಡಿದವನು; 

ಆತ್ಮವಿಕ್ರಯಿಣೋ ಮೂಢಾ ಜೀವೇದ್ಯಶ್ಚ ವಿಕರ್ಮಭಿಃ । 

ಪಾಪಾಚಾರಾ ನೈಕೃತಿಕಾ ಡಾಂಭಿಕಾ ದೂಷಕಾಸ್ತಥಾ IC 

ತನ್ನನ್ನೇ ಮಾರಿಕೊಂಡವನು, ಮೂರ್ಯನು, ದುಷ್ಕರ್ಮಗಳಲ್ಲಿರತನಾದವನು, 
ಪಾಪಾಚಾರಿಯು, ಡಾಂಭಿಕನು, ದೂಷಕನು, ಕರ್ಮಭ್ರಷ್ಟನು; 

ರಸಭೇದಕರಾ ಯೇ ಚ ಯೇ ಚ ಸ್ಕುರ್ಬ್ರಹ್ಮದೂಷಕಾಃ । 

ಶೂದ್ರಪ್ರೇಷ್ಯಕರಾಶ್ಟೋರಾ ವಿಪ್ರಾ ಯೇ ಚ ಪುರೋಹಿತಾಃ Tal 

ಆಹಾರಗಳಲ್ಲಿ ಅನ್ಯಾಯವನ್ನು ಎಸಗಿದವನು, ಬ್ರಾಹ್ಮಣರನ್ನು ದೂಷಿಸಿದವನು, 
ವೇದಗಳನ್ನು ದೂಷಿಸಿದವನು, ಶೂದ್ರರಿಂದ ಉಪಚರಿಸಿಕೊಂಡ ಕಳ್ಳರಾದ 
ಪುರೋಹಿತರು, ಬ್ರಾಹ್ಮಣರು; 

ನಿಕ್ಷೇಪಹಾರಿಣಃ ಸ್ವ್ರೀಘ್ನಾಸ್ತಥಾ ಯೇ ಪಾರದಾರಿಕಾಃ । 

ಏತೇ ಚಾನ್ಯೇ ಚ ಬಹವೋ ಮುಚ್ಯಂತೇ ತೇಪಿ ಕಿಲ್ಜಿಷಾತ್‌ ele] 

ಅಡವಿಟ್ಟವಸ್ತುವನ್ನು ಅಪಹರಿಸಿದವರು, ಸ್ಪೀಹತ್ಯೆ ಮಾಡಿದವರು, ಮತ್ತೊಬ್ಬರ 
ಹೆಣ್ಣನ್ನು ಅಪೇಕ್ಟಿಸಿದವರು, ಇನ್ನೂ ತಿಳಿಯದೆ ಇರುವ ಅನೇಕ ಪಾಪಗಳನ್ನು 
ಮಾಡಿದವರು ಎಲ್ಲಪಾಪಗಳಿಂದಲೂ ಮುಕ್ತರಾಗುತ್ತರೆ. 


ತಾನಾಚಕ್ಷ ಸುರಶ್ರೇಷ್ಠ ತ್ವದಕ್ಷಸ್ಯ ಮಮಾಚ್ಯುತ MOO 
ಅಂತಹ ವೈಷ್ಣವಧರ್ಮಗಳನ್ನುನಿನ್ನ ಭಕ್ತನಾದ ನನಗೆ ಅಚ್ಯುತನೇ, ಸುರಶ್ರೇಷ್ಠನೇ 
ಉಪದೇಶಿಸು. 
ವೈಶಂಪಾಯನಃ 


ಇತ್ಯೇವಂ ಕಥಿತೇ ದೇವೇ ಧರ್ಮಪುತ್ರೇಣ ಸಂಸದಿ । 
ವಸಿಷ್ಠಾದ್ಯಾಸ್ತಪೋಯುಕ್ತಾ ಮುನಯಸ್ತತ್ತ್ವದರ್ಶಿನ: 11೧೨॥॥ 


-186- ಮಹಾಭಾರತ ಆಶ್ಚಮೇಧಿಕಪರ್ವ 


ಧರ್ಮಪುತ್ರನಾದ ಯುಧಿಷ್ಠಿರನು ಸಭೆಯ ಮಧ್ಯದಲ್ಲಿಭಗವಂತನನ್ನುಕುರಿತು 
ಹೀಗೆ ಹೇಳುತ್ತಿರಲು ತಪೋನಿರತರಾದ ತತ್ತ ದರ್ಶಿಗಳಾದ ವಸಿಷ್ಠಾದಿ ಯಷಿಗಳು, 
ಭಕ್ತವೃಂದವು ಅಲ್ಲಿಸೇರಿತ್ತು. 

ಶ್ರೋತುಕಾಮಾಃ ಪರಂ ಗುಹ್ಯಂ ಭಕ್ತಿಮಂತೋ ನಿರತ್ಯಯಾಃ । 

ತಥಾ ಭಾಗವತಾಶ್ವೆವ ತತಸ್ತಂ ಪರ್ಯವಾರಯನ್‌ HOA 

ಪರಮಶ್ರೇಷ್ಠವಾದ, ಉತ್ತಮೋತ್ತಮವಾದ ವೈಷ್ಣವಧರ್ಮವನ್ನು ಕೇಳಬೇಕೆಂಬ 
ಬಯಕೆಯಿಂದ ಭಾಗವತೋತ್ತಮರೆಲ್ಲರೂ ಭಕ್ತಿಯಿಂದ ಕೃಷ್ಣನನ್ನು ಸುತ್ತುವರಿದರು. 

ಯುಧಿಷ್ಠಿರಃ 

ತತ್ತ್ವತಸ್ತವ ಭಾವೇನ ಪಾದಮೂಲಮುಪಾಗತಮ್‌ ।ಟ 

ಯದಿ ಜಾನಾಸಿ ಮಾಂ ಭಕ್ತಂ ಸ್ಲಿಗ್ಗಂ ವಾ ಭಕ್ತವತ್ಸಲ 11೧೪॥ 

ಭಕ್ತವತ್ಸಲನೇ, ನಾನು ಶುದ್ಧವಾದ ಭಾವನೆಯಿಂದ ನಿನ್ನ ಪಾದಕಮಲಗಳನ್ನು 
ಆಶ್ರಯಿಸಿರುತ್ತೇನೆ. ನನ್ನನ್ನು ಪ್ರೀತಿಪಾತ್ರನೆಂದು, ಭಕ್ತನೆಂದು, ನಿನ್ನ ಅನುಗ್ರಹಕ್ಕೆ 
ಯೋಗ್ಯನೆಂದು ಭಾವಿಸಿದಲ್ಲಿ ವೈಷ್ಣವಧರ್ಮವನ್ನು ಉಪದೇಶಿಸು. 

ಧರ್ಮಗುಹ್ಯಾನಿ ಸರ್ವಾಣಿ ವೇತ್ತುಮಿಚ್ಛಾಮಿ ತತ್ತ ತಃ । 

ಧರ್ಮಾನ್‌ ಕಥಯ ದೇವೇಶ ಯದ್ಯನುಗ್ರಹಭಾಗಹಮ್‌ 11೧೫ 

ರಹಸ್ಯವಾದ ವೈಷ್ಣವಧರ್ಮಗಳನ್ನು ನಿನ್ನ ಮುಖದಿಂದ ಯಥಾರ್ಥವಾಗಿ 
ತಿಳಿಯಬೇಕೆಂದುಕೊಂಡಿರುವೆ. ನಾನು ನಿನ್ನ ಅನುಗ್ರಹಕ್ಕೆ ಪಾತ್ರನಾದವನು ಎಂದಿದ್ದಲ್ಲಿ 
ದೇವೇಶನೇ, ಆ ವೃಷ್ಣವಧರ್ಮಗಳನ್ನು ಉಪದೇಶಿಸು. 

ಶ್ರುತಾ ಮೇ ಮಾನವಾ ಧರ್ಮಾ ವಾಸಿಷ್ಯಾ ಕಾಶ್ಯಪಾಸ್ತಥಾ । 

ಗಾರ್ಗೀಯಾ ಗೌತಮೀಯಾಶ್ಚ ತಥಾ ಗೋಪಾಲಕಸ್ಯ ಚ 11೧೬॥॥ 

ಪರಾಶರಕೃತಾಃ ಪೂರ್ವಮಾತ್ರೇಯಸ್ಯ ಚ ಧೀಮತಃ । 

ಔಮಾ ಮಾಹೇಶ್ವರಾಶ್ಚೆವ ನಂದಿಧರ್ಮಾಶ್ಚ ಪಾವನಾಃ 11೧೭1! 

ನಾನು ಮಾನವ ಧರ್ಮಗಳನ್ನುಕೇಳಿದ್ದೇನೆ. ವಸಿಷ್ಠ, ಕಶ್ಯಪ, ಗರ್ಗ, ಗೌತಮ, 


ಅನುಗೀತಾಪರ್ವ -187- 


ಗೋಪಾಲಕ, ಪರಾಶರ, ಬುದ್ಧಿವಂತನಾದ ಅತ್ರಿ, ಉಮೆ, ಮಹೇಶ್ವರ, ನಂದಿ 
ಇವರೆಲ್ಲರಿಗೂ ಸಂಬಂಧಿಸಿದ ಪುಣ್ಯಪ್ರದವಾದ ಧರ್ಮಗಳನ್ನೂ ಕೇಳಿದ್ದೇನೆ. 


ಬ್ರಹ್ಮಣಾ ಕಥಿತಾ ಯೇ ಚ ಕೌಮಾರಾಶ್ಚ ಶ್ರುತಾ ಮಯಾ । 
ಧೂಮಾಯನಕ್ಕತಾ ಧರ್ಮಾಃ ಕಾಂಡವೈಶ್ನಾನರಾ ಅಪಿ 1೧೮॥ 


ಭಾರ್ಗವಾ ಯಾಜ್ಞವಲ್ಮ್ಯಾಶ್ಚ ಮಾರ್ಕಂಡೇಯಕ್ಕತಾಸ್ತಥಾ । 
ಭಾರದ್ವಾಜಕೃತಾ ಯೇ ಚ ಬೃಹಸ್ಪತಿಕೃತಾಶ್ಚಯೇ eal 


ಕುಣೇಶ್ವ ಕುಣಿಬಾಹೋಶ್ಚ ವಿಶ್ವಾಮಿತ್ರಕೃತಾಶ್ಚ ಯೇ । 
ಸುಮಂತುಜೈಮಿನಿಕೃತಾಃ ಶಾಕುನೇಯಾಸ್ತಥೈವ ಚ [Ee] 


ಪುಲಸ್ತೃಪುಲಹೋದ್ಗೀತಾಃ ಪಾವಕೀಯಾಸ್ತಥೈವ ಚ । 

ಅಗಸ್ಯಗೀತಾ ಮೌದ್ಧಲ್ಯಾಃ ಶಾಂಡಿಲ್ಯಾಃ ಶಲಭಾಯನಾಃ 11೨೧॥॥ 
ವಾಲಖಲ್ಯಕೃತಾ ಯೇ ಚ ಯೇ ಚ ಸಪ್ಪರ್ಷಿಭಿಃ ಕೃತಾಃ । 

ಆಪಸ್ತಂಬಕೃತಾ ಧರ್ಮಾಃ ಶಂಖಸ್ಯ ಲಿಖಿತಸ್ಯ ಚ ೨೨ 


ಹಾಗೆಯೇ ಕಾರ್ತಿಕೇಯ, ಧೂಮಾಯನ, ಕಾಂಡ, ವೈಶ್ವಾನರ, ಭಾರ್ಗವ, 
ಯಾಜ್ಞವಲ್ಕ್ಯ, ಮಾರ್ಕಂಡೇಯ, ಭಾರದ್ವಾಜ, ಬೃಹಸ್ಪತಿ, ಕುಣಿ, ಕುಣಿಬಾಹು, 
ವಿಶ್ವಾಮಿತ್ರ, ಸುಮಂತು, ಜೈಮಿನಿ, ಶಕುನಿ, ಪುಲಸ್ತ್ಯ ಪುಲಹ, ಅಗ್ನಿ, ಅಗಸ್ತ್ಯ ಮುದ್ಗಲ, 
ಶಾಂಡಿಲ್ಯ, ಶಲಭ, ವಾಲಖಿಲ್ಯ, ಸಪ್ತರ್ಷಿಗಳು, ಆಪಸ್ತಂಭ, ಶಂಖ, ಲಿಖಿತ - 
ಇವರೆಲ್ಲರೂ ಹೇಳಿರುವ ಧರ್ಮಪ್ರವಚನಗಳನ್ನೂಕೇಳಿದ್ದೇನೆ. 

ಪ್ರಾಜಾಪತ್ಯಾಸ್ತಥಾ ಯಾಮ್ಯಾ ಮಾಹೇಂದ್ರಾಶ್ಚ ಶ್ರುತಾ ಮಯಾ । 

ವೈಯಾಫ್ರವ್ಯಾಸಗೀತಾಶ್ಚ ವಿಭಾಂಡಕಕೃತಾಶ್ಚ ಯೇ 11೨೩1 

ನಾರದೀಯಾಃ ಶ್ರುತಾ ಧರ್ಮಾಃ ಕಾಪೋತಾಶ್ಚ ಶ್ರುತಾ ಮಯಾ । 

ತಥಾ ವಿದುರವಾಕ್ಯಾನಿ ಭೃಗೋರಂಗಿರಸಸ್ತಥಾ 11೨೪॥ 


ಕ್ರೌಂಚಿ ಮೃದಂಗಗೀತಾಶ್ಚ ಸೌರ್ಯಾ ಹಾರೀತಕಾಸ್ತಥಾ । 
ಪಿಂಗವರ್ಮಕೃತಾಶ್ಚಾಪಿ ಕೌಂತಪಾಃ ಪಾಂಸುಬಾಲಿಕಾಃ 11೨೫1! 


-188- ಮಹಾಭಾರತ ಆಶ್ಚಮೇಧಿಕಪರ್ವ 


ಉದ್ವಾಲಕಕೃತಾ ಧರ್ಮಾ ಔಶನಸ್ಯಾಸ್ತಥೈವ ಚ। 
ವೈಶಂಪಾಯನಗೀತಾಶ್ಚ ಯೇ ಚಾನ್ಯೇಪ್ಯೇ5ವಮಾದಯಃ HEI 


ಪ್ರಜಾಪತಿ, ಯಮ, ಮಹೇಂದ್ರ, ವೈಯಾಘ್ರಪಾದ, ವ್ಯಾಸ, ವಿಭಾಂಡಕರು, 
ನಾರದರು, ಕಪೋತರು, ವಿದುರ, ಭೃಗು, ಅಂಗಿರಸರು, ಕ್ರೌಂಚರು, ಮೃದಂಗ, 
ಸೂರ್ಯ, ಹಾರೀತ, ಪಿಂಗವರ್ಮ, ಕುಂತಪ, ಪಾಂಸುಬಾಲ, ಉದ್ದಾಲಕ, ಶುಕ್ರ, 
ವೈಶಂಪಾಯನ ಮುಂತಾದ ಮಹಾನುಭಾವರು ಹೇಳಿದ ಧರ್ಮಪ್ರವಚನಗಳನ್ನು 
ಕೇಳಿದ್ದೇನೆ. 


ಏತೇಭ್ಯಃ ಸರ್ವಧರ್ಮೇಭ್ಯೋ ದೇವ ತ್ವನ್ಮುಖನಿಚ್ಛ ಸತಾಃ । 
ಪಾವನತ್ವಾತ್‌ ಪವಿತ್ರತ್ವಾದ್‌ ವಿಶಿಷ್ಟಾ ಇತಿ ಮೇ ಮತಿಃ 1೨೭1 


ಇವರೇ ಮೊದಲಾದವರ ಧರ್ಮಪ್ರವಚನಗಳನ್ನು ಕೇಳಿದ್ದರೂ ನಿನ್ನಮುಖದಿಂದ 
ಹೊರಹೊಮ್ಮುವ ಧರ್ಮವಾಣಿಯು ಅತ್ಯಂತ ಪ Se ಪವಿತ್ರವೆಂದೂ, 
ವಿಶಿಷ್ಟವಾದುದೆಂದು ನನ್ನ ಬುದ್ಧಿಯು. 


ತಸ್ಮಾದ್ಧಿ ತ್ವಾಂ ಪ್ರಪನ್ನಸ್ಯ ತದಕಸ್ನ ಚ ಭಾವತಃ । 


ಬ 

ಯುಷ್ಠದೀಯಾನ್‌ ಪರಾನ್‌ ಧರ್ಮಾನ್‌ ಪುಣ್ಯಾನ್‌ ಕಥಯ ಮೇತಚ್ಯುತ ॥ 

ಆದ್ದರಿಂದ ಕೇಶವನೇ, ಶರಣಾಗತನಾಗಿರುವ, ಭಕ್ಷನಾಗಿರುವ ನನಗೆ ಪವಿತ್ರವೂ 
ಶ್ರೇಷ್ಠವೂ ಆಗಿರುವ ನಿನ್ನ ಧರ್ಮವನ್ನು ಅರ್ಥಾತ್‌ ವೈಷ್ಣವಧರ್ಮವನ್ನು 
ಬೋಧಿಸು. 

ವೈಶಂಪಾಯನಃ 

ಏವಮುಕ್ತಸ್ತು ಧರ್ಮಜ್ಞೋ ಧರ್ಮಪುತ್ರೇಣ ಮಾಧವಃ । 

ಉವಾಚ ಧರ್ಮಾನ್‌ ಸೂಕ್ಷ್ಮಾರ್ಥಾನ್‌ ಧರ್ಮಪುತ್ರಸ್ಯ ಧೀಮತಃ !1೨೯॥ 

ವೈಶಂಪಾಯನ- ಜನಮೇಜಯ, ಧರ್ಮಜನಾದ ಯುಧಿಷ್ಠಿರನು ಹೀಗೆ 


ಪ್ರಶ್ಲಿಸುತ್ತಿರಲು ಮಾಧವನು ಅತ್ಯಂತ ಸಂತೋಷದಿಂದ, ಸೂಕ್ಷ ಕ್ಸವಾದ ಅರ್ಥಗಳಿಂದ 
ಕೂಡಿದ ಧರ್ಮಗಳನ್ನು ಹೇಳಲಾರಂಭಿಸಿದನು. 


ಅನುಗೀತಾಪರ್ವ -189- 


ಶ್ರೀಭಗವಾನ್‌ 
ಏವಂ ತೇ ಯಸ್ಯ ಕೌಂತೇಯ ಯತ್ನೋ ಧರ್ಮೇಷು ಸುವ್ರತ । 
ತತ್ವವೋ ದುರ್ಲಭೋ ಲೋಕೇ ನ ಶಶ್ಚಿದಿಹ ವಿದ್ಯತೇ HAO 


ಶ್ರೀಭಗವಾನ್‌- ವ್ರತನಿಷ್ಠನೇ, ಕುಂತೀಸುತನೇ, ಧರ್ಮಗಳನ್ನು ತಿಳಿಯುವುದರಲ್ಲಿ 
ಧರ್ಮಾನುಷ್ಠಾನ ಮಾಡುವುದರಲ್ಲಿ ಪ್ರಯತ್ನಶೀಲನಾಗಿರುವ ನಿನಗೆ ಈ ಲೋಕದಲ್ಲಿ 
ದುರ್ಲಭವಾದುದು ಯಾವುದೂ ಇರುವುದಿಲ್ಲ. 


ಧರ್ಮಃಶ್ರುತೋ ವಾ ದೃಷ್ಟೋ ವಾ ಕಥಿತೋ ವಾ ಕೃತೋತಪಿ ವಾ । 
ಅನುಮೋದಿತೋ ವಾ ರಾಜೇಂದ್ರ ಪುನಾತೀಹ ಸದಾ ನರಮ್‌ ॥॥೩೧॥ 


ಧರ್ಮದ ವಿಷಯವನ್ನು ಕೇಳಿದರೂ, ಧರ್ಮಕಾರ್ಯವನ್ನು ನೋಡಿದರೂ, 
ಧರ್ಮಪ್ರವಚನ ಮಾಡಿದರೂ, ಧರ್ಮಕಾರ್ಯಕ್ಕೆ ಅನುಮೋದನೆ ನೀಡಿದರೂ 
ಮನುಷ್ಯನು ಇಂದ್ರಪದವಿಯನ್ನು ಹೊಂದುತ್ತಾನೆ. 

ಧರ್ಮಃ ಪಿತಾ ಚ ಮಾತಾ ಚ ಧರ್ಮೋತಥ ಸುಹೃದಸ್ತಥಾ । 

ಧರ್ಮೋ ಭ್ರಾತಾ ಸಖಾ ಚೈವ ಧರ್ಮಃ ಸ್ವಾಮೀ ಪರಂತಪ 11೩೨॥ 

ಪರಂತಪನೇ, ಧರ್ಮವೇ ತಂದೆ, ಧರ್ಮವೇ ತಾಯಿ, ಧರ್ಮವೇ ರಕ್ಷಕ, 
ಧರ್ಮವೇ ಸ್ನೇಹಿತ, ಧರ್ಮವೇ ಸಹೋದರ, ಧರ್ಮವೇ ಸ್ವಾಮಿ. 

ಧರ್ಮಾದರ್ಥಶ್ಚ ಕಾಮಶ್ಚ ಧರ್ಮಾದ್‌ ಭೋಗಾಃ ಸುಖಾನಿ ಚ । 

ಧರ್ಮಾದೈಶ್ಚರ್ಯಮೇವಾಗ್ಯಂ ಧರ್ಮಾತ್‌ ಸ್ಪರ್ಗಗತಿಃ ಪರಾ ॥1೩೩॥ 

ಧರ್ಮದಿಂದಲೇ ಅರ್ಥ-ಕಾಮ- ಭೋಗ-ಸುಖ-ಉತ್ತಮವಾದ ಐಶ್ವರ್ಯ, 
ಸರ್ವೋತ್ತಮವಾದ ಸ್ವರ್ಗ ಇವೆಲ್ಲವೂ ಲಭಿಸುತ್ತವೆ. 

ಧರ್ಮೋಂಯಂ ಸೇವಿತಃ ಶುದ್ಧಸ್ತಾಯತೇ ಮಹತೋ ಭಯಾತ್‌ । 

ದ್ವಿಜತ್ಚಂ ದೇವತಾತ್ತಂ ಚ ಧರ್ಮಃ ಪ್ರಾಪಯತೇ ನರಮ್‌ TET 


ಇಂತಹ ಶುದ್ಧವಾದ ಧರ್ಮವನ್ನು ಅನುಷ್ಠಾನ ಮಾಡಿದರೆ ಆ ಧರ್ಮವು 
ಅನುಷ್ಠಾನಶೀಲನನ್ನು ಮಹಾಭಯದಿಂದ ರಕ್ಷಿಸುತ್ತದೆ. ಧರ್ಮದಿಂದಲೇ ದ್ವಿಜತ್ವ 
ದೇವತ್ತಗಳು ಲಭಿಸುತ್ತವೆ. ಮನುಷ್ಯನನ್ನುಪಾವನಗೊಳಿಸುವುದೂ ಧರ್ಮವೇ ಆಗಿದೆ. 


-190- ಮಹಾಭಾರತ ಆಶ್ಚಮೇಧಿಕಪರ್ವ 


ಯದಾ ಚ ಕ್ಷೀಯತೇ ಪಾಪಂ ಕಾಲೇನ ಪುರುಷಸ್ಯ ತು | 
ಸದಾ ಸಂಜ್ಞಾಯತೇ ಬುದ್ದಿರ್ಧರ್ಮಂ ಕರ್ತುಂ ಯುಧಿಷ್ಠಿರ EET 


ಕಾಲಕ್ರಮವಾಗಿ ಮನುಷ್ಯನ ಪಾಪವು ಯಾವಾಗ ನಾಶವಾಗುತ್ತದೋ ಆಗ 
ಮನುಷ್ಯನಿಗೆ ಧರ್ಮಕಾರ್ಯವನ್ನು ಮಾಡುವ ಬುದ್ಧಿಯು ಉಂಟಾಗುತ್ತದೆ. 


ಜನ್ಮಾಂತರಸಹಸ್ಥೆಸ್ತು ಮಾನುಷತ್ತಂ ಹಿ ದುಲರ್ಭಮ್‌ । 
ತಲ್ಲಬ್ಲಾsಪೀಹ ಯೋ ಧರ್ಮಂ ನ ಕರೋತಿ ಸ ವಂಚಿತ  ॥1೩೬॥ 


ಮನುಷ್ಯರಿಗೆ ಮನುಷ್ಯತ್ತವು ತುಂಬಾ ದುರ್ಲಭವಾದುದು. ಸಾವಿರ ಯೋನಿಗಳಲ್ಲಿ 
ಹುಟ್ಟಿದರೂ ಮನುಷ್ಯಜನ್ಮ ಸಿಗುವುದು ಬಹಳ ಕಷ್ಟ. ಅಂತಹ ಮನುಷ್ಯತ್ವ ಪಡೆದ 
ಬಳಿಕವೂ ಧರ್ಮಾಚರಣೆಯನ್ನು ಮಾಡದಿದ್ದಲ್ಲಿ ಆತನು ಪುಣ್ಯದಿಂದ 
ವಂಚಿತನಾಗುತ್ತಾನೆ. 


ಕುತ್ತಿತಾಶ್ಚ ದರಿದ್ರಾಶ್ಚ ವಿರೂಪಾ ವ್ಯಾಧಿತಾಸ್ತಥಾ । 
ಪರದ್ವೇಷ್ಯಾಶ್ಚ ಮೂರ್ಪಾಶ್ಚ ನ ತೈರ್ಧರ್ಮಃ ಕೃತಃ ಪುರಾ 11೩೭! 


ಈ ಲೋಕದಲ್ಲಿ ಯಾರು ನಿಂದನೆಗೆ ಗುರಿಯಾಗಿರುತ್ತಾರೋ, ದರಿದ್ರರೋ, 
ಕುರೂಪಿಗಳೋ, ದೀರ್ಫ್ಥಕಾಲದ ರೋಗಗಳಿಂದ ಪೀಡಿತರೋ, ಕಾರಣವಿಲ್ಲದೆ 
ಮತ್ತೊಬ್ಬರನ್ನು ದ್ವೇಷಿಸುವರೋ, ಮೂರ್ಬರೋ ಅವರೆಲ್ಲರೂ ಈ ಧರ್ಮವನ್ನು 
ಆಚರಿಸುವುದಿಲ್ಲ. ಆದ್ದರಿಂದ ಅವರ ದುಃಖವು ಪರಿಹಾರವಾಗುವುದಿಲ್ಲ. 


ಯೇ ತು ದೀರ್ಫಾಯುಪಷಃ ಶೂರಾಃ ಪಂಡಿತಾ ಭೋಗಿನಸ್ತಥಾ । 
ನೀರೋಗಾ ರೂಪಸಂಪನ್ನಾಸ್ಟರ್ಧರ್ಮಾ:ಃ ಸುಕೃತಾಃ ಪುರಾ 11೩೮॥ 


ಯಾರು ದೀರ್ಫಾಯುಷಿಗಳೋ, ಶೂರರೋ, ಪಂಡಿತರೋ, ಭೋಗಿಗಳೋ, 
ರೂಪಸಂಪನ್ನರೋ ಅವರು ಹಿಂದೆ ಧರ್ಮವನ್ನು ಆಚರಿಸಿದ್ದರೆಂದು, ಅದರ 
ಪರಿಣಾಮವಾಗಿ ಈ ಜನ್ಮದಲ್ಲಿಯೂ ಉತ್ತಮಸ್ಥಿತಿ ಪ್ರಾಪ್ತವಾಗಿರುವುದೆಂದು 
ತಿಳಿಯಬೇಕು. 


ಏವಂ ಧರ್ಮಃ ಕೃತಃ ಸದ್ಯೋ ನಯತೇ ಗತಿಮುತ್ತಮಾಮ್‌ । 
ಅಧರ್ಮಃ ಸೇವ್ಯಮಾನಸ್ತು ತಿರ್ಯಗ್ಯೋನಿಂ ನಯತ್ಯಮುಮ್‌ ॥೩೯॥ 


ಅನುಗೀತಾಪರ್ವ -191- 


ಹೀಗೆ ಶುದ್ಧಭಾವದಿಂದ ಯಾವ ಪುರುಷನು ಧರ್ಮವನ್ನು ಆಚರಿಸುತ್ತಾನೋ 
ಅವನು ಉತ್ತಮ ಗತಿಯನ್ನು ಹೊಂದುತ್ತಾನೆ. ಅಧರ್ಮಾಚರಣೆಯಲ್ಲಿ-ಆಸಕ್ಶನಾದವನು 
ಪಶು-ಪಕ್ಚ್ಯಾದಿ ಯೋನಿಗಳಲ್ಲಿ ಹುಟ್ಟುತ್ತಾನೆ. 

ಇದಂ ರಹಸ್ಯಂ ಕೌಂತೇಯ ಶ್ರೂಯತಾಮಿದಮುತ್ತಮಮ್‌ । 

ಕಥಯಿಷ್ಯೇ ಪರಂ ಗುಹ್ಯಂ ಮಮ ಭಕ್ತಸ್ಯ ಪಾಂಡವ Te 


ಕೌಂತೇಯನೇ, ಪರಮಶ್ರೇಷ್ಠವಾದ ಧರ್ಮರಹಸ್ಯವನ್ನುಕೇಳು. ಭಕ್ತನಾದ ನಿನಗೆ 
ಶ್ರೇಷ್ಠಧರ್ಮವನ್ನು ಬೋಧಿಸುತ್ತೇನೆ. 

ಇಷ್ಟಸ್ತ್ಯಮಸಿ ಮೇತತ್ಯರ್ಥಂ ಪ್ರಪನ್ನಶ್ಚಾಸಿ ಮಾಂ ಸದಾ । 

ಪರಮಾರ್ಥಮಪಿ ಬ್ರೂಯಾಂ ಕಿಂ ಪುನರ್ಧರ್ಮಸಂಹಿತಾಮ್‌ ॥।೪೧॥ 

ಧರ್ಮಜನೇ, ನೀನು ನನಗೆ ಇಷ್ಟನಾಗಿರುವಿ. ಶರಣಾಗತನಾಗಿರುವಿ. ಪರಮ 
ಶ್ರೇಷ್ಠವಾದ ಭಗವತತ್ತ್ವವನ್ನೇ ನಿನಗೆ ಹೇಳುತ್ತೇನೆ, ಹೀಗಿರುವಾಗ ಧರ್ಮದ ರಹಸ್ಯವನ್ನು 
ಹೇಳದಿರುತ್ತೇನೆಯೇ? 

ಇದಂ ಮೇ ಮಾನುಷಂ ಜನ್ಮ ಕೃತಮಾತ್ಮನಿ ಮಾಯಯಾ । 

ಧರ್ಮಸಂಸ್ಥಾಪನಾಯೈವ ದುಷ್ಟಾನಾಂ ಶಾಸನಾಯ ಚ 11೪೨।! 

ನಾನು ನನ್ನ ಸಂಕಲ್ಪಕ್ಕನುಗುಣವಾಗಿ ಮನುಷ್ಯಯೋನಿಯನ್ನು ಆಶ್ರಯಿಸಿ 
ಧರ್ಮಸ್ಥಾಪನೆ, ದುಷ್ಟರ ಶಾಸನ- ಇವೆರಡು ಕಾರಣದಿಂದ ಅವತಾರ ಮಾಡಿದ್ದೇನೆ. 

ಮಾನುಷ್ಯಂ ಭಾವಮಾಪನ್ನಂ ಯೇ ಮಾಂ ಗೃಷ್ನಂತ್ಯವಜ್ಞಯಾ । 

ಸಂಸರಂತೀಹ ತೇ ಮೂಢಾಸ್ತಿರ್ಯಗ್ಯೋನಿಷ್ಠನೇಕಶಃ YA 

ಮನುಷ್ಯನ ಶರೀರವನ್ನುಧಾರಣೆ ಮಾಡಿರುವ ನನ್ನನ್ನು ಯಾರು ಮನುಷ್ಯನೆಂದೇ 
ಭಾವಿಸಿ ತಿರಸ್ಕರಿಸುತ್ತಾರೋ ಅಂತಹ ಮೂಢರು ಸಂಸಾರಚಕ್ರದಲ್ಲಿ ಸಿಲುಕಿ ಪುನಃ 
ಪುನಃ ಪಶು-ಪಕ್ಷಿಗಳಾಗಿ ಹುಟ್ಟುತ್ತಾರೆ. 

ಯೇ ಚ ಮಾಂ ಸರ್ವಭೂತಸ್ಥಂ ಪಶ್ಯಂತಿ ಜ್ಞಾನಚಕ್ಷುಷಃ । 

ಮದ್ಭಕ್ತಾಂಸ್ತಾನ್‌ ಸದಾ ಯುಕ್ತಾನ್‌ ಮತ್ತಮೀಪಂ ನಯಾಮ್ಯಹಮ್‌ ॥ 


-192- ಮಹಾಭಾರತ ಆಶ್ಚಮೇಧಿಕಪರ್ವ 


ಎಲ್ಲರ ಪ್ರಾಣಿಗಳ ಹೃದಯಗುಹಾವಾಸಿಯಾಗಿ ಇರುವ ನನ್ನನ್ನುಯಾರು ಜ್ಞಾನದ 
ದೃಷ್ಟಿಯಿಂದ ತಿಳಿಯುತ್ತಾರೋ, ನನ್ನಲ್ಲಿ ಆಸಕ್ತರಾಗುತ್ತಾರೋ ಅಂತಹ ಭಕ್ತರು ನನ್ನ 
ಮನೆಗೇ ಆಗಮಿಸುತ್ತಾರೆ. ಅವರನ್ನು ಮೃತ್ಯುಸಂಸಾರದಿಂದ ಪಾರು ಮಾಡುತ್ತೇನೆ. 


ಮದ್ಗಕ್ತಾ ನ ವಿನಶ್ಯಂತಿ ಮದ್ದಕ್ತಾ ವೀತಕಲ್ಯಷಾಃ । 
ಮದ್ಗಕ್ತಾನಾಂ ತು ಮಾನುಷ್ಯೇ ಸಫಲಂ ಜನ್ಮ ಪಾಂಡವ 11೪೫ 


ನನ್ನ ಭಕ್ತರೆಂದಿಗೂ ನಾಶವನ್ನು ಹೊಂದುವುದಿಲ್ಲ. ಸಮಸ್ತ ಪಾಪಗಳಿಂದ 


ವಿಮುಕ್ತರಾಗಿರುತ್ತಾರೆ. ನನ್ನ ಭಕ್ತರಿಗೆ ನಾನು ನೀಡಿರುವ ಮನುಷ್ಯಜನ್ಮವು 
ಸಫಲವಾಗುತ್ತದೆ. 

ಅಪಿ ಪಾಪೇಷ್ಟಭಿರತಾ ಮದ್ಭಕ್ತಾಃ ಪಾಂಡುನಂದನ । 

ಮುಚ್ಯಂತೇ ಪಾತಕೈಃ ಸರ್ವೈಃ ಪದ್ಮಪತ್ರಮಿವಾಂಭಸಾ 11೪೬॥। 

ನನ್ನ ಭಕ್ತರು ಒಂದುವೇಳೆ ಪಾಪಕರ್ಮದಲ್ಲಿ ಆಸಕ್ತರಾಗಿದ್ದರೂ ಕಮಲಪತ್ರದಂತೆ 
ನಿರ್ಲಿಪ್ತರಾಗಿ ಪಾಪದಿಂದ ಮುಕ್ತರಾಗುತ್ತಾರೆ. 


ಜನ್ಮಾಂತರಸಹಸ್ರೇಷು ತಪಸಾ ಭಾವಿತಾತ್ಮನಾಮ್‌ । 
ಮದ್ಭಕ್ತಿರ್ವಿದ್ಯತೇ ತಾತ ಮನುಷ್ಯಾಣಾಂ ನ ಸಂಶಯಃ 11೪೭ 


ಸಾವಿರಾರು ಜನ್ಮಗಳಲ್ಲಿಮಾಡಿದ ತಪಸ್ಸಿನ ಫಲದಿಂದ ಮನುಷ್ಯರ ಹೃದಯವು 
ಶುದ್ಧವಾಗುತ್ತದೆ. ಅಂತಹ ಶುದ್ಧಚೇತನರಲ್ಲಿ ಭಕ್ತಿಯು ಮೂಡುತ್ತದೆ. ಇದರಲ್ಲಿಯಾವ 
ಸಂಶಯವೂ ಇಲ್ಲ. 


ಯಚ್ಚ ರೂಪಂ ಪರಂ ಗುಹ್ಯಂ ಕೂಟಸ್ಟಮಚಲಂ ಧ್ರುವಮ್‌ । 
ನ ದೃಶ್ಯತೇ ತಥಾ ದೇವೈರ್ಮದ್ಧಕ್ರೈರ್ದ್ವಶ್ಯತೇ ಯಥಾ HY 


ಕೂಟಸ್ಥನಾದ, ಅಚಲವಾದ, ಶಾಶ್ವತವಾದ, ರಹಸ್ಯವಾದ ನನ್ನ ರೂಪವನ್ನುನನ್ನ 
ಭಕ್ತರು ನೋಡುವಂತೆ ದೇವತೆಗಳೂ ನೋಡಲಾರರು. 

ಅಪರಂ ಯಚ್ಚ ಮೇ ರೂಪಂ ಪ್ರಾದುರ್ಭಾವೇಷು ದೃಶ್ಯತೇ । 

ತದರ್ಚಯಂತಿ ಸರ್ವಾರ್ಥೈಃ ಸರ್ವಭೂತಾನಿ ಪಾಂಡವ 11೪೯॥। 


ಅನುಗೀತಾಪರ್ವ -193- 


ನನ್ನ ಅವತಾರದ ಪ್ರಸಂಗದಲ್ಲಿನನ್ನ ಬೇರೆ ಯಾವ ರೂಪವನ್ನುನೋಡುತ್ತಾರೋ 
ಸಮಸ್ತ ಜೀವಿಗಳೂ ಅಂತಹ ಬೇರೆ ಬೇರೆ ರೂಪಗಳನ್ನು ಪುರುಷಾರ್ಥಗಳಿಂದ 
ಆರಾಧಿಸುತ್ತಾರೆ. 

ಕಲ್ಪಕೋಟಿಸಹಸ್ರೇಷು ವ್ಯತೀತೇಷ್ವಾಗತೇಷು ಚ । 

ದರ್ಶಯಾಮಿ ತು ಯದ್ರೂಪಂ ತತ್‌ ಪ್ರಪಶ್ಯಂತಿ ಮೇ ಸುರಾಃ ॥೫೦॥ 


ಸಾವಿರಕೋಟಿ ಕಲ್ಪಗಳು ಕಳೆದ ಬಳಿಕ ದೇವತೆಗಳು ಕಾಣುವ ನನ್ನ ರೂಪವನ್ನು 
ಭಕ್ತರಿಗೆ ತೋರಿಸುತ್ತೇನೆ. 


ಸಿತ್ಕುತತ್ತಿಪ್ಪವಕರಂ ಯೋ ಮಾಂ ಜಾತಾ ಪ್ರಪದ್ಯತೇ । 
ಇಗಿ ದ py 


LOW 


ಅನುಗೃಹ್ಲಾಮ್ಯಹಂ ತಂ ವೈ ಸಂಸಾರಾನ್ನೋಚಯಾಮಿ ಚ USO 


ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯಗಳಿಗೆ ನಾನೇ ಕಾರಣನೆಂದು ಯಾವನು ತಿಳಿದು 
ಕೊಳ್ಳುತ್ತಾನೋ ಅವನನ್ನು ಅನುಗ್ರಹಿಸುತ್ತೇನೆ. ಸಂಸಾರಬಂಧನದಿಂದ ಬಿಡಿಸುತ್ತೇನೆ. 


ಅಹಮಾದಿರ್ಹಿ ದೇವಾನಾಂ ಸೃಷ್ಟಾ ಬ್ರಹ್ಮಾದಯೋ ಮಯಾ । 

ಪ್ರಕೃತಿಂ ಸ್ವಾಮವಷ್ಟಭ್ಯ ಜಗತ್ಸರ್ವಂ ಸೃಜಾಮ್ಯಹಮ್‌ 11೫೨ 

ದೇವತೆಗಳಿಗೆ ನಾನೇ ಮೂಲಕಾರಣ. ಬ್ರಹ್ಮನನ್ನು ಸೃಷ್ಟಿಸಿದವನು ನಾನೇ. ಇತರ 
ದೇವತೆಗಳಿಗೂ ನಾನೇ ಸ್ವಾಮಿ. ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ಸಮಗ್ರ 
ಜಗತ್ತನ್ನು ನಾನೇ ಸೃಷ್ಠಿಸುತ್ತೇನೆ. 

ತಮೋಮೂಲೋತಹಮವ್ಯಕ್ತೋ ರಜೋಮಧ್ಯೇ ಪ್ರತಿಷ್ಠಿತಃ । 

ಊರ್ಧ್ವಂ ಸತ್ತ ವಿಶಾಲೋತಹಂ ಬ್ರಹ್ನಾದಿಸ್ತಂಭಸಂಹಿತಃ TEEN 

ನಾನು ತಮೋಗುಣಕ್ಕೆ ಆಧಾರನಾಗಿದ್ದೇನೆ. ಅವ್ಯಕ್ತನಾಗಿ ರಜೋಗುಣದ 
ಮಧ್ಯದಲ್ಲಿಯೂ ಪ್ರತಿಷ್ಠಿತನಾಗಿದ್ದೇನೆ. ಉತ್ಕೃಷ್ಟವಾದ ಸತ್ತ್ವಗುಣದಲ್ಲಿಯೂ 
ವ್ಯಾಪಿಸಿದ್ದೇನೆ. ಬ್ರಹ್ಮಾದಿಸ್ತಂಭಪರ್ಯಂತವೂ ಸಮಸ್ತ ಜೀವರಲ್ಲಿಯೂ 
ಸನ್ನಿಹಿತನಾಗಿರುತ್ತೇನೆ. 

ಮೂರ್ಧಾನಂ ಮೇ ದಿವಂ ವಿದ್ದಿ ಚಂದ್ರಾದಿತ್ಯೆ ಚ ಲೋಚನೇ । 

ಗಾವೋತಗ್ದಿರ್ಬ್ರಾಹ್ಮಣೋ ವಕ್ತು ಮಾರುತಃ ಶ್ವಸನಂ ಚ ಮೇ ೫೪ 


-194- ಮಹಾಭಾರತ ಆಶ್ಚಮೇಧಿಕಪರ್ವ 


ಸ್ವರ್ಗವೇ ನನ್ನತಲೆ. ಸೂರ್ಯ-ಚಂದ್ರರು ನನ್ನಎರಡು ಕಣ್ಣುಗಳು. ಗೋವು, 
ಅಗ್ನಿ, ಬ್ರಾಹ್ಮಣರು ನನ್ನ ಮುಖಸ್ಥಾನೀಯರು. ವಾಯುವು ನನ್ನ ಶ್ಲಾಸವಾಗಿದೆ. 


ದಿಶೋ ಮೇ ಬಾಹವಶ್ಚಾಹ್ಟೌ ನಕ್ಷತ್ರಾಣಿ ವಿಭೂಷಣಮ್‌ । 
ಅಂತರಿಕ್ಷಮುರೋ ವಿದ್ಧಿ ಸರ್ವಭೂತಪ್ರಕಾಶಕಮ್‌ 11೫೫1 


ಎಂಟುದಿಕ್ಕುಗಳು ನನ್ನ ಬಾಹುಗಳು. ನಕ್ಷತ್ರಗಳೇ ನನ್ನ ಆಭರಣ. ಸಮಸ್ತ ಚೇತನರಿಗೆ 
ಅವಕಾಶಪ್ರದವಾದ ಅಂತರಿಕ್ಷವೇ ನನ್ನ ಎದೆ ಎಂದು ತಿಳಿ. 


ಮಾರ್ಗೋ ಮೇಘಾನಿಲಾಭ್ಯಾಂ ತು ಯನ್ನಮೋದರಮವ್ಯಯಮ್‌ (| 


ಮೇಘ ಮತ್ತು ವಾಯುಗಳು ಸಂಚರಿಸುವ ಯಾವ ಸ್ಥಳವಿದೆಯೋ ಅದು ನನ್ನ 
ನಾಶರಹಿತವಾದ ಹೊಟ್ಟೆ ಎಂದು ತಿಳಿ. 


ಪೃಥಿವೀಮಂಡಲಂ ಯೆ ಶೈ ದಿರ್ಯಿಪಾರ್ಣವನಗೈರ್ಯುತಮ್‌ ।ಟ 
ಸರ್ವಸಂಧಾರಣೋಪೇತಂ ಪಾದೌ ಮಮ ಯುಧಿಷ್ಠಿರ 11೫೭1! 


ಸಪ್ತದಿರ್ಯಿಪಗಳು, ಸಪ್ರಸಮುದ್ರಗಳು, ಅರಣ್ಯಗಳು, ಚರಾಚರ ವಸ್ತುಗಳು, 
ಇವುಗಳನ್ನುಧರಿಸಿರುವ ಭೂದೇವಿಯೇ ನನ್ನಎರಡು ಪಾದಗಳಾಗಿವೆ. 


ಸ್ಥಿತೋ ಹ್ಯೇಕಗುಣಃ ಖೇಆಹಂ ದ್ವಿಗುಣಶ್ಚಾಸ್ಟಿ ಮಾರುತೇ । 
ತ್ರಿಗುಣೋತಗ್ನೌ ಸ್ಥಿತೋರಹಂ ವೈ ಸಲಿಲೇ ತು ಚತುರ್ಗುಣಃ ॥೫೮॥ 


ಆಕಾಶದಲ್ಲಿ ಒಂದು ಗುಣವನ್ನೂ, ವಾಯುರೂಪದಲ್ಲಿಒಂದು ಗುಣವನ್ನೂ, 
ಅಗ್ನಿಯ ರೂಪದಲ್ಲಿ ಮೂರು ಗುಣಗಳನ್ನೂ, ನೀರಿನಲ್ಲಿ ನಾಲ್ಕು ಗುಣಗಳನ್ನೂ, 
ಭೂಮಿಯಲ್ಲಿಐದು ಗುಣಗಳನ್ನೂ ಇಟ್ಟಿರುತ್ತೇನೆ. 


ಶಬ್ದಾದ್ಯಾ ಯೇ ಗುಣಾಃ ಪಂಚ ಮಹಾಭೂತೇಷು ಪಂಚಸು । 
ತನ್ನಾತ್ರಸಂಸ್ಥಿತಃ ಸೋಹಂ ಪೃಥಿವ್ಯಾಂ ಪಂಚಧಾ ಸ್ಥಿತಃ 11೫೯ 


ಶಬ್ದ-ಸ್ಫರ್ಶವೇ ಮೊದಲಾದ ಯಾವ ಐದು ಗುಣಗಳಿವೆಯೋ ಅವೆಲ್ಲವೂ ನನ್ನ 
ಸ್ವರೂಪವೇ ಆಗಿವೆ. ಪಂಚಮಹಾಭೂತಗಳಲ್ಲಿ ಆಯಾ ರೂಪಗಳಲ್ಲಿ ನಿಂತು 
ವ್ಯಾಪಾರವನ್ನುಮಾಡುತ್ತೇನೆ. 


ಅನುಗೀತಾಪರ್ವ -195- 


ಅಹಂ ಸಹಸ್ರಶೀರ್ಷಸ್ತು ಸಹಸ್ರವದನೇಕ್ಷಣಃ । 

ಸಹಸ್ರಬಾಹೂದರಬ್ಛತ್‌ ಸಹಸ್ರಾಕ್ಷಃ ಸಹಸ್ರಪಾತ್‌ | 11೬೦॥ 

ನಾನು ಅನಂತ ಬಾಹುಗಳುಳ್ಳವನು. ಅನಂತರ ಹೊಟ್ಟೆಗಳುಳವನೂ, ಅನಂತ 
ಶಿರಗಳುಳ್ಳವನು. ಅನಂತ ಮುಖಗಳಿಂದ, ನೋಡುವವನೂ, ಅನಂತ 
ಕಣ್ಣುಗಳುಳ್ಳವನು. ಅನಂತ ಪಾದಗಳುಳ್ಳವನೂ ಆಗಿದ್ದೇನೆ. 


ಧೃತ್ಟೋರ್ವೀಂ ಸರ್ವತಃ ಸಮ್ಯಗತ್ಯತಿಷ್ಠದ್‌ ದಶಾಂಗುಲಮ್‌ । 

ಸರ್ವಭೂತಾತ್ಮಭೂತಸ್ವಃ ಸರ್ವವ್ಯಾಪೀ ನರೋ ಹೃಹಮ್‌ MLO 

ಭೂಮಿಯನ್ನು ಸಮಸ್ತ ವಿಧದಿಂದ ಧರಿಸಿರುವ ನಾನು ಸಮಸ್ತ ಭೂಮಂಡಲವನ್ನು 
ದಾಟಿ ಹತ್ತಾರು ಪಟ್ಟು ಮೇಲೆ ನಿಂತಿದ್ದೇನೆ. ಸಮಸ್ತ ಪ್ರಾಣಿಗಳಲ್ಲಿಯೂ 
ಅಂತರ್ಯಾಮಿಯಾಗಿ ವ್ಯಾಪಕನಾಗಿದ್ದೇನೆ. 


ಅಚಿಂತ್ಯೋ5ಹಮನಂತೋ5ಹಮಜರೋ5ಹಮಜೋ ಹ್ಯಹಮ್‌ । 
ಅನಾದ್ಯೋ5ಹಮವಧ್ಯೋ5ಹಮ್‌ ಅಪ್ರಮೇಯೋತ5ಹಮವ್ಯಯಃ ॥ 


ನಾನು ಅಚಿಂತ್ಯಮಹಿಮನು, ಅನಂತನು, ಅವಧ್ಯನು, ಅಪ್ರಮೇಯನು, ಅಜರನು 
(ವಾರ್ಧಕ್ಯರಹಿತನು), ಅಜನು, ಅನಾದಿಯೂ, ಅವ್ಯಯನೂ ಆಗಿದ್ದೇನೆ. 

ನಿರ್ಗುಣೋತಹಂ ನಿಗೂಢಾತ್ಮಾ ನಿತ್ಯೋ5ಹಂ ನಿರ್ಮಮೋಇಷಿ ಚ ॥ 

ನಿರ್ದಂದ್ಲೋ ನಿರ್ವಿಕಾರೋತಹಂ ನಿದಾನಂ ಚಾಮೃತಸ್ಯ ಹ ॥೬೩॥ 


ನಾನು ಪ್ರಾಕೃತಗುಣರಹಿತನು. ಸಮಸ್ತ ಜೀವರಲ್ಲಿ ಕಣ್ಣಿಗೆ ಕಾಣದೆ ಇರುವ 
ಅಂತರ್ಯಾಮಿಯು. ನಿತ್ಯನೂ, ನಿರ್ಮಮನೂ, ದ್ವಂದ್ವಾತೀತನೂ, ನಿರ್ವಿಕಾರಿಯೂ, 
ಸಮಸ್ತರಿಗೂ ಕಾರಣನೂ, ಅಮೃತಪ್ರಾಪ್ತಿಗೆ ಹೇತುವೂ ಆಗಿದ್ದೇನೆ. 

ಸಧಾ ಚಾಹಂ ಸುಧಾ ಚಾಹಂ ಸ್ವಾಹಾಕಾರೋ ನರಾಧಿಪ 11೬೪॥ 


ದೇವತೆಗಳಿಗಾಗಿ ನೀಡುವ ಹವಿಷ್ಯಪದಾರ್ಥಗಳಲ್ಲಿ "ಸ್ವಾಹಾ' ಎಂಬ ಆಕಾರವನ್ನು 
ಹೊಂದಿದ್ದೇನೆ. ಪಿತೃಗಳಲ್ಲಿ "ಸಧಾ' ಎಂದು, ಅಮೃತಪಾನಿಗಳಲ್ಲಿ "ಸುಧಾ' ಎಂದು 
ಕರೆಸಿಕೊಳ್ಳುತ್ತೇನೆ. 


-196- ಮಹಾಭಾರತ ಆಶ್ಚಮೇಧಿಕಪರ್ವ 


ತೇಜಸಾ ತಪಸಾ ಚಾಹಂ ಭೂತಗ್ರಾಮಂ ಚತುರ್ವಿಧಮ್‌ । 
ಸ್ನೇಹಪಾಶಗುಣೈರ್ಬದ್ಧ್ವಾ ಧಾರಯಾಮ್ಯಾತ್ಮಮಾಯಯಾ 11೬೫॥ 


ನಾಲುಪ್ರಕಾರವಾದ ಇಂದ್ರಿಯಗಳನ್ನು ತೇಜಸ್ಸಿನಿಂದಲೂ, ತಪಸ್ಥಿನಿಂದಲೂ, 
ಸ್ನೇಹಪಾಶಗಳಿಂದ ಕಟ್ಟಿ ನನ್ನ ಸಂಕಲ್ಪದಂತೆ ಮುನ್ನಡೆಸುತ್ತೇನೆ. 


ಚಾತುರಾಶ್ರಮಧರ್ಮೋ5ಹಂ ಚಾತುರ್ಹೋತ್ರಫಲಾಶನಃ । 
ಚತುರ್ಮೂರ್ತಿಶ್ನತುರ್ವ್ಯೂಹಃ ಚತುರಾಶ್ರಮಭಾಜನಮ್‌ WELL 


ನಾಲ್ಕು ಆಶ್ರಮಧರ್ಮಗಳನ್ನು ಅಭಿವ್ಯಕ್ತಿಗೊಳಿಸಿದವನು ನಾನು. ದ್ರವ್ಯಯಜ್ಞ, 
ತಪೋಯಜ್ಞ, ಜ್ಞಾನಯಜ್ಞ, ಸ್ವಾಧ್ಯಾಯ ಯಜ್ಞ ಎಂಬ ನಾಲ್ಕು ಯಜ್ಞಗಳಿಗೂ 
ನಿಯಾಮಕನು ನಾನು. ವಾಸುದೇವ-ಸಂಕರ್ಷಣ-ಪ್ರದ್ಯುಮ್ನ-ಅನಿರುದ್ಧ ಎಂಬ 
ಚತುರ್ಮೂರ್ತಿಯೂ ನಾನು. ನಾಲ್ಕು ಆಶ್ರಮಗಳಿಗೆ ನಿಯಾಮಕನೂ ನಾನು. 


ಸಂಹೃತ್ಯಾಹಂ ಜಗತ್ಸರ್ವಂ ಕೃತ್ವಾ ವೈ ಗರ್ಭಮಾತ್ಮನಃ 
ಶಯಾಮಿ ದಿವ್ಯಯೋಗೇನ ಪ್ರಲಯೇಷು ಯುಧಿಷ್ಠಿರ 11೭೭! 


ಧರ್ಮಜನೇ, ಸಮಗ್ರ ಜಗತ್ತನ್ನುಪ್ರಲಯಕಾಲದಲ್ಲಿಸಂಹರಿಸಿ, ಆ ಜೀವರನ್ನೆಲ್ಲ 
ಗರ್ಭದಲ್ಲಿಧರಿಸಿ, ದಿವ್ಯಯೋಗವನ್ನು ಆಶ್ರಯಿಸಿ ಪ್ರಲಯಕಾಲದಲ್ಲಿನಿದ್ರಿಸುತ್ತೇನೆ. 


ಸಹಸ್ರಯುಗಪರ್ಯಂತಾಂ ಬ್ರಾಜ್ಮೀಂ ರಾತ್ರಿಂ ಮಹಾರ್ಣವೇ । 
ಸ್ಥಿತ್ವಾ ಸೃಜಾಮಿ ಭೂತಾನಿ ಜಂಗಮಾನಿ ಸ್ಥಿರಾಣಿ ಚ NLC 


ಬ್ರಹ್ಮದೇವರ ಸಾವಿರ ಯುಗಗಳ ತನಕ ಪ್ರಲಯಸಮುದ್ರದಲ್ಲಿರಾತ್ರಿ ನಿದ್ರಿಸುತ್ತಾ, 
ಸ್ಥಾವರ- ಜಂಗಮರೂಪವಾದ ಸಮಸ್ತ ಪ್ರಾಣಿಗಳನ್ನು ನಾನೇ ಸೃಷ್ಟಿಸುತ್ತೇನೆ. 


ಕಲ್ಪೇ ಕಲ್ಪೇ ಚ ಭೂತಾನಿ ಸಂಹರಾಮಿ ಸೃಜಾಮಿ ಚಟ 
ನ ಚ ಮಾಂ ತಾನಿ ಜಾನಂತಿ ಮಾಯಯಾ ಮೋಹಿತಾನಿ ಹ ॥೬೯॥ 


ಪ್ರತಿಕಲ್ಪಗಳಲ್ಲಿಯೂ ಸಮಸ್ತ ಜೀವರಾಶಿಗಳನ್ನು ನಾನೇ ಸಂಹರಿಸುತ್ತೇನೆ, 


ಸ [ae] ಎದಿ 


ಸಷ್ಟಿಸುತ್ತೇನೆ. ಆ ಪ್ರಕೃತಿಯ ಮಾಯೆಯು ಎಲ್ಲರನ್ನೂ ಆವರಿಸಿರುವುದರಿಂದ ಯಾರೂ 
ನ 


ಲ ೨ 


ಸೃಷ್ಟಿಕರ್ತನೆಂದು ಕರೆಯುವುದಿಲ್ಲ. 


ಜಲ” 


ಅನುಗೀತಾಪರ್ವ -197- 


ಮಮ ಚೈವಾಂಧಕಾರಸ್ಯ ಮಾರ್ಗಿತವ್ಯಸ್ಯ ನಿತ್ಯಶಃ । 
ನಿರ್ವಾಣಸ್ಯೇವ (ಪ್ರಶಾಂತಸ್ಯೇವ) ದೀಪಸ್ಯ ಗತಿರ್ನೈವೋಪಲಭ್ಯತೇ ॥ 


ಅಂಧಕಾರದಲ್ಲಿರುವ ಪದಾರ್ಥವನ್ನು ಶಾಂತವಾದ ದೀಪವು ಹೇಗೆ 
ತಿಳಿಯಲಾಗದೋ ಹಾಗೆ ಅಜ್ಞಾನ, ಅಂಧಕಾರದಿಂದ ಜೀವರು, ಉದ್ದೀಪನಗೊಳ್ಳದೆ 
ತತ್ತ _ಜ್ಞಾನವುಳ್ಳವರಾಗದೆ ನನ್ನನ್ನು ಹೊಂದಲಾರರು. 

ನ ತದಸ್ತಿ ಕೃಚಿದ್‌ ರಾಜನ್‌ ಯತ್ರಾಹಂ ನ ಪ್ರತಿಷ್ಠಿತಃ । 

ನ ಚ ತದ್‌ ವಿದ್ಯತೇ ಭೂತಂ ಮಯಿ ಯನ್ನ ಪ್ರತಿಷ್ಠಿತಮ್‌ ॥೭೧॥ 


ಧರ್ಮರಾಜನೇ, ನಾನು ಸನ್ನಿಹಿತನಾಗದಿರುವ ಯಾವ ಪದಾರ್ಥಗಳೂ ಇಲ್ಲ. 
ನನ್ನನ್ನು ಆಶ್ರಯಿಸದೇ ಇರುವ ಯಾವ ಪದಾರ್ಥಗಳೂ ಜಗತ್ತಿನಲ್ಲಿಇರುವುದಿಲ್ಲ. 


ಯಾವನಾತ್ರಂ ಭವೇದ್‌ ಭೂತಂ ಸ್ಥೂಲಸೂಕ್ಷ್ಮಮಿದಂ ಜಗತ್‌ ಟ 

ಜೀವಭೂತೋ ಹ್ಯಹಂ ತಸ್ಥಿಂಸ್ರಾವನ್ನಾತ್ರಪ್ರತಿಷ್ಠಿತಃ 11೭೨ 

ಈ ಜಗತ್ತಿನಲ್ಲಿ ಸೂಕ್ಷ್ಮವಾದ, ಸ್ಥೂಲವಾದ ಯಾವ ಪದಾರ್ಥಗಳಿವೆಯೋ 
ಅವುಗಳಲ್ಲಿಸೂಕ್ಟ್ಮ ಸ್ಥೂಲರೂಪದಲ್ಲಿನಾನೇ ಸನ್ನಿಹಿತನಾಗಿದ್ದೇನೆ. 

ಕಿಂ ಚಿತ್ರಂ ಬಹುನೋಕ್ತೇನ ಸತ್ಯಮೇತದ್‌ ಬ್ರವೀಮಿ ತೇ । 

ಯದ್ಧೂತಂ ಯದ್ಭವಿಷ್ಯದ್ದಾ ತತರ್ವಮಹಮೇವ ತು NLA 


ಯುಧಿಷ್ಠಿರನೇ, ಹೆಚ್ಚೇನು ಹೇಳಲಿ? ಸತ್ಯವಾದ ಒಂದು ಮಾತಿನ ಮೂಲಕ 
ನಾನು ಯಾರು ಎಂಬುದನ್ನುನಿನಗೆ ತಿಳಿಸುತ್ತೇನೆ. ಹಿಂದೆ ಯಾವ ಜಗತ್ತು ಇತ್ತೋ, 
ಮುಂದೆ ಯಾವ ಜಗತ್ತು ಹುಟ್ಟುತ್ತದೋ, ಈಗ ಕಾಣುವ ಜಗತ್ತು ಯಾವುದಿದೆಯೋ 
ಅದೆಲ್ಲದಕ್ಕೂನಾನೇ ಮುಖ್ಯಕಾರಣನು. 

ಮಯಾ ಸ್ಫಷ್ಟಾನಿ ಭೂತಾನಿ ಮನ್ಮಯಾನಿ ಚ ಪಾಂಡವ ॥ 

ಮಾಮೇವ ನ ವಿಜಾನಂತಿ ಮಾಯಯಾ ಮೋಹಿತಾನಿ ಮೇ ॥೭೪॥ 

ಸಮಸ್ತ ಪ್ರಾಣಿಗಳು ನನ್ನಿಂದಲೇ ಜನ್ಮವನ್ನು ತಾಳಿವೆ. ಆದ್ದರಿಂದ ಎಲ್ಲ 
ಪ್ರಾಣಿಗಳಲ್ಲಿಯೂ ನಾನೇ ಅಂತರ್ಯಾಮಿಯಾಗಿದ್ದೇನೆ. ಆದರೆ ಅಜ್ಞಾನದಿಂದ ಈ 
ಜೀವರು ಅಂತರ್ಯಾಮಿಯಾದ ನನ್ನನ್ನು ಅರ್ಥೈಸಿಕೊಂಡಿರುವುದಿಲ್ಲ. 


-198- ಮಹಾಭಾರತ ಆಶ್ಚಮೇಧಿಕಪರ್ವ 


ಏವಂ ಸರ್ವಂ ಜಗದಿದಂ ಸದೇವಾಸುರಮಾನುಷಮ್‌ । 
ಮತ್ತಃ ಪ್ರಭವತೇ ರಾಜನ್‌ ಮಯ್ಯೇವ ಪ್ರವಿಲೀಯತೇ 11೭೫1 


ದೇವತೆಗಳು, ಅಸುರರು, ಮನುಷ್ಯರಿಂದ ಕೂಡಿರುವ ಈ ಸಮಗ್ರ ಜಗತ್ತು 
ನನ್ನಿಂದಲೇ ಹುಟ್ಟುತ್ತದೆ. ನನ್ನಲ್ಲೇ ಲಯ ಹೊಂದುತ್ತದೆ. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ವಮೇಧಿಕಪರ್ವಣಿ ಶ್ರೀಕೃಷ್ಣಸ್ಯ ಜಗದ್‌ ವ್ಯಾಪಕತ್ವಕಥನಂ ನಾಮ 
ಸಪ್ತನವತಿತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿತೊಂಬತ್ತೇಳನೆಯ ಅಧ್ಯಾಯ ಮುಗಿಯಿತು. 


LS SS 


ತೊಂಬತ್ತೆಂಟನೆಯ ಅಧ್ಯಾಯ 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ನಾಲ್ಕು ಆಶ್ರಮಗಳ ಧರ್ಮವನ್ನು 
ನಿರೂಪಿಸಿದುದು. 
ವೈಶಂಪಾಯನಃ 
ಏವಮಾತ್ಮೋದ್ಧವಂ ಸರ್ವಂ ಜಗದುದ್ದಿಶ್ಶ ಕೇಶವಃ । 
ಧರ್ಮಾನ್‌ ಧರ್ಮಾತ್ಮಜಸ್ಯೈವ ಪುಣ್ಯಾನಕಥಯತ್‌ ಪ್ರಭುಃ Holl 
ವೈಶಂಪಾಯನ- ಜನಮೇಜಯನೇ, ಕೇಶವನು ತನ್ನಿಂದ ಉತ್ಪನ್ನವಾದ ಸಮಗ್ರ 
ಜಗತ್ತನ್ನುಉದ್ದೇಶಿಸಿಕೊಂಡು, ಧರ್ಮಾತ್ಮಜನಾದ ಯುಧಿಷ್ಠಿರನನ್ನುನೆಪಮಾಡಿಕೊಂಡು 
ಶ್ರೇಷ್ಠವಾದ ಪುಣ್ಯಕರವಾದ ಧರ್ಮಗಳನ್ನು ಬೋಧಿಸಿದನು. 
ಶ್ರೀಭಗವಾನ್‌ 
ಶೃಣು ಪಾಂಡವ ತತ್ತೆ ರ್ಯಿನ ಪವಿತ್ರಂ ಪಾಪನಾಶನಮ್‌ ।ಟ 
ಕಥ್ಯಮಾನಂ ಮಯಾ ಪುಣ್ಯಂ ಧರ್ಮಶಾಸ್ತ್ರಪಲಂ ಮಹತ್‌ 11೨॥॥ 


ಶ್ರೀಭಗವಾನ್‌- ಪಾಂಡವನೇ, ನಾನು ಹೇಳುವ ಪವಿತ್ರವಾದ, ಪಾಪನಾಶಕವಾದ, 
ಪುಣ್ಯಪ್ರದವಾದ ಧರ್ಮಶಾಸ್ತ್ರಫಲವನ್ನುಕೇಳಿಸಿಕೊ. 


ಅನುಗೀತಾಪರ್ವ -199- 


ಯಃ ಶೃಣೋತಿ ಶುಚಿರ್ಭೂತ್ವಾ ಏಕಚಿತ್ತಸ್ತಪೋಯುತಃ | 
ಸ್ವರ್ಗಂ ಯಶಸ್ಯಮಾಯುಷ್ಯಂ ಧರ್ಮಂ ಜ್ಞೇಯಂ ಯುಧಿಷ್ಠಿರ ॥೩॥ 


ಶ್ರದ್ಧಧಾನಸ್ಯ ತಸ್ಕೇಹ ಯತ್‌ ಪಾಪಂ ಪೂರ್ವಸಂಚಿತಮ್‌ । 
ವಿನಶ್ಯತ್ಯಾಶು ತತರ್ವಂ ಮದ್ದ್ಗಕ್ತಸ್ಯ ವಿಶೇಷತಃ Yl 


ಯೋಗ್ಯನಾದ ಯಾವ ವ್ಯಕ್ತಿಯು ನಿರ್ಮಲವಾದ ಮನಸಿನಿಂದ ತಪೋನುಷ್ಠಾನ 
ನಿರತನಾಗಿ, ಶುಚಿಯಾಗಿ, ಸ್ವರ್ಗವನ್ನು ನೀಡುವ, ಕೀರ್ತಿಯನ್ನು ನೀಡುವ, 
ಆಯುಷ್ಯವನ್ನು ಅಭಿವೃದ್ಧಿಗೊಳಿಸುವ ಧರ್ಮವನ್ನು ಕೇಳುತ್ತಾನೋ ಅಂತಹ 
ಶ್ರದ್ಧಾಯುಕ್ತನಾಗಿ ಶ್ರವಣ ಮಾಡಿದ ವ್ಯಕ್ತಿಯ ಪೂರ್ವಸಂಚಿತವಾದ ಸಕಲ ಪಾಪಗಳೂ 
ನನ್ನಧರ್ಮೋಪದೇಶದಿಂದ ನಾಶ ಹೊಂದುತ್ತವೆ. ವಿಶೇಷವಾಗಿ ನನ್ನ ಭಕ್ತನಾದವನಿಗೆ 
ಸಮಸ್ತ ಪಾಪಗಳೂ ನಾಶ ಹೊಂದುತ್ತವೆ. 

ವೈಶಂಪಾಯನಃ 
ಏವಂ ಶ್ರುತ್ವಾ ವಚಃ ಪುಣ್ಯಂ ಸತ್ಯಂ ಕೇಶವಭಾಷಿತಮ್‌ । 
ಪ್ರಹೃಷ್ಠಮನಸೋ ಭೂತ್ವಾ ಚಿಂತಯಂತೋತದ್ದುತಂ ಪರಮ್‌ 11೫1! 


ವೈಶಂಪಾಯನ- ಜನಮೇಜಯನೇ, ಪರಮಪವಿತ್ರವಾದ, ಸತ್ಯವಾದ ಶ್ರೀಕೃಷ್ಣನ 
ಇಂತಹ ಮಾತುಗಳನ್ನು ಸಂತುಷ್ಠವಾದ ಮನಸ್ಸಿನಿಂದ ಆಲೋಚಿಸುತ್ತಿದ್ದರು. 


ದೇವಬ್ರಹ್ಮರ್ಹಯಃ ಸರ್ವೇ ಗಂಧರ್ವಾಪ್ಪರಸಸ್ತಥಾ । 


ಭೂತಯಕ್ಷಗ್ರಹಗಣಾ ಗುಹ್ಯಕಾ ಭುಜಗಾಸ್ಪಥಾ H&L 
ವಾಲಖಿಲ್ಯಾ ಮಹಾತ್ಮಾನೋ ಯೋಗಿನಸ್ತತ್ತ್ವದರ್ಶಿನಃ । 
ತಥಾ ಭಾಗವತಾಶ್ಚಾಪಿ ಪಂಚಕಾಲಮುಪಾಸಕಾಃ 11೭11 


ಕೌತೂಹಲಸಮಾವಿಷ್ಠಾಃ ಪ್ರಹೃಷ್ಟಾ ಪರಮರ್ಷಯಃ | 
ಶ್ರೋತುಕಾಮಾಃ ಪರಂ ಗುಹ್ಯಂ ವೈಷ್ಣವಂ ಧರ್ಮಶಾಸನಮ್‌  ॥೮॥ 
ಹೃದಿ ಕರ್ತುಂ ಚ ತದ್‌ ವಾಕ್ಯಂ ಪ್ರಣೇಮುಃ ಶಿರಸಾ ತದಾ 11೯1 


ದೇವತೆಗಳು, ಬ್ರಹ್ಟರ್ಷಿಗಳು, ಗಂಧರ್ವರು, ಅಪ್ಪರೆಯರು, ಭೂತ-ಯಕ್ಷ-ಗ್ರಹ 
ಗಣಗಳು, ಗುಹ್ಯಕರು, ಸರ್ಪಗಳು, ಮಹಾತ್ಮರಾದ ಜ್ಞಾನಿಗಳಾದ ವಾಲಖಿಲ್ಯರು, 


-200- ಮಹಾಭಾರತ ಆಶ್ಚಮೇಧಿಕಪರ್ವ 


ಯೋಗಿಗಳು, ತತ್ತ್ವದರ್ಶಿಗಳು, ಅದರಂತೆ ಭಗವಂತನನ್ನುಐದು ಕಾಲದಲ್ಲಿಉಪಾಸನೆ 
ಮಾಡುವ ಪರಮಭಾಗವತೋತ್ತಮರು, ಕುತೂಹಲದಿಂದ ತುಂಬಿರುವ, 
ಸಂತುಷ್ಠವಾದ ಇಂದ್ರಿಯಗಳಿಂದ ಮತ್ತು ಮನಸಿನಿಂದ ಕೂಡಿರುವ ಪರಮಶ್ರೇಷ್ಠವಾದ 
ಗುಹ್ಯವಾದ ವೈಷ್ಣವಧರ್ಮವನ್ನು ಕೇಳಲು, ಹೃದಯದಲ್ಲಿ ಅದನ್ನು ಧರಿಸಲು 
ಸರ್ವೋತ್ತಮನಾದ ಕೃಷ್ಣನನ್ನು ಶಿರಸಾ ನಮಸ್ಕರಿಸಿದರು. 


ತತಸ್ತಾನ್‌ ವಾಸುದೇವೇನ ದೃಷ್ಟಾನ್‌ ಸೌಮ್ಯೇನ ಚಕ್ಷುಷಾ । 

ವಿಮುಕ್ತಪಾಪಾನಾಲೋಕ್ಯ ಪ್ರಣಮ್ಯ ಶಿರಸಾ ಹರಿಮ್‌ 11೧೦॥ 

ಪಪ್ರಚ್ಛ ಕೇಶವಂ ಧರ್ಮಾನ್‌ ಧರ್ಮಪುತ್ರಃ ಪ್ರತಾಪವಾನ್‌ Teel] 

ಭಗವಂತನ ದಿವ್ಯದೃಷ್ಟಿಯು ಅವರೆಲ್ಲರ ಮೇಲೆ ಬೀಳಲು ಅವರೆಲ್ಲರೂ ತಮ್ಮ 
ಪಾಪಗಳಿಂದ ಮುಕ್ತರಾದರು. ಪ್ರತಾಪಶಾಲಿಯಾದ, ಧರ್ಮಪುತ್ರನಾದ ಯುಧಿಷ್ಠಿರನು 
ಕೃಷ್ಣನನ್ನು ತಲೆಬಾಗಿ ನಮಸ್ಕರಿಸಿ, ಕೇಶವನನ್ನು ವಿಷ್ಣುಧರ್ಮಗಳನ್ನು ಬೋಧಿಸೆಂದು 
ಕೇಳಿಕೊಂಡನು. 

ಯುಧಿಷಿರಃ 
ಕೀದೃಶೀ ಬ್ರಾಹ್ಮಣಸ್ಯಾಥ ಕೀದೃಶೀ ಕ್ಷತ್ರಿಯಸ್ಯ ವೈ । 
ವೈಶ್ಯಸ್ಯ ಕೀದೃಶೀ ದೇವ ಗತಿಃ ಶೂದ್ರ ್ರ 11೧೨॥॥ 


ಹೊ 
ಲಂ 
ಗ್ರಾ 
198 
೮೪ 
ಕಾ 


ಯುಧಿಷ್ಠಿರ- ಶ್ರೀಕೃಷ್ಣನೇ, ಬ್ರಾಹ್ಮಣನಿಗೆ ಪ್ರತ್ಯೇಕವಾದ ಮಾರ್ಗವು ಯಾವುದು? 
ಕೃತ್ರಿಯನಿಗೆ ಯಾವ ಮಾರ್ಗವು? ವೈಶ್ಯನಿಗೆ ಯಾವ ಮಾರ್ಗವು? ಶೂದ್ರನಿಗೆ ಯಾವ 
ಮಾರ್ಗವು? 


ಕಥಂ ವಧ್ಯೇತ ಪಾಪೇನ ಬ್ರಾಹ್ಮಣಸ್ತು ಯಮಾಲಯೇ । 

ಕ್ಷತ್ರಿಯೋ ವಾಠಥ ವೈಶ್ಯೋ ವಾ ಶೂದ್ರೋ ವಾ ಬಧ್ಯತೇ ಕಥಮ್‌ ॥ 

ಬ್ರಾಹ್ಮಣನು ಯಾವ ಪಾಪವನ್ನು ಮಾಡಿ ಯಮಪುರಿಯಲ್ಲಿ ಶಿಕ್ಚೆಗೆ 
ಗುರಿಯಾಗುತ್ತಾನೆ? ಕ್ಷತ್ರಿಯನಿಗೆ ನರಕವಾಗಲು ಯಾವ ಪಾಪವು ಕಾರಣ? ವೈಶ್ಯ- 
ಶೂದ್ರರಿಗೂ ನರಕಬಂಧನಕ್ಕೆ ಕಾರಣವಾದ ಪಾಪಗಳು ಯಾವುವು? 


ಅನುಗೀತಾಪರ್ವ -201- 


ಏತತ್‌ ಕಥಯ ದೇವೇಶ ಲೋಕನಾಥ ನಮೋಸ್ತು ತೇ HOV 
ಲೋಕನಾಥನೇ, ನಿನಗೆ ನಮಸ್ಕಾರ. ನನ್ನ ಈ ಪ್ರಶ್ನೆಗಳಿಗೆ ಉತ್ತರಿಸು. 
ವೈಶಂಪಾಯನಃ 

ಸ ಪೃಷ್ಟ ಕೇಶವೋತಪ್ಯೇವಂ ಧರ್ಮಪುತ್ರೇಣ ಧೀಮತಾ । 

ಉವಾಚ ಸಂಸಾರಗತಿಂ ಚಾತುರ್ವರ್ಣ್ಯಸ್ಯ ಕರ್ಮಜಾಮ್‌ 11೧೫! 

ವೈಶಂಪಾಯನ- ಧರ್ಮಪುತ್ರನಾದ, ಜ್ಞಾನಿಯಾದ ಯುಧಿಷ್ಠಿರನು ಕೇಶವನನ್ನು 
ಕುರಿತು ಹೀಗೆ ಪ್ರಶ್ನಿಸಲು, ಕರ್ಮದಿಂದ ಉತ್ಪನ್ನವಾಗುವ ಚಾತುರ್ವರ್ಣ ಗತಿಯನ್ನು, 
ಸಂಸಾರದ ಗತಿಯನ್ನು ಶ್ರೀಕೃಷ್ಣನು ಹೇಳಿದನು. 

ಶ್ರೀಭಗವಾನ್‌ 

ಶೃಣು ವರ್ಣಕ್ರಮೇಣೈವ ಧರ್ಮಂ ಧರ್ಮಬೃತಾಂ ವರ । 

ನಾಸ್ತಿ ಕಿಂಚಿನ್ನರಶ್ರೇಷ್ಠ ಬ್ರಾಹ್ಮಣಸ್ಯ ತು ದುಷ್ಕತಮ್‌ 11೧೬॥ 

ಶ್ರೀಭಗವಾನ್‌- ಧರ್ಮಧರಿಸಿದವರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನೇ, ಬ್ರಾಹ್ಮಣಾದಿ 
ವರ್ಣಕ್ರಮದಿಂದಲೇ ಅವರ ಧರ್ಮಗಳನ್ನು ಹೇಳುತ್ತೇನೆ, ಕೇಳಿಸಿಕೊ. ಬ್ರಾಹ್ಮಣನಿಗೆ 
ದುಷ್ಕರವಾದುದು ಯಾವುದೂ ಇಲ್ಲ. 

ಶಿಖಾಯಜ್ಞೋಪವೀತೀ ಸ್ಯಾತ್‌ ಸಂಧ್ಯಾಂ ಯೇ ಚಾಪ್ರ್ಯಪಾಸತೇ । 

ಯೈಶ್ಚ ಪೂರ್ಣಾಹುತಿ: ಪ್ರಾಪ್ತಾ ವಿಧಿವಜ್ಜುಹತೇ ಚ ಯೇ 10೭1 

ಯಾವ ಬ್ರಾಹ್ಮಣನು ಶಿಖಾ- ಯಜ್ಞೋಪವೀತಗಳನ್ನು ಧರಿಸಿಕೊಂಡು 
ಸಂಧ್ಯೋಪಾಸನೆಯನ್ನು ಮಾಡುತ್ತಾನೋ, ಅಗ್ನಿಯಲ್ಲಿ ಪೂರ್ಣಾಹುತಿಗಳನ್ನು 
ನೀಡುತ್ತಾನೋ, ವಿಧಿವತ್ತಾಗಿ ಅಗ್ನಿಹೋತ್ರಗಳನ್ನು ಮಾಡುತ್ತಾನೋ; 

ವೈಶ್ವದೇವಂ ಚ ಯೇ ಕುರ್ಯುಃ ಪೂಜಯಂತ್ಯತಿಥೀಂಶ್ಚಯೇ । 

ನಿತ್ಯಂ ಸ್ವಾಧ್ಯಾಯಶೀಲಾಶ್ಚ ಜಪಯಜ್ಞಪರಾಸ್ತಥಾ esi 

ವೈಶ್ವದೇವ, ಬಲಿಹರಣಗಳನ್ನು ಮಾಡುತ್ತಾನೋ, ಅತಿಥಿಗಳನ್ನುಸತ್ಕರಿಸುತ್ತಾನೋ, 
ನಿತ್ಯವೂ ಸ್ವಾಧ್ಯಾಯಶೀಲನಾಗಿರುತ್ತಾನೋ, ಜಪ-ಯಜ್ಞಗಳಲ್ಲಿಆಸಕ್ತನಾಗಿರುತ್ತಾನೋ; 


-202- ಮಹಾಭಾರತ ಆಶ್ಚಮೇಧಿಕಪರ್ವ 


ಸಾಯಂಪ್ರಾತರ್ಹುತಾಶಾಶ್ಚ ಶೂದ್ರಭೋಜನವರ್ಜಿತಾಃ । 
ಡಂಭಾನೃತವಿನಿರ್ಮುಕ್ತಾಃ ಸ್ವದಾರನಿರತಾಃ ಸದಾ 11೧೯॥ 


ಪ್ರಾತಃ-ಸಾಯಂಕಾಲಗಳಲ್ಲಿ ಹೋಮ ಮಾಡಿದ ನಂತರವೇ ಊಟ 
ಮಾಡುತ್ತಾನೋ, ಶೂದ್ರಾನ್ನವನ್ನು ತಿನ್ನುವುದಿಲ್ಲವೋ, ಡಂಭ, ಸುಳ್ಳುಗಳಿಂದ 
ದೂರನಾಗಿರುತ್ತಾನೋ, ತನ್ನಪತ್ನಿಯಲ್ಲೇ ಆಸಕ್ತನಾಗಿರುತ್ತಾನೋ; 


ಪಂಚಯಜ್ಞಪರಾಶ್ಚೆವ ಯೇರಗಿಹೋತ್ರಮುಪಾಸತೇ 11೨೦॥॥ 
ಇ a 


ಪಂಚಮಹಾಯಜ್ಞಗಳನ್ನು ಮಾಡುತ್ತಿರುತ್ತಾನೋ, ಅಗ್ನಿಹೋತ್ರಗಳನ್ನು 
ಮಾಡುತ್ತಿರುತ್ತಾನೋ; 


ದಹಂತಿ ದುಷ್ಕತಂ ಯೇಷಾಂ ಹೂಯಮಾನಾಸ್ತಯೋತಗ್ಗಯಃ I 
ನಷ್ಠದುಷೃತಕರ್ಮಾಣೋ ಬ್ರಹ್ಮಲೋಕಂ ವ್ರಜಂತಿ ತೇ 11೨೧॥॥ 


ಅಂತಹ ವ್ಯಕ್ತಿಯ ಪಾಪಗಳನ್ನು ಅವನು ಉಪಾಸನೆ ಮಾಡುವ ಮೂರು ಅಗ್ನಿಗಳೇ 
ನಾಶಮಾಡುತ್ತವೆ. ಹೀಗೆ ಅವರ ಸತ್ಯರ್ಮದ ಫಲವಾಗಿ ಬ್ರಹ್ಮಲೋಕವನ್ನು 
ಹೊಂದುತ್ತಾರೆ. 


ಬ್ರಹ್ಮಲೋಕೇ ತತಃ ಕಾಮಂ ಗಂಧರ್ವೈರ್ಬ್ರಹ್ಮಗಾಯನೈಃ । 

ಉಪಗೀಯಮಾನಾಃ ಪ್ರಯತ್ಛೈಃ ಪೂಜ್ಯಮಾನಾಃ ಸ್ವಯಂಭುವಾ ॥೨೨॥ 

ಅವರು ಬ್ರಹ್ಮಲೋಕದಲ್ಲಿ ಗಂಧರ್ವರಿಂದ, ಬ್ರಹ್ಮರ ಗಾಯನದಿಂದ 
ಚತುರ್ಮುಖಬ್ರಹ್ಮದೇವರಿಂದಲೂ ಸತ್ಕರಿಸಲ್ಪಟ್ಟವರಾಗಿ, ವಿಶೇಷವಾಗಿ 


ಜಿತೇಂದ್ರಿಯನರಾಗಿ ಭಗವಂತನನ್ನು ಸ್ತುತಿಸುತ್ತಾ, ಮನಸ್ಸಿನ ಕಾಮನೆಗಳನ್ನು 
ಪೂರ್ಣಗೊಳಿಸಿಕೊಳ್ಳುತ್ತಾರೆ. 


ಬ್ರಹ್ಮಲೋಕೇ ಪ್ರಮೋದಂತೇ ಯಾವದಾಭೂತಸಂಪವಮ್‌ 2೩1 


ಪ್ರಲಯ ಮುಗಿಯುವ ತನಕವೂ ಸತ್ಕರ್ಮಗಳ ಫಲವಾಗಿ ಬ್ರಹ್ಮಲೋಕದಲ್ಲಿ 
ಸಂತೋಷವನ್ನು ಹೊಂದುತ್ತಾರೆ. 


ಅನುಗೀತಾಪರ್ವ -203- 


ಕ್ಷತ್ರಿಯೋಪಪಿ ಸ್ಥಿತೋ ರಾಜ್ಯೇ ಸ್ವಧರ್ಮಂ ಪರಿಪಾಲಯನ್‌ । 
ಸಮ್ಯಕ್‌ ಪ್ರಜಾಃ ಪಾಲಯಿತ್ವಾ ಸ್ಥಧರ್ಮನಿರತಃ ಸದಾ 11೨೪॥ 


ಯಜ್ಞದಾನರತೋ ಧೀರಃ ಸದಾರನಿರತಃ ಶುಚಿಃ । 
ಶಾಸ್ತ್ರಾಮಕಾರೀ ತತ್ತ್ವಜ್ಯಃ ಪ್ರಜಾಕಾರ್ಯಪರಾಯಣಃ 11೨೫॥॥ 


ಕೃತ್ರಿಯನು ರಾಜ್ಯಸಿಂಹಾಸನದಲ್ಲಿ ಕುಳಿತು ಸ್ವಧರ್ಮನಿಷ್ಠನಾಗಿ ಪ್ರಜೆಗಳನ್ನು 
ರಕ್ಷಿಸುತ್ತಾ, ಯಜ್ಞ-ದಾನಗಳಲ್ಲಿ ಆಸಕ್ತನಾಗಿ, ತನ್ನಪತ್ನಿಯಲ್ಲಿಯೇ ನಿರತನಾಗಿ, ಶಾಸ್ತ್ರಕ್ಕೆ 
ಅನುಗುಣವಾಗಿ ಸತ್ಕರ್ಮಗಳನ್ನು ಆಚರಿಸುತ್ತಾ, ಪ್ರಜೆಗಳನ್ನು ರಕ್ಷಿಸುತ್ತಾ, 
ಭಗವತತ್ತ್ಯಗಳನ್ನು ತಿಳಿದುಕೊಳ್ಳುತ್ತಾ; 


ವಿಪ್ರೇಭ್ಯಃ ಕಾಮದೋ ನಿತ್ಯಂ ಭೃತ್ಯಾನಾಂ ಭರಣೇ ರತಃ । 

ಸತ್ಯಸಂಧಃ ಶುಚಿರ್ನಿತ್ಯಂ ಲೋಭಡಂಭವಿವರ್ಜಿತಃ 11೨೬॥॥ 

ಕ್ಷತ್ರಿಯೋತಪ್ಪತ್ತಮಾಂ ಯಾತಿ ಗತಿಂ ದೇವನಿಷೇವಿತಾಮ್‌ 11೨೭।॥ 

ಪ್ರತಿದಿನವೂ ಬ್ರಾಹ್ಮಣರಿಗೆ ಬಯಸಿದ್ದನ್ನು ನೀಡುತ್ತಾ, ಸೇವಕರನ್ನು ಚೆನ್ನಾಗಿ 
ರಕ್ಷಿಸುತ್ತಾ, ಸತ್ಯಸಂಧನಾಗಿ, ಶುಚಿಯಾಗಿ, ಲೋಭ-ಡಂಭಗಳಿಂದ ದೂರನಾಗಿ, 
ನಿತ್ಯವೂ ಧರ್ಮಶೀಲನಾಗಿರಲು ದೇವತೆಗಳಿಂದ ಸೇವಿಸಲ್ಪಡುವ ಉತ್ತಮವಾದ 
ಗತಿಯನ್ನೇ ಕೃತ್ರಿಯನು ಹೊಂದುತ್ತಾನೆ. 

ತತ್ರ ದಿವ್ಯಾಪರೋಭಿಸ್ತು ಗಂಧರ್ವೈೈಶ್ಚ ಪ್ರಯತ್ನತಃ । 

ಸೇವ್ಯಮಾನೋ ಮಹಾತೇಜಾಃ ಕ್ರೀಡತೇ ಶಕ್ರಪೂಜಿತಃ 11೨೮॥॥ 

ಆ ಸ್ವರ್ಗದಲ್ಲಿಯಾದರೂ ಶೋಭಿಸುವ ಅಪ್ಪರೆಯರಿಂದ, ಗಂಧರ್ವರಿಂದ 
ವಿಶೇಷವಾಗಿ ಸೇವ್ಯಮಾನನಾಗಿ, ಇಂದ್ರನಿಂದಲೂ ಸಮ್ಮಾನಿತನಾಗಿ, 
ಮಹಾತೇಜಸ್ವಿಯಾಗಿ ಸಂತೋಷದಿಂದ ಕ್ರೀಡಿಸುತ್ತಾನೆ. 


ಚತುರ್ಯುಗಾನಿ ವೈ ತ್ರಿಂಶತ್‌ ಕ್ರೀಡಿತ್ತಾ ದಿವಿ ದೇವವತ್‌ । 
ಇಹ ಮಾನುಷ್ಯಲೋಕೇ ತು ಚತುರ್ವೇದೀ ದ್ವಿಜೋ ಭವೇತ್‌ 11೨೯॥। 


-204- ಮಹಾಭಾರತ ಆಶ್ಚಮೇಧಿಕಪರ್ವ 


ಮೂವತ್ತು ಚತುರ್ಯುಗಗಳನ್ನು ದೇವಲೋಕದಲ್ಲಿ ಸುಖವಾಗಿ ಕಳೆದು, 
ದೇವನಂತೆಯೇ ಮನುಷ್ಯಲೋಕದಲ್ಲಿನಾಲ್ಕುವೇದಗಳನ್ನು ಅರಿಯುವ ಬ್ರಾಹ್ಮಣನಾಗಿ 
ಹುಟ್ಟುತ್ತಾನೆ. | 


ಕೃಷಿಗೋಪಾಲನಿರತಃ ಸಧರ್ಮಾನ್ನೇಷಣೇ ರತಃ । 

ದಾನಧರ್ಮೇಅಪಿ ನಿರತೋ ವಿಪ್ರಶುಶ್ರೂಷಕಸ್ತಥಾ HAO 

ಕೃಷಿ ಗೋವುಗಳ ರಕ್ಷಣೆಯಲ್ಲಿನಿರತನಾದ, ತನ್ನ ಧರ್ಮದಲ್ಲಿಆಸಕ್ಷನಾಗಿರುವ, 
ದಾನ-ಧರ್ಮಗಳಲ್ಲಿನಿರತನಾಗಿರುವ, ಬ್ರಾಹ್ಮಣರ ಸೇವೆಯಲ್ಲಿ ಆಸಕ್ಷನಾಗಿರುವ; 

ಸತ್ಯಸಂಧಃ ಶುಚಿರ್ನಿತ್ಯಂ ಲೋಭಡಂಭವಿವರ್ಜಿತಃ । 

ಯಜುಃ ಸ್ವದಾರನಿರತೋ ಹಿಂಸಾದ್ರೋಹವಿವರ್ಜಿತಃ 11೩೧॥॥ 

ಸತ್ಯಸಂಧನಾದ, ನಿತ್ಯವೂ ಶುಚಿಯಾದ, ಲೋಭ-ಡಂಭಗಳಿಂದ ದೂರನಾದ, 
ನೇರವಾಗಿ ವರ್ತಿಸುವ ಸ್ವಭಾವವುಳ್ಳ, ತನ್ನಪತ್ನಿಯಲ್ಲೇ ನಿರತನಾದ, ಹಿಂಸಾ-ದ್ರೋಹ- 
ಗಳಿಂದ ದೂರನಾದ; 

ವಣಿಗ್ಫರ್ಮಾನಮುಂಚನ್‌ ವೈ ದೇವಬ್ರಾಹ್ಮಣಪೂಜಕಃ । 

ವಣಿಕ್‌ ಚ ಸ್ವರ್ಗಮಾಪ್ಲೋತಿ ಪೂಜ್ಯಮಾನೋತಪರೋಗಣೈೆಃ:  ॥೩೨॥ 

ವಾಣಿಜ್ಯಧರ್ಮಗಳನ್ನು ಬಿಡದಿರುವ, ದೇವ-ಬ್ರಾಹ್ಮಣ ಪೂಜಕನಾದ ವೈಶ್ಯನು 
ಅಪ್ಲ್ಸರೋಗಣದಿಂದ ಸೇವಿತವಾದ ಸ್ವರ್ಗವನ್ನು ಹೊಂದುತ್ತಾನೆ. 


ಚತುರ್ಯುಗಾನಿ ವೈ ತ್ರಿಂಶತ್‌ ಕ್ರೀಡಿತ್ವಾ ದಶ ಪಂಚ ಚ । 
ಇಹ ಮಾನುಷ್ಯಕೇ ಲೋಕೇ ರಾಜಾ ಭವತಿ ವೀರ್ಯವಾನ್‌ 11೩೩11 


ನಲವತ್ತೈದು ಚತುರ್ಯುಗಗಳ ಕಾಲ ಸ್ಪರ್ಗದಲ್ಲಿ ಸುಖವನ್ನು ಅನುಭವಿಸಿ, 
ಮನುಷ್ಯಲೋಕದಲ್ಲಿವೀರ್ಯವಂತನಾದ ಕ್ಷತ್ರಿಯನಾಗಿ ಜನ್ಮವನ್ನು ತಾಳುತ್ತಾನೆ. 


ತ್ರಯಾಣಾಮಪಿ ವರ್ಣಾನಾಂ ಶುಶ್ರೂಹಾನಿರತಃ ಸದಾ । 

ವಿಶೇಷೇಣೈವ ವಿಪ್ರಾಣಾಂ ದಾಸವದ್ಯಸ್ತು ತಿಷ್ಠತಿ TERT 
ಅಯಾಚಿತಪ್ರದಾತಾ ಚ ಸತ್ಯಶೌಚಸಮನಿತಃ । 

ಗುರುದೇವಾರ್ಚನರತಃ ಪರದಾರವಿವರ್ಜಿತಃ 11೩೫1 


ಅನುಗೀತಾಪರ್ವ -205- 


ಮೂರು ವರ್ಣದವರನ್ನುವಿಶೇಷವಾಗಿ ಸೇವಿಸುತ್ತಾ, ಅದರಲ್ಲಿಯೂ ಬ್ರಾಹ್ಮಣರಿಗೆ 
ದಾಸನಂತೆ ಇರುವಂತಹ, ಯಾರಲ್ಲಿಯೂ ಬೇಡದೆ ದಾನ ಮಾಡುವ 
ಸ್ವಭಾವದವನಾದ, ಸತ್ಯ-ಶೌಚದಲ್ಲಿನಿರತನಾದ, ಗುರು-ದೇವತೆಗಳ ಅರ್ಚನೆಯಲ್ಲಿ 
ಆಸಕ್ತನಾದ, ಮತ್ತೊಬ್ಬರ ಪತ್ನಿಯಲ್ಲಿ ಆಸಕ್ತಿಯನ್ನು ಹೊಂದದ; 

ಪರಪೀಡಾಮಕೃತ್ತೈವ ಭೃತ್ಯವರ್ಗಂ ಬಿಭರ್ತಿ ಯಃ । 

ಶೂದ್ರೋಠಪಿ ಸ್ಪರ್ಗಮಾಪ್ನೋತಿ ಜೀವಾನಾಮಭಯಪ್ರದಃ WALI 

ಮತ್ತೊಬ್ಬರನ್ನು ಪೀಡಿಸದೆಯೇ ಹೆಂಡತಿ-ಮಕ್ಕಳನ್ನು ರಕ್ಷಿಸುವ ಯಾವ 
ಶೂದ್ರನಿದ್ದಾನೋ ಅವನು ಸಮಸ್ತ ಜೀವರಿಗೆ ಅಭಯವನ್ನುಂಟು ಮಾಡಿದ ಫಲದಿಂದ 
ಸ್ವರ್ಗಲೋಕವನ್ನುಹೊಂದುತ್ತಾನೆ. 


ಸ ಸ್ವರ್ಗಲೋಕೇ ಕ್ರೀಡಿತ್ವಾ ವರ್ಷಕೋಟಿಂ ಮಹಾತಪಾಃ । 
ಇಹ ಮಾನುಷ್ಯಕೇ ಲೋಕೇ ವೈಶ್ಯೋ ಧನಪತಿರ್ಭವೇತ್‌ TENT 


ಕೋಟಿವರ್ಷಗಳ ಕಾಲ ಸತ್ತರ್ಮಶೀಲನಾದ ಶೂದ್ರನು ಸರ್ಗಲೋಕದಲ್ಲಿವಿಹರಿಸಿ 
ಪುನಃ ಮನುಷ್ಯಲೋಕದಲ್ಲಿಧನಿಕನಾದ ವೈಶ್ಯಜನ್ನವನ್ನು ಹೊಂದುತ್ತಾನೆ. 

ಏವಂ ಧರ್ಮಾತ್‌ ಪರಂ ನಾಸ್ತಿ ಮಹತ್‌ ಸಂಸಾರಮೋಕ್ಷಣಮ್‌ । 

ನ ಚ ಧರ್ಮಾತ್‌ ಪರಂ ಕಿಂಚಿತ್‌ ಪಾಪಕರ್ಮವ್ಯಪೋಹನಮ್‌ ॥ 


ಈ ರೀತಿಯಾಗಿ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿಸುವ 
ಧರ್ಮಾಚರಣೆಗಿಂತ ಶ್ರೇಷ್ಠವಾದ, ಮಹತ್ನಪೂರ್ಣವಾದ ಕಾರ್ಯವು ಬೇರೆ 
ಯಾವುದೂ ಇರುವುದಿಲ್ಲ. ಪಾಪಕರ್ಮಗಳನ್ನು ದಾಟಲು ಸಧರ್ಮಾಚರಣೆಯೇ 
ಶ್ರೇಷ್ಠವಾದ ಉಪಾಯವೆನಿಸಿದೆ. ಇದನ್ನು ಬಿಟ್ಟು ಯಾವುದೇ ಉಪಾಯಗಳು 
ಇರುವುದಿಲ್ಲ. 
ತಸ್ಮಾದ್‌ ಧರ್ಮಃ ಸದಾ ಕಾರ್ಯೋ ಮಾನುಷ್ಯಂ ಪ್ರಾಪ್ಯ ದುಲರ್ಭಮ್‌ । 

ನ ಹಿ ಧರ್ಮಾನುರಕ್ತಾನಾಂ ಲೋಕೇ ಕಿಂಚನ ದುರ್ಲಭಮ್‌ 11೩೯ 


ಆದ್ದರಿಂದ ದುರ್ಲಭವಾದ ಮನುಷ್ಯಜನ್ಮವನ್ನು ಹೊಂದಿದ ಪ್ರತಿಯೊಬ್ಬರೂ 
ಅವರವರಿಗೆ ವಿಹಿತವಾದ ಧರ್ಮಾನುಷ್ಠಾನಗಳನ್ನು ಮಾಡಬೇಕು. ಧರ್ಮದಲ್ಲಿ 


-206- ಮಹಾಭಾರತ ಆಶ್ಚಮೇಧಿಕಪರ್ವ 


ಅನುರಕ್ತರಾದ ಪುರುಷರಿಗೆ ಲೋಕದಲ್ಲಿ ಲಭಿಸದೆ ಇರುವ ಪದಾರ್ಥಗಳೇ 
ಇರುವುದಿಲ್ಲ. 


ಸ್ವಯಂಭುವಿಹಿತೋ ಧರ್ಮೋ ಯೋ ಯಸ್ಯೇಹ ನರೇಶ್ವರ । 
ಸ ತೇನ ಕ್ಷಪಯೇತ್‌ ಪಾಪಂ ಸಮ್ಯಗಾಚರಿತೇನ ಚ 11೪೦॥॥ 


ನರೇಶ್ರರನೇ, ಚತುರ್ಮುಖಬ್ರಹ್ಮದೇವರು ಯಾವ ಯಾವ ಜಾತಿಯವರಿಗೆ 
ಯಾವ ಯಾವ ಧರ್ಮಗಳನ್ನು ವಿಧಾನ ಮಾಡಿದ್ದಾರೋ, ಆಯಾ ಧರ್ಮಗಳನ್ನು 
ಆಚರಿಸುತ್ತಾ, ಶ್ರದ್ಧಾಪೂರ್ವಕವಾದ ಆಚರಣೆಗಳಿಂದಲೇ ಪಾಪವನ್ನು 
ಕಳೆದುಕೊಳ್ಳಬೇಕು. 


ಸಹಜಂ ಯದ್ದದೇತ್‌ ಕರ್ಮ ನ ತತ್‌ ತ್ಯಾಜ್ಯಂ ಹಿ ಕೇನಚಿತ್‌ । 
ಸ ಏವ ತಸ್ಯ ಧರ್ಮೋ ಹಿ ತೇನ ಸಿದ್ದಿಂ ಸ ಗಚ್ಛತಿ 11೪೧॥ 


ಭಗವಂತನು ಜನ್ಮದಿಂದಲೇ ಯಾವ ಧರ್ಮವನ್ನುನೀಡಿದ್ದಾನೋ ಅಂತಹ ಜನ್ಮಕ್ಕೆ 
ಅನುಗುಣವಾದ ಧರ್ಮ-ಕರ್ಮಗಳನ್ನುಎಂದಿಗೂ ಯಾರು ಬಿಡಬಾರದು. ಇದೇ 
ಅವನ ಧರ್ಮವಾಗಿದೆ, ಇದೇ ಅವನ ಸಿದ್ಧಿಗೆ ಹೇತುವಾಗಿದೆ. ಹೀಗೆ ವರ್ತಿಸಿದಲ್ಲಿ 
ಸಿದ್ಧಿಯನ್ನು ಹೊಂದುತ್ತಾನೆ. 


ನಿರ್ಗುಣೋತಪಿ ಸ್ವಧರ್ಮಸ್ತು ಪಾಪಕರ್ಮ ವ್ಯಪೋಹತಿ । 
ಏವಮೇವ ತು ಧರ್ಮೋ್ಪಪಿ ಕ್ಷೀಯತೇ ಪಾಪವರ್ಧನಾತ್‌ ॥೪೨॥ 


ಸ್ವಧರ್ಮನಿರತನಾದ ವ್ಯಕ್ತಿಯಲ್ಲಿ ಗುಣಗಳು ಕಡಿಮೆಯಿದ್ದರೂ ಆ 
ಸಧರ್ಮಾಚರಣೆಯ ಪುಣ್ಯವು ಅವನ ಪಾಪಗಳನ್ನು ಕಳೆಯುತ್ತದೆ. ಇದರಂತೆ 
ಪಾಪಕರ್ಮಗಳನ್ನು ಚೆನ್ನಾಗಿ ಮಾಡುವುದರಿಂದ ಧರ್ಮವು ಕ್ಷೀಣಿಸುತ್ತದೆ. 

ಯುಧಿಷ್ಠಿರಃ 

ಭಗವನ್‌ ದೇವದೇವೇಶ ಶ್ರೋತುಂ ಕೌತೂಹಲಂ ಹಿ ಮೇ । 

ಶುಭಸ್ಯಾಪ್ಯಶುಭಸ್ಯಾಪಿ ಕ್ಷಯವೃದ್ದೀ ಯಥಾಕ್ರಮಮ್‌ IAI 

ಯುಧಿಷ್ಠಿರ- ದೇವದೇವೇಶನೇ, ಷಡ್ಲುಣೈಶ್ಚರ್ಯಸಂಪನ್ನನೇ, ಶುಭಕರ್ಮಗಳಿಗೆ 
ಅಶುಭಕರ್ಮಗಳಿಗೆ ಸಿಗುವ ವೃದ್ಧಿ -ಕ್ಷಯಗಳನ್ನು ಯಥಾಕ್ರಮದಲ್ಲಿಉಪದೇಶಿಸು. 
ಈ ವಿಷಯದಲ್ಲಿನನಗೆ ಅತಿಯಾದ ಕುತೂಹಲವಿದೆ. 


ಅನುಗೀತಾಪರ್ವ -207- 


ಶ್ರೀಭಗವಾನ್‌ 
ಶೃಣು ಪಾಂಡವ ತತ್ಸರ್ವಂ ಧರ್ಮಸೂಕ್ಷ್ಮಂ ಸನಾತನಮ್‌ । 
ದುರ್ವಿಜ್ಜೇಯತಮಂ ನಿತ್ಯಂ ಮಮ ಭಕ್ಕೈರ್ಮಹಾತ್ಮಭಿಃ 11೪೪॥ 
ಶ್ರೀಭಗವಾನ್‌- ಪಾಂಡವನೇ, ಸನಾತನವಾದ ಸಮಗ್ರ ಧರ್ಮಸೂಕ್ಷ್ಮಃ ವನ್ನು 
ಕೇಳಿಸಿಕೊ. ಮಹಾತ್ಮರಾದ ನನ್ನ ಭಕ್ತರಿಗೂ ನಾನು ನಿನಗೆ ಮಾಡುವ ಈ ಉಪದೇಶವು 
ಅತ್ಯಂತ ದುರ್ಲಭವಾದುದು ಎಂದು ತಿಳಿ. 


ಯಥೈವ ಶೀತಮುದಕಮುಪ್ಟೇನ ಬಹುನಾ ವೃತಮ್‌ । 
ಭವೇತ್ತು ತತ್ಮ್ವಣಾದುಷ್ಠಂ ಶೀತತ್ಸಂ ಚ ವಿನಶ್ಯತಿ YH 


ಯಥೋಷ್ಠಂ ವಾ ಭವೇದಲ್ಲಂ ಶೀತೇನ ಬಹುನಾ ವೃತಮ್‌ । 
ಶೀತಲಂ ತದ್‌ ಭವೇತ್‌ ಸರ್ವಮುಷ್ನತ್ತಂ ಚ ವಿನಶ್ಯತಿ 11೪೬॥। 


ಏವಂ ತು ಯದ್ಧವೇದ್‌ ಭೂರಿ ಸುಕೃತಂ ವಾ:ಥ ದುಷ್ಕತಮ್‌ | 

ತದಲ್ಲಂ ಕ್ಷಪಯೇಚ್ಛೀಘ್ರಂ ನಾತ್ರ ಕಾರ್ಯಾ ವಿಚಾರಣಾ N92 

ಯಾವ ರೀತಿಯಾಗಿ ತಣ್ಣಗಿರುವ ನೀರು ಅತಿಯಾದ ಬಿಸಿನೀರಿನಿಂದ ಮೇಲನ 
ಹೊಂದಿದಾಗ ತತ್‌ಕ್ಷಣದಲ್ಲಿಯೇ ಆ ತಣ್ಣೀರು ಬಿಸಿಯಾಗುತ್ತದೋ, ಅದರಲ್ಲಿರುವ 
ಶೈತ್ಯವು ನಾಶ ಹೊಂದುತ್ತದೋ ಅಥವಾ ತುಂಬಾ ತಣ್ಣಗಿರುವ ನೀರಿಗೆ ಸಲ್ಪ ಬಿಸಿನೀರಿನ 
ಮೇಲನವನ್ನು ಮಾಡಿದಾಗ ಬಿಸಿಯಾದ ನೀರು ತಣ್ಣಗಾಗುತ್ತದೋ, ತನ್ನಲ್ಲಿರುವ 
ಉಷ್ಣತ್ಪವನ್ನು ಕಳೆದುಕೊಳ್ಳುತ್ತದೋ, ಇದೇ ರೀತಿಯಾಗಿ ಪುಣ್ಯಕರ್ಮವನ್ನಾಗಲಿ, 
ಪಾಪಕರ್ಮವನ್ನಾಗಲಿ ಅಲ್ಪಪ್ರಮಾಣದಲ್ಲಿ ಆಚರಿಸಿದಾಗ ಅದು ನಾಶವನ್ನೇ 
ಹೊಂದುತ್ತದೆ. ಅತಿಯಾದ ಪಾಪಕರ್ಮವನ್ನು ಮಾಡಿ ಸಲ್ಪ ಪುಣ್ಯಕರ್ಮವನ್ನು 
ಮಾಡಿದರೂ ಅವನು ಪಾಪಕರ್ಮಿ ಎಂದೇ ಕರೆಸಿಕೊಳ್ಳುತ್ತಾನೆ. ಅತಿಯಾದ 
ಪುಣ್ಯಕರ್ಮವನ್ನು ಮಾಡಿ ಸ್ವಲ್ಪ ಪಾಪಕರ್ಮವನ್ನು ಮಾಡಿದರೂ ಅವನು ಪುಣ್ಯಕರ್ಮಿ 
ಎಂದೇ ಕರೆಸಿಕೊಳ್ಳುತ್ತಾನೆ. ಇದರಲ್ಲಿವಿಚಾರ ಮಾಡುವ ಅಂಶವು ಇರುವುದಿಲ್ಲ. 


ಸಮತ್ಹೇ ಸತಿ ರಾಜೇಂದ್ರ ತಯೋಃ ಸುಕೃತಪಾಪಯೋಃ । 
ಗೂಹಿತಸ್ಯ ಭವೇದ್‌ ವೃದ್ಧಿ ಕೀರ್ತಿತಸ್ಯ ಭವೇತ್‌ ಕ್ಷಯಃ 11೪೮॥ 


ಸುಕೃತ-ದುಷ್ಠತಗಳು ಎರಡೂ ಸಮವಾಗಿರುವುದಾದರೆ ತಾನು ಮಾಡಿದ 
ಸುಕೃತವನ್ನಾಗಲಿ, ದುಷ್ಠತವನ್ನಾಗಲಿ ಮನುಷ್ಯನು ಹೇಳಿಕೊಂಡರೆ ಅದು ಕ್ಷೀಣಿಸುತ್ತದೆ. 


-206- ಮಹಾಭಾರತ ಆಶಮೇಧಿಕಪರ್ವ 


ಅನುರಕ್ಷರಾದ ಪುರುಷರಿಗೆ ಲೋಕದಲ್ಲಿ ಲಭಿಸದೆ ಇರುವ ಪದಾರ್ಥಗಳೇ 
ಇರುವುದಿಲ್ಲ. 


ಸ್ವಯಂಭುವಿಹಿತೋ ಧರ್ಮೋ ಯೋ ಯಸ್ಯೇಹ ನರೇಶ್ವರ I 
ಸ ತೇನ ಕ್ಷಪಯೇತ್‌ ಪಾಪಂ ಸಮ್ಯಗಾಚರಿತೇನ ಚ 1೪೦॥| 


ನರೇಶ್ವರನೇ, ಚತುರ್ಮುಖಬ್ರಹ್ಮದೇವರು ಯಾವ ಯಾವ ಜಾತಿಯವರಿಗೆ 
ಯಾವ ಯಾವ ಧರ್ಮಗಳನ್ನು ವಿಧಾನ ಮಾಡಿದ್ದಾರೋ, ಆಯಾ ಧರ್ಮಗಳನ್ನು 
ಆಚರಿಸುತ್ತಾ, ಶ್ರದ್ಧಾಪೂರ್ವಕವಾದ ಆಚರಣೆಗಳಿಂದಲೇ ಪಾಪವನ್ನು 
ಕಳೆದುಕೊಳ್ಳಬೇಕು. 


ಸಹಜಂ ಯದ್ದದೇತ್‌ ಕರ್ಮ ನ ತತ್‌ ತ್ಯಾಜ್ಯಂ ಹಿ ಕೇನಚಿತ್‌ । 
ಸ ಏವ ತಸ್ಯ ಧರ್ಮೋ ಹಿತೇನ ಸಿದ್ದಿಂಸ ಗಚ್ಛತಿ IYO 


ಭಗವಂತನು ಜನ್ಮದಿಂದಲೇ ಯಾವ ಧರ್ಮವನ್ನು ನೀಡಿದ್ದಾನೋ ಅಂತಹ ಜನ್ಮಕ್ಕೆ 
ಅನುಗುಣವಾದ ಧರ್ಮ-ಕರ್ಮಗಳನ್ನು ಎಂದಿಗೂ ಯಾರು ಬಿಡಬಾರದು. ಇದೇ 
ಅವನ ಧರ್ಮವಾಗಿದೆ, ಇದೇ ಅವನ ಸಿದ್ಧಿಗೆ ಹೇತುವಾಗಿದೆ. ಹೀಗೆ ವರ್ತಿಸಿದಲ್ಲಿ 
ಸಿದ್ಧಿಯನ್ನು ಹೊಂದುತ್ತಾನೆ. 


ನಿರ್ಗುಣೋತಪಿ ಸ್ವಧರ್ಮಸ್ತು ಪಾಪಕರ್ಮ ವ್ಯಪೋಹತಿ । 
ಏವಮೇವ ತು ಧರ್ಮೋ್ಪಪಿ ಕ್ಷೀಯತೇ ಪಾಪವರ್ಧನಾತ್‌ 11೪೨॥।॥ 


ಸ್ವಧರ್ಮನಿರತನಾದ ವ್ಯಕ್ತಿಯಲ್ಲಿ ಗುಣಗಳು ಕಡಿಮೆಯಿದ್ದರೂ ಆ 
ಸಧರ್ಮಾಚರಣೆಯ ಪುಣ್ಯವು ಅವನ ಪಾಪಗಳನ್ನು ಕಳೆಯುತ್ತದೆ. ಇದರಂತೆ 
ಪಾಪಕರ್ಮಗಳನ್ನು ಚೆನ್ನಾಗಿ ಮಾಡುವುದರಿಂದ ಧರ್ಮವು ಕ್ಷೀಣಿಸುತ್ತದೆ. 

ಯುಧಿಷ್ಠಿರಃ 

ಭಗವನ್‌ ದೇವದೇವೇಶ ಶ್ರೋತುಂ ಕೌತೂಹಲಂ ಹಿ ಮೇ । 

ಶುಭಸ್ಯಾಪ್ಯಶುಭಸ್ಯಾಪಿ ಕ್ಷಯವೃದ್ದೀ ಯಥಾಕ್ರಮಮ್‌ HVA 

ಯುಧಿಷ್ಠಿರ- ದೇವದೇವೇಶನೇ, ಷಡ್ಗುಣೈಶ್ಚರ್ಯಸಂಪನ್ನನೇ, ಶುಭಕರ್ಮಗಳಿಗೆ 
ಅಶುಭಕರ್ಮಗಳಿಗೆ ಸಿಗುವ ವೃದ್ಧಿ-ಕ್ಷಯಗಳನ್ನು ಯಥಾಕ್ರಮದಲ್ಲಿಉಪದೇಶಿಸು. 
ಈ ವಿಷಯದಲ್ಲಿನನಗೆ ಅತಿಯಾದ ಕುತೂಹಲವಿದೆ. 


ಅನುಗೀತಾಪರ್ವ -207- 
ಶ್ರೀಭಗವಾನ್‌ 
ಶೃಣು ಪಾಂಡವ ತತರ್ವಂ ಧರ್ಮಸೂಕ್ಷ್ಮಂ ಸನಾತನಮ್‌ | 
ದುರ್ವಿಜ್ಞೇಯತಮಂ ನಿತ್ಯಂ ಮಮ ಭಕ್ಕೈರ್ಮಹಾತ್ಮಭಿಃ JET 
ಶ್ರೀಭಗವಾನ್‌- ಪಾಂಡವನೇ, ಸನಾತನವಾದ ಸಮಗ್ರ ಧರ್ಮಸೂಕ್ಷ್ಮ; ವನ್ನು 
ಕೇಳಿಸಿಕೊ. ಮಹಾತ್ನರಾದ ನನ್ನ ಭಕ್ತರಿಗೂ ನಾನು ನಿನಗೆ ಮಾಡುವ ಈ ಉಪದೇಶವು 
ಅತ್ಯಂತ ದುರ್ಲಭವಾದುದು ಎಂದು ತಿಳಿ. 


ಯಥೈವ ಶೀತಮುದಕಮುಷ್ಟೇನ ಬಹುನಾ ವೃತಮ್‌ । 
ಭವೇತ್ತು ತತ್ವಣಾದುಷ್ಟಂ ಶೀತತ್ಪಂ ಚ ವಿನಶ್ಯತಿ 11೪೫।॥ 


ಯಥೋಪ್ಟಂ ವಾ ಭವೇದಲ್ಲಂ ಶೀತೇನ ಬಹುನಾ ವೃತಮ್‌ । 
ಶೀತಲಂ ತದ್‌ ಭವೇತ್‌ ಸರ್ವಮುಷ್ನತ್ತಂ ಚ ವಿನಶ್ಯತಿ 11೪೬। 


ಏವಂ ತು ಯದ್ಧವೇದ್‌ ಭೂರಿ ಸುಕೃತಂ ವಾಠಥ ದುಷ್ಕತಮ್‌ । 

ತದಲ್ಲಂ ಕ್ಷಪಯೇಚ್ಛೀಪುಂ ನಾತ್ರ ಕಾರ್ಯಾ ವಿಚಾರಣಾ 11೪೭! 

ಯಾವ ರೀತಿಯಾಗಿ ತಣ್ಣಗಿರುವ ನೀರು ಅತಿಯಾದ ಬಿಸಿನೀರಿನಿಂದ ಮೇಲನ 
ಹೊಂದಿದಾಗ ತತ್‌ಕ್ಷಣದಲ್ಲಿಯೇ ಆ ತಣ್ಣೀರು ಬಿಸಿಯಾಗುತ್ತದೋ, ಅದರಲ್ಲಿರುವ 
ಶೈತ್ಯವು ನಾಶ ಹೊಂದುತ್ತದೋ ಅಥವಾ ತುಂಬಾ ತಣ್ಣಗಿರುವ ನೀರಿಗೆ ಸಲ್ಪ ಬಿಸಿನೀರಿನ 
ಮೇಲನವನ್ನು ಮಾಡಿದಾಗ ಬಿಸಿಯಾದ ನೀರು ತಣ್ಣಗಾಗುತ್ತದೋ, ತನ್ನಲ್ಲಿರುವ 
ಉಷ್ಣತ್ಸವನ್ನು ಕಳೆದುಕೊಳ್ಳುತ್ತದೋ, ಇದೇ ರೀತಿಯಾಗಿ ಪುಣ್ಯಕರ್ಮವನ್ನಾಗಲಿ, 
ಪಾಪಕರ್ಮವನ್ನಾಗಲಿ ಅಲ್ಪಪ್ರಮಾಣದಲ್ಲಿ ಆಚರಿಸಿದಾಗ ಅದು ನಾಶವನ್ನೇ 
ಹೊಂದುತ್ತದೆ. ಅತಿಯಾದ ಪಾಪಕರ್ಮವನ್ನು ಮಾಡಿ ಸ್ವಲ್ಪ ಪುಣ್ಯಕರ್ಮವನ್ನು 
ಮಾಡಿದರೂ ಅವನು ಪಾಪಕರ್ಮಿ ಎಂದೇ ಕರೆಸಿಕೊಳ್ಳುತ್ತಾನೆ. ಅತಿಯಾದ 
ಪುಣ್ಯಕರ್ಮವನ್ನುಮಾಡಿ ಸಲ್ಪ ಪಾಪಕರ್ಮವನ್ನುಮಾಡಿದರೂ ಅವನು ಪುಣ್ಯಕರ್ಮಿ 
ಎಂದೇ ಕರೆಸಿಕೊಳ್ಳುತ್ತಾನೆ. ಇದರಲ್ಲಿವಿಚಾರ ಮಾಡುವ ಅಂಶವು ಇರುವುದಿಲ್ಲ. 


ಸಮತ್ಹೇ ಸತಿ ರಾಜೇಂದ್ರ ತಯೋಃ ಸುಕೃತಪಾಪಯೋಃ । 

ಗೂಹಿತಸ್ಯ ಭವೇದ್‌ ವೃದ್ಧಿ ಕೀರ್ತಿತಸ್ಯ ಭವೇತ್‌ ಕ್ಷಯಃ 11೪೮॥। 

ಸುಕೃತ-ದುಷ್ಕತಗಳು ಎರಡೂ ಸಮವಾಗಿರುವುದಾದರೆ ತಾನು ಮಾಡಿದ 
ಸುಕೃತವನ್ನಾಗಲಿ, ದುಷ್ಕತವನ್ನಾಗಲಿ ಮನುಷ್ಯನು ಹೇಳಿಕೊಂಡರೆ ಅದು ಕ್ಷೀಣಿಸುತ್ತದೆ. 


-208- ಮಹಾಭಾರತ ಆಶ್ಚಮೇಧಿಕಪರ್ವ 


ಮಾಡಿದ ಪಾಪವನ್ನು ಪಶ್ಚಾತ್ತಾಪದಿಂದ ಹೇಳಿಕೊಂಡರೆ ಆ ಪಾಪವು ನಾಶ 
ಹೊಂದುತ್ತದೆ. ಮಾಡಿದ ಪುಣ್ಯಕರ್ಮವನ್ನು ಹೇಳಿಕೊಂಡರೆ ಪುಣ್ಯವು ನಾಶ 
ಹೊಂದುತ್ತದೆ ಎಂದು ಅಭಿಪ್ರಾಯ. ಹೇಳಿಕೊಳ್ಳದೆ ರಹಸ್ಯವಾಗಿ ಇಟ್ಟುಕೊಂಡರೆ 
ಅಭಿವೃದ್ಧಿಯನ್ನು ಹೊಂದುತ್ತದೆ. 


ಖ್ಯಾಪನೇನಾನುತಾಪೇನ ಪ್ರಾಯಃ ಪಾಪಂ ಪ್ರಣಶ್ಯತಿ । 
ತಥಾಕೃತಶ್ಚ(ಸ್ತು) ರಾಜೇಂದ್ರ ಧರ್ಮೋ ನಶೃತಿ ಭಾರತ 11೪೯॥ 


ಮಾಡಿದ ಪಾಪಗಳನ್ನು ಗುಟ್ಟಾಗಿ ಇಡಬಾರದು. ಅವುಗಳನ್ನು ಬಹಿರಂಗ 
ಪಡಿಸುವುದರಿಂದ ಪಾಪಕರ್ಮಗಳು ಸವಿಯುತ್ತವೆ. ಮಾಡಿದ ಒಳ್ಳೆಯ ಕಾರ್ಯಗಳನ್ನು 
ಹೇಳಿಕೊಳ್ಳಬಾರದು. ಹೇಳಿಕೊಂಡರೆ ಪುಣ್ಯಕರ್ಮವು ಸವೆದು ಹೋಗುತ್ತದೆ. 


ತಾವುಭೌ ಗೂಹಿತೌ ಸಮ್ಯಗ್‌ ವೃದ್ಧಿಂ ಯಾತೌ ನ ಸಂಶಯಃ । 
ತಸ್ಮಾತ್‌ ಸರ್ವಪ್ರಯತ್ನೇನ ನ ಪಾಪಂ ಗೂಹಯೇದ್‌ ಬುಧಃ ॥೫೦॥ 


ಪಾಪಕರ್ಮವೇ ಆಗಲಿ, ಪುಣ್ಯಕರ್ಮವೇ ಆಗಲಿ ಮುಚ್ಚಿಟ್ಟಲಿ ಅವುಗಳು 
ವೃದ್ಧಿಯನ್ನು ಹೊಂದುತ್ತವೆ. ಆದ್ದರಿಂದ ಜ್ಞಾನಿಯಾದವನು ಸಮಸ್ತ ಪ್ರಯತ್ನದಿಂದಲೂ 
ಮಾಡಿದ ಪಾಪವನ್ನು ಮುಚ್ಚಿಡಬಾರದು. 


ತಸ್ಥಾದೇತತ್‌ ಪ್ರಯತ್ನೇನ ಕೀರ್ತನಂ ಕ್ಷಯಕಾರಣಮ್‌ । 
ತಸ್ಥಾತ್‌ ಸಂಕೀರ್ತಯೇತ್‌ ಪಾಪಂ ನಿತ್ಯಂ ಧರ್ಮಂ ಚ ಗೂಹಯೇತ್‌ ॥ 


ಪ್ರಯತ್ನಪೂರ್ವಕವಾಗಿ ಮಾಡಿದ ಪಾಪವನ್ನು ಹೇಳಿಕೊಳ್ಳುತ್ತಿದ್ದರೆ ಆ 
ಪಾಪಕರ್ಮದ ಫಲವು ನಾಶವಾಗುತ್ತದೆ. ಆದ್ದರಿಂದ ಮಾಡಿದ ಪಾಪಕರ್ಮಗಳನ್ನು 
ಹೇಳಿಕೊಳ್ಳುತ್ತಿರಬೇಕು. ನಿತ್ಯವೂ ತಾನು ಅನುಷ್ಠಾನ ಮಾಡಿದ ಧರ್ಮಗಳನ್ನು 
ಮುಚ್ಚಿಡಬೇಕು. 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಚಾತುರ್ವರ್ಣಧರ್ಮಫಲಕಥನಂ ನಾಮ 
ಅಷ್ಟನವತಿತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿತೊಂಬತ್ತೆಂಟನೆಯ ಅಧ್ಯಾಯ ಮುಗಿಯಿತು. 


XK 


ಅನುಗೀತಾಪರ್ವ -209- 


ತೊಂಬತ್ತೊಂಬತ್ತನೆಯ ಅಧ್ಯಾಯ 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಏನೂ ಪ್ರಯೋಜನ ಸಿಗದೆ ಇರುವ 
ಜನ್ಮ-ದಾನ-ಜೀವಗಳ ಬಗ್ಗೆ ವರ್ಣಿಸಿದುದು. ದಾನಗಳಲ್ಲಿ ಸಾತ್ವಿಕ-ರಾಜಸ-ತಾಮಸ 
ಭೇದಗಳನ್ನೂ, ದಾನ ತೆಗೆದುಕೊಳ್ಳುವ ವ್ಯಕ್ತಿಯಲ್ಲಿರುವ ಅರ್ಹತೆಯನ್ನು ಹೇಳುವ 
ಮೂಲಕ ಬ್ರಾಹ್ಮಣನ ಮಹಿಮೆಯನ್ನು ವರ್ಣಿಸಿದುದು. 


ವೈಶಂಪಾಯನಃ 
ಏವಂ ಶ್ರುತ್ವಾ ವಚಸ್ತಥ್ಯಂ ಧರ್ಮಪುತ್ರೋತಚ್ಯುತಸ್ಯ ತು । 
ಪಪ್ರಚ್ಛ ಪುನರಪ್ಯನ್ಯಾನ್‌ ಧರ್ಮಾನ್‌ ಧರ್ಮಾತ್ಮಜೋ ನೃಪ ell 
ವೈಶಂಪಾಯನ- ಜನಮೇಜಯನೇ, ಧರ್ಮಜನು ಅಚ್ಯುತನು ಹೇಳಿದ 
ಮಾತುಗಳನ್ನು ಕೇಳಿಸಿಕೊಂಡು ಪುನಃ ಧರ್ಮದ ವಿಷಯವಾಗಿ ಕೃಷ್ಣನ ಬಳಿ ಪ್ರಶ್ನಿಸಿದನು. 
ಯುಧಿಷ್ಠಿರಃ 
ವಥಾ ಚ ಕತಿ ಜನ್ಮಾನಿ ವೃಥಾ ದಾನಾನಿ ವಾ ಕತಿ | 


ಲ 


ವೃಥಾ ಚ ಜೀವನಂ ಯೇಷಾಂ ನರಾಣಾಂ ಪುರುಷೋತ್ತಮ 11೨॥॥ 

ಅಚ್ಯುತನೇ, ಯಾವ ಜನ್ಮವು ವ್ಯರ್ಥವೆಂದು ಶಾಸ್ತ್ರ ಹೇಳುತ್ತದೆ? ವ್ಯರ್ಥವಾದ 
ಫಲವನ್ನು ನೀಡದಿರುವ ದಾನವು ಯಾವುದು? ವ್ಯರ್ಥವಾದ ಜೀವನವು ಯಾವುದು? 

ಕೀದೃಶಾಸು ಹೈವಸ್ಥಾಸು ದಾನಂ ದತ್ತಂ ಜನಾರ್ದನ । 

ಇಹ ಲೋಕೇ ಚ ಭಜತಿ ಪುರುಷಃ ಪುರುಷೋತ್ತಮ 11೩1! 

ಪುರುಷೋತ್ತಮನೇ, ಯಾವ ಅವಸ್ಥೆಯಲ್ಲಿ ಮನುಷ್ಯನು ಮಾಡಿದ ದಾನದ 
ಫಲವನ್ನು ಈ ಲೋಕದಲ್ಲಿ ಅನುಭವಿಸುತ್ತಾನೆ? 

ಗರ್ಭಸ್ಥೇ ಕರ್ಮ ಚಾಯಾತಿ ಕಿಂ ಬಾಲ್ಯೇ ವಾಪಿ ಶೈಶವೇ । 

ಯೌವನೇ ಚಾಪಿ ಕಿಂ ಕೃಷ್ಣ ವೃದ್ಧತ್ತೇ ಚಾಪಿ ಕಿಂ ಭವೇತ್‌ 11೪।। 

ಕೃಷ್ಣ, ಮಗು ಇದ್ದಾಗ ಅನುಭವಿಸುತ್ತಾನೆಯೋ, ಯುವಕನಾದಾಗ 
ಅನುಭವಿಸುತ್ತಾನೆಯೋ, ಮುದುಕನಾದಾಗ' ದಾನದ ಫಲವನ್ನು 
ಅನುಭವಿಸುತ್ಥಾನೆಯೋ? 


-210- ಮಹಾಭಾರತ ಆಶ್ಚಮೇಧಿಕಪರ್ವ 


ಸಾತ್ವಿಕಂ ಕೀದೃಶಂ ದಾನಂ ರಾಜಸಂ ಕೀದೃಶಂ ಭವೇತ್‌ । 
ತಾಮಸಂ ಕೀದೃಶಂ ದೇವ ತರ್ಪಯಿಷ್ಯತಿ ಕಿಂ ಪ್ರಭೋ 11೫! 


ಸಾತ್ತಿಕ ದಾನವು ಯಾವುದು? ರಾಜಸ ದಾನವು ಯಾವುದು? ತಾಮಸ ದಾನವು 
ಯಾವುದು? ಎಂತಹ ದಾನದಿಂದ ದಾನ ತೆಗೆದುಕೊಳ್ಳುವವನು ಸಂತೋಷವನ್ನು 
ಹೊಂದುತ್ತಾನೆ? 


ಉತ್ತಮಂ ಕೀದೃಶಂ ದಾನಂ ಮಧ್ಯಮಂ ಕೀದೃಶಂ ಭವೇತ್‌ । 
ಅಧಮಂ ಕೀದೃಶಂ ದಾನಂ ತೇಷಾಂ ಯಾದವ ಕಿಂ ಫಲಮ್‌ WLI 


ಯಾದವನೇ, ಉತ್ತಮವಾದ ದಾನವು ಯಾವುದು? ಮಧ್ಯಮ ದಾನವು 
ಯಾವುದು? ಅಧಮ ದಾನವು ಯಾವುದು? ಆ ದಾನಗಳಿಗಿರುವ ಫಲವೇನು? 


ಕಿಂ ದಾನಂ ನಯತಿ ಹ್ಯೂರ್ಥ್ವಂ ಕಿಂ ಗತಿಂ ಮಧ್ಯಮಾಂ ನಯೇತ್‌ । 
ಗತಿಂ ಜಘನ್ಯಾಮಥವಾ ದೇವದೇವ ಬ್ರವೀಹಿ ಮೇ 11೭! 


ಯಾವ ದಾನವು ಸ್ವರ್ಗಲೋಕಕ್ಕೆ ಒಯ್ಯುತ್ತದೆ? ಯಾವ ದಾನವು ಮನುಷ್ಯ 
ಲೋಕದಲ್ಲಿ ಇರುವಂತೆ ಮಾಡುತ್ತದೆ? ಯಾವ ದಾನವು ಅಧಮಲೋಕಕ್ಕೆ 
ಕೊಂಡೊಯ್ಯುತ್ತದೆ? ದೇವದೇವನೇ, ಇವೆಲ್ಲವನ್ನೂ ಹೇಳು. 


ಏತದಿಚ್ಛಾಮಿ ವಿಜ್ಞಾತುಂ ಪರಂ ಕೌತೂಹಲಂ ಹಿಮೇ॥ 
ತ್ವದೀಯಂ ವಚನಂ ಸತ್ಯಂ ಪುಣ್ಯಂ ಚ ಮಧುಸೂದನ 11೮॥ 


ಈ ದಾನದ ರಹಸ್ಯವನ್ನು ತಿಳಿಯಲು ಬಯಸಿದ್ದೇನೆ. ನನಗೆ ಅತಿಯಾದ 
ಕುತೂಹಲವಿದೆ. ಮಧುಸೂದನನೇ, ನಿನ್ನಮಾತು ಸತ್ಯವೂ, ಪುಣ್ಯಪ್ರದವೂ ಆಗಿದೆ. 
ವೈಶಂಪಾಯನಃ 

ಏವಂ ಧರ್ಮಂ ಪ್ರಯತ್ನೇನ ಪೃಷ್ಟು ಪಾಂಡುಸುತೇನ ವೈ । 


ಉವಾಚ ವಾಸುದೇವೋ5ಥ ಧರ್ಮಾನ್‌ ಧರ್ಮಾತ್ಮಜಸ್ಯ ಸಃ Mall 


ವೈಶಂಪಾಯನ- ಈ ರೀತಿಯಾಗಿ ಪಾಂಡುಸುತನಾದ ಧರ್ಮಜನು ಕೃಷ್ಣನನ್ನು 
ಧರ್ಮದ ಬಗ್ಗೆ ಪ್ರಯತ್ನಪೂರ್ವಕವಾಗಿ ಕೇಳುತ್ತಿರಲು ಯುಧಿಷ್ಠಿರನಿಗೆ ಸಮಸ್ತ 
ಧರ್ಮಗಳನ್ನು ವಾಸುದೇವನು ವಿವರಿಸಿದನು. 


ಅನುಗೀತಾಪರ್ವ -211- 


ಶ್ರೀಭಗವಾನ್‌ 
ಶೃಣು ರಾಜನ್‌ ಯಥಾನ್ಯಾಯಂ ವಚನಂ ತಥ್ಯಮುತ್ತಮಮ್‌ । 
ಕಥ್ಯಮಾನಂ ಮಯಾ ಪುಣ್ಯಂ ಸರ್ವಪಾಪವ್ಯಪೋಹನಮ್‌ ॥೧೦॥ 


ಶ್ರೀಭಗವಾನ್‌- ಯುಧಿಷ್ಠಿರನೇ, ನಿನಗೆ ಯೋಗ್ಯವಾದ ಸಮಸ್ತ ಧರ್ಮದ 
ವಿಷಯಗಳನ್ನು ಯಥಾವತ್ತಾಗಿ ಬೋಧಿಸುತ್ತೇನೆ. ಏಕಾಗ್ರತೆಯಿಂದ ಕೇಳಿಸಿಕೊ. 
ಪುಣ್ಯಪ್ರದವಾದ ನನ್ನ ಪ್ರವಚನದಿಂದ ನಿನ್ನಸಮಸ್ತ ಪಾಪಗಳೂ ಪರಿಹಾರವಾಗಲಿ. 


ವೃಥಾ ಚ ದಶ ಜನ್ಮಾನಿ ಚತ್ಪಾರಿ ಚ ನರಾಧಿಪ । 
ವೃಥಾ ದಾನಾನಿ ಪಂಚಾಶತ್‌ ಪಂಚ ಚೈವ ಯಥಾಕ್ರಮಮ್‌ ॥೧೧॥ 


ವೃಥಾ ಚ ಜೀವಿತಂ ಯೇಷಾಂ ತೇ ಚ ಷಟ್‌ ಪರಿಕೀರ್ತಿತಾಃ । 


ಅನುಕ್ರಮೇಣ ಸರ್ವಾಣಿ ತಾನಿ ವಕ್ಷ್ಯಾಮಿ ಪಾಂಡವ 11೧೨1 

ಹದಿನಾಲ್ಕು ಜನ್ನಗಳು ವ್ಯರ್ಥವಾದವುಗಳು. ಐವತ್ವೆದು ದಾನಗಳು ವ್ಯರ್ಥವಾದವು. 
ಆರು ಪ್ರಕಾರವಾದ ಮನುಷ್ಯನ ಜೀವಿಕೆಗಳು ವ್ಯರ್ಥವಾದವುಗಳು. ಅದೆಲ್ಲವನ್ನೂ 
ಕ್ರಮವಾಗಿ ಹೇಳುತ್ತೇನೆ. 

ಧರ್ಮಘ್ನಾನಾಂ ತಥಾ ಜನ್ಮ ಲುಬ್ಬಾನಾಂ ಪಾಪಿನಾಂ ತಥಾ । 

ವೃಥಾ ಪಾಕಂ ಚ ಯೇತಶ್ಲಂತಿ ಪರದಾರರತಾಶ್ಚ ಯೇ 11೧೩॥! 


ಪಾಕಭೇದಕರಾ ಯೇ ಚ ಯೇ ಚ ಸ್ಯುಃ ಸತ್ಯವರ್ಜಿತಾಃ 11೧೪॥| 


ಧರ್ಮವನ್ನು ನಾಶಮಾಡುವವರ, ಲೋಭಿಗಳ, ಪಾಪಿಜನರ, ಬಲಿಹರಣ- 
ವೈಶ್ತದೇವಾದಿಗಳನ್ನು ಮಾಡದೆ, ಅತಿಥಿಗಳನ್ನು ಸತ್ಕರಿಸದೆ, ಕೇವಲ ತಮಗೋಸ್ಕರ 
ಪದಾರ್ಥಗಳನ್ನು ಬೇಯಿಸಿ ತಿನ್ನುವವರ, ಪರಸ್ತ್ರೀಯರಲ್ಲಿಅನುರಕ್ತರಾಗಿರುವವರ, 
ಊಟದಲ್ಲಿಪಂಕ್ತಿಭೇದವನ್ನುಮಾಡುವವರ, ಅಸತ್ಯವಾದಿಗಳ ಜನ್ಮವು ವ್ಯರ್ಥವಾಗಿದೆ. 

ಮೃಷ್ಟಮಶ್ನಾತಿ ಯಶ್ಚೆಕೋ ದೃಶ್ಯಮಾನಸ್ತು ಬಾಂಧವೈಃ । 

ಪಿತರಂ ಮಾತರಂ ಚೈವ ಉಪಾಧ್ಯಾಯಂ ಗುರುಂ ತಥಾ 11೧೫1!! 


-212- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾರು ಕಷ್ಟಪಡುತ್ತಿರುವ ಬಂಧುಗಳು ಜೊತೆಗಿದ್ದರೂ ಅವರ ಲೆಕ್ಕಿಸದೆ ಒಬ್ಬನೇ 
ಉತ್ತಮವಾದ ಅನ್ನವನ್ನು ಉಣ್ಣುತ್ತಾನೋ ಅಂತಹವನ ಜನ್ಮವು ವ್ಯರ್ಥವಾದುದು. 
ಯಾರು ತಂದೆ-ತಾಯಿಗಳನ್ನು, ಉಪಾಧ್ಯಾಯರನ್ನು, ಗುರುಗಳನ್ನು 
ಸೇವಿಸುವುದಿಲ್ಲವೋ ಅವನ ಜನ್ಮವು ವ್ಯರ್ಥವು. 


ಮಾತುಲಂ ಮಾತುಲಾನೀಂ ಚ ಯೋ ವಿಹನ್ಯಾಚ್ಛಪೇತ ವಾ ॥೧೬॥॥ 


ಸೋದರಮಾವನನ್ನು, ಅವನ ಪತ್ನಿಯನ್ನು ಹಿಂಸಿಸುತ್ತಾನೋ, ನಿಂದಿಸುತ್ತಾನೋ 
ಅವನ ಜನ್ನವು ವ್ಯರ್ಥವು. 


ಬ್ರಾಹ್ಮಣಾಶ್ಸೆವ ಯೇ ಭೂತಾಃ ಸಂಧ್ಯೋಪಾಸನವರ್ಜಿತಾಃ । 
ನೀಸ್ವಾಹಾ ನಿಸ್ಚಧಾಶ್ಚೆವ ಯಶ್ಚ ಶೂದ್ರಾನ್ನಭುಗ್‌ ದ್ವಿಜಃ 11೧೭1! 


ಬ್ರಾಹ್ಮಣನಾಗಿದ್ದು ಸಂಧ್ಯಾವಂದನೆಯನ್ನು ಮಾಡದಿರುವ, ಅಗ್ನಿಹೋತ್ರಾದಿಗಳನ್ನು 
ಮಾಡದಿರುವ, ಪಿತೃಕರ್ಮಗಳನ್ನು ಮಾಡದಿರುವವನ ಜನ್ಮವು, ಶೂದ್ರಾದಿಗಳು 
ನೀಡುವ ಅನ್ನವನ್ನು ತಿನ್ನುವ ಬ್ರಾಹ್ಮಣನ ಜನ್ಮವು ವ್ಯರ್ಥವೇ ಸರಿ. 


ಮಮ ವಾ ಶಂಕರಸ್ಯಾಪಿ ಬ್ರಹ್ಮಣೋ ವಾ ಯುಧಿಷ್ಠಿರ । 
ಅಥವಾ ಬ್ರಾಹ್ಮಣಾನಾಂ ತು ಯೇ ನ ಭಕ್ತಾ ನರಾಧಿಪ 11೧೮॥1 


ವೃಥಾ ಜನ್ಮಾನ್ಯಥೈತೇಷಾಂ ಪಾಪಿನಾಂ ವಿದ್ಧಿ ಪಾಂಡವ eal 


ಶ್ರೇಷ್ಠರಾಜನೇ, ನನಗಾಗಲೀ, ಶಂಕರನಿಗಾಗಲೀ, ಬ್ರಹ್ಮನಿಗಾಗಲೀ, 
ಬ್ರಾಹ್ಮಣರಿಗಾಗಲೀ ಭಕ್ತರಾಗದ ಮನುಷ್ಯರ ಜನ್ಮವು ವ್ಯರ್ಥವೇ ಸರಿ. ಪಾಂಡವನೇ, 
ಇಂತಹ ಪಾಪಿಷ್ಠರ ಜನ್ಮವು ವ್ಯರ್ಥವಾಗುತ್ತದೆ ಎಂದು ತಿಳಿ. 


ಅಶ್ರದ್ದಯಾ ಚ ಯದ್ದತ್ತಮ್‌ ಅವಮಾನೇನ ವಾಠಪಿ ಯತ್‌ । 
ಡಂಭಾರ್ಥಮಪಿ ಯದ್ದತ್ತಂ ಯತ್‌ ಪಾಷಂಡಿಹೃತಂ ನೃಪ [le] 


ಶೂದ್ರಾಚಾರಾಯ ಯದ್ದತ್ತಂ ಯದ್ಧತ್ತಾ ಚಾನುಕೀರ್ತಿತಮ್‌ । 
ರೋಷಯುಕ್ತಂ ಚ ಯದ್ದತ್ತಂ ಯದ್ದತ್ತಮನುಶೋಚಿತಮ್‌ 11೨೧॥॥ 


ಅನುಗೀತಾಪರ್ವ -213- 


ಡಂಭಾರ್ಜಿತಂ ಚ ಯದ್ದತ್ತಂ ಯಚ್ಚ ವಾಠಪ್ಯನೃತಾರ್ಜಿತಮ್‌ । 
ಬ್ರಾಹ್ಮಣಸ್ವಂ ಚ ಯದ್ದತ್ತಂ ಚೌರ್ಯೇಣಾಪ್ಯಾರ್ಜಿತಂ ಚ ಯತ್‌ ॥1೨೨॥॥ 


ಅಭಿಶಾಪಹೃತಂ ಯತ್ತು ಯದ್ದತ್ತಂ ಪತಿತೇ ದ್ವಿಜೇ । 


ಯದ್ದತ್ತಂ ಸೆ ಪರಿಣೀಭರ್ತುರ್ಬಹುಕಾರ್ಯಾನುವರ್ತಿನೇ 12೩ 
ನಿರ್ಬ್ರಹ್ಮಾಭಿಹೃತಂ ಯತ್ತು ಯದ್ದತ್ತಂ ಸರ್ವಯಾಜಕೇ । 

ವ್ರಾತ್ಯೇ ತು ಯತೃತಂ ದತ್ತಮಾರೂಢಪತಿತೇ ಚ ಯತ್‌ 11೨೪॥ 
ಯದ್‌ ಗ್ರಾಮಯಾಜಕಹೃತಂ ಯತ್‌ ಕೃತಘಹೃತಂ ತಥಾ । 
ಉಪಪಾತಕಿನೇ ದತ್ತಂ ವೇದವಿಕ್ರಯಿಣೇ ಚ ಯತ್‌ 11೨೫1 
ಸ್ಟ್ರೀಿಜಿತಾಯ ಚ ಯದ್ದತ್ತಂ ಯದ್ದತ್ತಂ ರಾಜಸೇವಿನೇ । 

ಗಣಕಾಯ ಚ ಯದ್ದತ್ತಂ ಯಚ್ಚ ಕಾರಣಿಕಾಯ ಚ 11೨೬1 
ವೃಷಲೀಪತಯೇ ದತ್ತಂ ಯದ್ದತ್ತಂ ಶಸ್ತಜೀವಿನೇ । 

ಭೃತಕಾಯ ಚ ಯದ್ದತ್ತಂ ವ್ಯಾಲಗ್ರಾಹಿಹೃತಂ ಚ ಯತ್‌ 11೨೭1 
ದೇವದ್ರವ್ಯಾಶಿನೇ ದತ್ತಂ ಯದ್ದತ್ತಂ ಚಿತ್ರಕರ್ಮಿಣೇ 11೨೮॥ 


ರಂಗೋಪಜೀವಿನೇ ದತ್ತಂ ಯಚ್ಚ ಮಾಂಸೋಪಜೀವಿನೇ । 
ಸೇವಕಾಯ ಚ ಯದತ್ತಂ ಯದತ್ತಂ ಬ್ರಾಹಣಬ್ರುವೇ 11೨೯॥ 
ಎ ಎ ೪ 


ಅದೇಶಿನೇ ಚ ಯದ್ದತ್ತಂ ದತ್ತಂ ವಾರ್ಧುಷಿಕಾಯ ಯತ್‌ । 
ಯದನಾಚಾರಿಣೇ ದತ್ತಂ ಯತ್ತು ದತ್ತಮನಗ್ನಯೇ 11೩೦॥॥ 
ಅಸಂಧ್ಯೋಪಾಸಿನೇ ದತ್ತಂ ಯಚ್ಛ್ರೂದ್ರಗ್ರಾಮವಾಸಿನೇ I 
ಯನ್ನಿಥ್ಯಾಲಿಂಗಿನೇ ದತ್ತಂ ದತ್ತಂ ಸರ್ವಾಶಿನೇ ಚ ಯತ್‌ HAO 


ನಾಸ್ತಿಕಾಯ ಚ ಯದ್ದತ್ತಂ ಧರ್ಮವಿಕ್ರಯಿಣೇ ಚ ಯತ್‌ । 
ಚೋರಕಾಯ ಚ ಯದ್ದತ್ತಂ ಯದ್ದತ್ತಂ ಕೂಟಸಾಕ್ಷಿಣೇ 11೩೨1 


ಗ್ರಾಮಕೂಟಾಯ ಯದ್ದತ್ತಂ ದಾನಂ ಪಾರ್ಥಿವಪುಂಗವ ಟ 
ವೃಥಾ ಭವತಿ ತತ್‌ ಸರ್ವಂ ನಾತ್ರ ಕಾರ್ಯಾ ವಿಚಾರಣಾ 11೩೩॥ 


-214- ಮಹಾಭಾರತ ಆಶ್ಚಮೇಧಿಕಪರ್ವ 


ಅಶ್ರದ್ಧೆಯಿಂದ ಮಾಡಿದ ದಾನ, ಅವಮಾನ ಮಾಡಿ ನೀಡಿದ ದಾನ, 
ಡಾಂಭಿಕವಾಗಿ ನೀಡಿದ ದಾನ, ವೈದಿಕ ಧರ್ಮವನ್ನು ದ್ವೇಷಿಸುವವನಿಗೆ ನೀಡಿದ ದಾನ, 
ಶೂದ್ರಾಚಾರ ಉಳ್ಳವನಿಗೆ ನೀಡಿದ ದಾನ, ಕೀರ್ತಿಗಾಗಿ ನೀಡಿದ ದಾನ, ಕೋಪದಿಂದ 
ಕೊಟ್ಟದ್ದು, ದಾನ ಕೊಟ್ಟ ಬಳಿಕ ಕೊಟ್ಟೆನೆಂದು ಸಂಕಟಪಟ್ಟದ್ದು, ಡಂಭದಿಂದ 
ಸಂಪಾದಿಸಿದ್ದನ್ನು ನೀಡುವುದು, ಸುಳ್ಳು ಹೇಳಿ ಸಂಪಾದಿಸಿದ್ದನ್ನು ನೀಡುವುದು, ಬ್ರಾಹ್ಮಣರ 
ಸ್ವತ್ತನ್ನು ಅಪಹರಿಸಿ ಅದನ್ನು ದಾನವಾಗಿ ನೀಡುವುದು, ಕಳ್ಳತನ ಮಾಡಿ ಸಂಪಾದಿಸಿದ್ದನ್ನು 
ದಾನವಾಗಿ ಕೊಡುವುದು, ಶಪಿಸಿಕೊಂಡು ನೀಡುವ ವ್ಯಕ್ತಿಯಿಂದ ಸ್ವೀಕರಿಸಿದ ದಾನವು, 
ಪತಿತನಾದ ಬ್ರಾಹ್ಮಣನಿಗೆ ಕೊಟ್ಟ ದಾನ, ವೇದವಿಹೀನರಾದವರಿಗೆ ಕೊಟ್ಟ ದಾನ, 
ಎಲ್ಲರ ಮನೆಯಲ್ಲಿಯೂ ಬೇಡಿ ತಂದ ಪದಾರ್ಥವನ್ನು ಮಾಡಿದ ದಾನ, ಸಂಸ್ಕಾರ 
ಹೀನರಾದ, ದಾನ ಮಾಡಲು ಅರ್ಹತೆಯಿಲ್ಲದ ವ್ರಾತ್ಯರಿಂದ ಸ್ವೀಕರಿಸಿದ ದಾನ, 
ಸಂನ್ಯಾಸಾಶ್ರಮವನ್ನು ಸ್ವೀಕರಿಸಿದ ಬಳಿಕ ಪುನಃ ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿದಾಗ 
ಪತಿತನೆನಿಸಿಕೊಂಡ ವ್ಯಕ್ತಿಯು ತಂದುಕೊಟ್ಟಿರುವ ದಾನ, ಇಂದ್ರಿಯಲೋಲುಪನು 
ನೀಡಿರುವ ದಾನ, ಕೃತಘುನು ಕೊಟ್ಟಿರುವ ದಾನ, ಉಪಪಾತಕಗಳನ್ನು ಮಾಡಿರುವ 
ವ್ಯಕ್ತಿಯಿಂದ ದಾನ, ವೇದವನ್ನು ಮಾರಿಕೊಳ್ಳುವ ವ್ಯಕ್ತಿಯಲ್ಲಿ ಮಾಡುವ ದಾನ, 
ಸ್ಟ್ರೀಜಿತನಾದ ವ್ಯಕ್ತಿಯಿಂದ ಕೊಡಲ್ಪಟ್ಟ ದಾನ, ರಾಜಸೇವಕನು ನೀಡಿರುವ ದಾನ, 
ಗಣಿಕಾ ಸ್ವೀ ನೀಡುವ ದಾನ, ಶೂದ್ರಸ್ಟೀಯಲ್ಲಿ ವೈಶ್ಯನಿಂದ ಹುಟ್ಟಿದ ವ್ಯಕ್ತಿಯಿಂದ 
ಪಡೆದ ದಾನ, ವೃಷಲೀಪತಿಯಿಂದ ಪಡೆದ ದಾನ, ಶಸ್ತ್ರಜೀವಿಯಾದ ವ್ಯಕ್ತಿಯಿಂದ 
ಪಡೆದ ದಾನ, ಕೂಲಿ ತೆಗೆದುಕೊಂಡು ಜೀವಿಸುವವನಿಗೆ ಕೊಟ್ಟದಾನ, ಹಾವುಗಳನ್ನು 
ಹಿಡಿಯುವವನಿಗೆ ಕೊಟ್ಟದಾನ, ವ್ಯಾಪಾರದಿಂದ ಜೀವಿಸುವವನಿಗೆ ಕೊಟ್ಟದಾನ, 
ಕ್ಲುದ್ರವಾದ ಮಂತ್ರಗಳನ್ನು ಜಪಿಸಿಕೊಂಡು ಜೀವಿಕೆಯನ್ನು ನಡೆಸುವವನಿಗೆ ಕೊಟ್ಟ 
ದಾನ, ಶೂದ್ರನಂತೆ ಜೀವಿಸುವವನಿಗೆ ನೀಡಿದ ದಾನ, ವೇತನವನ್ನು ಪಡೆದು 
ದೇವಮಂದಿರದಲ್ಲಿ ಪೂಜೆ ಮಾಡುವವನಿಗೆ ಕೊಟ್ಟ ದಾನ, ದೇವರ ದ್ರವ್ಯವನ್ನು 
ಅಪಹರಿಸಿದವನಿಗೆ ನೀಡಿದ ದಾನ, ಚಿತ್ರಬರೆಯುವವನಿಗೆ ಕೊಟ್ಟ ದಾನ, ನಾಟಕ 
ವೃತ್ತಿಯಿಂದ ಜೀವಿಸುವವನಿಗೆ ಕೊಟ್ಟ ದಾನ, ಮಾಂಸವನ್ನು ಮಾರಿ ಜೀವನವನ್ನು 
ನಡೆಸುವವನಿಗೆ ಕೊಟ್ಟ ದಾನ, ಸೇವಕನಿಗೆ ಕೊಟ್ಟ ದಾನ, ಬ್ರಾಹ್ಮಣೋಚಿತವಾದ 
ಆಚಾರ-ವ್ಯವಹಾರವಿಲ್ಲದಿದ್ದರೂ ಬ್ರಾಹ್ಮಣನೆಂದು ಹೇಳಿಕೊಳ್ಳುವ ವ್ಯಕ್ತಿಗೆ ನೀಡಿದ 


ಅನುಗೀತಾಪರ್ವ -215- 


ದಾನ, ಉಪದೇಶಿಸಲು ಶಕ್ತಿಯಿಲ್ಲದವನಿಗೆ ನೀಡಿದ ದಾನ, ಬಡ್ಡಿ ಹಣದಿಂದ ಜೀವನ 
ನಡೆಸುವವನಿಗೆ ನೀಡುವ ದಾನ, ಆಚಾರಹೀನನಿಗೆ ನೀಡಿದ ದಾನ, ಅಗ್ನಿಹೋತ್ರ 
ಮಾಡದವನಿಗೆ ನೀಡಿದ ದಾನ, ಸಂಧ್ಯಾವಂದನೆ ಮಾಡದವನಿಗೆ ನೀಡಿದ ದಾನ, 
ಶೂದ್ರಗ್ರಾಮದಲ್ಲಿವಾಸ ಮಾಡುವ ಬ್ರಾಹ್ಮಣನಿಗೆ ನೀಡಿದ ದಾನ, ಸುಳ್ಳುವೇಷಗಳನ್ನು 
ಧರಿಸುವವನಿಗೆ ನೀಡಿದ ದಾನ, ಸಿಕ್ಕಿದ್ದನ್ನು ತಿಂದು ಬದುಕುವವನಿಗೆ ನೀಡಿದ ದಾನ, 
ನಾಸ್ತಿಕನಿಗೆ, ಧರ್ಮವಿಕ್ರಯ ಮಾಡುವವನಿಗೆ, ನೀಚವೃತ್ತಿಯವನಿಗೆ, ಕಳ್ಳನಿಗೆ, ಸುಳ್ಳು 
ಸಾಕ್ಷಿಹೇಳುವವನಿಗೆ, ಕೂಟನೀತಿಯನ್ನು ಆಶ್ರಯಿಸಿ ಜಗಳ ತಂದೊಡ್ಡುವ ಬ್ರಾಹ್ಮಣನಿಗೆ 
ನೀಡಿದ ದಾನ - ಇವೆಲ್ಲವೂ ವ್ಯರ್ಥವಾಗುತ್ತವೆ. ಇದರಲ್ಲಿ ಯಾವ ಸಂಶಯವೂ 
ಬೇಡ. 


ವಿಪ್ರನಾಮಧರಾ ಹ್ಯೇತೇ ಲೋಲುಪಾ ಬ್ರಾಹ್ಮಣಾಧಮಾಃ । 
ನಾತ್ಕಾನಂ ತಾರಯಂತ್ಯೇತೇ ನ ದಾತಾರಂ ಯುಧಿಷ್ಠಿರ 11೩೪! 


ಯುಧಿಷ್ಠಿರನೇ, ಹಿಂದೆ ಹೇಳಿದ ವ್ಯಕ್ತಿಗಳೆಲ್ಲರೂ ವಿಷಯಗಳಲ್ಲಿಯೇ ಆಸಕ್ತರು. 
ಹೆಸರಿಗೆ ಮಾತ್ರ ದಾನಪಾತ್ರರು ಎಂದು ಕರೆಸಿಕೊಳ್ಳುತ್ತಾರೆ. ಇವರು ತಮ್ಮನ್ನೂ 
ಉದ್ಧರಿಸಿಕೊಳ್ಳುವುದಿಲ್ಲ, ದಾನ ಕೊಟ್ಟವರನ್ನೂ ಉದ್ಧರಿಸುವುದಿಲ್ಲ ಇವರು 
ಬ್ರಾಹ್ಮಣಾಧಮರು. 


ಏತೇಭ್ಯೋ ದತ್ತಮಾತ್ರಾಣಿ ದಾನಾನಿ ಸುಬಹೂನ್ಯಪಿ । 
ವೃಥಾ ಭವಂತಿ ರಾಜೇಂದ್ರ ಭಸ್ಮನ್ಯಾಜ್ಯಾಹುತಿರ್ಯಥಾ 11೩೫1! 


ಎಲೈ ರಾಜೇಂದ್ರನೇ, ಇವರಿಗೆ ಕೊಡುವ ದಾನವು ಅಪರಿಮಿತವಾಗಿದ್ದರೂ 
ಬೂದಿಯಲ್ಲಿಹೋಮ ಮಾಡಿದಂತೆ ಎಲ್ಲವೂ ವ್ಯರ್ಥವಾಗುತ್ತದೆ. 


ಏತೇಷು ಯತ್‌ ಫಲಂ ಕಿಂಚಿದ್‌ ಭವಿಷ್ಯತಿ ಕಥಂಚನ । 
ರಾಕ್ಷಸಾಶ್ಚ ಪಿಶಾಚಾಶ್ಚ ತದ್ದಿಲ್ಲುಂಪಂತಿ ಹರ್ಷಿತಾಃ WALI 


ಒಂದು ವೇಳೆ ಇಂತಹವರಿಗೆ ಕೊಟ್ಟದಾನದಿಂದ ಅಲ್ಪಸ್ವಲ್ಪಫಲವು ದೊರಕಿದರೂ 
ರಾಕ್ಷಸರು, ಪಿಶಾಚಿಗಳು ಸಂತೋಷದಿಂದ ಆ ಫಲವನ್ನು ಅಪಹರಿಸಿಬಿಡುತ್ತಾರೆ. 


-216- ಮಹಾಭಾರತ ಆಶ್ಚಮೇಧಿಕಪರ್ವ 


ವೃಥಾ ಹ್ಯೇತಾನಿ ದಾನಾನಿ ಕಥಿತಾನಿ ಸಮಾಸತಃ 11೩೭1! 


ಇಂತಹವರಿಗೆ ಕೊಡುವ, ದಾನವು ವ್ಯರ್ಥವಾಗುವುದೆಂದು ಸಂಕ್ಟೇಪವಾಗಿ 
ಹೇಳಿದ್ದೇನೆ. 


ಜೀವಿತಂ ಚ ವೃಥಾ ಯೇಷಾಂ ತಚ್ಚ ತ್ಸೃಣುಷ್ಟ ಯುಧಿಷ್ಠಿರ IACI 


ಇನ್ನು ಮುಂದೆ ನಾನು ಯಾವ ಯಾವ ಮನುಷ್ಯರ ಜೀವನವು ವ್ಯರ್ಥ 
ಎಂಬುದನ್ನು ತಿಳಿಸುತ್ತೇನೆ, ತಿಳಿದುಕೊ. 


ಯೇ ಚ ಮಾಂ ನ ಪ್ರಪದ್ಯಂತೇ ಶಂಕರಂ ವಾ ನರಾಧಮಾಃ । 
ಬ್ರಾಹ್ಮಣಾನ್‌ ವಾ ಮಹಾದೇವಾನ್‌ ವೃಥಾ ಜೀವಂತಿ ತೇ ನರಾಃ॥೩೯॥ 


ಯಾವ ನರಾಧಮನು ನನ್ನನ್ನಾಗಲೀ, ಶಂಕರನ್ನಾಗಲೀ, ಭೂದೇವತೆ ಎನಿಸಿದ 
ಬ್ರಾಹ್ಮಣರನ್ನಾಗಲೀ, ಶರಣು ಹೊಂದುವುದಿಲ್ಲವೋ ಅವರ ಜೀವನವು ವ್ಯರ್ಥ. 


ಯೇ ಚ ನಿಂದಂತಿ ಮಾಂ ಮೂಢಾಃ ಶಂಕರಂ ವಾ ನರಾಧಮಾಃ । 
ಬ್ರಾಹ್ಮಣಾನ್‌ ವಾ ದ್ವಿಜಾನ್‌ ವೇದಾನ್‌ ವೃಥಾ ಜೀವಂತಿ ತೇ ನರಾಃ ॥ 


ಯಾರು ನನ್ನನ್ನುನಿಂದಿಸುತ್ತಾರೋ, ಮೂರ್ಯರಾದ ನರಾಧಮರು ರುದ್ರನನ್ನು 
ನಿಂದಿಸುತ್ತಾರೋ, ಬ್ರಾಹ್ಮಣರನ್ನು, ವೇದಗಳನ್ನುವ್ಯರ್ಥವಾಗಿ ಜರೆಯುತ್ತಾರೊ ಅವರು 
ನರಾಧಮರು. 


ಹೇತುಶಾಸ್ತ್ರೇಷು ಯೇ ಹೃಷ್ಟಾ ಕುದೃಷ್ಟಿಪಥಮಾಶ್ರಿತಾಃ । 

ವೇದಾನ್‌ ನಿಂದಂತ್ಯನಾಚಾರಾ ವೃಥಾ ಜೀವಂತಿ ತೇ ನರಾಃ IYO 

ಯಾರು ತರ್ಕಶಾಸ್ತ್ರದಲ್ಲಿಯೇ ಆಸಕ್ತರಾಗಿರುತ್ತಾರೋ, ನಾಸ್ತಿಕರ ಮಾರ್ಗವನ್ನು 
ಅನುಸರಿಸುತ್ತಾರೋ, ದೇವನಿಂದಕರೂ, ಸದಾಚಾರಹೀನರೋ ಅಂತಹವರ ಜೀವನವು 
ವ್ಯರ್ಥ. 

ಕುಶಲೈಃ ಕೃತಶಾಸ್ಟ್ರಾಣಿ ಪಠಿತ್ವಾ ಯೇ ನರಾಧಮಾಃ । 


ಎಪ್ರಾನ್‌ ನಿಂದಂತಿ ಯಜ್ಞಾಂಶ್ಚ ವೃಥಾ ಜೀವಂತಿ ತೇ ನರಾಃ ॥೪೨॥ 


ಅನುಗೀತಾಪರ್ವ BS 


ಯಾವ ನರಾಧಮರು ನಾಸ್ತಿಕನಿಷ್ಠರಾದ ವ್ಯಕ್ತಿಗಳಿಂದ ರಚಿತವಾದ ಶಾಸ್ತ್ರಗಳನ್ನು 
ಓದುತ್ತಾ ಬ್ರಾಹ್ಮಣರನ್ನು, ಯಜ್ಞಗಳನ್ನು ನಿಂದಿಸುತ್ತಾರೋ ಅಂತಹವರ ಜೀವನವು 
ವ್ಯರ್ಥ. 

ಯೇ ಚ ದುರ್ಗಾಂ ಕುಮಾರಂ ವಾ ವಾಯುಮಗ್ಗಿಂ ಜಲಂ ರವಿಮ್‌ । 

ಪಿತರಂ ಮಾತರಂ ಚೈವ ಗುರುಂ ನಿತ್ಯಂ ನಿಶಾಕರಮ್‌ [SEW 

ಮೂಢಾ ನಿಂದಂತ್ಯನಾಚಾರಾ ವೃಥಾ ಜೀವಂತಿ ತೇ ನರಾಃ (1೪೪॥ 

ಯಾರು ಆಚಾರಹೀನರಾಗಿ ದುರ್ಗೆಯನ್ನು, ಷಣ್ಮುಖನನ್ನು, ವಾಯುವನ್ನು, 
ಅಗ್ನಿಯನ್ನು ಕ ಜಲವನ್ನು ಸೂರ್ಯನನ್ನು | ತಂದೆ-ತಾಯಿಯರನ್ನು ಗುರುವನ್ನು | 
ಇಂದ್ರನನ್ನು, ಚಂದ್ರನನ್ನು ನಿಂದಿಸುತ್ತಾರೋ ಅಂತಹವರ ಜೀವನವು ವ್ಯರ್ಥವೇ ಸರಿ. 

ವಿದ್ಯಮಾನೇ ಧನೇ ಯಸ್ತು ದಾನಧರ್ಮವಿವರ್ಜಿತಃ ! 

ಮೃಷ್ಟಮಶ್ಚಾತಿ ಯಶ್ಚೆಕೋ ವೃಥಾ ಜೀವತಿ ಸೋತಪತ 11೪೫॥ 

ಯಾವನು ಧನವಂತನಾಗಿದ್ದರೂ ದಾನ-ಧರ್ಮಗಳನ್ನು ಮಾಡುವುದಿಲ್ಲವೋ, 
ಯಾರಿಗೂ ನೀಡದೆ ಮೃಷ್ಠಾನ್ನವನ್ನು ಸ್ವಯಂ ಭುಂಜಿಸುತ್ತಾನೋ ಅಂತಹವನ ಜೀವನವು 
ವ್ಯರ್ಥ. 

ವೃಥಾ ಜೀವಿತಮಾಖ್ಯಾತಂ ದಾನಕಾಲಂ ಬ್ರವೀಮಿ ತೇ 11೪೬।॥ 

ಯುಧಿಷ್ಠಿರನೇ, ವ್ಯರ್ಥವಾದ ಜೀವಿತವನ್ನು ಹೇಳಿದ್ದೇನೆ. ಮುಂದೆ ಯಾವ 
ಕಾಲದಲ್ಲಿದಾನವು ಶ್ರೇಷ್ಠಎಂಬುದನ್ನು ಹೇಳುತ್ತೇನೆ. 

ತಮೋನಿವಿಷ್ಠಚಿತ್ತೇನ ದತ್ತಂ ದಾನಂ ತು ಯದ್ಧವೇತ್‌ । 

ಸ ತಸ್ಯ ಫಲಮತ್ಚಾತಿ ನರೋ ಗರ್ಭಗತೋ ನೃಪ 9೭H 

ಮನಸ್ಸುತಮೋಗುಣದಿಂದ ಕೂಡಿದಾಗ ದಾನ ಮಾಡಿದವನು ಅದರ ಫಲವನ್ನು 
ಗರ್ಭದಲ್ಲಿರುವಾಗ ಅನುಭವಿಸುತ್ತಾನೆ. 

ಈರ್ಷ್ಯಾಮಾತ್ರರ್ಯಸಂಯುಕ್ತೋ ಡಂಭಾರ್ಥಂ ಚಾರ್ಥಕಾರಣಾತ್‌ । 

ದದಾತಿ ದಾನಂ ಯೋ ಮರ್ತ್ಯೋ ಬಾಲಭಾವೇ ತದಶ್ನುತೇ 11೪೮॥ 


-218- ಮಹಾಭಾರತ ಆಶ್ಚಮೇಧಿಕಪರ್ವ 


ಡಾಂಭಿಕವಾಗಿ, ಈರ್ಷ್ಯೈೆ-ಮಾತ್ಸರ್ಯಗಳಿಂದ ಕೂಡಿದವನಾಗಿ, ಅರ್ಥದ 
ಕಾರಣದಿಂದ ದಾನ ಮಾಡುವವನು ಬಾಲಕನಾಗಿದ್ದಾಗಲೇ ಅದರ ಫಲವನ್ನು 
ಅನುಭವಿಸುತ್ತಾನೆ. ಹೊಟ್ಟೆಕಿಚ್ಚುಮೊದಲಾದ ದೋಷಗಳಿಂದ ದೂಷಿತವಾದ ದಾನವನ್ನು 
ಮಾಡಿದ್ದರಿಂದ ದುಃಖದಿಂದ ಕೂಡಿದಾಗ ಸುಖವನ್ನು ಅನುಭವಿಸುತ್ತಾನೆ. ಅರ್ಥಾತ್‌ 
ಗರ್ಭ ದುಃಖವನ್ನು ಅನುಭವಿಸುತ್ತಲೇ ಆ ಸುಖವನ್ನು ಅನುಭವಿಸುತ್ತಾನೆ. 


ಭೋಕ್ತು ಭೋಗಾನ(ಭೋಗಮ)ಶಕ್ತಸ್ತು ವ್ಯಾಧಿಭಿಃ ಪೀಡಿತೋ ಭೃಶಮ್‌ । 
ದದಾತಿ ದಾನಂ ಯೋ ಮರ್ತ್ಯೋ ವೃದ್ಧಭಾವೇ ತದಶ್ನುತೇ IYI 


ಭೋಗಗಳನ್ನು ಅನುಭವಿಸಲು ಅಶಕ್ತನಾಗಿ, ವ್ಯಾ ಧಿಗಳಿಂದ ಪೀಡಿಸಲ್ಪಡುತ್ತಿದ್ದರೂ 
ಆ ಕಾಲದಲ್ಲಿದಾನವನ್ನು ಮಾಡಿದರೆ ಅದರ ಫಲವಾಗಿ ಅವನಿಗೆ ವೃದ್ಧಾಪ್ಯ ದಲ್ಲಿ ಆ 
ದಾನದ ಫಲವಾಗಿ ಸುಖವು ದೊರೆಯುತ್ತದೆ. 


ಶ್ರದ್ಧಾಯುಕ್ತ: ಶುಚಿಃ ಸ್ನಾತಃ ಪ್ರಸನ್ನೇಂದ್ರಿ ಯಮಾನಸಃ । 
ಜಾ ದದಾತಿ ಯೋ 'ಮತ್ಯೊ ಪ ಯೌವನೇ ಸ ತದಶ್ನುತೇ WSO 


ಯಾರು ಸ್ನಾನ ಮಾಡಿ, ಶುಚಿಯಾಗಿ, ಶ್ರದ್ಧಾಯುಕ್ತನಾಗಿ, ನಿರ್ಮಲವಾದ 


ಇಂದ್ರಿ ಯಗಳಿಂದ, ಮನಸಿನಿಂದ ಕೂಡಿದವನಾಗಿ ದಾನವನ್ನುನೀಡುತ್ತಾನೋ ಅಂತಹ 
ಮನುಷ್ಯನು ತನ್ನಯೌವನಾವಸ್ಥೆಯಲ್ಲಿಯೇ ಆ ದಾನದ ಶ್ರೇಷ್ಠಸಲವನ್ನು ಹೊಂದುತ್ತಾನೆ. 


ಸ್ವಯಂ ನೀತ್ವಾ ತು ಯದ್ದಾನಂ ಭಕ್ತ್ಯಾ ಪಾತ್ರೇ ಪ್ರದೀಯತೇ । 
ತತ್‌ ಸಾರ್ವಕಾಲಿಕಂ ವಿದ್ಧಿ ದಾನಮಾಮರಣಾಂತಿಕಮ್‌ 11೫೧॥ 


ಯಾವ ವ್ಯಕ್ತಿಯು ದಾನ ಕೊಡಲು ಯೋಗ್ಯವಾದ ವಸ್ತುವನ್ನು ತಾನೇ 
ತೆಗೆದುಕೊಂಡು ಹೋಗಿ ಭಕ್ತಿಯಿಂದ ಸತ್ವಾತ್ರರಿಗೆ ದಾನ ಮಾಡುತ್ತಾನೋ ಅವನು 
ಹುಟ್ಟಿನಿಂದ ಸಾಯುವ ತನಕ ಸಮೃದ್ಧವಾದ ದಾನದ ಫಲವನ್ನು ಅನುಭವಿಸುತ್ತಾನೆ. 

ಸಾತ್ತಿಕಂ ರಾಜಸಂ ಚೈವ ತಾಮಸಂ ಚ ಯುಧಿಷ್ಠಿರ । 

ದಾನಂ ದಾನಫಲಂ ಚೈವ ಗತಿಂ ಚ ತ್ರಿವಿಧಾಂ ಶೃಣು 11೫೨॥॥ 


ಯುಧಿಷ್ಠಿರನೇ, ಸಾತ್ತ್ವಿಕ, ರಾಜಸ, ತಾಮಸಗಳೆಂದು ಮೂರು ವಿಧವಾಗಿ ದಾನದ 
ಫಲವು ಇವೆ. ದಾನದ ಗತಿಯೂ ಮೂರು ಪ್ರಕಾರವಾಗಿದೆ. ಅದನ್ನು ಹೇಳುತ್ತೇನೆ, 
ಕೇಳು. 


ಅನುಗೀತಾಪರ್ವ -219- 


ದಾನಂ ದಾತವ್ಯಮಿತ್ಯೇವ ಮತಿಂ ಕೃತ್ವಾ ದ್ವಿಜಾಯ ವೈ । 
ಉಪಕಾರವಿಯುಕ್ತಾಯ ಯದ್ದತ್ತಂ ತದ್ದಿ ಸಾತ್ತಿಕಮ್‌ _.. 11೫೩। 


ಯಾವ ವ್ಯಕ್ತಿಯು ದಾನ ಕೊಡುವುದು ನನ್ನ ಕರ್ತವ್ಯವಾಗಿದೆ ಎಂದು 
ಭಾವಿಸಿಕೊಂಡು ಯಾವ ಉಪಕಾರವನ್ನೂಮಾಡದಿರುವ ಬ್ರಾಹ್ಮಣನಿಗೆ ದಾನವನ್ನು 
ಮಾಡುತ್ತಾನೋ ಅದು ಸಾತ್ರಿಕ ಎನಿಸಿದೆ. 


ಶ್ರೋತ್ರಿಯಾಯ ದರಿದ್ರಾಯ ಬಹುಪುತ್ರಾಯ ಪಾಂಡವ । 
ದೀಯತೇ ಯತ್‌ ಪ್ರಹೃಷ್ಟೇನ ತತ್‌ ಸಾತಿಕಮುದಾಹೃತಮ್‌ ॥೫೪॥ 


ಶ್ರೋತ್ರಿಯನಾದ, ದರಿದ್ರನಾದ, ಬಹುಕುಟುಂಬಿಯಾಗಿರುವ ಬ್ರಾಹ್ಮಣನಿಗೆ 
ಸಂತುಷ್ಠವಾದ ಮನಸ್ಸಿನಿಂದ ಕೊಡುವ ದಾನವು ಸಾತ್ವಿಕವಾದುದು. 

ವೇದಾಕ್ಷರವಿಹೀನಾಯ ಯತ್ತು ಪೂರ್ವೋಪಕಾರಿಣೇ । 

ಸಮೃದ್ಧಾಯ ಚ ಯದ್ದತ್ತಂ ತದ್ದಾನಂ ರಾಜಸಂ ಸ್ಪ ಕೃತಮ್‌ 11೫೫।! 

ವೇದಾಕ್ಷರಗಳ ಗಂಧವೇ ಇಲ್ಲದ, ಹಿಂದೆ ಉಪಕರಿಸಿರುವ ಐಶ್ಚರ್ಯವಂತನಾದ 
ವ್ಯಕ್ತಿಗೆ ಕೊಡುವ ದಾನವು ರಾಜಸವು. 

ಸಂಬಂಧಿನೇ ಚ ಯದ್ದತ್ರಮ್‌ ಅವ್ರತಾಯ ಚ ಪಾಂಡವ । 

ಲೋಭಾದಿತರ(ಭಿರ)ಪಾತ್ರಾಯ ತದ್ದಾನಂ ರಾಜಸಂ ಸ್ಕೃತಮ್‌ ॥೫೬1॥ 

ಸಂಬಂಧಿಗೆ, ಪ್ರಮತ್ತನಾದವನಿಗೆ, ಅಪಾತ್ರನಿಗೆ ಫಲದ ಅಭಿಲಾಷೆಯಿಂದ 
ನೀಡುವ ದಾನವು, ಅತಿಶಯವಾದ ಲೋಭವನ್ನುಹೊಂದಿದ ವ್ಯಕ್ತಿಗೆ ನೀಡುವ ದಾನವು 
ರಾಜಸ ಎನಿಸಿದೆ. 

ವೈಶ್ವ್ಚದೇವವಿಹೀನಾಯ ದಾನಮಶ್ರೋತ್ರಿಯಾಯ ಯತ್‌ । 

ದೀಯತೇ ತಸ್ಮರಾಯಾಪಿ ತದ್ದಾನಂ ತಾಮಸಂ ಸ ಕೃತಮ್‌ HY 

ಶ್ರೋತ್ರಿಯನೆನಿಸದ, ವೈಶ್ವದೇವವಿಹೀನನಾದ, ಕಳ್ಳನಂತಿರುವ ವ್ಯಕ್ತಿಗೆ ನೀಡುವ 
ದಾನವು ತಾಮಸ ಎನಿಸಿದೆ. 

ಸರೋಷಮವಧೂತಂ ಚ ಕೋಪಯುಕ್ತಮವಜ್ಞಯಾ | 

ಸೇವಕಾಯ ಚ ಯದ್ದತ್ತಂ ತದ್ದಾನಂ ತಾಮಸಂ ಸ ಕೃತಮ್‌ HSC 


-220- ಮಹಾಭಾರತ ಆಶ್ಚಮೇಧಿಕಪರ್ವ 


ಕೋಪದಿಂದ ಅವಹೇಳನಪೂರ್ವಕವಾಗಿ, ತಿರಸ್ಕಾರಪೂರ್ವಕವಾಗಿ ನೀಡುವ 
ದಾನವು, ಸೇವಕನಿಗೆ ಕೊಡುವ ದಾನವು ತಾಮಸ ಎನಿಸಿದೆ. 


ದೇವಾಃ ಪಿತ್ಫಗಣಾಶ್ಚೆವ ಪಿತರಶ್ಚಾಗ್ನಯಸ್ತಥಾ । 
ಸಾತಿಕಂ ದಾನಮಶ್ಚಂತಿ ತುಷ್ಯಂತಿ ಚ ನರೇಶ್ವರ 11೫೯॥ 


ದೇವತೆಗಳು, ಪಿತೃಗಳು, ಮುನಿಗಳು, ಅಗ್ನಿಗಳು ಸಾತ್ವಿಕವಾದ ದಾನಗಳನ್ನು 
ಸೀಕರಿಸಿ ನರೇಶ್ವರನೇ, ಅವರು ಸಂತುಪ್ಠರಾಗುತ್ತಾರೆ. 


ವ 
ದಾನವಾ ದೈತ್ಯಸಂಘಾಶ್ಚ ಗ್ರಹಾ ಯಕ್ಷಾಶ್ಚ ರಾಕ್ಷಸಾಃ । 
ರಾಜಸಂ ದಾನಮಶ್ಚಂತಿ ವರ್ಜಿತಂ ಪಿತೃದೈವತೈಃ 11೬೦॥ 


ದಾನವರು, ದೈತ್ಯರು, ಗ್ರಹಗಳು, ಯಕ್ಷರು, ರಾಕ್ಚಸರು ರಾಜಸ ದಾನವನ್ನು 


ಸ್ವೀಕರಿಸುತ್ತಾರೆ. ರಾಜಸ ದಾನವನ್ನು ದೇವ-ಪಿತೃಗಳು ಸ್ವೀಕರಿಸುವುದಿಲ್ಲ. 


ಪಿಶಾಚಾಃ ಪ್ರೇತಸಂಘಾಶ್ಚ ಕಶತ್ಕಲಾ ಯೇ ಮಲೀಮಸಾಃ । 
ತಾಮಸಂ ದಾನಮಶ್ಪಂತಿ ಗತಿಂ ಚ ತ್ರಿವಿಧಾಂ ಶೃಣು 11೬೧1 


ಪಿಶಾಚಗಳು, ಪ್ರೇತಗಳು, ಮಲಿನವಾದ ಕರ್ಮಗಳನ್ನು ಮಾಡುವ ವ್ಯಕ್ತಿಗಳು 
ತಾಮಸವಾದ ದಾನವನ್ನು ಸ್ವೀಕರಿಸುತ್ತಾರೆ. ಸಾತ್ತಿಕ-ರಾಜಸ-ತಾಮಸ ಎಂಬ ಮೂರು 
ವಿಧವಾದ ದಾನದ ಗತಿಗಳನ್ನು ತಿಳಿದುಕೊ. 


ಸಾತ್ವಿಕಾನಾಂ ತು ದಾನಾನಾಮುತ್ತಮಂ ಫಲಮಿಷ್ಯತೇ । 
ಮಧ್ಯಮಂ ರಾಜಸಾನಾಂ ತು ತಾಮಸಾನಾಂ ತು ಪಶ್ಚಿಮಮ್‌ ॥೬೨॥॥ 


ಸಾತ್ತಿಕರಲ್ಲಿ ಮಾಡುವ ದಾನದಿಂದ ಉತ್ತಮವಾದ ಫಲವನ್ನು ಹೊಂದುತ್ತಾನೆ. 
ರಾಜಸ ರೀತಿಯಲ್ಲಿ ಮಾಡುವ ದಾನದಿಂದ ಮಧ್ಯಮ ಫಲವನ್ನೂ, ತಾಮಸ 
ರೀತಿಯಲ್ಲಿಮಾಡುವ ದಾನದಿಂದ ಅಧಮ ಫಲವನ್ನುಹೊಂದುತ್ತಾನೆ. 


ಅಭಿಗಮ್ಯೋಪನೀತಾನಾಂ ದಾನಾನಾಮುತ್ತಮಂ ಫಲಮ್‌ । 
ಮಧ್ಯಮಂ ತು ಸಮಾನೀಯ ಜಘನ್ಯಂ ಯಾಚತೇ ಫಲಮ್‌ ॥೬೩॥ 


ಅನುಗೀತಾಪರ್ವ -221- 


ಸತ್ತಾತ್ರರನ್ನು ಹುಡುಕಿಕೊಂಡು ಹೋಗಿ ದಾನವನ್ನು ಕೊಡುವುದು ಉತ್ತಮವಾದ 
ಫಲ ನೀಡುತ್ತದೆ. ಸತ್ತಾತ್ರರಿಗೆ ಮನೆಗೆ ಕರೆಸಿಕೊಂಡು ಮಾಡುವ ದಾನವು ಮಧ್ಯಮ 
ಫಲವನ್ನು ನೀಡುತ್ತದೆ. 

ಅಯಾಚಿತಪ್ರದಾತಾ ವೈ ಸ ಯಾತಿ ಗತಿಮುತ್ತಮಾಮ್‌ । 

ಸಮಾಹೂಯ ತು ವೈ ದದ್ಯಾನ್ನಧ್ಯಮಾಂ ಸ ಗತಿಂ ವ್ರಜೇತ್‌ ॥೬೪॥ 


ಯಾಚನೆ ಮಾಡದೆ ಇರುವ ಕಷ್ಟದಲ್ಲಿರುವ ವ್ಯಕ್ತಿಗೆ ನೀಡುವ ದಾನವು 
ಉತ್ತಮವಾದ ಗತಿಗೆ ಹೇತುವಾಗುತ್ತದೆ. ಅದೇ ವ್ಯಕ್ತಿಯನ್ನು ಮನೆಗೆ ಕರೆಸಿ ದಾನ 
ಮಾಡಿದಾಗ ಮಧ್ಯಮ ಫಲವನ್ನೇ ನೀಡುತ್ತದೆ. 


ಯಾಚಿತೋ ಯಸ್ತು ವೈ ದದ್ಯಾತ್‌ ಜಫನ್ಯಾಂ ಸ ಗತಿಂ ವ್ರಜೇತ್‌॥॥೬೫॥॥ 

ಉತ್ತಮವಾದ ವ್ಯಕ್ತಿಯು ಕೇಳುವಂತೆ ಮಾಡಿ ಅವನಿಗೆ ದಾನವನ್ನು ನೀಡಿದಾಗ 
ಅಧಮ ಫಲವನ್ನುನೀಡುತ್ತದೆ. 

ಉತ್ತಮಾ ದೈವಿಕೀ ಜ್ಞೇಯಾ ಮಧ್ಯಮಾ ಮಾನುಷೀ ಗತಿಃ । 

ಜಘನ್ಯಾ ಚೈವ ತಿರ್ಯಕ್ಷು ಗತಿರೇಷಾ ತ್ರಿಧಾ ಮತಾ 11೬೬॥ 

ಇಲ್ಲಿಉತ್ತಮ ಫಲವೆಂದರೆ ದೈವೀಗತಿ ಎನಿಸಿದೆ. ಮಧ್ಯಮ ಫಲವು ಮಾನುಷೀ 
ಗತಿ ಎನಿಸಿದೆ. ಅಧಮ ಫಲವು ತಿರ್ಯಗ್‌ಜೀವಿಗಳಲ್ಲಿಜನಿಸುವುದು ಎನಿಸಿದೆ. 

ಪಾತ್ರಭೂತೇಷು ವಿಪ್ರೇಷು ಸುಸ್ಥಿತೇಷ್ಟಾಹಿತಾಗ್ನಿಷು । 

ಯತ್ತು ಪ್ರಕ್ಷಿಪ್ಯತೇ ದಾನಮಕ್ಷಯ್ಯಂ ತತ್‌ ಪ್ರಕೀರ್ತ್ಯತೇ XAT 

ಸತ್ಸಾತ್ರರಾದ ಅಗ್ನಿಹೋತ್ರಗಳನ್ನು ಆಚರಿಸುವ ಆಹಿತಾಗ್ನಿಗಳು ದಾನಕ್ಕೆ ಯೋಗ್ಯ 
ಎನಿಸಿದ್ದಾರೆ. ಅಂತಹ ವಿಪ್ರರಿಗೆ ಕೊಡುವ ದಾನವು ಅಕ್ಷಯವಾದ ಫಲವನ್ನುನೀಡುತ್ತದೆ 
ಎಂದು ಹೇಳಲ್ಪಟ್ಟಿದೆ. 


ಶ್ರೋತ್ರಿಯಾಣಾಂ ದರಿದ್ರಾಣಾಂ ಭರಣಂ ಕುರು ಪಾಂಡವ । 
ಸಮೃದ್ಧಾನಾಂ ದ್ವಿಜಾತೀನಾಂ ಕಾರ್ಯಂ ತೇ ಪರಿರಕ್ಷಣಮ್‌ 11೬೮॥ 


-222- ಮಹಾಭಾರತ ಆಶ್ಚಮೇಧಿಕಪರ್ವ 
ಯುಧಿಷ್ಠಿರನೇ, ದರಿದ್ರರಾಗಿರುವ ಶ್ರೋತ್ರಿಯ ಬ್ರಾಹ್ಮಣರ ರಕ್ಷಣೆಯನ್ನು ಮಾಡು. 
ಐಶರ್ಯವಂತರಾದ ಬ್ರಾಹ್ನಣರನ್ನೂ ರಕಿಸು. 
ವ ಆ \ ಲ್ಲ ದ 
ದರಿದ್ರಾನ್‌ ವೃತ್ತಿಹೀನಾಂಶ್ಚ ಪ್ರದಾನೈಸ್ತು ಸುಪೂಜಯೇತ್‌ । 
ಆತುರಸ್ಕೌಷಧೈಃ ಕಾರ್ಯಂ ನೀರುಜಸ್ಯ ಕಿಮೌಷಧ್ಯೆಃ ೬೯1 
ದರಿದ್ರರಾಗಿರುವ ವ್ಯಕ್ತಿಗಳನ್ನು, ನಿರುದ್ಯೋಗಿಗಳನ್ನು ದಾನಗಳ ಪ್ರದಾನದಿಂದ 


ಪೂಜಿಸು. ರೋಗಿಯಾದವನಿಗೆ ಔಷಧಿಗಳನ್ನು ಕೊಟ್ಟು ಉಪಚರಿಸಬೇಕು. 
ದೃಢಕಾಯನಿಗೆ ಔಷಧಿಯಿಂದ ಏನು ಪ್ರಯೋಜನ? 


ಪಾಪಂ ಪ್ರತಿಗ್ರಹೀತಾರಂ ಪ್ರದಾತುರುಪಗಚ್ಛತಿ । 


ಪ್ರತಿಗ್ರಹೀತುರ್ಯತ್‌ ಪುಣ್ಯಂ ಪ್ರದಾತಾರಮುಖೈತಿ ತತ್‌ WO 
ತಸ್ಮಾದ್‌ ದಾನಂ ಸದಾ ಕಾರ್ಯಂ ಪರತ್ರ ಹಿತಮಿಚ್ಛತಾ Ol 


ದಾನಿಯ ಪಾಪವು ದಾನದೊಡನೆ ದಾನವನ್ನು ತೆಗೆದುಕೊಳ್ಳುವ ವ್ಯಕ್ತಿಗೆ ಹೋಗಿ 
ಸೇರುತ್ತದೆ. ಇಷ್ಟುಮಾತ್ರವಲ್ಲದೆ ದಾನ ತೆಗೆದುಕೊಳ್ಳುವವನಲ್ಲಿರುವ ಪುಣ್ಯವು ದಾನಿಗೆ 
ಸೇರುತ್ತದೆ. ಆದ್ದರಿಂದ ಪರಲೋಕದ ಹಿತವನ್ನು ಬಯಸುವ ವ್ಯಕ್ತಿಯು ಯಾವಾಗಲೂ 
ದಾನವನ್ನು ಮಾಡುತ್ತಲೇ ಇರಬೇಕು. 


ವೇದವಿದ್ಯಾವದಾತೇಷು ಸದಾ ಶೂದ್ರಾನ್ನವರ್ಜಿಷು । 
ಪ್ರಯತ್ನೇನ ನಿಧಾತವ್ಯೋ ಮಹಾದಾನಮಯೋ ನಿಧಿಃ 11೭೨1 


ವೇದಾಧ್ಯಯನ ಮಾಡಿರುವ, ಶುದ್ಧವಾದ ಆಚಾರ ಸಂಪನ್ನನಾದ, ಶೂದ್ರಾನ್ನ 
ವರ್ಜಿಸಿರುವ ವಿದ್ವಾಂಸರಿಗೆ ಮಹಾದಾನವನ್ನು ವಿಧಿಬದ್ಧವಾಗಿ ನೀಡಬೇಕು. 


ಯೇಷಾಂ ದಾತಾ ಪ್ರತೀಕ್ಷೇತ ಸಹಸ್ರಸ್ಕೇವ ಲಂಭನಮ್‌ । 
ಭುಕ್ತಶೇಷಸ್ಯ ಭಕ್ತಸ್ಯ ತಾನ್‌ ನಿಮಂತ್ರಯ ಭಾರತ 11೭೩1 


ಪ್ರಾಮಾಣಿಕವಾದ, ಶುದ್ಧ ಆಚಾರಸಂಪನ್ನನಾದ, ಯೋಗ್ಯನಾದ ಒಬ್ಬ 
ಬ್ರಾಹ್ಮಣನಿಗೆ ಯಾವ ವ್ಯಕ್ತಿಯು ದಾನ ಮಾಡುತ್ತಾನೋ ಆ ವ್ಯಕ್ತಿಯು ಸಾವಿರ 
ಬ್ರಾಹ್ಮಣರನ್ನು ಉದ್ದೇಶಿಸಿ ದಾನ ಮಾಡಿದ್ದೇನೆ ಎಂದು ತಿಳಿಯಬಹುದು. ಯೋಗ್ಯನಾದ 
ಒಬ್ಬ ಬ್ರಾಹ್ಮಣನು ಆಗಮಿಸಿದರೆ ಸಾವಿರ ಬ್ರಾಹ್ಮಣರು ಆಗಮಿಸಿದ್ದಾರೆಂದು 


ಅನುಗೀತಾಪರ್ವ 2223 


ಚಿಂತಿಸಬೇಕು ಎಂದು ಅಭಿಪ್ರಾಯ. ಬಡತನದಲ್ಲಿರುವ, ಸದಾಚಾರಸಂಪನ್ನರಾದ, 
ಜ್ಞಾನಿಗಳಾದ ಬ್ರಾಹ್ಮಣರನ್ನು ದಾನಸೀಕಾರಕಾಗಿ ನಿಮಂತ್ರಿಸಬೇಕು. 
ನ ಅ ಆ ವ ಠ ೨ 


ಆಮಂತ್ರ್ಯ ತು ನಿರಾಶಾನಿ ನ ಕರ್ತವ್ಯಾನಿ ಪಾಂಡವ । 
ಕುಲಾನಿ ಸುದರಿದ್ರಾಣಿ ತೇಷಾಮಾಶಾ ಹತಾ ಭವೇತ್‌ TAT 


ದಾನಕ್ಕಾಗಿ ಆಮಂತ್ರಿಸಿದ ವ್ಯಕ್ತಿಯ ಆಸೆಯು ಸಂಪೂರ್ಣವಾಗಿ ಫಲ 
ಹೊಂದುವಂತೆ ಮತ್ತೆ ಅವನಿಗೆ ಆಸೆ ಹುಟ್ಟದಂತೆ ದಾನ ಮಾಡಬೇಕು. ಯೋಗ್ಯನಾದ 
ವ್ಯಕ್ತಿಯು ದಾನಕ್ಕಾಗಿ ಆಗಮಿಸಿ ಹತಾಶನಾದರೆ ಅವನ ಕುಲಕ್ಕೇ ದಾರಿದ್ರ (ವು 
ಉಂಟಾದೀತು. 


ಮದ್ದಕ್ತಾ ಯೇ ನರಶ್ರೇಷ್ಠ ಮದ್ಗತಾ ಮತ್ಸದಾಯಣಾಃ । 
ಮದ್‌ ಯಾಜಿನೋ ಮನ್ನಿಯಮಾಸ್ತಾನ್‌ ಪ್ರಯತ್ನೇನ ಪೂಜಯೇತ್‌ ॥ 


ಯಾರು ನನ್ನ ಭಕ್ತರೋ, ನನ್ನಲ್ಲೇ ಮನಸುಳ್ಳವರೋ, ನನ್ನನ್ನೇ ಏಕಾಶ್ರಯನನ್ನಾಗಿ 
ಹೊಂದಿರುವರೋ, ನನ್ನನ್ನೇ ಪೂಜಿಸುವರೋ, ನನ್ನನಿಯಮ-ವ್ರತಾನುಷ್ಠಾನಗಳಲ್ಲೇ 
ನಿರತರಾಗಿರುವರೋ ಅಂತಹವರನ್ನು ಪ್ರಯತ್ನಪೂರ್ವಕವಾಗಿ ಸತ್ಕರಿಸಬೇಕು. 


ತೇಷಾಂ ತು ಪಾವನಾಯಾಹಂ ನಿತ್ಯಮೇವ ಯುಧಿಷ್ಠಿರ | 
ಉಭೇ ಸಂಧ್ಯೇಪಿ ತಿಷ್ಠಾಮಿ ಹೃಸ್ಥನ್ನಂ ತದ್‌ ವ್ರತಂ ಮಮ ॥೭೬॥ 


ಅಂತಹ ಬ್ರಾಹ್ಮಣರು ಪಾವಿತ್ರ್ಯ ಹೊಂದಲೆಂದೇ ನಾನು ಎರಡು ಸಂಧ್ಯೆಗಳನ್ನು 
ಅನುಸರಿಸಿಕೊಂಡಿದ್ದೇನೆ. ಎರಡು ಸಂಧ್ಯೆಗಳಲ್ಲಿಯೂ ಯೋಗದಿಂದ ಇದ್ದೇನೆ. 
ಬ್ರಾಹ್ಮಣನು ಅಂತಹ ಸಂಧ್ಯಾಕರ್ಮಗಳು ನಾಶವಾಗದಂತೆ ನಡೆಸಬೇಕು. ನಾನು ಆ 
ಸಂಧ್ಯೆಯಲ್ಲಿನಿರಂತರವೂ ಇರುತ್ತೇನೆ. 


ತಸ್ಮಾದಷ್ಟಾಕ್ಷರಂ ಮಂತ್ರಂ ಮದ್ಭಕ್ರೈರ್ವೀತಕಲ್ಪಷ್ಠಃ । 
ಸಂಧ್ಯಾಕಾಲೇಷು ಜಪ್ತವ್ಯಂ ಸತತಂ ಚಾತ್ಮಶುದ್ಧಯೇ 1೭೭ 


ಆದ್ದರಿಂದ ಪಾಪರಹಿತರಾದ ಭಕ್ತರು ಆತ್ಮಶುದ್ದಿಗಾಗಿ ಎರಡು ಸಂಧ್ಯೆಗಳಲ್ಲಿಯೂ 
ಕಶ್ಚಲಗಳನ್ನು ತೊರೆದು ಅಷ್ಟಾಕ್ಟರ ಮಂತ್ರಗಳನ್ನು ಪ್ರಣವ ಸಹಿತವಾಗಿ ಜಪಿಸಬೇಕು. 


-224- ಮಹಾಭಾರತ ಆಶ್ಚಮೇಧಿಕಪರ್ವ 


ಅನ್ಯೇಷಾಮಪಿ ವಿಪ್ರಾಣಾಂ ಕಿಲ್ಲಿಷಂ ಹಿ ಪ್ರಣಶ್ಯತಿ । 
ಉಭೇ ಸಂಧ್ಯೇ5ಪ್ರುಪಾಸೀತ ತಸ್ಮಾದ್‌ ವಿಪ್ರೋ ವಿಶುದ್ಧಯೇ ॥೭೮॥ 


ಆದ್ದರಿಂದ ಬೇರೆ ಬ್ರಾಹ್ಮಣರ ಸಂಧ್ಯಾವಂದನೆಯಿಂದ ಪಾಪಗಳೆಲ್ಲವೂ ತೊಳೆದು 
ಹೋಗುತ್ತವೆಯೋ ಅಂತಹ ಎರಡು ಸಂಧ್ಯೆಗಳನ್ನು ಆತ್ಮಶುದ್ದಿಗಾಗಿ ಅನುಷ್ಠಾನ 
ಮಾಡಬೇಕು. 


ದೈವೇ ಶ್ರಾದ್ದೇ ಚ ವಿಪ್ರಃ ಸ ನಿಯೋಕ್ತವ್ಯೋಶಜುಗುಪ್ಪಿತಃ । 
ಜುಗುಪಿತಸು ತಚಾದಂ ದಹತ್ನಗಿರಿವೇಂಧನಮ್‌ 11೭೯1 
ಣ್‌ ಲುಧ ರ 
ಅಷ್ಟಾಕ್ಷರ ಮಂತ್ರಗಳನ್ನು ಜಪಿಸುವ ವ್ಯಕ್ತಿಯನ್ನು ದೇವ-ಪಿತೃಕಾರ್ಯಗಳಿಗೆ 
ಜುಗುಪ್ಸೆಯಿಲ್ಲದೆ ಆಹ್ವಾನಿಸಬೇಕು. ಅಂತಹ ಬ್ರಾಹ್ಮಣನು ನಿಂದಿತನಾದರೆ ಅಗ್ನಿಯು 
ಕಟ್ಟಿಗೆಯನ್ನು ದಹಿಸುವಂತೆ ಅವನು ಮಾಡುವ ಶ್ರಾದ್ಧಕರ್ಮವನ್ನೇ ಧ್ವಂಸ ಮಾಡುತ್ತದೆ. 


ಪುರಾಣಂ ಮಾನವೋ ಧರ್ಮೋ ವೇದಾಃ ಸಾಂಗಾಶ್ಚಿಕಿತ್ಸಿತಮ್‌ । 
ಆಜ್ಞಾಸಿದ್ದಾನಿ ಚತ್ವಾರಿ ನ ಹಂತವ್ಯಾನಿ ಹೇತುಭಿಃ 11೮೦॥॥ 


ಪುರಾಣ, ಮನುಸ್ಟೃ ತಿ, ನಾಲ್ಕು ವೇದಗಳು, ಷಡಂಗಗಳು- ಇವುಗಳೆಲ್ಲವೂ 
ಭಗವಂತನ ಆಜ್ಞೆಯಿಂದ ಸಿದ್ಧವಾದವುಗಳು. ಕುರ್ತಕಗಳಿಂದ ನಾಲ್ಕುವೇದಗಳನ್ನು 
ವಸಟಾಕದು. 


ನ ಬ್ರಾಹ್ಮಣಾನ್‌ ಪರೀಕ್ಷೇತ ದೈವೇ ಕರ್ಮಣಿ ಧರ್ಮವಿತ್‌ । 

ಮಹಾನ್‌ ಭವೇತ್‌ ಪರೀವಾದೋ ಬ್ರಾಹ್ಮಣಾನಾಂ ಪರೀಕ್ಷಣೇ ॥೮೧॥ 

ಧರ್ಮಜ್ಞನಾದ ವ್ಯಕ್ತಿಯು ಪೂಜಾದಿ ಕರ್ಮಗಳಲ್ಲಿ ಬ್ರಾಹ್ಮಣರನ್ನು 
ಪರೀಕ್ಷಿಸಬಾರದು. ಬ್ರಾಹ್ಮಣರನ್ನು ಅವಮಾನಿಸುವಂತೆ ಪರೀಕ್ಷಿಸಲು ಹೋದರೆ 
ಮಹಾಪಾಪಕ್ಕೆತುತ್ತಾಗಬೇಕಾಗುತ್ತದೆ. ಅಂತಹ ವ್ಯಕ್ತಿಯು ಬಹಳ ನಿಂದಿತನಾಗುತ್ತಾನೆ. 


ಬ್ರಾಹ್ಮಣಾನಾಂ ಪರೀವಾದಂ ಯಃ ಕುರ್ಯಾತ್‌ ಸ ನರಾಧಮಃ । 
ಸಹಸ್ಯೆವ ಶುನಾಂ ಯೋನಿಂ ಸ ಗಚ್ಛೇದ್‌ ಬ್ರಹ್ಮದೂಷಕಃ 11೮೨॥ 


ಯಾವ ಅಧಮ ಮಾನವನು ಬ್ರಾಹ್ಮಣರ ಮೇಲೆ ದೋಷಾರೋಪವನ್ನುಮಾಡಲು 
ಪ್ರಯತ್ನಿಸುತ್ತಾನೋ ಅವನು ಬ್ರಹ್ನದ್ದೇಷಿ ಎನಿಸಿ ಕೂಡಲೇ ನಾಯಿಯಾಗಿ ಹುಟ್ಟುತ್ತಾನೆ. 


ಅನುಗೀತಾಪರ್ವ -225- 


ಶ್ಲತ್ತಂ ಪ್ರಾಪ್ನೋತಿ ನಿಂದಿತ್ಹಾ ಪರೀವಾದಾತ್‌ ಖರೋ ಭವೇತ್‌ । 
ಪರಿಭೂಯ ಕೃಮಿರ್ಭವತಿ ಕೀಟೋ ಭವತಿ ಮತ್ತರೀ > WEAN 


ಬ್ರಾಹ್ಮಣರನ್ನು ವಿನಾ ಕಾರಣ ನಿಂದಿಸಿದ ವ್ಯಕ್ತಿಯು ನಾಯಿಯಾಗಿ ಹುಟ್ಟಿ ಅದೇ 
ಅಪವಾದದಿಂದಲೇ ಕತ್ತೆಯೂ ಆಗುತ್ತಾನೆ. ಅವಮಾನದಿಂದಾದ ಪರಿಣಾಮ 
ಕ್ರಿಮಿಯೂ ಆಗುತ್ತಾನೆ, ಕೀಟವೂ ಆಗುತ್ತಾನೆ, ಮತ್ತರಿಯೂ ಆಗುತ್ತಾನೆ. 


ದುರ್ವೃತ್ತಾ ವಾ ಸುವೃತ್ತಾ ವಾ ಪ್ರಾಕೃತಾ ವಾ ಸುಸಂಸ್ಕೃತಾಃ । 
ಇ ° 
ಬ್ರಾಹ್ಮಣಾ ನಾವಮಂತವ್ಯಾ ಭಸ್ಮಚ್ಛನ್ನಾ ಇವಾಗ್ನಯಃ 11೮೪॥ 


ಬ್ರಾಹ್ಮಣರು ಒಳ್ಳೆಯ ನಡತೆಯವರೇ ಆಗಲಿ, ಕೆಟ್ಟ ನಡತೆಯವರೇ ಆಗಲಿ, 
ಪ್ರಾಕೃತವಾದ ಬುದ್ಧಿಯನ್ನು ಹೊಂದಿದವರೇ ಆಗಲಿ, ಸುಸಂಸ್ಕೃತರೇ ಆಗಿರಲಿ, ಅವರನ್ನು 
ಎಂದಿಗೂ ಅವಮಾನಿಸಬಾರದು. ಅವರು ಬೂದಿ ಮುಚ್ಚಿದ ಕೆಂಡದಂತೆ. 


ಕ್ಷತ್ರಿಯಂ ಚೈವ ಸರ್ಪಂ ಚ ಬ್ರಾಹ್ಮಣಂ ಚ ಬಹುಶ್ರುತಮ್‌ । 
ನಾವಮನ್ಯೇತ ಮೇಧಾವೀ ಕೃಶಾನಪಿ ಕದಾಚನ IGE 


ಕೃತ್ರಿಯರನ್ನಾಗಲೀ, ಸರ್ಪಗಳನ್ನಾಗಲೀ, ಬಹುಶ್ರುತನಾದ ಬ್ರಾಹ್ಮಣನನ್ನಾಗಲೀ, 
ಕೃಶನನ್ನಾಗಲೀ ಮೇಧಾವಿಯಾದವನು ಎಂದೂ ಅವಮಾನಿಸಬಾರದು. 


ಏತತ್‌ ತ್ರಯಂ ಹಿ ಪುರುಷಂ ನಿರ್ದಹೇದವಮಾನಿನಮ್‌ । 
ತಸ್ಥಾದೇತತ್‌ ಪ್ರಯತ್ನೇನ ನಾವಮನ್ಯೇತ ಬುದ್ಧಿಮಾನ್‌ NCL 


ಈ ಮೂರು ವ್ಯಕ್ತಿಗಳ ಅವಮಾನಗಳು ಅವಮಾನ ಮಾಡಿದ ವ್ಯಕ್ತಿಯನ್ನು ಸುಟ್ಟು 
ಬಿಡುತ್ತವೆ. ಆದ್ದರಿಂದ ಪ್ರಯತ್ನಪೂರ್ವಕವಾಗಿ ಈ ಮೂವರನ್ನು ಅವಮಾನಿಸಬಾರದು. 


ಯಥಾ ಸರ್ವಾಸ್ವವಸ್ಥಾಸು ಪಾವಕೋ ದೈವತಂ ಮಹತ್‌ । 
ತಥಾ ಸರ್ವಾಸ್ಥವಸ್ಥಾಸು ಬ್ರಾಹ್ಮಣೋ ದೈವತಂ ಮಹತ್‌ 11೮೭॥ 


ಹೇಗೆ ಯಾವುದೇ ಅವಸ್ಥೆಯಲ್ಲಿದ್ದರೂ ಅಗ್ನಿದೇವನು ಪೂಜ್ಯನೇ ಎಂದು 
ಕರೆಸಿಕೊಳ್ಳುತ್ತಾನೋ, ಅದೇ ರೀತಿಯಲ್ಲಿಯಾವುದೇ ಸ್ಥಿತಿಯಲ್ಲಿದ್ದರೂ ಬ್ರಾಹ್ಮಣನು 
ಪರಮದೇವತೆಯೇ ಎಂದು ಕರೆಸಿಕೊಳ್ಳುತ್ತಾನೆ. 


-226- ಮಹಾಭಾರತ ಆಶ್ಚಮೇಧಿಕಪರ್ವ 


ವ್ಯಂಗಾಃ ಕುಬ್ಬಾಶ್ಚ ಕಾಣಾಶ್ಚ ವಾಮನಾಂಗಾಸ್ತಥೈವ ಚ । 
ಸರ್ವೇ ದೈವೇ ನಿಯೋಕ್ತವ್ಯಾ ವ್ಯಾಮಿಶ್ರಾ ವೇದಪಾರಗೈ: 11೮೮॥ 
ಅಂಗಹೀನರು, ಕುರುಡರು, ಕುರೂಪಿಗಳು, ಕುಳ್ಳರೂ ಆಗಿರುವ ಬ್ರಾಹ್ಮಣರನ್ನು 


ವೇದಪಾರಂಗತರಾದ ವಿದ್ವಾಂಸರ ಜೊತೆಯಲ್ಲಿ ದೇವಕಾರ್ಯದಲ್ಲಿ 
ನಿಯೋಜಿಸಬೇಕು. 


ಮನ್ಯುಂ ನೋತ್ಚಾದಯೇತ್‌ ತೇಷಾಂ ನ ಚಾನಿಷ್ಠಂ ಸಮಾಚರೇತ್‌ । 
ಮನ್ಯುಪ್ರಹರಣಾ ವಿಪ್ರಾ ನ ವಿಪ್ರಾಃ ಶಸ್ತಹಾಣಯಃ 11೮೯॥ 


ಅವರಿಗೆ ಕೋಪವುಂಟಾಗುವಂತೆ ವರ್ತಿಸಬಾರದು. ಅವರಿಗೆ ಕೇಡನ್ನು 
ಮಾಡಬಾರದು. ಕೋಪವೆಂಬ ಆಯುಧದಿಂದ ಹೊಡೆಯುವ ಸಾಮರ್ಥ್ಯ 
ಬ್ರಾಹ್ಮಣರಿಗಿದೆ. ಅವರು ಶಸ್ತ್ರಪಾಣಿಗಳಾಗಿ ಪ್ರಹರಿಸಬೇಕಾಗಿಲ್ಲ. 


ಮನ್ಯುನಾ ಫ್ಲಂತಿ ತೇ ಶತ್ರೂನ್‌ ವಜ್ರೇಣೇಂದ್ರ ಇವಾಸುರಾನ್‌ ॥೯೦॥ 


ಬ್ರಾಹ್ಮಣರು ತಮ್ಮ ಕೋಪದಿಂದಲೇ ಇಂದ್ರನು ವಜ್ರಾಯುಧದಿಂದ ಅಸುರರನ್ನು 
ಬಡಿಯುವಂತೆ ಕೊಲ್ಲುತ್ತಾರೆ. 


ಬ್ರಾಹ್ಮಣೋ ಹಿ ಮಹದ್ದೈವಂ ಜಾತಮಾತ್ರೇಣ ಜಾಯತೇ । 
ಈಶ್ವರಃ ಸರ್ವಭೂತಾನಾಂ ಧರ್ಮಕೋಶಸ್ಯ ಗುಪ್ತಯೇ ell 


ಬ್ರಾಹ್ಮಣರು ಜಾತಿಮಾತ್ರದಿಂದಲೇ ಮಹತ್ತಾದ ದೇವತಾ ಸನ್ನಿಧಾನವನ್ನು 
ಹೊಂದಿರುತ್ತಾರೆ. ಸಕಲ ಪ್ರಾಣಿಗಳ ಧರ್ಮಬಂಡಾರವನ್ನು ರಕ್ಷಿಸಲು ಬ್ರಾಹ್ಮಣರ 
ಸೃಷ್ಟಿಯಾಗಿರುತ್ತದೆ. 


ಕಿಂ ಪುನರ್ಯೇ ಚ ಕೌಂತೇಯ ಸಂಧ್ಯೇ ನಿತ್ಯಮುಪಾಸತೇ 11೯೨॥ 


ಹೀಗಿರಲು ಯುಧಿಷ್ಠಿರನೇ, ಯಾರು ನಿತ್ಯವೂ ಸಂಧ್ಯಾಕರ್ಮಗಳಲ್ಲಿ 
ನಿರತರಾಗಿರುತ್ತಾರೋ ಅವರನ್ನು ನಿಂದಿಸಬಾರದು. 

ಯಸ್ಕಾಸ್ಯೇನ ಸಮಶ್ನಂತಿ ಹವ್ಯಾನಿ ತ್ರಿದಿವೌಕಸಃ । 

ಕವ್ಯಾನಿ ಚೈವ ಪಿತರಃ ಕಿಂ ಭೂತಮಧಿಕಂ ತತಃ 1೯೩ 


ಅನುಗೀತಾಪರ್ವ -227- 


ಶ್ರೇಷ್ಠರಾದ ಶ್ರೋತ್ರೀಯ ಬ್ರಾಹ್ಮಣರ ಮುಖದಿಂದಲೇ ದೇವತೆಗಳು ಹವಿಷ್ಯ 
ಪದಾರ್ಥಗಳನ್ನು ಸ್ವೀಕರಿಸುತ್ತಾರೆ. ಪಿತೃಗಳು ಕವ್ಯಪದಾರ್ಥಗಳನ್ನು ಸ್ವೀಕರಿಸುತ್ತಾರೆ. 
ಹೀಗಿರಲು ಬ್ರಾಹ್ಮಣರ ಮಹಿಮೆಯನ್ನು ಏನೆಂದು ಹೇಳಲಿ? 


ಉತ್ಪತ್ತಿರೇವ ವಿಪ್ರಸ್ಯ ಮೂರ್ತಿರ್ಧರ್ಮಸ್ಯ ಶಾಶ್ವತೀ । 

ಸಹಿ ಧರ್ಮಾರ್ಥಮುತ್ತನ್ನೋ ಬ್ರಹ್ಮಭೂಯಾಯ ಕಲ್ಪತೇ al 

ಬ್ರಾಹ್ಮಣರ ಉತ್ಪತ್ತಿಯು ಧರ್ಮದ ಶಾಶ್ಚತ ಉತ್ಪತ್ತಿ ಎನಿಸಿದೆ. ಧರ್ಮದ 
ರಕ್ಷಣೆಗೋಸ್ತರವೇ ಉತ್ಪನ್ನನಾದವನು ಬ್ರಾಹ್ಮಣ. ಅವನು ಪರಬ್ರಹ್ಮನನ್ನು ಹೊಂದಲು 
ಅರ್ಹನಾಗಿರುತ್ತಾನೆ. 

ಸ್ಹಮೇವ ಬ್ರಾಹ್ಮಣೋ ಭುಂಕ್ತೇ ಸ್ವಂ ವಸ್ತೇ ಸ್ವಂ ದದಾತಿ ಚ । 

ಆನ್ಫಶಂಸ್ಯಾದ್‌ ಬ್ರಾಹ್ಮಣಸ್ಯ ಭುಂಜತೇ ಹೀತರೇ ಜನಾಃ 11೯೫ 

ಬ್ರಾಹ್ಮಣನು ತನ್ನದೇ ಆದ ಪದಾರ್ಥವನ್ನು ತಿನ್ನುತ್ತಾನೆ. ಬ್ರಾಹ್ಮಣನು ಬೇಡಿ ತಿನ್ನುವ 
ಅಗತ್ಯವಿಲ್ಲಎಂದು ಅಭಿಪ್ರಾಯ. ಬ್ರಾಹ್ಮಣನು ತನ್ನದೇ ಆದ ವಸ್ತುವನ್ನು ಕದಿಯುತ್ತಾನೆ. 
ತನ್ನದೇ ಆದ ವಸ್ತುಗಳನ್ನು ಇನ್ನೊಬ್ಬರಿಗೆ ನೀಡುತ್ತಾನೆ. ಬ್ರಾಹ್ಮಣನ ಸದ್ಗುಣದಿಂದಲೇ 
ಇತರ ಜನರು ಸುಖಗಳನ್ನು ಅನುಭವಿಸುತ್ತಿದ್ದಾರೆ. ದರ್ಪಶೀಲರಾದ ಜನರಿಗೆ 
ಕ್ಷೇಮವನ್ನು ಮಾಡುವ ಬ್ರಾಹ್ಮಣನಿಂದಲೇ ಜಗತ್ತಿನಲ್ಲಿಕ್ಷೇಮವುಂಟಾಗುತ್ತಿರುವುದರಿಂದ 
ಸಕಲ ಪದಾರ್ಥಗಳಿಗೂ ಬ್ರಾಹ್ಮಣನು ಸ್ವಾಮಿಯಾಗಿದ್ದಾನೆ. ಆದ್ದರಿಂದ ಅವನು ಎಂದೂ 
ಬೇಡುವ ವ್ಯಕ್ತಿಯಾಗಿರುವುದಿಲ್ಲಎಂದು ಅಭಿಪ್ರಾಯ. 


ತಸ್ಕಾತ್‌ ತೇ ನಾವಮಂತವ್ಯಾ ಮದ್ದಕ್ತಾ ಹಿ ದ್ವಿಜಾಃ ಸದಾ WEL 

ಬ್ರಾಹ್ಮಣರು ಎಂದಿಗೂ ನನ್ನ ಭಕ್ತರಾಗಿರುವುದರಿಂದ ಅವರನ್ನು ಎಂದಿಗೂ 
ಅವಮಾನಿಸಬಾರದು. 

ಆರಣ್ಯಕೋಪನಿಷದಿ ಯೇ ತು ಪಶ್ಯಂತಿ ಮಾಂ ದ್ವಿಜಾಃ । 

ನಿಗೂಢಂ ನಿಷ್ಕಲಾವಸ್ಥಂ ತಾನ್‌ ಪ್ರಯತ್ನೇನ ಪೂಜಯೇತ್‌ HEL 

ಯಾವ ದ್ವಿಜಶ್ರೇಷ್ಠರು ಆರಣ್ಯಕಗಳಲ್ಲಿ, ಉಪನಿಷತ್ತುಗಳಲ್ಲಿ ನನ್ನನ್ನೇ 
ತಿಳಿಯುತ್ತಿರುತ್ತಾರೋ, ಅಂತಹ ನಿಗೂಢರಾದ, ಪ್ರಾಕೃತಗುಣರಹಿತರಾದ, ನನ್ನನ್ನು 
ನಿರಂತರ ಧ್ಯಾನ ಮಾಡುವ ಬ್ರಾಹ್ಮಣರನ್ನು ಪ್ರಯತ್ನಪೂರ್ವಕವಾಗಿ ಪೂಜಿಸಬೇಕು. 


-228- ಮಹಾಭಾರತ ಆಶ್ಚಮೇಧಿಕಪರ್ವ 


ಸಗೃಹೇ ವಾ ಪ್ರವಾಸೇ ವಾ ದಿವಾ ರಾತ್ರೌ ತಥೈವ ಚ । 

ಶ್ರದ್ಧಯಾ ಬ್ರಾಹ್ಮಣಾಃ ಪೂಜ್ಯಾ ಮದ್ದಕ್ತಾ ಯೇ ಚ ಪಾಂಡವ 1೯೮॥ 

ಯುಧಿಷ್ಠಿರನೇ, ಮನೆಯಲ್ಲಾಗಲಿ, ಪ್ರಯಾಣದ ಸಮಯದಲ್ಲಾಗಲಿ, 
ಹಗಲಿನಲ್ಲಾಗಲಿ, ರಾತ್ರಿಯಲ್ಲಾಗಲಿ ನನ್ನ ಭಕ್ತರಾದ ಬ್ರಾಹ್ಮಣರನ್ನು ಶ್ರದ್ಧೆಯಿಂದ 
ಆರಾಧಿಸಬೇಕು. 


ನಾಸ್ತಿ ವಿಪ್ರಸಮಂ ದೈವಂ ನಾಸ್ತಿ ವಿಪ್ರಸಮೋ ಗುರುಃ । 

ನಾಸ್ತಿ ವಿಪ್ರಸಮೋ ಬಂಧುರ್ನಾಸ್ತಿ ವಿಪ್ರಸಮೋ ನಿಧಿಃ 11೯೯॥ 

ವಿಪ್ರನಿಗೆ ಸಮಾನವಾದ ದೇವತೆಯಿಲ್ಲ. ವಿಪ್ರನಿಗೆ ಸಮಾನವಾದ ಗುರುವಿಲ್ಲ. 
ವಿಪ್ರನಿಗೆ ಸಮಾನವಾದ ಬಂಧುವಿಲ್ಲ. ವಿಪ್ರನಿಗೆ ಸಮಾನವಾದ ನಿಧಿಯೂ ಇಲ್ಲ. 


ನಾಸ್ತಿ ವಿಪ್ರಸಮಂ ತೀರ್ಥಂ ನ ಪುಣ್ಯಂ ಬ್ರಾಹ್ಮಣಾತ್‌ ಪರಮ್‌ । 

ನ ಪವಿತ್ರಂ ಪರಂ ವಿಪ್ರಾನ್ನ ವಿಪ್ರಾತ್‌ ಪಾವನಂ ಪರಮ್‌ ॥೧೦೦॥ 

ನಾಸ್ತಿ ವಿಪ್ರಾತ್‌ ಪರೋ ಧರ್ಮೋ ನಾಸ್ತಿ ವಿಪ್ರಾತ್‌ ಪರಾ ಗತಿಃ ॥ 

ವಿಪ್ರನಿಗೆ ಸಮಾನವಾದ ತೀರ್ಥವಿಲ್ಲ. ಬ್ರಾಹ್ಮಣನಿಗಿಂತ ಶ್ರೇಷ್ಠವಾದ ಪುಣ್ಯವಿಲ್ಲ. 
ಬ್ರಾಹ್ಮಣನಿಗಿಂತ ಪವಿತ್ರವಾದ ವಸ್ತುವಿಲ್ಲ. ಬ್ರಾಹ್ಮಣನಂತೆ ಪವಿತ್ರ ಮಾಡುವ 
ಪದಾರ್ಥಗಳು ಯಾವುದೂ ಇಲ್ಲ. ಬ್ರಾಹ್ಮಣನಿಗಿಂತ ಶ್ರೇಷ್ಠವಾದ ಧರ್ಮವೂ ಇಲ್ಲ. 
ಬ್ರಾಹ್ಮಣನಿಗಿಂತ ಶ್ರೇಷ್ಠವಾದ ಗತಿಯೂ ಇಲ್ಲ. 

ಪಾಪಕರ್ಮಸಮಾಕ್ಷಿಪ್ತಂ ಪತಂತಂ ನರಕೇ ನರಮ್‌ । 

ತ್ರಾಯತೇ ದಾನಮಪ್ಯೇಕಂ ಪಾತ್ರಭೂತೇ ದ್ವಿಜೇ ಕೃತಮ್‌ 11೧೦೨॥ 

ಯೋಗ್ಯನಾದ ಒಬ್ಬವ್ಯಕ್ತಿಗೆ ಕೊಡಲ್ಪಟ್ಟದಾನವು ಪಾಪಕರ್ಮಗಳಿಂದ ದೂಷಿತನಾಗಿ 
ನರಕದಲ್ಲಿ ಬಿದ್ದಿರುವ ವ್ಯಕ್ತಿಯನ್ನು ಉದ್ಧರಿಸಲು ಸಮರ್ಥವಾಗುತ್ತದೆ. 


ಬಾಲಾಹಿತಾಗ್ನಯೋ ಯೇ ಚ ಶಾಂತಾಃ ಶೂದ್ರಾನ್ನವರ್ಜಿತಾಃ । 

ಮಾಮರ್ಚಯಂತಿ ಮದ್ಗಕ್ತಾಸ್ತೇಭ್ಯೋ ದತ್ತಂ ತದಕ್ಷಯಮ್‌ ॥೧೦೩॥ 

ಬಾಲ್ಯದಿಂದಲೂ ಆಹಿತಾಗ್ನಿಗಳಾಗಿರುವ, ಶಾಂತರಾಗಿರುವ, ಶೂದ್ರಾನ್ನವನ್ನು 
ತಿನ್ನದಿರುವ, ನನ್ನ ಪೂಜೆಯಲ್ಲಿಯೇ ಆಸಕ್ತರಾಗಿರುವ ನನ್ನ ಭಕ್ತರಾದ ಬ್ರಾಹ್ಮಣರಿಗೆ 
ಕೊಡುವ ದಾನವು ಅಕ್ಚಯಫಲವನ್ನು ನೀಡುತ್ತದೆ. 


ಅನುಗೀತಾಪರ್ವ -೩9- 


ಪ್ರದಾನೈಃ ಪೂಜಿತೋ ವಿಪ್ರೋ ವಂದಿತೋ ವಾಪಿ ಕೃತ್ತಶಃ । 
ಸಂಭಾವಿತೋ ವಾ ವಿಪ್ರೋ ವೈ ಮದ್ದಕ್ತೋ ದಿವಮುನ್ನಯೇತ್‌ ॥೧೦೪॥ 


ನನ್ನ ಭಕ್ತನಾದ ಬ್ರಾಹ್ಮಣನಿಗೆ ದಾನವನ್ನು ಕೊಡುವುದರಿಂದ, ನಮಸ್ಕರಿಸುವುದರಿಂದ 
ಸತ್ಕಾರ ಮಾಡುವುದರಿಂದ, ಗೌರವಿಸುವುದರಿಂದ, ಅವನನ್ನು ಸಂದರ್ಶಿಸುವುದರಿಂದ 
ಮಾನವನು ಸ್ವರ್ಗವನ್ನು ಹೊಂದುತ್ತಾನೆ. 


ಯೇ ಪಠಂತಿ ನಮಸ್ಯಂತಿ ಧ್ಯಾಯಂತಿ ಪುರುಷಾಸ್ತು ಮಾಮ್‌ । 
ತಾಂಶ್ಚ ಸಷ್ಟ್ಯಾsಥವಾ ದೃಷ್ಟ್ವಾ ನರಃ ಪಾಪೈಃ ಪ್ರಮುಚ್ಛತೇ 11೧೦೫॥ 


ಯಾವನು ನನ್ನ ಭಕ್ತನಾದ ಬ್ರಾಹ್ಮಣನನ್ನು ನಮಸ್ಕರಿಸುತ್ತಾನೋ, ಧ್ಯಾನ 
ಮಾಡುತ್ತಾನೋ ಅಂತಹ ಪುರುಷನು ಅಂತಹ ಬ್ರಾಹ್ಮಣನನ್ನು ನೋಡಿದ ಅಥವಾ 
ಮುಟ್ಟಿದ ಪುಣ್ಯದಿಂದ ಸಮಸ್ತ ಪಾಪಗಳಿಂದಲೂ ಮುಕ್ತನಾಗುತ್ತಾನೆ. 


ಮದ್ದಕ್ತಾ ಮದ್ಧತಪ್ರಾಣಾ ಮದ್ಗತಾ ಮತ್ಪರಾಯಣಾಃ । 

ಬೀಜಯೋನಿವಿಶುದ್ಧಾ ಯೇ ಶ್ರೋತ್ರಿಯಾಃ ಸಂಯತೇಂದ್ರಿಯಾಃ ॥ 

ಶೂದ್ರಾನ್ನವಿರತಾ ನಿತ್ಯಂ ತೇ ಪುನಂತೀಹ ದರ್ಶನಾತ್‌ 11೧೦೭1 

ನನ್ನ ಭಕ್ತರಾಗಿರುವ, ನನ್ನಲ್ಲೇ ಇಂದ್ರಿಯಗಳನ್ನು ಸಮರ್ಪಿಸುವ, ನನ್ನನ್ನೇ 
ಕೊಂಡಾಡುವ, ನನ್ನಲ್ಲೇ ಮನಸ್ಸನ್ನುನೆಲೆಗೊಳಿಸುವ, ಯೋಗ್ಯರಾದ ತಂದೆ ತಾಯಿಗಳನ್ನು 
ಹೊಂದಿರುವ, ಜಿತೇಂದ್ರಿಯರಾಗಿರುವ, ಶೂದ್ರಾನ್ನವನ್ನು ಬಿಟ್ಟಿರುವ ಶ್ರೋತ್ರಿಯರು 
ದರ್ಶನ ಮಾತ್ರದಿಂದಲೇ ಜಗತ್ತನ್ನುಪವಿತ್ರಗೊಳಿಸುತ್ತಾರೆ. 

ಸ್ಹಯಂ ನೀತ್ವಾ ವಿಶೇಷೇಣ ದಾನಂ ತೇಷಾಂ ಗೃಹೇಷ್ಟಥ । 

ನಿಧಾಪಯೇತ್ತು ಯದ್ದಕ್ಕಾ ತದ್ದಾನಂ ಕೋಟಿಸಮ್ಮಿತಮ್‌ 11೧೦೮॥ 


ಇಂತಹ ಶ್ರೋತ್ರಿಯರ ಮನೆಗೆ ನೀನೇ ಹೋಗಿ ವಿಶೇಷವಾದ ಗೌರವದಿಂದ 
ಅವರಿಗೆ ದಾನವನ್ನು ಮಾಡು. ಹೀಗೆ ಭಕ್ತಿಪೂರ್ವಕವಾಗಿ ಕೊಡಲ್ಪಡುವ ದಾನವು 
ಇತರ ದಾನಗಳಿಗಿಂತ ಕೋಟಿಪಟ್ಟು ಅಧಿಕ ಫಲವನ್ನು ನೀಡುತ್ತದೆ. 


ಜಾಗ್ರತಃ ಸಪತೋ ವಾಆಪಿ ಪ್ರವಾಸೇ ಸ್ಪಗ್ಗಹೇsಥವಾ 1 
ಹೃದಯೇ ನ ಪ್ರಣಶ್ಯಾಮಿ ಯಸ್ಯ ವಿಪ್ರಸ್ಯ ಭಾರತ 11೧೦೯॥ 


-230- ಮಹಾಭಾರತ ಆಶ್ಚಮೇಧಿಕಪರ್ವ 


ಬ್ರಾಹ್ಮಣನು ಎಚ್ಚರದಲ್ಲಿರಲಿ, ಮಲಗಿರಲಿ, ಪ್ರಯಾಣ ಮಾಡುತ್ತಿರಲಿ, 
ಮನೆಯಲ್ಲಿಯೇ ಇರಲಿ ಅವನು ನನಗೆ ಪರಮಭಕ್ತನಾದುದರಿಂದ ಅವನ ಹೃದಯ 
ಗುಹೆಯನ್ನು ಬಿಟ್ಟುನಾನು ಎಂದೂ ಕದಲುವುದಿಲ್ಲ. 

ಸ ಪೂಜಿತೋ ವಾ ದೃಷ್ಟೋ ವಾ ಸ್ಪಷ್ಟೋ ವಾಪಿ ದ್ವಿಜೋತ್ತಮಃ | 

ಸಂಭಾಷಿತೋ ವಾ ರಾಜೇಂದ್ರ ಪುನಾತೀಹ ನರಂ ಸದಾ 11೧೧೦॥ 


ರಾಜೇಂದ್ರನೇ, ಅಂತಹ ಬ್ರಾಹ್ಮಣರನ್ನು ಪೂಜಿಸಿದರೂ, ನೋಡಿದರೂ, 
ಸರ್ಶಿಸಿದರೂ, ಮಾತನಾಡಿದರೂ ಮನುಷ್ಯನು ಪೂತನಾಗುತ್ತಾನೆ. 


ಏವಂ ಸರ್ವಾಸ್ವವಸ್ಥಾಸು ಸರ್ವದಾನಾನಿ ಪಾಂಡವ 1 

ಮದ್ಯ್ವೇಭ್ಯಃ ಪ್ರದತ್ತಾನಿ ಸರ್ಗಮಾರ್ಗಪ್ರದಾನಿ ವೈ 11೧೧೧॥ 

ಯುಧಿಷ್ಠಿರನೇ, ಹೀಗೆ ಎಲ್ಲ ಅವಸ್ಥೆಗಳಲ್ಲಿ ಎಲ್ಲ ವಿಧವಾದ ದಾನಗಳನ್ನು ನನ್ನ 
ಭಕ್ತನಾದ ವ್ಯಕ್ತಿಗೆ ಕೊಟ್ಟಾಗ ಆ ದಾನಗಳು ಸರ್ಗಮಾರ್ಗವನ್ನೇ ತೋರಿಸುತ್ತವೆ. ಇದರಲ್ಲಿ 
ಯಾವ ಸಂಶಯವೂ ಇರುವುದಿಲ್ಲ. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ವಿಪ್ರಮಾಹಾತ್ಮ $೦ ನಾಮ 
ಏಕೋನಶತತಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿತೊಂಬತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು. 
Xk 
ನೂರನೆಯ ಅಧ್ಯಾಯ 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಬೀಜಯೋನಿಗಳ ಶುದ್ಧಿ-ಅಶುದ್ಧಿಯನ್ನು 
ನಿರೂಪಿಸಿದುದು. ಗಾಯತ್ರಿ ಮಹಿಮೆಯನ್ನು ವರ್ಣಿಸಿದುದು. ಬ್ರಾಹ್ಮಣನ 
ಮಹಿಮೆಯನ್ನು ಪ್ರಶಂಸಿದುದು. ಬ್ರಾಹ್ಮಣರನ್ನು ತಿರಸ್ಕರಿಸುವ ವ್ಯಕ್ತಿಗಳಿಗೆ ಉಂಟಾಗುವ 
ನರಕ ಯಾತನೆಗಳನ್ನು ವರ್ಣಿಸಿದುದು. 
ವೈಶಂಪಾಯನಃ 
ಶ್ರುತ್ತೈವಂ ಸಾತ್ತಿಕಂ ದಾನಂ ರಾಜಸಂ ತಾಮಸಂ ತಥಾ । 
ಪೃಥಕ್‌ ಪೃಥಕ್‌ ಫಲಂ ಚೈವ ಗತಿಂ ಚಾಪಿ ಪೃಥಕ್‌ ಪೃಥಕ್‌ Hol 


ಅನುಗೀತಾಪರ್ವ -231- 


ವೈಶಂಪಾಯನ- ಜನಮೇಜಯನೇ, ಯುಧಿಷ್ಠಿರನು ಕೃಷ್ಣನ ಮುಖದಿಂದ ಸಾತ್ವಿಕ, 
ರಾಜಸ, ತಾಮಸ ದಾನಗಳ ಸ್ವರೂಪಗಳನ್ನೂ, ಅವುಗಳಿಂದ ಆಗುವ ಭಿನ್ನ ಭಿನ್ನ 
ಗತಿಗಳನ್ನೂ, ಪ್ರತ್ಯೇಕ ಪ್ರತ್ಯೇಕ ಫಲಗಳನ್ನೂಕೇಳಿಸಿಕೊಂಡನು. 


ಅವಿತಪಃ ಪ್ರಹೃಷ್ಟಾತ್ಮಾ ಪುಣ್ಯಂ ಧರ್ಮಾಮೃತಂ ಪುನಃ । 


ಲಂ 


ಯುಧಿಷ್ಠಿರೋ ಧರ್ಮನಿತ್ಯಃ ಕೇಶವಂ ಪುನರಬ್ರವೀತ್‌ 1೨ 


ಭಗವಂತನ ಉಪದೇಶಗಳಿಂದ ಸಂತುಷ್ಠನಾದ ಧರ್ಮರಾಜನಿಗೆ ಆ 
ಧರ್ಮಾಮೃತದ ಪಾನದಿಂದ ಪೂರ್ಣತೃಪ್ತಿಯಾಗಲಿಲ್ಲ. ಮತ್ತೂ ಕೇಳಬೇಕೆನಿಸಿತು. 
ಆದ್ದರಿಂದ ಧರ್ಮಜನು ಕೇಶವನ ಬಳಿ ಹೀಗೆ ಹೇಳಿದನು. 

ಯುಧಿಷ್ಠಿರಃ 

ಬೀಜಯೋನಿವಿಶುದ್ಧಾನಾಂ ಲಕ್ಷಣಾನಿ ವದಸ್ವ ಮೇ । 

ಬೀಜದೋಷೇಣ ಲೋಕೇ ಚ ಜಾಯಂತೇ ಚ ಕಥಂ ನರಾಃ 11೩11 

ಯುಧಿಷ್ಠಿರ- ಜಗದೊಡೆಯನೇ, ಬೀಜ ಮತ್ತು ಯೋನಿಗಳಿಂದ 
ಶುದ್ಧರಾಗಿರುವವರ ಲಕ್ಷಣಗಳನ್ನು ತಿಳಿಸು. ಬೀಜದೋಷಗಳಿಂದ ಹುಟ್ಟುವವರ 
ಲಕ್ಷಣಗಳನ್ನುತಿಳಿಸು. 

ಆಚಾರದೋಷಾನ್‌ ದೇವೇಶ ವಕ್ತುಮರ್ಹಸ್ಯಶೇಷತಃ । 

ಬ್ರಾಹ್ಮಣಾನಾಂ ವಿಶೇಷಂ ಚ ಗುಣದೋಷೌ ಚ ಕೇಶವ 11೪॥ 

ಆಚಾರದೋಷಗಳನ್ನು, ಬ್ರಾಹ್ಮಣರ ಉತ್ತಮ-ಮಧ್ಯಮ ಭೇದಗಳನ್ನು, 
ಅವರಲ್ಲಿರುವ ಗುಣದೋಷಗಳನ್ನುತಿಳಿಸು. 

ಚಾತುರ್ವರ್ಣ್ಯಸ್ಯ ಕೃತ್ಸಸ್ಯ ವರ್ತಮಾನಾಃ ಪ್ರತಿಗ್ರಹೇ । 

ಕೇನ ವಿಪ್ರಾ ವಿಶೇಷೇಣ ತರಂತೇ ತಾರಯಂತಿ ಚ 11೫1 


ಏತತ್‌ ಕಥಯ ದೇವೇಶ ತ್ನದಕ್ಷಸ್ಕ ನಮೋಶಸ್ತು ತೇ 11೬ 


ನಾಲ್ಕು ಆಶ್ರಮಧರ್ಮಗಳನ್ನು ಸಮಗ್ರವಾಗಿ ಆಚರಿಸುವ ಬ್ರಾಹ್ಮಣರು ಯಾವ 
ಆಶ್ರಮಧರ್ಮದಿಂದ ಸಂಸಾರದ ಕಷ್ಟದಿಂದ ಬಿಡುಗಡೆ ಹೊಂದುತ್ತಾರೆ? 


-232- ಮಹಾಭಾರತ ಆಶ್ಚಮೇಧಿಕಪರ್ವ 


ಮತ್ತೊಬ್ಬರನ್ನೂಪಾರು ಮಾಡುತ್ತಾರೆ? ಇವೆಲ್ಲವನ್ನೂನಿನ್ನ ಭಕ್ತನಾದ ನನಗೆ ದೇವೇಶನೇ 
ತಿಳಿಸು. ನಿನಗೆ ನಮಸ್ಕಾರವು. 


| ಶ್ರೀಭಗವಾನ್‌ 
ಶೃಣು ರಾಜನ್‌ ಯಥಾತತ್ತ,ಂ ಬೀಜಯೋನಿಶುಭಾಶುಭಮ್‌ । 
ಯೇನ ತಿಷ್ಠತಿ ಲೋಕೋರಯಂ ವಿನಶ್ಯತಿ ಚ ಪಾಂಡವ 11೭ 


ಶ್ರೀಭಗವಾನ್‌- ಯುಧಿಷ್ಠಿರನೇ, ಯಥಾವತ್ತಾದ ಬೀಜ-ಯೋನಿಗಳ 
ಶುಭಾಶುಭಗಳನ್ನು ನಿರೂಪಿಸುತ್ತೇನೆ, ಕೇಳು. ಬೀಜ-ಯೋನಿಗಳು ಶುದ್ಧವಾಗಿದ್ದರೆ 
ಅದರಿಂದ ಸತ್ಸಂತಾನವು ಬೆಳೆದು ಲೋಕವು ಕ್ಷೇಮವಾಗಿರುತ್ತದೆ. ಬೀಜ-ಯೋನಿಗಳೇ 
ಅಶುದ್ಧವಾಗಿದ್ದರೆ ಲೋಕವೇ ವಿನಾಶ ಹೊಂದುತ್ತದೆ. 


ಅವಿಪುತಬ್ರಹ್ಮಚರ್ಯೋ ಯಸ್ತು ವಿಪ್ರೋ ಯಥಾವಿಧಿ । 
ಸ ಬೀಜೀ ನಾಮ ವಿಜ್ಞೇಯಸ್ತಸ್ಯ ಬೀಜಂ ಶುಭಂ ಭವೇತ್‌ HCI 
ಎಂದೂ ನಾಶಹೊಂದದ ಬ್ರಹ್ಮಚರ್ಯವನ್ನು ಯಾವ ಬ್ರಾಹ್ಮಣನು ವಿಧಿವತ್ತಾಗಿ 


ಪರಿಪಾಲಿಸುತ್ತಾನೋ ಅಂತಹ ವಿಪ್ರನನ್ನೇ ಉತ್ತಮ ಬೀಜವೆನ್ನುತ್ತಾರೆ. ಅವನ 
ವೀರ್ಯದಿಂದ ಉತ್ತಮ ಸಂತಾನವಾಗುತ್ತದೆ. 


ಕನ್ಯಾ ಚಾಕ್ಷತಯೋನಿರ್ವಾ ಕುಲೀನಾ ಪಿತೃಮಾತೃತಃ । 
ಬ್ರಾಹ್ಮಾದಿಷು ವಿವಾಹೇಷು ಪರಿಣೀತಾ ಯಥಾವಿಧಿ WE 


ಇದರಂತೆ ಕನ್ಯೇಯು ಉತ್ತಮ ಕುಲದ ತಂದೆ-ತಾಯಿಗಳಿಂದ 
ಉತ್ಪನ್ನಳಾಗಿರಬೇಕು. ಬ್ರಾಹ್ಮಣವೇ ಮೊದಲಾದ ಉತ್ತಮ ರೀತಿಯ ಪದ್ಧತಿಯಂತೆ 
ವಿಧಿಬದ್ಧವಾಗಿ ವಿವಾಹಿತಳಾಗಿರಬೇಕು. 


ಸಾ ಪ್ರಶಸ್ತಾ ವರಾರೋಹಾ ಶುದ್ಧಯೋನಿಃ ಪ್ರಶಸ್ಯತೇ 1॥೧೦॥॥ 
ಅಂತಹ ಕನ್ಯೆಯು ಗರ್ಭಾಧಾರಕ್ಕೆ ಪ್ರಶಸ್ತಳಾದವಳೆಂದು ಕರೆಸಿಕೊಳ್ಳುತ್ತಾಳೆ. 


ಮನಸಾ ಕರ್ಮಣಾ ವಾಚಾ ಯಾ ಗಚ್ಛೇತ್‌ ಪರಪೂರುಷಮ್‌ । 
ಯೋನಿಸ್ತಸ್ಯಾ ನರಶ್ರೇಷ್ಠ ಗರ್ಭಾಧಾನಂ ನ ಚಾರ್ಹತಿ HOO 


ಅನುಗೀತಾಪರ್ವ -233- 


ಮನಸಿನಿಂದ, ಕರ್ಮದಿಂದ, ಮಾತಿನಿಂದ ಪರಪುರುಷನ ಸಮಾಗಮ ಮಾಡಿದ 
ಸೀಯು ಗರ್ಭಾಧಾರಕ್ಕೆ ಯೋಗ್ಯಳೆನಿಸುವುದಿಲ್ಲ. 


ಆ 
ಆರಿಣ್ಯಾ ಯಸ್ತು ಪಾಪಾತ್ಮಾ ಸಂತಾನಾರ್ಥಮಿಹೇಚ್ಛತಿ । 
ಕುಲನ್‌ ಪಾತಯತ್ಯಾಶು ದಶ ಪೂರ್ವಾನ್‌ ದಶಾಪರಾನ್‌ ॥೧೨॥ 


ಸ್ಟೆ 
ದವ 
ಸ 


ಸ್ವೈರಿಣಿ ಎನಿಸಿದ ಸ್ತ್ರೀಯಲ್ಲಿ ಹುಟ್ಟಿದ ಸಂತಾನವು ಅಯೋಗ್ಯವೆನಿಸಿ- 
ಕೊಳ್ಳುವುದರಿಂದ ಸ್ವೈರಿಣಿಯಿಂದ ಸಂತಾನವನ್ನು ಬಯಸುವವನು ಪಾಪಾತ್ಮ 
ಎನಿಸುತ್ತಾನೆ. ಅವನು ಕುಲಗಳನ್ನು ನಾಶಗೈಯ್ಯುತ್ತಾನೆ. ಹಿಂದಿನ ಹತ್ತು ತಲೆಗಳು, 
ಮುಂದಿನ ಹತ್ತು ತಲೆಗಳು ಸ್ವೈರಿಣಿಯಿಂದ ಸಂತಾನ ಪಡೆದಲ್ಲಿನಾಶಹೊಂದುತ್ತವೆ. 


ದುಷ್ಟಯೋನೌ ತು ಯೋ ಮೋಹಾದ್‌ ರೇತಃ ಸಿಂಚತಿ ಮೂಢಧೀಃ 1 
ತದ್‌ ರೇತಸಾ ಸಮುತ್ತನ್ನಃ ಷಡಂಗವಿದಪಿ ದ್ವಿಜಃ 1೧೩11 


ಸಾಧುಭಿಃ: ಸ ಬಹಿಷ್ಕಾರ್ಯಃ ಶಪಾಕ ಇವ ಪಾರ್ಥಿವ 11೧೪॥ 


ಯಾವನು ಮೋಹದಿಂದ ಪ್ರಜ್ಞಾಹೀನನಾಗಿ ದುಷ್ಪಸ್ತ್ರೀಯಲ್ಲಿಗರ್ಭಾಧಾನವನ್ನು 
ಮಾಡುತ್ತಾನೋ ಅವನ ರೇತಸ್ಸಿನಿಂದ ಉತ್ಪನ್ನನಾದ ಬ್ರಾಹ್ಮಣನು ಆರು ವೇದಗಳನ್ನು 
ಅಧ್ಯಯನ ಮಾಡಿದರೂ ಸಜ್ಜನರಿಂದ ಶ್ರಪಾಕಿಯಂತೆ (ಚಾಂಡಾಲ) ಅವನು 
ಬಹಿಷ್ಕಾರಕ್ಕೆ ಅರ್ಹನಾಗಿದ್ದಾನೆ. 


ಕರ್ಮಣಾ ಮನಸಾ ವಾಚಾ ಯಾ ಭವೇತ್‌ ಸ್ವ ರಚಾರಿಣೀ | 
ಸಾ ಕುಲಫ್ಲೀತಿ ವಿಜ್ಞೇಯಾ ತಸ್ಯಾಂ ಜಾತಃ ಶ್ರಪಾಚಕಃ 11೧೫1! 


ಯಾವಳು ಕರ್ಮದಿಂದ, ಮನಸಿನಿಂದ, ಮಾತಿನಿಂದ ಪರಪುರುಷನನ್ನು 
ಬಯಸಿರುತ್ತಾಳೋ ಅವಳು ಕುಲಕ್ಕೆ ಹಾನಿಯುಂಟು ಮಾಡುವವಳು ಎಂದು 
ತಿಳಿಯಬೇಕು. ಅವಳಿಂದ ಉತ್ಪನ್ನನಾದವನು ಶ್ಚಪಾಚಕಿಯು ಎನಿಸುತ್ತಾನೆ. 


ದೈವೇ ಪಿತ್ರ್ಯೊ ತಥಾ ದಾನೇ ಭೋಜನೇ ಸಹ ಭಾಷಣೇ । 
ಶಯನೇ ಸಹ ಸಂಬಂಧೇ ನ ಯೋಗ್ಯಾ ದುಷ್ಪಯೋನಿಜಾಃ 11೧೬॥॥ 


ದುಷ್ಟಯೋನಿಯಲ್ಲಿಹುಟ್ಟಿದವರು ದೇವ-ಪಿತೃಕಾರ್ಯಗಳಲ್ಲಿ ಭಾಗವಹಿಸಲು, 


-234- ಮಹಾಭಾರತ ಆಶ್ಚಮೇಧಿಕಪರ್ವ 


ದಾನ ತೆಗೆದುಕೊಳ್ಳಲು, ಒಟ್ಟಿಗೆ ಕುಳಿತು ಊಟ ಮಾಡಲು, ಮಾತಾಡಲು, ಮಲಗಲು, 
ಸಂಬಂಧ ಮಾಡಲು ಯೋಗ್ಯರಾಗಿರುವುದಿಲ್ಲ. 


ನ ತಸ್ಥಾದ್‌ ದುಷಯೋನ್ಯಾಂ ತು ಗರ್ಭಮುತ್ತಾದಯೇದ್‌ ಬುಧಃ । 
ಮೋಹೇನ ಕುರುತೇ ಯಸ್ತು ಕುಲಂ ಹಂತಿ ತ್ರಿಪೂರುಷಮ್‌ 1೧೭ ॥ 


ಆದ್ದರಿಂದ ಜ್ಞಾನಿಯಾದವನು ದುಷ್ಟಯೋನಿಯಲ್ಲಿ ಗರ್ಭಾಧಾನವನ್ನು 
ಮಾಡಬಾರದು. ಮೋಹದಿಂದ ಮಾಡಿದರೆ ಅವನು ಮೂರು ತಲೆಯ ಕುಲದವರನ್ನು 
ನಾಶಪಡಿಸಿದ ಪಾಪಕ್ಕೆ ಭಾಗಿಯಾಗುತ್ತಾನೆ. 


ಕಾನೀನಶ್ಚ ಸಹೋಢಶ್ಚ ತಥೋಭೌ ಕುಂಡಗೋಲಕೌ । 
ಆರೂಢಪತಿತಾಜ್ಞಾತಃ ಪತಿತಸ್ಯಾಪಿ ಯಃ ಸುತಃ esl 


ಷಡೇತೇ ವಿಪ್ರಚಂಡಾಲಾ ನಿಷಿದ್ದಾ ಶ್ರಪಚಾದಪಿ 11೧೯ 


ವಿವಾಹವಾಗದ ಕನ್ಯೆಯಲ್ಲಿ ಹುಟ್ಟಿದವನು, ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿ 
ಅವಿವೇಕದಿಂದ ಹೆಂಡತಿಯು ವ್ಯತ್ಯಸ್ತಳಾದಾಗ ಹುಟ್ಟುವ ಮಗನು ಸಹೋಢ 
ಎನಿಸುತ್ತಾನೆ. ಪತಿಯು ಜೀವಿಸಿರುವಾಗಲೇ ಪತ್ನಿಯ ವ್ಯಭಿಚಾರದಿಂದ ಹುಟ್ಟಿದವನು, 
ಪತಿಯ ಮರಣಾನಂತರ ಅನ್ಯಪುರುಷರಿಂದ ಹುಟ್ಟಿದವನು, ಭ್ರಷ್ಟ ಸಂನ್ಯಾಸಿಯ 
ವೀರ್ಯದಿಂದ ಹುಟ್ಟಿದವನು, ಪತಿತನಾದ ಮನುಷ್ಯನಿಂದ ಹುಟ್ಟಿದವನು - ಈ 
ಆರು ಜನರು ವಿಪ್ರಚಂಡಾಲರು ಎಂದು ಕರೆಸಿಕೊಳ್ಳುತ್ತಾರೆ. ಇವರು 
ಚಂಡಾಲರಿಗಿಂತಲೂ ನಿಕೃಷ್ಟರಾದವರು. 


ಯೋ ಯತ್ರ ತತ್ರ ವಾ ರೇತಃ ಸಿಕ್ತಾ ಶೂದ್ರಾಸು ವಾ ಚರೇತ್‌ । 
ಕಾಮಚಾರೀ ಸ ಪಾಪಾತ್ಮಾ ಬೀಜಂ ತಸ್ಯಾಶುಭಂ ಭವೇತ್‌ le] 


ಯಾವ ಬ್ರಾಹ್ಮಣನು ಕಂಡ ಕಂಡಲ್ಲಿಯಾವ ಜಾತಿಭೇದಗಳನ್ನೂ ಪರಿಗಣಿಸದೆ 
ಶೂದ್ರ ಸ್ತ್ರೀಯರಲ್ಲಿಯೂ ರೇತಸ್ಸಿಂಚನದಿಂದ ಕಾಮುಕತನದಿಂದ ಮಾಡುತ್ತಾನೋ 
ಅವನು ಪಾಪಾತ್ಮ ಎನಿಸುತ್ತಾನೆ. ಅಂತಹವನು ಬೀಜವು ಶುದ್ಧವಲ್ಲ. 


ಅಶುಭಂ ತದ್‌ ಭವೇದ್‌ ಬೀಜಂ ಶುದ್ಧಾಂ ಯೋನಿಂ ಚ ನಾರ್ಹತಿ । 
ಶುದ್ಧಾಂ ಹವಿರ್ಭುಜೋ ಜಾಲಾಂ ಶುನಾ ಲೀಢಂ ಹವಿರ್ಯಥಾ।1೨೧॥ 


ಅನುಗೀತಾಪರ್ವ -235- 
ಸ್ತ್ರೀಯರು ಶುದ್ಧಳಾಗಿದ್ದರೂ ಅಯೋಗ್ಯ ಬ್ರಾಹ್ಮಣನ ರೇತಸ್ಸಿನ ಸಂಪರ್ಕದಿಂದ 
ನಾಯಿ ನೆಕ್ಕಿದ ಹವಿಸ್ಸಿನಂತೆ ಶುದ್ಧಯೋನಿಯೂ ಅಶುದ್ದವಾಗುತ್ತದೆ.. 


ಶೂದ್ರಯೋನೌ ಪತೇದ್‌ ಬೀಜಂ ಹಾಹಾಶಬ್ಬಂ ದ್ವಿಜನ್ನನಃ । 
ಕುರ್ಯಾತ್‌ ಪುರೀಷಮಾರ್ಗೇಷು ಪತಿತೋಶಸ್ಥೀತಿ ದುಃಖಿತಃ 11೨೨1 


ಶೂದ್ರಯೋನಿಯಲ್ಲಿ ಬ್ರಾಹ್ಮಣನು ರೇತಸ್ಸಿಂಚನವನ್ನು ಮಾಡಿದರೆ ಆ 
ವೀರ್ಯಾಭಿಮಾನಿ ದೇವತೆಯು ಹಾಹಾಶಬ್ದವನ್ನು ಮಾಡುತ್ತಾ, ಮಲದ ಮಾರ್ಗದಲ್ಲಿ 
ನಾನು ಬೀಳುತ್ತಿದ್ದೇನೆ ಎಂದು ದುಃಖವನ್ನು ಹೊಂದುತ್ತಾನೆ. 


ಮಾಮಧಃ ಪಾತಯತ್ಯೇಷ ಪಾಪಾತ್ಮಾ ಕಾಮಮೋಹಿತಃ | 
ಅಧೋಗತಿಂ ವ್ರಜೇತ್‌ ಕ್ಷಿಪ್ರಮಿತಿ ಶಪ್ತ್ಯಾ ಪತೇತ್‌ ತು ತತ್‌ ॥೨೩॥॥ 


ನನ್ನನ್ನು ಈ ಮೂರ್ಯನು, ಪಾಪಿಷ್ಠನು ಕಾಮಮೋಹಿತನಾಗಿ ಕೆಳಗೆ ಬೀಳಿಸುತ್ತಿದ್ದಾನೆ 
ಅಧೋಗತಿಗೆ ನನ್ನನ್ನು ಕೆಡವುತ್ತಿದ್ದಾನೆ. ಇದರಿಂದ ಅವನೂ ಅಧೋಗತಿಯನ್ನು 
ಹೊಂದಲಿ ಎಂದು ಆ ರೇತೋಭಿಮಾನಿಯು ಶಪಿಸುತ್ತದೆ. 


ಆತ್ಮಾ ಹಿ ಶುಕ್ಚಮುದ್ದಿಷ್ಟಂ ದೈವತಂ ಪರಮಂ ಮಹತ್‌ । 
ತಸ್ನಾತ್‌ ಸರ್ವಪ್ರಯತ್ನೇನ ನಿರುಂಧ್ಯಾಚ್ಚುಕ್ಷಮಾತ್ನನಃ 11೨೪॥॥ 
೬ a ೨ ೪ 


ವೀರ್ಯವನ್ನು ಆತ್ಮ ಎನ್ನುತ್ತಾರೆ. ಆದ್ದರಿಂದ ಅದು ಶ್ರೇಷ್ಠವಾದ ದೇವತೆಯೇ 
ಆಗಿದೆ. ಬ್ರಾಹ್ಮಣನು ಇದನ್ನು ಅರಿತು ಸರ್ವಪ್ರಯತ್ನದಿಂದಲೂ ತನ್ನವೀರ್ಯವನ್ನು 
ಸರಿಯಾಗಿ ರಕ್ಷಿಸಿಕೊಳ್ಳಬೇಕು. 

ಆಯುಸ್ತೇಜೋ ಬಲಂ ವೀರ್ಯಂ ಪ್ರಜ್ಞಾ ಶ್ರೀಶ್ಚ ಮಹಾಯಶಃ । 

ಪುಣ್ಯಂ ಚ ಮತ್ಚಿಯತ್ಹಂ ಚ ಲಭತೇ ಬ್ರಹ್ಮಚರ್ಯಯಾ 11೨೫।! 

ಯಾವ ಮನುಷ್ಯನು ಅಸ್ಟಲಿತವಾದ ಬ್ರಹ್ಮಚರ್ಯವ್ರತವನ್ನು ಪರಿಪಾಲನೆ 
ಮಾಡುತ್ತಾನೋ ಅವನ ಆಯುಸ್ಸು, ತೇಜಸ್ಸು, ಬಲ, ವೀರ್ಯ, ಬುದ್ಧಿ, ಸಂಪತ್ತು, 
ಯಶಸ್ಸು, ಪುಣ್ಯ, ನನ್ನ ಪ್ರೀತಿ ಎಲ್ಲವನ್ನೂ ಪಡೆದುಕೊಳ್ಳುತ್ತಾನೆ. 

ಅವಿಪುತಬ್ರಹ್ಮಚರ್ಯೈರ್ಗ್ಗಹಸ್ಥಾಶ್ರಮಮಾಶ್ರಿತೈ: [ 

ಪಂಚಯಜ್ಞಪರೈರ್ಧರ್ಮಃ ಸ್ಥಾಪ್ಯತೇ ಪೃಥಿವೀತಳೇ 11೨೬॥॥ 


-236- ಮಹಾಭಾರತ ಆಶ್ಚಮೇಧಿಕಪರ್ವ 


ಗೃಹಸ್ಥಾಶ್ರಮದಲ್ಲಿಇದ್ದುಕೊಂಡು ನಾಶವಾಗದ ಬ್ರಹ್ಮಚರ್ಯವನ್ನುಪರಿಪಾಲಿಸುತ್ತಾ 
ಪಂಚಯಜ್ಞಗಳ ಅನುಷ್ಠಾನದಲ್ಲಿನಿರತರಾದ ಬ್ರಾಹ್ಮಣರು ಭೂಮಿಯಲ್ಲಿಧರ್ಮವನ್ನು 
ಸ್ಥಾಪಿಸಲು ಅರ್ಹರಾಗಿರುತ್ತಾರೆ. 


ಸಾಯಂ ಪ್ರಾತಸ್ತು ಯೇ ಸಂಧ್ಯಾಂ ಸಮ್ಯಗ್‌ ನಿತ್ಯಮುಪಾಸತೇ । 
ನಾವಂ ವೇದಮಯಿಂ ಕೃತ್ವಾ ತರಂತೇ ತಾರಯಂತಿ ಚ 11೨೭।॥ 


ಯಾವ ಬ್ರಾಹ್ಮಣರು ಪ್ರಾತಃಕಾಲ, ಸಾಯಂಕಾಲಗಳಲ್ಲಿ ವಿಧಿಬದ್ಧವಾಗಿ 
ಸಂಧ್ಯೋಪಾಸನೆಯನ್ನುಮಾಡುತ್ತಾರೋ ಅಂತಹ ಬ್ರಾಹ್ಮಣರು ವೇದಮಯವಾದ 
ದೋಣಿಯ ಮೂಲಕ ಸಂಸಾರವನ್ನು ದಾಟುತ್ತಾರೆ, ದಾಟಿಸುತ್ತಾರೆ. 


ಯೋ ಜಪೇತ್‌ ಪಾವನೀಂ ದೇವೀಂ ಗಾಯತ್ರೀಂ ವೇದಮಾತರಮ್‌ । 
ನ ಸೀದೇತ್‌ ಪ್ರತಿಗೃಹ್ನಾನಃ ಪೃಥಿವೀಂ ಚ ಸಸಾಗರಾಮ್‌ 11೨೮॥॥ 


ಯಾವ ಬ್ರಾಹ್ಮಣನು ಜಗತ್ತನ್ನೇ ಪಾವನಗೊಳಿಸುವ ವೇದಮಾತೆಯಾದ ಗಾಯತ್ರಿ 
ಮಂತ್ರವನ್ನು ಜಪಿಸುತ್ತಾನೋ ಅಂತಹವನು ಸಮುದ್ರಪರ್ಯಂತವಾದ ಅಖಂಡ 
ಭೂಮಂಡಲವನ್ನೇ ದಾನವನ್ನಾಗಿ ಸ್ವೀಕರಿಸಿದರೂ ಪ್ರತಿಗ್ರಹದೋಷದಿಂದ 
ಲಿಪ್ತನಾಗುವುದಿಲ್ಲ. 


ಯೇ ಚ ಸ್ಕುರ್ದುಷ್ಠಿತಾಃ ಕೇಚಿದ್‌ ಗ್ರಹಾಃ ಸೂರ್ಯಾದಯೋ ದಿವಿ । 
ತೇ ಚಾಸ್ಯ ಸೌಮ್ಯಾ ಜಾಯಂತೇ ಶಿವಾಃ ಶುಭಕರಾಸ್ತಥಾ 11೨೯॥1 


ನಿರಂತರ ಜಪಿಸುವ ವ್ಯಕ್ತಿಯ ಜಾತಕದಲ್ಲಿಯಾವ ಗ್ರಹಗಳು ಅಶುಭ ಸ್ಥಾನದಲ್ಲಿ 
ಇರುತ್ತವೆಯೋ ಅಂತಹ ಸೂರ್ಯಾದಿ ಗ್ರಹಗಳು ಗಾಯತ್ರಿ ಜಪದ ಪ್ರಭಾವದಿಂದಾಗಿ 
ಶುಭಫಲವನ್ನೇ ನೀಡುತ್ತವೆ. 

ಯತ್ರ ತತ್ರ ಸ್ಥಿತಾಶ್ಚೆವ ದಾರುಣಾಃ ಪಿಶಿತಾಶನಾಃ । 

ಘೋರರೂಪಾ ಮಹಾಕಾಯಾ ಧರ್ಷಯಂತಿ ನ ತಂ ದ್ವಿಜಮ್‌ 11೩೦॥।॥ 

ಯಾವ ಯಾವ ಪ್ರದೇಶಗಳಲ್ಲಿಭಯಂಕರವಾದ ಮಾಂಸಾಹಾರಿಗಳಾದ, ಘೋರ 


ರೂಪವನ್ನು ಧರಿಸಿರುವ ಪಿಶಾಚಿಗಳು ಇದ್ದಾವೋ ಅವು ಗಾಯತ್ರಿಮಂತ್ರವನ್ನು 
ಸಂಧ್ಯಾಕಾಲದಲ್ಲಿ ಜಪಿಸುವ ಬ್ರಾಹ್ಮಣರನ್ನು ಭಯಪಡಿಸಲಾರವು. 


ಅನುಗೀತಾಪರ್ವ -237- 


ಪುನಂತೀಹ ಪೃಥಿವ್ಯಾಂ ಹಿ ಚೀರ್ಣವೇದವುತಾ ನರಾಃ 11೩೧॥॥ 


ವೇದಾಧ್ಯಯನವನ್ನುಮಾಡಿ ವೇದವ್ರತಗಳನ್ನು ಅನುಷ್ಠಾನ ಮಾಡುವ ಬ್ರಾಹ್ಮಣರು 
ಭೂಮಂಡಲವನ್ನೇ ಪವಿತ್ರಗೊಳಿಸುತ್ತಾರೆ. 


ಅಚೀರ್ಣವ್ರತವೇದಾ ಯೇ ವಿಕರ್ಮಪಥಮಾತಶ್ರಿತಾಃ । 
ಬ್ರಾಹ್ಮಣಾ ನಾಮಮಾತ್ರೇಣ ತೇಠಪಿ ಪೂಜ್ಯಾ ನರಾಧಿಪ EWI 


ಯುಧಿಷ್ಠಿರನೇ, ನಾಲ್ಕುವೇದಗಳಲ್ಲಿ ಇರುವ ಮಂತ್ರಗಳಲ್ಲಿಗಾಯತ್ರಿಮಂತ್ರವು 
ಶ್ರೇಷ್ಠವಾದುದು. ಯಾರು ವೇದಗಳನ್ನು ಅಧ್ಯಯನ ಮಾಡದೆ, ವೇದವ್ರತಗಳನ್ನೂ 
ಅನುಷ್ಠಾನ ಮಾಡದೆ ದುಷ್ಕರ್ಮಿಗಳಾಗಿದ್ದರೂ ಹೆಸರಿಗೆ ಮಾತ್ರ ಬ್ರಾಹ್ಮಣರಾದ 
ವ್ಯಕ್ತಿಗಳು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದರೆ ಅವರು ಪೂಜ್ಯರೇ ಎನಿಸುತ್ತಾರೆ. 

ಕಿಂ ಪುನರ್ಯಸ್ತು ಸಂಧ್ಯೇ ದ್ವೇ ನಿತ್ಯಮೇವೋಪತಿಷ್ಠತೇ IAA 

ಹೀಗಿದ್ದಾಗ ಎರಡು ಸಂಧ್ಯಾಕಾಲಗಳನ್ನು ನಿಯಮಬದ್ಧರಾಗಿ ಅನುಷ್ಠಾನ 
ಮಾಡುತ್ತಾರೋ ಅವರ ವಿಷಯದಲ್ಲಿಹೇಳುವುದೇನಿದೆ? 

ಶೀಲಮಧ್ಯಯನಂ ದಾನಂ ಶೌಚಂ ಮಾರ್ದವಮಾರ್ಜವಮ್‌ । 

ತಸ್ಕಾದ್‌ ವೇದಾದ್‌ ವಿಶಿಷ್ಟಾನ್‌ ವೈ ಮನುರಾಹ ಪ್ರಜಾಪತಿಃ ॥1೩೪॥ 


ಶೀಲ, ಅಧ್ಯಯನ, ದಾನ, ಶೌಚ, ಮೃದುತ್ವ, ಖಜುತ್ವ - ಈ ಗುಣಗಳು 
ವೇದಕ್ಕಿಂತಲೂ ವಿಶಿಷ್ಟವಾದ ಗುಣಗಳೆಂದು ಮನುಪ್ರಜಾಪತಿಯು ಹೇಳಿರುತ್ತಾನೆ. 


ಭೂರ್ಭುವಃಸರಿತಿ ಬ್ರಹ್ಮ ಯೋ ವೇದನಿರತೋ ದ್ವಿಜಃ । 

ಸ್ವದಾರನಿರತೋ ದಾಂತಃ ಸ ವಿದ್ವಾನ್‌ ಸಚ ಭೂಸುರ: 11೩೫॥ 

ಯಾವ ಬ್ರಾಹ್ಮಣನು "ಭೂರ್ಭುವಸ್ಟ' ಎಂಬ ವ್ಯಾಹೃತಿಯ ಜೊತೆಗೆ ಗಾಯತ್ರಿ 
ಮಂತ್ರವನ್ನು ಜಪಿಸುತ್ತಾನೋ, ವೇದಗಳ ಅಧ್ಯಯನ, ಅಧ್ಯಾಪನಗಳಲ್ಲಿ 
ನಿರತನಾಗಿರುತ್ತಾನೋ, ತನ್ನ ಪತ್ನಿಯಲ್ಲಿಮಾತ್ರವೇ ಆಸಕ್ತನಾಗಿರುತ್ತಾನೋ ಅವನು 
ನಿಜವಾದ ವಿದ್ವಾಂಸನು. ಅವನೇ ನಿಜವಾದ ಬ್ರಾಹ್ಮಣನು. 


-238- ಮಹಾಭಾರತ ಆಶ್ಚಮೇಧಿಕಪರ್ವ 


ಸಂಧ್ಯಾಮುಪಾಸತೇ ವಿಪ್ರಾ ನಿಯಮೇನ ದ್ವಿಜೋತ್ತಮಾಃ । 
ತೇ ಯಾಂತಿ ನರಶಾರ್ದೂಲ ಬ್ರಹ್ಮಲೋಕಂ ನ ಸಂಶಯಃ 11೩೬। 


ಯಾವ ಬ್ರಾಹ್ಮಣರು ನಿಯಮಬದ್ಧರಾಗಿ ಸಂಧ್ಯಾವಂದನೆಯನ್ನು ಮಾಡುತ್ತಾರೋ 
ಅವರು ನರಶಾರ್ದೂಲನೇ, ನಿಶ್ಚಿತವಾಗಿಯೂ ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ. ಇದರಲ್ಲಿ 
ಯಾವ ಸಂಶಯವೂ ಇಲ್ಲ. 


ಸಾವಿತ್ರೀಮಾತ್ರಸಾರೋ5ಪಿ ವರೋ ವಿಪ್ರಃ ಸುಯಂತ್ರಿತಃ । 
ನಾಯಂತ್ರಿತಶ್ನತಶುರ್ಮೇದೀ ಸರ್ವಾಶೀ ಸರ್ವವಿಕ್ರಯೀ 11೩೭1 


ಅಧ್ಯಯನವಿಲ್ಲದಿದ್ದರೂ ವೇದಮಾತೆಯಾದ ಗಾಯತ್ರಿಮಂತ್ರವನ್ನು ನಿಯಮ 
ಬದ್ಧವಾಗಿ ಯಾವನು ಜಪಿಸುತ್ತಾನೋ, ನಾಲ್ಕು ವೇದಗಳನ್ನು ಓದದೆ, 
ನಿಯಮಾನುಷ್ಠಾನ- ವಿಲ್ಲದೆ ಕಂಡಲ್ಲಿತಿನ್ನುವ, ಸಮಸ್ತ ಪದಾರ್ಥಗಳನ್ನು ಮಾರಾಟ 
ಮಾಡುವ ವ್ಯಕ್ತಿಯು ಉತ್ತಮ ಬ್ರಾಹ್ಮಣ ಎನಿಸುವುದಿಲ್ಲ. 

ಸಾವಿತ್ರೀಂ ಚೈವ ವೇದಾಂಶ್ಚ ತುಲಯಾsತುಲಯನ್‌ ಪುರಾ । 

ದೇವಾ ಖುಷಿಗಣಾಶ್ಚೆವ ಸರ್ವೇ ಬ್ರಹ್ಮಪುರಃಸರಾಃ IASI 


ಹಿಂದೊಮ್ಮೆ ದೇವತೆಗಳು ಬ್ರಹ್ಮನನ್ನು ಮುಂದಿಟ್ಟುಕೊಂಡು, ಯಷಿಗಳನ್ನೂ 
ಮುಂದಿಟ್ಟುಕೊಂಡು ತಕ್ಕಡಿಯಲ್ಲಿ ಒಂದು ಭಾಗದಲ್ಲಿ ವೇದಗಳನ್ನು, ಮತ್ತೊಂದು 
ಭಾಗದಲ್ಲಿಗಾಯತ್ರಿಯನ್ನುಇಟ್ಟುತೂಗಿದರು. 


ಚತುರ್ಣಾಮಪಿ ವೇದಾನಾಂ ಸಾಹಿ ರಾಜನ್‌ ಗರೀಯಸೀ 11೩೯॥। 


ಆಗ ನಾಲ್ಕು ವೇದಗಳಿಗಿಂತಲೂ ಗಾಯತ್ರಿಯೇ ಭಾರವಾಗಿದ್ದುದನ್ನು ಕಂಡು 
ಆಶ್ಚರ್ಯಪಟ್ಟರು. 

ಯಥಾ ವಿಕಸಿತೇ ಪುಷ್ಟ ಮಧು ಗೃಹ್ಣಂತಿ ಷಟ್‌ಪದಾಃ । 

ಸಮುತ್ತೃಜ್ಯ ರಸಂ ಸರ್ವಂ ನಿರರ್ಥಕಮಸಾರವತ್‌ 11೪೦॥॥ 

ಹೇಗೆ ದುಂಬಿಗಳು ಅರಳಿದ ಹೂವುಗಳಲ್ಲಿ ತುಂಬಿದ ಮಕರಂದವನ್ನು 


ಸ್ಟೀಕರಿಸುತ್ತವೆಯೋ ಅದರಂತೆ ವೇದಗಳೆಂಬ ಪುಷ್ಪಗಳಿಂದ ಸಂಗ್ರಹಿಸಿದ ಸಾರವೇ 
ಗಾಯತ್ರಿ ಎನಿಸಿದೆ. 


ಅನುಗೀತಾಪರ್ವ -239- 


ಏವಂ ಗೃಹೀತಾ ಸಾವಿತ್ರೀ ಸರ್ವವೇದೇ ಚ ಪಾಂಡವ WYO 


ಈ ರೀತಿಯಾಗಿ ಸಮಸ್ತ ವೇದಗಳಿಂದ ಸ್ವೀಕರಿಸಿದ ಸಾರ ಗಾಯತ್ರಿ ಎಂದು 
ತಿಳಿದುಕೊ. 


ಏವಂ ಹಿ ಸರ್ವವೇದಾನಾಂ ಸಾವಿತ್ರೀ ಪ್ರಾಣ ಉಚ್ಛತೇ । 
ನಿರ್ಜೀವಾ ಹೀತರೇ ವೇದಾ ವಿನಾ ಸಾವಿತ್ರಿಯಾ ನೃಪ 11೪೨॥॥ 


ಸಮಸ್ತ ವೇದಗಳಿಗೂ ಈ ಕಾರಣದಿಂದಲೇ ಗಾಯತ್ರಿಯು ಪ್ರಾಣ ಎಂದು 
ಕರೆಸಿಕೊಳ್ಳುತ್ತದೆ. ಗಾಯತ್ರಿ ಇಲ್ಲದಿರುವ ವೇದಗಳು ಮಕರಂದವಿಲ್ಲದ ಪುಷ್ಪಗಳಂತೆ 
ನಿರ್ಜೀವವೆನಿಸಿದೆ. 


ಏವಂ ಹಿ ಯಶ್ನತುರ್ಮೇದೀ ಶೀಲಭ್ರಷ್ಠ; ಸ ಕುತ್ತಿತಃ । 
ಶೀಲವೃತ್ತಸಮಾಯುಕ್ತಃ ಸಾವಿತ್ರೀಪಾಠಕೋ ವರಃ 11೪೩।॥ 


ಆದ್ದರಿಂದ ನೀತಿ-ನಿಯಮಗಳಿಂದಲೂ, ಸದಾಚಾರಗಳಿಂದಲೂ ಭ್ರಷ್ಟನಾಗಿರುವ 
ಬ್ರಾಹ್ಮಣನು ಚತುರ್ವೇದಿಯಾಗಿದ್ದರೂ ನಿಂದ್ಯನಾಗಿದ್ದಾನೆ. ಶೀಲಸದಾಚಾರ 
ಸಂಪನ್ನನಾದ ಬ್ರಾಹ್ಮಣನು ಗಾಯತ್ರಿ ಮಾತ್ರ ಜಪಿಸುತ್ತಿದ್ದರೂ ಚತುರ್ವೇದಿಯಾದ 
ಬ್ರಾಹ್ಮಣನಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. 

ಸಹಸ್ರಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಮ್‌ । 

ಸಾವಿತ್ರೀಂ ಜಪ ಕೌಂತೇಯ ಸರ್ವಪಾಪಪ್ರಣಾಶಿನೀಮ್‌ 11೪೪ 


ಪ್ರತಿದಿನವೂ ಒಂದುಸಾವಿರ ಗಾಯತ್ರಿಯನ್ನು ಜಪಿಸುವುದು ಉತ್ತಮ. ನೂರು 
ಬಾರಿ ಜಪಿಸುವುದು ಮಧ್ಯಮ. ಹತ್ತು ಬಾರಿ ಜಪಿಸುವುದು ಅಧಮ ಎಂದು 
ಹೇಳುತ್ತಾರೆ. ಯುಧಿಷ್ಠಿರನೇ, ಆದ್ದರಿಂದ ಸಮಸ್ತ ಪಾಪಗಳನ್ನು ಜಪಿಸುವ ಗಾಯತ್ರಿ 
ಮಂತ್ರವನ್ನುನೀನು ಜಪಿಸು. 
ಯುಧಿಷ್ಠಿರಃ 
ತ್ರೆಲೋಕ್ಕನಾಥ ಭೋ ಕೃಷ್ಣ ಸರ್ವಭೂತಾತ್ಮಕೋ ಹ್ಯಸಿ । 
ನಾನಾಯೋಗಧರ ಶ್ರೇಷ್ಠ ತುಷ್ಯಸೇ ಕೇನ ಕರ್ಮಣಾ YEH 


-240- ಮಹಾಭಾರತ ಆಶ್ಚಮೇಧಿಕಪರ್ವ 


ಯುಧಿಷ್ಠಿರ- ತ್ರೆಲೋಕ್ಯನಾಥನೇ, ಕೃಷ್ಣನೇ, ಸಮಸ್ತ ಪ್ರಾಣಿಗಳಿಗೂ ನೀನು 
ಆತ್ಮಸ್ತರೂಪನಾಗಿರುವೆ. ನಾನಾವಿಧವಾದ ಯೋಗಗಳನ್ನು ಧರಿಸಿರುವೆ. ಅಂತಹ ನೀನು 
ಜೀವರು ಮಾಡುವ ಯಾವ ಕರ್ಮದಿಂದ ಸಂತುಷ್ಠನಾಗುತ್ತಿ ? ತಿಳಿಸು. 


ಶ್ರೀಭಗವಾನ್‌ 
ಯದಿ ಭಾರಸಹಸ್ರಂ ತು ಗುಗುಲ್ವಾದಿ ಪ್ರಧೂಪಯೇತ್‌ । 
ಕರೋತಿ ಚೇನ್ನಮಸ್ಕಾರಮುಪಹಾರಂ ಚ ಕಾರಯೇತ್‌ 11೪೬॥।! 


ಪೂಜಯೇತ್‌ ಸ್ತುತಿಭಿರ್ಮಾಂ ಚ ಖಯಗ್ಯಜುಃಸಾಮಭಿಃ ಸದಾ । 
ನ ತೋಷಯತಿ ಚೇದ್‌ ವಿಪ್ರಾನ್‌ ನಾಹಂ ತುಷ್ಯಾಮಿ ಭಾರತ ॥೪೭॥ 


ಶ್ರೀಭಗವಾನ್‌- ಯುಧಿಷ್ಠಿರನೇ, ಒಂದು ಸಾವಿರ ಭಾರದಷ್ಟು ಗುಗ್ಗುಲವೇ 
ಮೊದಲಾದ ಸುಗಂಧದ್ರವ್ಯಗಳನ್ನುನನ್ನ ಮುಂದೆ ಹಚ್ಚಿಟ್ಟು ನಮಸ್ಕಾರ ಮಾಡುತ್ತಾ, 
ಭಕ್ಷ 5ಜೋಜ್ಯಗಳನ್ನು ಸಮರ್ಪಿಸಿದರೂ, ಯಗ್ಗೇದ, ಯಜುರ್ವೇದ, ಸಾಮವೇದಗಳ 
ಮೂಲಕವಾಗಿ ನನ್ನನ್ನು ಸ್ತೋತ್ರ ಮಾಡುತ್ತಿದ್ದರೂ, ಬ್ರಾಹ್ಮಣರನ್ನು 
ಸಂತೋಷಗೊಳಿಸದಿದ್ದರೆ ನಾನು ಅವರ ವಿಷಯದಲ್ಲಿಸಂತುಪ್ಟನಾಗುವುದಿಲ್ಲ. 

ಬ್ರಾಹ್ಮಣೇ ಪೂಜಿತೇ ನಿತ್ಯಂ ಪೂಜಿತೋಶಸ್ಥಿ ನ ಸಂಶಯಃ । 

ಆಕ್ರುಷ್ಟೇ ಚಾಹಮಾಕ್ರುಷ್ಟೋ ಭವಾಮಿ ಭರತರ್ಷಭ 11೪೮॥॥ 

ಭರತಶ್ರೇಷ್ಠನೇ, ಬ್ರಾಹ್ಮಣನು ಪೂಜಿತನಾದರೆ ನಾನೇ ಪೂಜಿತನಾದಂತೆ. ಇದರಲ್ಲಿ 
ಸಂಶಯವಿಲ್ಲ. ಬ್ರಾಹ್ಮಣನನ್ನು ದೂಷಿಸಿದರೆ ನನ್ನನ್ನೇ ದೂಷಿಸಿದಂತೆ. 

ಪರಾ ಮಯಿ ಗತಿಸ್ತೇಷಾಂ ಪೂಜಯಂತೀಹ ಮಾಂ ಹಿ ತೇ । 

ಯದಹಂ ದ್ವಿಜರೂಪೇಣ ವಸಾಮಿ ವಸುಧಾತಲೇ 11೪೯॥। 

ಯಾವ ವ್ಯಕ್ತಿಗಳು ಬ್ರಾಹ್ಮಣರನ್ನು ಚೆನ್ನಾಗಿ ಪೂಜಿಸುತ್ತಾರೋ ಅವರಿಗೆ ಶ್ರೇಷ್ಠವಾದ 
ಗತಿಯು ದೊರೆಯುತ್ತದೆ. ಕಾರಣ ನಾನೇ ಬ್ರಾಹ್ಮಣರೂಪದಿಂದ ಭೂಮಂಡಲದಲ್ಲಿ 


ಸಂಚರಿಸುತ್ತೇನೆ. 


ಯಸ್ತಾನ್‌ ಪೂಜಯತಿ ಪ್ರಾಜ್ಞೋ ಮದ್ಗತೇನಾಂತರಾತ್ಮನಾ | 
ತಮಹಂ ಸ್ವೇನ ರೂಪೇಣ ಪಶ್ಯಾಮಿ ನರಪುಂಗವ WHO 


ಅನುಗೀತಾಪರ್ವ -241- 


ಯಾವ ಪ್ರಾಜ್ಞನು ನನ್ನಲ್ಲಿಯೇ ಮನಸ್ಸುಇರಿಸಿ ಬ್ರಾಹ್ಮಣನನ್ನು ಸತ್ತರಿಸುತ್ತಾನೋ 
ಅವನನ್ನು ನಾನು ನನ್ನ ಸನ್ನಿಧಾನದಿಂದಲೇ ಕಾಣುತ್ತೇನೆ. 

ಕಾಣಾಃ ಕುಬ್ಹಾ ವಾಮನಾಶ್ಚ ದರಿದ್ರಾ ವ್ಯಾಧಿತಾಸ್ತಥಾ । 

ನಾವಮಾನ್ಯಾಃ ದ್ವಿಜಾಃ ಪ್ರಾಜ್ಛಿರ್ಮಮ ರೂಪಾ ಹಿ ತೇ ದ್ವಿಜಾಃ ॥1೫೦॥ 

ಬ್ರಾಹ್ಮಣರಾದವರು ಕುರೂಪಿಗಳೇ ಆಗಿರಲಿ, ಕುರುಡರು, ಕುಳ್ಳರು, ದರಿದ್ರರೇ 
ಆಗಿರಲಿ, ರೋಗಿಗಳೇ ಆಗಿರಲಿ ಅವರನ್ನುತಿಳಿದವರು ತಿರಸ್ಕರಿಸಬಾರದು. ಏಕೆಂದರೆ 
ಬ್ರಾಹ್ಮಣರೇ ನನ್ನರೂಪರಾಗಿದ್ದಾರೆ. 

ಯೇ ಕೇಚಿತ್‌ ಸಾಗರಾಂತಾಯಾಂ ಪೃಥಿವ್ಯಾಂ ದ್ವಿಜಸತ್ತಮಾಃ । 

ಮಮ ರೂಪೇಷು ತೇಷ್ಟೇವಮರ್ಚಿತೇಷ್ಟರ್ಚಿತೋತಸ್ಕ್ಯಹಮ್‌ ॥1೫೨॥ 


ಯಾವ ಬ್ರಾಹ್ಮಣರು ಸಮುದ್ರಪರ್ಯಂತವಾದ ಭೂಮಂಡಲದಲ್ಲಿಇರುವರೋ 
ಅವರೆಲ್ಲರಲ್ಲಿಯೂ ನಾನೇ ಅಂತರ್ಯಾಮಿಯಾಗಿ ಇರುತ್ತೇನೆ. ಆದ್ದರಿಂದ ಅವರು 
ಪೂಜಿತರಾದರೆ ನಾನೇ ಪೂಜಿತನಾದಂತೆ. 


ಬಹವಸ್ತು ನ ಜಾನಂತಿ ನರಾ ಜ್ಞಾನಬಹಿಷ್ಯತಾಃ । 

ಯಧಾ ಹಿ ದಿಜರೂಪೇಣ ವಸಾಮಿ ವಸುಧಾತಳೇ 11೫೩11 

ಅಜ್ಞಾನಿಗಳಾದ ಅನೇಕ ಜನರು ನಾನು ಬ್ರಾಹ್ಮಣರೂಪದಿಂದ ಭೂಮಂಡಲದಲ್ಲಿ 
ಇದ್ದೇನೆ ಎಂಬುದನ್ನು ತಿಳಿದಿರುವುದಿಲ್ಲ. 

ಅವಮನ್ಯಂತಿ ಯೇ ವಿಪ್ರಾನ್‌ ಸ್ಹಧರ್ಮಾತ್‌ ಪಾತಯಂತಿ ಚ । 

ಪ್ರೇಷಯಂತೇ ಚ ಸತತಂ ಶುಶ್ರೂಷಾಂ ಕಾರಯಂತಿ ಚ ial 

ಮೃತಾಂಸ್ತಾನ್‌ ಕ್ಲುರಪತ್ರೇಣ ಯಮದೂತಾ ಮಹಾಬಲಾಃ । 

ನಿಕೃಂತಂತಿ ಯಥಾಕಾಮಂ ಸೂತ್ರಮಾರ್ಗೇಣ ಶಿಲ್ಲನಃ 11೫೫1 

ಯಾರು ಬ್ರಾಹ್ಮಣರನ್ನು ಅವಮಾನಿಸುತ್ತಾರೋ, ಅವರನ್ನು ಸ್ವಧರ್ಮದಿಂದ 
ವಂಚಿತರನ್ನಾಗಿ ಮಾಡುತ್ತಾರೋ, ಬ್ರಾಹ್ಮಣರನ್ನು ಕೆಲಸಕ್ಕೆ ನಿಯೋಗಿಸಿಕೊಂಡು 
ಅವರಿಂದ ಸೇವೆಯನ್ನು ಸ್ವೀಕರಿಸುತ್ತಾರೋ ಸತ್ತ ಬಳಿಕ ಅಂತಹ ವ್ಯಕ್ತಿಗಳನ್ನು 


-242- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಮಕಿಂಕರರು ಮಹಾಬಲಿಷ್ಠರಾಗಿ ನರಕ ಲೋಕದಲ್ಲಿಗರಗಸಗಳಿಂದ ದೇಹವನ್ನು 
ಕುಯ್ಯುತ್ತಾರೆ. ಕೆಳಕ್ಕೆ ಕೆಡವಿ ಹಗ್ಗಗಳಿಂದ ಸೆಳೆಯುತ್ತಾರೆ. 


ಆಕ್ರೋಶಪರಿವಾದಾಭ್ಯಾಂ ಯೇ ರಮಂತೇ ದ್ವಿಜಾತಿಷು । 
ತಾನ್‌ ಮೃತಾನ್‌ ಯಮಲೋಕಸ್ಥಾನ್‌ ನಿಪಾತ್ಯ ಧರಣೀತಳೇ ॥೫೬॥ 


ಯಾರು ಬ್ರಾಹ್ಮಣರ ವಿಷಯದಲ್ಲಿಸಿಟ್ಟಿನಿಂದ ಅಪವಾದಗಳನ್ನು ಮಾಡುತ್ತಾರೋ 
ಅಂತಹ ವ್ಯಕ್ಕಿಗಳನ್ನುಯಮಲೋಕದಲ್ಲಿ ಯಮಕಿಂಕರರು ಭೂಮಿಯ ಮೇಲೆ ಬೀಳಿಸಿ, 
ಅವರ ಎದೆಯ ಮೇಲೆ ಕುಳಿತು, ಕೆಂಪಾದ ಕಣ್ಣುಗಳಿಂದ ಕ್ರುದ್ಧರಾಗಿ ಕಾಲಿನಿಂದ 
ತುಳಿಯುತ್ತಾ, ಇಕ್ಕಳಗಳಿಂದ ಅವರ ನಾಲಿಗೆಗಳನ್ನುಕಿತ್ತು ತೆಗೆಯುತ್ತಾರೆ. 


ಆಕ್ರಮ್ಯೋರಸಿ ಪಾದೇನ ಕ್ರುದ್ಧಾ ಸಂರಕ್ತಲೋಚನಾಃ । 

ಅಗ್ಗಿವರ್ಣೈಸ್ತು ಸಂದಂಶೈರ್ಯಮೋ ಜಿಹ್ಹಾಂ ಸಮುದ್ಧರೇತ್‌ 11೫೭॥ 
ಯೇ ಚ ವಿಪ್ರಾನ್‌ ನಿರೀಕ್ಷಂತೇ ಪಾಪಾಃ ಪಾಪೇನ ಚಕ್ಷುಷಾ । 
ಅಬ್ರಹ್ಮಣ್ಯಾಃ ಶ್ರುತೇರ್ಬಾಹ್ಯಾ ನಿತ್ಯಂ ಬ್ರಹ್ಮದ್ದಿಷೋ ನರಾಃ 11೫೮॥ 
ತೇಷಾಂ ಘೋರಾ ಮಹಾಕಾಯಾ ವಕ್ರತುಂಡಾ ಮಹಾಬಲಾಃ । 
ಉದ್ದರಂತಿ ಮುಹೂರ್ತೇನ ಖಗಾಶ್ಚತುರ್ಯಮಾಜ್ಞಯಾ 11೫೯ 


ಯಾವ ವ್ಯಕ್ತಿಗಳು ಬ್ರಾಹ್ಮಣರನ್ನು ಕೆಟ್ಟಕಣ್ಣುಗಳಿಂದ ಸಿಟ್ಟಿನಿಂದ ನೋಡುತ್ತಾರೋ, 
ವೇದಗಳನ್ನು ದೂಷಿಸಿ, ಬ್ರಾಹ್ಮಣ್ಯವನ್ನು ತಿರಸ್ಕರಿಸಿ, ಬ್ರಹ್ಮದ್ವೇಷವನ್ನು ಮಾಡುವ ಆ 
ವ್ಯಕ್ತಿಗಳನ್ನು ಮಹಾಕಾಯವನ್ನು ಹೊಂದಿದ, ವಕ್ರವಾದ ಕೊಕ್ಕುಗಳನ್ನು ಹೊಂದಿರುವ 
ಬಲಿಷ್ಠವಾದ, ಘೋರವಾದ ಪಕ್ಷಿಗಳು ಅಂತಹ ವ್ಯಕ್ತಿಗಳ ಕಣ್ಣುಗಳನ್ನು ಯಮದೇವರ 
ಆಜ್ಞೆಯಿಂದ ಮುಹೂರ್ತದಲ್ಲಿಕೊಕ್ಕಿನಿಂದ ಕಿತ್ತು ತೆಗೆಯುತ್ತವೆ. 


ಯಃ ಪ್ರಹಾರಂ ದ್ವಿಜೇಂದ್ರಾಯ ದದ್ಯಾತ್‌ ಕುರ್ಯಾಚ್ಚ ಶೋಣಿತಮ್‌ । 
ಅಸ್ಥಿಭಂಗಂ ಚ ಯಃ ಕುರ್ಯಾತ್‌ ಪ್ರಾಣೈರ್ವಾ ವಿಪ್ರಯೋಜಯೇತ್‌ ॥ 


ಸೋಠನುಪೂರ್ವ್ಯೇಣ ಯಾತೀಮಾನ್‌ ನರಕಾನೇಕವಿಂಶತಿಮ್‌ ॥೬೧॥ 


ಯಾವ ಶ್ರೇಷ್ಠನಾದ ಬ್ರಾಹ್ಮಣನನ್ನು ರಕ್ತ ಬರುವವರೆಗೂ ಹೊಡೆಯುತ್ತಾನೋ 
ಅಂತಹ ವ್ಯಕ್ತಿಯು, ಬ್ರಾಹ್ಮಣನ ಮೂಳೆಯನ್ನುಮುರಿಯುವ ವ್ಯಕ್ತಿಯು, ಬ್ರಾಹ್ಮಣನ 


ಅನುಗೀತಾಪರ್ವ -243- 


ಪ್ರಾಣ ತೆಗೆಯುವ ವ್ಯಕ್ತಿಯು ಸತ್ತ ಬಳಿಕ ಕ್ರಮವಾಗಿ ಇಪ್ಪತ್ತೊಂದು ಭಯಂಕರವಾದ 
ನರಕಗಳನ್ನು ಹೊಂದುತ್ತಾನೆ. 


ಶೂಲಮಾರೋಪಿತೋ ಗತ್ವಾ ಜ್ವಲನೇನಾಪಿ ದಹ್ಯತೇ 11೬.೨॥| 
ಬಳಿಕ ಅವನನ್ನು ಯಮಭಟರು ಶೂಲಕ್ಕೆ ಏರಿಸಿ ಬೆಂಕಿಯಿಂದ ಬೇಯಿಸುತ್ತಾರೆ. 


ಬಹುವರ್ಷಸಹಸ್ರಾಣಿ ಪಚ್ಕಮಾನಸ್ತ ವಾಕ್ಸಿರಾಃ । 
ನಾವಮುಂಚತಿ ದುರ್ಮೇಧಾ ನ ತಸ್ಯ ಕ್ಷೀಯತೇ ಮತಿಃ 11೬೩। 


ಅನೇಕ ಸಾವಿರ ವರ್ಷಗಳ ತನಕ ಅವನನ್ನು ತಲೆಕೆಳಗಾಗಿ ನಿಲ್ಲಿಸಿ ಬೇಯಿಸುತ್ತಲೇ 
ಇರುತ್ತಾರೆ. ದುರ್ಬುದ್ದಿಯಾದ ಆ ಮನುಷ್ಯನಿಗೆ ಈ ವಿಧವಾದ ನರಕ ಯಾತನೆಗಳು 
ಇಂತಹ ಪಾಪದಿಂದಲೇ ಉಂಟಾಗಿ ನನಗೆ ಇಂತಹ ದುರ್ಬುದ್ದಿಯುಂಟಾಯಿತು 
ಎಂದು ಎಲ್ಲಿಯ ತನಕ ಅನ್ನಿಸುವುದಿಲ್ಲವೋ ಅಲ್ಲಿಯ ತನಕವೂ ಈ ಶಿಕ್ಷೆಯು 
ಮುಗಿಯುವುದಿಲ್ಲ. 


ಬ್ರಾಹ್ಮಣಾಯವಗುರ್ಯೈವ ವ್ರಜಂತಿ ವಧಕಾಂಕ್ಷಯಾ । 
ಶತವರ್ಷಸಹಸ್ರಾಣಿ ತಾಮಿಸ್ರೇ ಪರಿಪಚ್ಛತೇ 11೬೪॥ 


ಯಾವಾತನು ಬ್ರಾಹ್ಮಣರನ್ನು ಅವಮಾನಗೊಳಿಸಬೇಕೆಂದು ಅಥವಾ ಅವರನ್ನು 
ವಧಿಸಬೇಕೆಂದು ವಿಚಾರ ಮಾಡಿ ಹೋಗುತ್ತಾನೋ ಅವನು ಒಂದು ಲಕ್ಷವರ್ಷದ 
ತನಕ ತಾಮಿಸ್ರವೆಂಬ ನರಕದಲ್ಲಿಬೇಯಿಸಲ್ಪಡುತ್ತಾನೆ. 

ಉತ್ಪಾದ್ಯ ಶೋಣಿತಂ ಗಾತ್ರಾತ್‌ ಸಂರಂಭಾನ್ನತಿಪೂರ್ವಕಮ್‌ । 

ಸ ಪರ್ಯಾಯೇಣ ಯಾತೀಮಾನ್‌ ನರಕಾನೇಕವಿಂಶತಿಮ್‌ 1೬೫! 

ಯಾವ ವ್ಯಕ್ತಿಯು ಉದ್ವೇಗದಿಂದ, ಬುದ್ಧಿಪೂರ್ವಕವಾಗಿ ಬ್ರಾಹ್ಮಣನ ದೇಹದಲ್ಲಿ 
ರಕ್ತವನ್ನು ಭಂಡ ಅವನು ಸತ್ತ ಬಳಿಕ ಕ್ರಮವಾಗಿ ಇಪ್ಪತ್ತೊಂದು 
ನರಕಗಳನ್ನು ಹೊಂದುತ್ತಾನೆ. 


ತಸ್ಮಾನ್ನಾಕುಶಲಂ ಬ್ರೂಯಾತ್‌ ನ ಶುಗ್ಗಾಂ ಗಿರಮೀರಯೇತ್‌ । 
ನ ಬ್ರೂಯಾತ್‌ ಪರುಷಾಂ ವಾಣೀಂ ನ ಚೈವೈತಾನತಿಕ್ರಮೇತ್‌ ॥೬೬॥ 


-244- ಮಹಾಭಾರತ ಆಶ್ಚಮೇಧಿಕಪರ್ವ 


ಆದ್ದರಿಂದ ಬ್ರಾಹ್ಮಣನನ್ನುಕುರಿತು ಅಮಂಗಳವಾದ ಮಾತುಗಳನ್ನುಹೇಳಬಾರದು. 
ಹಗುರವಾದ, ಕಠಿಣವಾದ ಮಾತುಗಳನ್ನೂ ಆಡಬಾರದು. ಯಾವಾಗಲೂ 
ಅವಮಾನಿಸಬಾರದು. ಬ್ರಾಹ್ಮಣನನ್ನುಮೀರಿ ವರ್ತಿಸಬಾರದು. ದುಃಖವನ್ನುಂಟು 
ಮಾಡುವ ಮಾತುಗಳನ್ನು ಹೇಳಬಾರದು. 


ಯೇ ವಿಪ್ರಾನ್‌ ಶ್ರದ್ಧಯಾ ವಾಚಾ ಪೂಜಯಂತಿ ನರೋತ್ತಮಾಃ । 
ಅರ್ಚಿತಶ್ಚ ಸ್ತುತಶ್ಚೈವ ತೈರ್ಭವಾಮಿ ಯುಧಿಷ್ಠಿರ 11೬೭1! 


ಧರ್ಮಜನೇ, ಯಾರು ಮಧುರವಾದ ಮಾತುಗಳಿಂದ ಶ್ರದ್ಧೆಯಿಂದ ಬ್ರಾಹ್ಮಣರನ್ನು 
ಪೂಜಿಸುತ್ತಾರೋ ಅಂತಹ ವ್ಯಕ್ತಿಗಳಿಂದ ನಾನೇ ಪೂಜಿತನಾಗುತ್ತೇನೆ. ನಾನೇ 
ಸ್ತುತಿಸಲ್ಪಡುತ್ತೇನೆ. 


ತರ್ಜಯಂತಿ ಚ ಯೇ ವಿಪ್ರಾನ್‌ ಕ್ರೋಶಯಂತಿ ಚ ಭಾರತ । 
ಆಕ್ರುಷ್ಠಸ್ಪರ್ಜಿತಶ್ಚಾಹಂ ತೈರ್ಭವಾಮಿ ನ ಸಂಶಯಃ 11೬೮॥ 


ಯಾರು ಬ್ರಾಹ್ಮಣರನ್ನು ಹೆದರಿಸುತ್ತಾರೋ, ಅಳಿಸುತ್ತಾರೋ ಅಂತಹ ವ್ಯಕ್ತಿಗಳು 
ನನ್ನನ್ನೇ ಹೆದರಿಸಿದ, ಅಳಿಸಿದ ಪಾಪಕ್ಕೆ ಭಾಗಿಗಳಾಗುತ್ತಾರೆ. 


Ke 
ಯಶ್ಚಂದನೈಶ್ಚಾಗರುಧೂಪದೀಪೈ: 
ಅಭ್ಯರ್ಚಯೇತ್‌ ಕಾಷ್ಠಮಯೀಂ ಮಮಾರ್ಚಾಮ್‌ । 
ತೇನಾರ್ಚಿತೋ ನೈವ ಭವಾಮಿ ಸಮ್ಯಗ್‌ 
ವಿಪ್ರಾರ್ಚನಾದರ್ಚಿತೋ5ಹಂ ಭವಾಮಿ MEF 


ಯಾರು ನನ್ನನ್ನು ಚಂದನಗಳಿಂದ, ಅಗರು-ಧೂಪ-ದೀಪಗಳಿಂದ ಕಾಷ್ಠದಲ್ಲಿ 
ಸನ್ನಿಹಿತನಾಗಿದ್ದೇನೆಂದು ಪೂಜಿಸುತ್ತಾರೋ ಅವರಿಂದ ನಾನು ಸರಿಯಾಗಿ 


ಅರ್ಚಿತನಾಗಿರುವುದಿಲ್ಲ. ಭಕ್ತಿಯಿಂದ ಬ್ರಾಹ್ಮಣರನ್ನು ಅರ್ಚಿಸುವ ವ್ಯಕ್ತಿಗಳಿಂದ ನಾನು 
ಅರ್ಚಿತನಾಗಿರುತ್ತೇನೆ. 


ವಿಪ್ರಪ್ರಸಾದಾದ್‌ ಧರಣೀಧರೋ5ಹಂ 
ವಿಪ್ರಪ್ರಸಾದಾದಸುರಾನ್‌ ಜಯಾಮಿ ।ಟ 


-245- 


ಅನುಗೀತಾಪರ್ವ 
ವಿಪ್ರಪ್ರಸಾದಾಚ್ಚ ಸದಕ್ಷಿಣೋ5ಹಂ 
ವಿಪ್ರಪ್ರಸಾದಾದಜಿತೋ5ಹಮಸ್ಥಿ . Heol 


ಬ್ರಾಹ್ಮಣರ ಅನುಗ್ರಹದಿಂದಲೇ ನಾನು ಭೂಮಿಯನ್ನು ಎತ್ತಿರುತ್ತೇನೆ. ಬ್ರಾಹ್ಮಣರ 
ಪ್ರಸನ್ನತೆಯಿಂದಲೇ ಅಸುರರನ್ನು ಜಯಿಸಿರುತ್ತೇನೆ. ಬ್ರಾಹ್ಮಣರ ಪ್ರಸನ್ನತೆಯಿಂದಲೇ 
ನಾನು ಎಲ್ಲ ವಿಧವಾದ ವೈಭವಗಳನ್ನು ಹೊಂದಿರುತ್ತೇನೆ. ಬ್ರಾಹ್ಮಣರ 
ಪ್ರಸನ್ನತೆಯಿಂದಲೇ ನಿತ್ಯವೂ ಜಯಶೀಲನಾಗಿರುತ್ತೇನೆ. 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ 
ವೈಯಾಸಿಕ್ಯಾಮ್‌ ಆಶ್ಚಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ 
ವಿಪ್ರಪ್ರಸಾದಮಾಹಾತ್ಮ್ಯಂ ನಾಮ ಶತತಮೋ*ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರನೆಯ ಅಧ್ಯಾಯ ಮುಗಿಯಿತು. 
LS SS SS ೯ರ 
ನೂರ ಒಂದನೆಯ ಅಧ್ಯಾಯ 


ಯುಧಿಷ್ಠಿರನನ್ನು ಕುರಿತು ಕೃಷ್ಣನು ಸತ್ಯರ್ಮ-ದುಷ್ಕರ್ಮಗಳ ಫಲವಾಗಿ ನರಕಾದಿ 
ಲೋಕಗಳಿಗೆ ಹೋಗುವ ಪ್ರಕಾರವನ್ನು ವರ್ಣಿಸಿದುದು. 


ಯುಧಿಷ್ಠಿರಃ 
ದೇವದೇವೇಶ ದೈತ್ಯಫ್ನ ಪರಂ ಕೌತೂಹಲಂ ಹಿ ಮೇ । 
ಏತತ್‌ ಕಥಯ ಸರ್ವಜ್ಞ ತದಸ್ಯ ಜನಾರ್ದನ 11೧1! 
ಮಾನುಷಸ್ಯ ಚ ಲೋಕಸ್ಯ ಯಮಲೋಕಸ್ಯ ಚಾಂತರಮ್‌ 11೨[| 


ಯುಧಿಷ್ಠಿರ- ದೈತ್ಯರನ್ನು ನಾಶಗೊಳಿಸುವ ದೇವದೇವೇಶರನೇ, ಸರ್ವಜ್ಞನೇ, 
ಜನಾರ್ದನನೇ, ಮನುಷ್ಯಲೋಕದ, ಯಮಲೋಕದ ಅಂತರವೇನು ಎಂಬುದನ್ನು 
ನನಗೆ ತಿಳಿಸು. ಈ ವಿಷಯದಲ್ಲಿನನಗೆ ತುಂಬಾ ಕುತೂಹಲವಿದೆ. 


ಕೀದೃಶಂ ಕಿಂ ಪ್ರಮಾಣಂ ವಾ ಕಿಮಧಿಷ್ಠಾನಮೇವ ವಾ । 
ತರಂತಿ ಮಾನವಾ ದೇವ ಕೇನೋಪಾಯೇನ ಮಾಧವ 11೩1! 


-246- ಮಹಾಭಾರತ ಆಶ್ಚಮೇಧಿಕಪರ್ವ 


ಭಗವಂತನೇ, ನರಕಲೋಕವು ಯಾವ ರೀತಿಯಲ್ಲಿದೆ? ಅದರ ಸುತ್ತಳತೆಯಷ್ಟು? 
ಅಲ್ಲಿರುವವರು ಹೇಗಿರುತ್ತಾರೆ? ಯಾವ ಉಪಾಯದಿಂದ ಈ ನರಕಲೋಕವನ್ನು 
ಮಾನವರು ದಾಟುತ್ತಾರೆ? ಇವೆಲ್ಲವನ್ನೂ ತಿಳಿಸು. 


ತ್ವಗಸ್ಥಿಮಾಂಸನಿರ್ಮುಕ್ತೇ ಪಂಚಭೂತವಿವರ್ಜಿತೇ ॥ 
ಕಥಯಸ್ವ ಮಹಾದೇವ ಸುಖದುಃಖಮಶೇಷತ: IYI 


ಯಾವ ಮನುಷ್ಯನು ಪಂಚಭೂತಾತ್ಮಕವಾದ ಶರೀರದಿಂದ ಬಿಟ್ಟುತೆರಳುತ್ತಾನೋ, 
ಚರ್ಮ-ಮೂಳೆ-ಮಾಂಸದಿಂದ ರಹಿತನಾಗುತ್ತಾನೋ ಆಗ ಅವನು ಅನುಭವಿಸುವ 
ಸುಖ-ದುಃಖಗಳು ಏನೆಂಬುದನ್ನು ತಿಳಿಸು. 


ಜೀವಸ್ಯ ಯಮಲೋಕೇ ತು ಕರ್ಮಭಿಸ್ತು ಶುಭಾಶುಭೈಃ । 

ಅನುಬದ್ಧಸ್ಯ ತೈಃ ಪಾಶೈರ್ನೀಯಮಾನಸ್ಯ ದಾರುಣಃ 11೫1! 

ಮನುಷ್ಯಲೋಕದಲ್ಲಿ ಜೀವನು ಬುದ್ಧಿಪೂರ್ವಕವಾಗಿ ಆಚರಿಸಿದ ಶುಭಾಶುಭ 
ಕರ್ಮಗಳಿಂದ ಬಂಧಿತನಾಗಿರುತ್ತಾನೆ. ಮರಣದ ಬಳಿಕ ಆತನು ಯಮಭಟರಿಂದ 
ಬಂಧಿತನಾಗಿ ಕರೆದೊಯ್ಯಲ್ಲಡುತ್ತಾನೆ. 

ಮೃತ್ಯುದೂತೈರ್ದುರಾಧರ್ಷೈರ್ಫೋರೈರ್ಫೋರಪರಾಕ್ರಮೈ: । 

ಬದ್ಧಸ್ಯಾಕ್ಷಿಷ್ಯಮಾಣಸ್ಯ ವಿದ್ರುತಸ್ಯ ಯಮಾಜ್ಞಯಾ Wel 

ಎದುರಿಸಲು ಅಸಾಧ್ಯರಾದ, ಘೋರಪರಾಕ್ರಮಿಗಳಾದ ಯಮಕಿಂಕರರು 
ಯಮನ ಆಜ್ಞೆಯಿಂದ ಜೀವನನ್ನು ಕಠಿಣವಾದ ಪಾಶಗಳಿಂದ ಬಿಗಿದು ಸೆಳೆದುಕೊಂಡು 
ಹೋಗುತ್ತಾರೆ. 

ಪುಣ್ಯಪಾಪಕೃತಸ್ತಿಷ್ಠೇತ್‌ ಸುಖದುಃಖಮಶೇಷತಃ 11೭ 

ಪುಣ್ಯ-ಪಾಪಗಳೆರಡನ್ನೂಮಾಡಿರುವ ಜೀವರು ಅಲ್ಲಿ ಸುಖದುಃಖಗಳೆರಡನ್ನೂ 
ಅನುಭವಿಸುತ್ತಾರೆ. 


ಯಮಜದೂತೈರ್ದುರಾಧರ್ಷೈರ್ನೀಯತೇ ವಾ ಕಥಂ ಪುನಃ । 
ಕಿಂ ವಾ ತತ್ರ ಮಹಾದೇವ ಕರ್ಮ ಕುರ್ವಂತಿ ಮಾನವಾಃ HSI 


ಅನುಗೀತಾಪರ್ವ -247- 


ದುರ್ಧರ್ಷರಾದ ಯಮಕಿಂಕರರು ಜೀವರನ್ನು ಹೇಗೆ ಯಮಲೋಕಕ್ಕೆ 
ಸೆಳೆದೊಯ್ಯುತ್ತಾರೆ? ಯಮಲೋಕಕ್ಕೆ ಹೋಗುವ ಸಮಯದಲ್ಲಿಆ ಜೀವರು ಯಾವ 
ಕರ್ಮಗಳನ್ನುಮಾಡುತ್ತಾರೆ? 


ಕಥಂ ಧರ್ಮರತಾ ಯಾಂತಿ ದೇವತಾದ್ವಿಜಪೂಜಕಾಃ | 

ಕಥಂ ವಾ ಪಾಪಕರ್ಮಾಣೋ ಯಾಂತಿ ಪ್ರೇತಪುರಂ ನರಾಃ Lal 

ದೇವತಾ, ಬ್ರಾಹ್ಮಣರನ್ನು ಪೂಜಿಸುವ ವ್ಯಕ್ತಿಗಳು ಯಾವ ಮಾರ್ಗವನ್ನು 
ಅನುಭವಿಸುತ್ತಾರೆ? ಪಾಪಕರ್ಮಗಳನ್ನೇ ಮಾಡಿದ ವ್ಯಕ್ತಿಗಳು ಯಮಪುರಿಗೆ ಹೇಗೆ 
ತೆರಳುತ್ತಾರೆ? 


ಕಿಂ ರೂಪಂ ಕಿಂ ಪ್ರಮಾಣಂ ವಾ ವರ್ಣಃ ಕೋ ವಾಃಸ್ಯ ಕೇಶವ । 
ಜೀವಸ್ಯ ಗಚ್ಛತೋ ನಿತ್ಯಃ ಯಮಲೋಕಂ ಬ್ರವೀಹಿ ಮೇ Tele] 


ಯಮಲೋಕಕ್ಕೆ ಸಾಗುವ ಜೀವನಿಗೆ ಯಾವ ರೂಪವಿರುತ್ತದೆ? ಅವನ 
ಗಾತ್ರವೆಷ್ಟು? ಯಾವ ಬಣ್ಣದಲ್ಲಿರುತ್ತಾನೆ? ಕೇಶವನೇ, ಯಮಲೋಕಕ್ಕೆ ಸಾಗುವ 
ಜೀವನ ಸಮಗ್ರ ಅವಸ್ಥೆಗಳನ್ನು ನನಗೆ ತಿಳಿಸು. 

ಶ್ರೀಭಗವಾನ್‌ 

ಶೃಣು ರಾಜನ್‌ ಯಥಾತತ್ತ್ವಂ ಯನ್ಮಾಂ ತ್ವಂ ಪರಿಪೃಚ್ಛಸಿ । 

ತತ್‌ ತೇ5ಹಂ ಕಥಯಿಷ್ಯಾಮಿ ಮದ್ದಕ್ತಸ್ಯ ನರೇಶ್ವರ 11೧೧॥॥ 

ಶ್ರೀಭಗವಾನ್‌- ನರೇಶ್ವರನೇ, ನನ್ನ ಭಕ್ತನಾದ ನಿನಗೆ ನೀನು ಹೇಗೆ 
ಪ್ರಶ್ನಿಸಿರುವೆಯೋ ಅದರಂತೆ ಎಲ್ಲಪ್ರಶ್ನೆಗಳಿಗೂ ಉತ್ತರಿಸುತ್ತೇನೆ. 

ಷಡಶೀತಿಸಹಸ್ರಾಣಿ ಯೋಜನಾನಾಂ ಶತಾನಿ ಚ । 

ಮಾನುಷಸ್ಯ ಚ ಲೋಕಸ್ಯ ಯಮಲೋಕಸ್ಯ ಚಾಂತರಮ್‌ Tet] 


ಮನುಷ್ಯಲೋಕಕ್ಕೂ ಯಮಲೋಕಕ್ಕೂ ಎಂಬತ್ತಾರು ಸಾವಿರ ಯೋಜನ 
ಅಂತರವಿದೆ. 


ನ ತತ್ರ ವ್ವಕ್ಷಚ್ಚಾಯಾ ವಾ ನ ತಟಾಕಂ ಸರೋಪಪಿ ವಾ । 
ನ ವಾಪ್ಕೋ ದೀರ್ಫಿಕಾ ವಾಪಿ ನ ಕೂಪಂ ವಾ ಯುಧಿಷ್ಠಿರ 11೧೩॥ 


-248- ಮಹಾಭಾರತ ಆಶ್ಚಮೇಧಿಕಪರ್ವ 


ಆ ಯಮುಮಾರ್ಗದಲ್ಲಿ ವೃಕ್ಸಗಳ ನೆರಳಾಗಲಿ, ಬಾವಿಗಳಾಗಲಿ, 
ಸರೋವರಗಳಾಗಲಿ, ತಟಾಕೆಗಳಾಗಲಿ, ಸಣ್ಣನದಿ, ಹಳ್ಳಗಳಾಗಲಿ ಇರುವುದಿಲ್ಲ. 


ನ ಮಂಟಪಂ ಸಭಾ ವಾಠಪಿ ನ ಪ್ರಪಾ ನ ನಿವೇಶನಮ್‌ । 
ನ ಪರ್ವತೋ ನದೀ ವಾಠಪಿ ನ ಭೂಮೇರ್ವಿವರಂ ಕ್ಷಚಿತ್‌  ॥೧೪॥ 


ಮಂಟಪಗಳಾಗಲಿ, ಸಭಾಮಂದಿರಗಳಾಗಲಿ, ಅರವಟ್ಟಿಗೆಗಳಾಗಲಿ, 
ಮನೆಗಳಾಗಲಿ, ಪರ್ವತ-ನದಿಗಳಾಗಲಿ, ಗುಹೆಗಳಾಗಲಿ ಇರುವುದಿಲ್ಲ. 


ನ ಗ್ರಾಮೋ ನಾಶ್ರಮೋ ವಾಠಪಿ ನೋದ್ಯಾನಂ ಕಾನನಾನಿ ವಾ । 
ನ ಕಿಂಚಿದ್ದಿಶ್ರಮಸ್ಥಾನಂ ಪಥಿ ತಸ್ಮಿನ್‌ ಯುಧಿಷ್ಠಿರ eT 


ಗ್ರಾಮವಾಗಲಿ, ಆಶ್ರಮವಾಗಲಿ, ಉದ್ಯಾನವನವಾಗಲಿ, ಕಾಡುಗಳಾಗಲಿ, 
ಯಾವುದೇ ಆಶ್ರಯ ಸ್ಥಾನವಾಗಲಿ, ಯಮಲೋಕದ ಮಾರ್ಗದಲ್ಲಿಇರುವುದಿಲ್ಲ. 


ಜಂತೋಃ ಸಂಪ್ರಾಪ್ತಕಾಲಸ್ಯ ವೇದನಾರ್ತಸ್ಯ ವೈ ಭೃಶಮ್‌ । 
ಕರಣೈಸ್ತ್ಯಕ್ತದೇಹಸ್ಯ ಪ್ರಾಣೈಃ ಕಂಠಗತೈಃ ಪುನಃ 11೧೬॥॥ 
ಮರಣಕಾಲವು ಸನ್ನಿಹಿತವಾದಾಗ ಜೀವನು ಮರಣಸಂಕಟಕ್ಕೆತುತ್ತಾಗಿರುತ್ತಾನೆ. 


ಸ್ವಲ್ಪಹೊತ್ತು ಮರಣವೇದನೆಯನ್ನು ಅನುಭವಿಸಿದ ಬಳಿಕ ಪ್ರಾಣಗಳು ಕಂಠಕ್ಕೆ ಆಗಮಿಸಿ 
ಕ್ರಮವಾಗಿ ಸಣ್ಣನಿಮಿತ್ತದಿಂದ ಪ್ರಾಣವನ್ನು ತ್ಯಜಿಸುತ್ತಾನೆ. 


ಶರೀರಾಚ್ಚೋದ್ಯತೇ ಜೀವೋ ಹ್ಯವಶೋ ಮಾತರಿಶನಾ eral 


ಜೀವನು ಅಸ್ವತಂತ್ರನಾಗಿ ಶರೀರದಿಂದ ವಾಯುವಿನ ಜೊತೆಗೆ ದೇಹದಿಂದ 
ಹೊರಬರುತ್ತಾನೆ. 


ನಿರ್ಗತೋ ವಾಯುಭೂತಸ್ತು ಷಟ್‌ಕೋಶಾತ್‌ ತು ಕಲೇಬರಾತ್‌ । 
ಶರೀರಮನ್ಯತ್‌ ತದ್ರೂಪಂ ತದ್ವರ್ಣಂ ತತ್ವಮಾಣಕಮ್‌ 11೧೮॥॥ 


ಸಪ್ಪಧಾತುಗಳೆಂಬ ಕೋಶಗಳಿಂದ ಕೂಡಿರುವ ಶರೀರದಿಂದ ವಾಯುರೂಪನಾಗಿ 
ಹೊರಬಂದ ಜೀವನು ಬೇರೆಯಾದ ಮತ್ತೊಂದು ಶರೀರವನ್ನು ಅದೇ ವಾಯು 
ರೂಪದಿಂದ ಅದೇ ಪ್ರಮಾಣದಿಂದ ಪ್ರವೇಶಿಸುತ್ತಾನೆ. 


ಅನುಗೀತಾಪರ್ವ -249- 


ವ್ಯಾಖ್ಯಾನ ವಿಶೇಷ- ಇಲ್ಲಿಷಟ್‌ಕೋಶಗಳೆಂದರೆ ಸಪ್ತಧಾತುಗಳು. ತ್ವ ಕ ಚರ್ಮಗಳನ್ನು 
ಒಂದು ಎಂದು ಇಟ್ಟುಕೊಂಡು ಷಟ್‌ಕೋಶ ಎಂದಿದ್ದಾರೆ. 


ಅದೃಶ್ಯಂ ಸಂಪ್ರವಿಷ್ಠಸ್ತು ಸೋತಪ್ಯದೃಷ್ಟೇನ ಕೇನಚಿತ್‌ Teal 


ಅದೃಶ್ಯವಾದ ಶರೀರವನ್ನು ಪ್ರವೇಶಿಸಿದ ಬಳಿಕ ಜೀವನು ಅದೃಶ್ಯನಾಗಿಯೇ 
ಇರುತ್ತಾನೆ. 


ಸೋತಂತರಾತ್ಮಾ ದೇಹವತಾಮಷ್ಟಾಂಗೋ ಯಸ್ತು ಸಂಚರೇತ್‌ । 
ಛೇದನಾದ್‌ ದಾಹನಾದ್‌ ಭೇದಾತ್‌ ತಾಡನಾದ್‌ ವಾ ನ ನಶ್ಯತಿ ॥ 


ದೇಹಧಾರಿಗಳ ಅಂತರಾತ್ಮನೆನಿಸಿದ ಜೀವನು ಎಂಟು ಅಂಗಗಳಿಂದ 
ಕೂಡಿಕೊಂಡು, ಅಣಿಮಾದಿ ಐಶ್ವರ್ಯಶಕ್ತಿಗಳಿಂದ ಕೂಡಿಕೊಂಡು ಅಥವಾ ಪಾದಾದಿ 
ಅವಯವಗಳಿಂದ ಕೂಡಿಕೊಂಡು ಇರುತ್ತಾನೆ. ಈ ದೇಹ ತ್ಯಜಿಸಿದ ವ್ಯಕ್ತಿಯ ದೇಹದಲ್ಲಿ 
ಪರಮಾತ್ಮನೇ ಅಂತರ್ಯಾಮಿಯಾಗಿ ಸಂಚರಿಸುತ್ತಿರುತ್ತಾನೆ. ಆದ್ದರಿಂದ ಈ ಜೀವನ 
ದೇಹವನ್ನು ಕತ್ತರಿಸಲಾಗುವುದಿಲ್ಲ, ಒಡೆದು ಹಾಕಲಾಗುವುದಿಲ್ಲ, ಸುಟ್ಟು 
ಹಾಕಲಾಗುವುದಿಲ್ಲ, ಪ್ರಹರಿಸಿದರೂ ನಾಶವನ್ನು ಹೊಂದುವುದಿಲ್ಲ. 


ನಾನಾರೂಪಧರೈರ್ಫೋರೈ: ಪ್ರಚಂಡೈಶ್ಚಂಡವಿಕ್ರಮೈಃ । 
ಹ್ರಿಯಮಾಣೋ ದುರಾಧರ್ಷೈೆರ್ಯಮದೂತೈರ್ಯಮಾಜ್ಞಯಾ ॥1೨೧॥ 


ಯಮದೇವನ ಆಜ್ಞಾನುಸಾರ ನಾನಾ ರೂಪಗಳನ್ನು ಧರಿಸಿರುವ ಭಯಂಕರ 
ಪ್ರಚಂಡರಾದ, ಎದುರಿಸಲು ಅಸಾಧ್ಯರಾದ, ಆಯುಧಧಾರಿಗಳಾದ ಯಮಕಿಂಕರರು 
ಅಷ್ಟಾಂಗಯುಕ್ತರಾದ ಜೀವನನ್ನು ಸೆಳೆದೊಯ್ಯುತ್ತಾರೆ. 

ಪುತ್ರದಾರಮಯೈೆಃ ಪಾಶೈಃ ಸನ್ನಿರುದ್ಧೋ5ವಶಾದ್‌ ಬಲಾತ್‌ । 

ಸಕರ್ಮಭಿಶ್ಲಾನುಗತ್ಯೆಃ ಕೃತೈಃ ಸುಕೃತದುಷ್ಠತೈಃ 11೨೨॥॥ 

ಆ ಸಮಯದಲ್ಲಿ ಜೀವನು ಪತ್ನಿ-ಪುತ್ರರೂಪವಾದ ಸ್ನೇಹಬಂಧದಿಂದ 
ಕಟ್ಟಲ್ಪಟ್ಟಿರುತ್ತಾನೆ. ಅಸ್ಪತಂತ್ರನಾದ ಜೀವನು ಯಮಭಟರಿಂದ ಸೆಳೆಯುತ್ತಿರುವಾಗ 


ಊಲಟ 


ತನ್ನ ಪುಣ್ಯ -ಪಾಪಗಳನ್ನು ಅನುಸರಿಸಿ ಸಾಗುತ್ತಿರುತ್ತಾನೆ. 


A) 


-250- ಮಹಾಭಾರತ ಆಶ್ಚಮೇಧಿಕಪರ್ವ 


ಆಕ್ರಂದಮಾನಃ ಕರುಣಂ ಬಂಧುಭಿರ್ದುಃಖಪೀಡಿತೈಃ । 
ತ್ಯಕ್ತ್ವಾ ಬಂಧುಜನಂ ಸರ್ವಂ ನಿರಪೇಕ್ಷಸ್ತು ಗಚ್ಛತಿ 11೨೩।॥ 


ಆ ಸಮಯದಲ್ಲಿ ದುಃಖಿತರಾದ ಆ ಜೀವನಿಗೆ ಸಂಬಂಧಿಸಿದ ಬಂಧುಜನರು 
ಕರುಣಾಜನಕವಾದ ಧ್ವನಿಯಲ್ಲಿರೋದಿಸುತ್ತಿರುತ್ತಾರೆ. ಆ ಎಲ್ಲಬಂಧುಜನರನ್ನು ಬಿಟ್ಟು 
ಯಾವುದರಲ್ಲಿಯೂ ಆಸಕ್ತಿಯಿಲ್ಲದೆ ಯಮಭಟರ ಜೊತೆಗೆ ಸಾಗುತ್ತಾನೆ. 


ಮಾತೃಭಿಃ ಪಿತೃಭಿಶ್ಚೈವ ಭ್ರಾತ್ಮಭಿರ್ಮಾತುಲೈಸ್ತಥಾ । 
ದಾರೈಃ ಪುತೈರ್ವಯಸ್ಯೈಶ್ವ ರುದದ್ದಿಸಜ್ಯತೇ ನರಃ 11೨೪॥ 


ಅಳುತ್ತಿರುವ ತಾಯಿ, ತಂದೆ, ಸಹೋದರ, ಮಾವ, ಹೆಂಡತಿ, ಮಕ್ಕಳು, ಮಿತ್ರರು 
ಇವರೆಲ್ಲರೊಡನೆಯೂ ಆ ಜೀವನ ಸಂಬಂಧವು ಕಡೆದು ಹೋಗುತ್ತದೆ. 


ಅದೃಶ್ಯಮಾನಸ್ಸರ್ದೀನೈರಶ್ರುಪೂರ್ಣಮುಖೇಕ್ಷಣ್ಣೆ: । 
ಸ್ವಶರೀರಂ ಪರಿತ್ಯಜ್ಯ ವಾಯುಭೂತಸ್ತು ಗಚ್ಛತಿ 11೨೫ 


ದೀನವಾದ, ಕಣ್ಣೀರಿನಿಂದ ತುಂಬಿದ ಮುಖಗಳಿಂದ, ಕಣ್ಣುಗಳಿಂದ ಕೂಡಿದ 
ಬಂಧುಗಳಿಗೆ ಕಾಣಿಸದಂತೆ ಪಂಚಭೂತಾತ್ಮಕವಾದ ಶರೀರವನ್ನು ತ್ಯಜಿಸಿ ವಾಯು 
ಶರೀರದಿಂದ ಯಮಲೋಕಕ್ಕೆ ಪ್ರಯಾಣ ಮಾಡುತ್ತಾನೆ. 


ಅಂಧಕಾರಮಪಾರಂ ತಂ ಮಹಾಘೋರಂ ತಮೋವೃತಮ್‌ । 
ದುಃಖಾಂತಂ ದುಷ್ಟತಾರಂ ಚ ದುಷ್ಟಕಾರಂ ಚ ದುರ್ಗಮಮ್‌ ॥೨೬॥ 


ಆ ಯಮಪುರಿಯು ಪಾಪಿಷ್ಠಜೀವರಿಗೆ ಅಂಧಕಾರಮಯವಾಗಿರುತ್ತದೆ. ಎಷ್ಟು 
ನಡೆದರೂ ಮುಗಿಯುವುದೇ ಇಲ್ಲ. ಅಪಾರವೂ, ಮಹಾಘೋರವೂ, ಭಯಂಕರವೂ, 
ದುಸ್ತರವೂ, ದುರ್ಗಮವೂ ಆಗಿರುತ್ತದೆ. 


ದುಃಸಹಂ ಯದ್‌ ದುರಂತಂ ಚ ದುರ್ನಿರೀಕ್ಷಂ ದುರಾಸದಮ್‌ । 
ದುರಾಪಮತಿದುರ್ಗಂ ಚ ಪಾಪಿಷ್ಠಾನಾಂ ನರೋತ್ತಮ 11೨೭।॥ 


ಸಹಿಸಲು ಅಸಾಧ್ಯವಾದ, ದುರಂತವಾದ, ನೋಡಲು ಅಸಹ್ಯವಾದ, ಹೊಂದಲು 
ಅಶಕ್ಯವಾದ, ಅತ್ಯಂತ ಕಠಿಣವಾದ ಮಾರ್ಗಗಳಲ್ಲಿ ಪಾಪಿಷ್ಠರು ಸಂಚರಿಸುತ್ತಾರೆ. 


ಅನುಗೀತಾಪರ್ವ -251- 


ಯಷಿಭಿಃ ಕಥ್ಯಮಾನಂ ತತ್‌ ಪಾರಂಪರ್ಯೇಣ ಪಾರ್ಥಿವ । 
ತ್ರಾಸಂ ಜನಯತಿ ಪ್ರಾಯಃ ಶ್ರೂಯಮಾಣಃ ಕಥಾಸ್ತಪಿ :  ॥೨೮॥ 


ಈ ನರಕದ ವರ್ಣನೆಯನ್ನು ಯಷಿಗಳು ತಿಳಿಸುವಾಗ ಯುಧಿಷ್ಠಿರೇ, ಕಥೆಯನ್ನು 
ಕೇಳುತ್ತಿರುವ ವ್ಯಕ್ತಿಗಳಿಗೂ ತಡೆಯಲಾರದ ದುಃಖವು ಉಂಟಾಗುತ್ತದೆ. 


ಅವಶ್ಯಂ ಚೈವ ಗಂತವ್ಯಸ್ತದದ್ವಾ ತು ಯುಧಿಷ್ಠಿರ । 
ಪ್ರಾಪ್ತಕಾಲೇನ ಸಂತ್ಯಜ್ಯ ಬಂಧೂನ್‌ ಭೋಗಾನ್‌ ಧನಾನಿ ಚ ॥೨೯॥ 


ಯುಧಿಷ್ಠಿರನೇ, ಕಾಲವು ಸನ್ನಿಹಿತವಾದಾಗ ಬಂಧುಗಳನ್ನೂ, ಭೋಗಗಳನ್ನೂ, 
ಧನಗಳನ್ನೂ, ಎಲ್ಲವನ್ನೂನಿಶ್ಲಿತವಾಗಿ ತ್ಯಜಿಸಿ ಯಮಪುರಿಗೆ ಹೋಗಲೇಬೇಕಾಗಿರುತ್ತದೆ. 


ಜರಾಯುಜೈರಂಡಜೈಶ್ಚ ಸ್ಟೇದಜೈರುದ್ದಿಚೈಸ್ತಥಾ I 


ಒಬ 
ಜಂಗಮೈಃ ಸ್ಥಿರಸಂಜ್ಞೈಶ್ಚ ಗಂತವ್ಯಂ ಹಿ ಯಮಾಲಯಮ್‌ HAO 
ಛ್‌ ಲ p) 
ಜರಾಯುಜ, ಅಂಡಜ, ಸ್ನೇದಜ, ಉದ್ದಿಜ, ಜಂಗಮ, ಸ್ಥಾವರ ಎಲ್ಲಪ್ರಾಣಿಗಳೂ 


ಈ ಯಮಪುರಿಗೆ ಹೋಗಲೇಬೇಕು. 
ದೇವಾಸುರೈರ್ಮನುಷ್ಯಾದ್ಯೆರ್ವೈವಸ್ಟತವಶಾನುಗೈಃ । 
ಸ್ವ್ರೀಪುಂನಪುಂಸಕೈೈಶ್ಚಾಪಿ ಪೃಥಿವ್ಯಾಂ ಜೀವಸಂಜ್ಞಿತೈಃ HAO 
ಮಧ್ಯಮೈರ್ಯುವಬಭಿಶ್ಚಾಖಿ ಬಾಲೈರ್ವ್ಯದ್ದೈಸ್ತಥ್ಛೈವ ಚ । 
ಜಾತಮಾತ್ರೆಶ್ಚ ಗರ್ಭಸ್ಟೈರ್ಗಂತವ್ಯಃ ಸ ಮಹಾಪಥಃ 11೩.೨1 
ಜೀವ ಎಂದು ಹೆಸರನ್ನು ಪಡೆದ ದೇವತೆಗಳೇ ಆಗಲಿ, ಅಸುರರೇ ಆಗಲಿ, 

ಮನುಷ್ಯರೇ ಆಗಲಿ, ಸ್ವೀ-ಪುರುಷ-ನಪುಂಸಕರೇ ಆಗಲಿ, ವೃದ್ಧರೇ ಆಗಲಿ, ತರುಣರೇ 

ಆಗಲಿ, ಹುಟ್ಟಿದ ಶಿಶುವೇ ಆಗಲಿ, ಗರ್ಭಸ್ಥ ಶಿಶುವೇ ಆಗಲಿ, ಜೀವಸಂಜ್ಞೆ 
ಹೊಂದಿರುವ ಎಲ್ಲರೂ ಈ ಯಮಪುರಿಗೆ ಒಂದು ದಿನ ಪ್ರಯಾಣ ಬೆಳೆಸಲೇಬೇಕು. 


ಪೂರ್ವಾಹ್ನೇ ವಾಠಪರಾಹ್ನೇ ವಾ ಸಂಧ್ಯಾಕಾಲೇಕಥವಾ ಪುನಃ । 
ಪ್ರದೋಷೇ ವಾರನರ್ಧರಾತ್ರೇ ವಾ ಪ್ರತ್ಯೂಷೇ ವಾಠಪ್ರಪಸ್ಥಿತೇ HAAN 


-250- ಮಹಾಭಾರತ ಆಶ್ಚಮೇಧಿಕಪರ್ವ 


ಆಕ್ರಂದಮಾನಃ ಕರುಣಂ ಬಂಧುಭಿರ್ದುಃಖಪೀಡಿತೈ: । 
ತ್ಯಕ್ತ್ವಾ ಬಂಧುಜನಂ ಸರ್ವಂ ನಿರಪೇಕ್ಷಸ್ತು ಗಚ್ಛತಿ 11೨೩॥॥ 


ಆ ಸಮಯದಲ್ಲಿದುಃಖಿತರಾದ ಆ ಜೀವನಿಗೆ ಸಂಬಂಧಿಸಿದ ಬಂಧುಜನರು 
ಕರುಣಾಜನಕವಾದ ಧ್ವನಿಯಲ್ಲಿರೋದಿಸುತ್ತಿರುತ್ತಾರೆ. ಆ ಎಲ್ಲಬಂಧುಜನರನ್ನು ಬಿಟ್ಟು 
ಯಾವುದರಲ್ಲಿಯೂ ಆಸಕ್ತಿಯಿಲ್ಲದೆ ಯಮಭಟರ ಜೊತೆಗೆ ಸಾಗುತ್ತಾನೆ. 


ಮಾತೃಭಿಃ ಪಿತೃಭಿಶ್ಚವ ಭ್ರಾತೃಭಿರ್ಮಾತುಲೈಸ್ತಥಾ । 
ದಾರೈಃ ಪುತೈರ್ವಯಸ್ಯೆಶ್ಚ ರುದದ್ದಿಸ್ಯಜ್ಯತೇ ನರಃ 1|೨೪॥| 


ಅಳುತ್ತಿರುವ ತಾಯಿ, ತಂದೆ, ಸಹೋದರ, ಮಾವ, ಹೆಂಡತಿ, ಮಕ್ಕಳು, ಮಿತ್ರರು 
ಇವರೆಲ್ಲರೊಡನೆಯೂ ಆ ಜೀವನ ಸಂಬಂಧವು ಕಡೆದು ಹೋಗುತ್ತದೆ. 


ಅದೃಶ್ಯಮಾನಸ್ಪೈರ್ದೀನೈರಶ್ರುಪೂರ್ಣಮುಖೇಕ್ಷಣೆ: । 
ಸ್ವಶರೀರಂ ಪರಿತ್ಯಜ್ಯ ವಾಯುಭೂತಸ್ತು ಗಚ್ಛತಿ 11೨೫1 


ದೀನವಾದ, ಕಣ್ಣೀರಿನಿಂದ ತುಂಬಿದ ಮುಖಗಳಿಂದ, ಕಣ್ಣುಗಳಿಂದ ಕೂಡಿದ 
ಬಂಧುಗಳಿಗೆ ಕಾಣಿಸದಂತೆ ಪಂಚಭೂತಾತ್ಮಕವಾದ ಶರೀರವನ್ನು ತ್ಯಜಿಸಿ ವಾಯು 
ಶರೀರದಿಂದ ಯಮಲೋಕಕ್ಕೆ ಪ್ರಯಾಣ ಮಾಡುತ್ತಾನೆ. 


ಅಂಧಕಾರಮಪಾರಂ ತಂ ಮಹಾಘೋರಂ ತಮೋವೃತಮ್‌ । 
ದುಃಖಾಂತಂ ದುಷ್ಠತಾರಂ ಚ ದುಷ್ಟಕಾರಂ ಚ ದುರ್ಗಮಮ್‌ ॥೨೬॥ 


ಆ ಯಮಪುರಿಯು ಪಾಪಿಷ್ಠ ಜೀವರಿಗೆ ಅಂಧಕಾರಮಯವಾಗಿರುತ್ತದೆ. ಎಷ್ಟು 
ನಡೆದರೂ ಮುಗಿಯುವುದೇ ಇಲ್ಲ. ಅಪಾರವೂ, ಮಹಾಘೋರವೂ, ಭಯಂಕರವೂ, 
ದುಸ್ತರವೂ, ದುರ್ಗಮವೂ ಆಗಿರುತ್ತದೆ. 


ದುಃಸಹಂ ಯದ್‌ ದುರಂತಂ ಚ ದುರ್ನಿರೀಕ್ಷಂ ದುರಾಸದಮ್‌ । 
ದುರಾಪಮತಿದುರ್ಗಂ ಚ ಪಾಪಿಷ್ಠಾನಾಂ ನರೋತ್ತಮ 11೨೭1 


ಸಹಿಸಲು ಅಸಾಧ್ಯವಾದ, ದುರಂತವಾದ, ನೋಡಲು ಅಸಹ್ಯವಾದ, ಹೊಂದಲು 
ಅಶಕ್ಯವಾದ, ಅತ್ಯಂತ ಕಠಿಣವಾದ ಮಾರ್ಗಗಳಲ್ಲಿಪಾಪಿಷ್ಠರು ಸಂಚರಿಸುತ್ತಾರೆ. 


ಅನುಗೀತಾಪರ್ವ -251- 


ಖಷಿಭಿಃ ಕಥ್ಯಮಾನಂ ತತ್‌ ಪಾರಂಪರ್ಯೇಣ ಪಾರ್ಥಿವ । 
ತ್ರಾಸಂ ಜನಯತಿ ಪ್ರಾಯಃ ಶ್ರೂಯಮಾಣಃ ಕಥಾಸ್ಪಪಿ 11೨೮।( 


ಈ ನರಕದ ವರ್ಣನೆಯನ್ನು ಖುಷಿಗಳು ತಿಳಿಸುವಾಗ ಯುಧಿಷ್ಠಿರನೇ, ಕಥೆಯನ್ನು 
ಕೇಳುತ್ತಿರುವ ವ್ಯಕ್ತಿಗಳಿಗೂ ತಡೆಯಲಾರದ ದುಃಖವು ಉಂಟಾಗುತ್ತದೆ. 


ಅವಶ್ಯಂ ಚೈವ ಗಂತವ್ಯಸ್ತದದ್ವಾ ತು ಯುಧಿಷ್ಠಿರ । 
ಪ್ರಾಪ್ತಕಾಲೇನ ಸಂತ್ಯಜ್ಯ ಬಂಧೂನ್‌ ಭೋಗಾನ್‌ ಧನಾನಿ ಚ ॥೨೯॥ 


ಯುಧಿಷ್ಠಿರನೇ, ಕಾಲವು ಸನ್ನಿಹಿತವಾದಾಗ ಬಂಧುಗಳನ್ನೂ, ಭೋಗಗಳನ್ನೂ, 
ಧನಗಳನ್ನೂ, ಎಲ್ಲವನ್ನೂ ನಿಶ್ಚಿಶವಾಗಿ ತ್ಯಜಿಸಿ ಯಮಪುರಿಗೆ ಹೋಗಲೇಬೇಕಾಗಿರುತ್ತದೆ. 


ಜರಾಯುಜೈರಂಡಜೈಶ್ಚ ಸ್ನೇದಜೈರುದ್ದಿಜೈಸ್ತಥಾ | 
ಜಂಗಮೈಃ ಸ್ಲಿರಸಂಜ್ಞೆ ಶ್ರ ಗಂತವ್ಯಂ ಹಿ ಯಮಾಲಯಮ್‌ Ee] 


ಜರಾಯುಜ, ಅಂಡಜ, ಸ್ಟೇದಜ, ಉದ್ದಿಜ, ಜಂಗಮ, ಸ್ಥಾವರ ಎಲ್ಲಪ್ರಾಣಿಗಳೂ 
ಈ ಯಮವುರಿಗೆ ಹೋಗಲೇಬೇಕು. 


ದೇವಾಸುರೈರ್ಮನುಷ್ಯಾದ್ಯೆ ಛರ್ವೈವಸ್ಟತವಶಾನುಗ್ಳೈಃ I 


ಸ್ವ್ರೀಪುಂನಪುಂಸಕೈಶ್ಚಾಪಿ ಪೃಥಿವ್ಯಾಂ ಜೀವಸಂಜ್ಞಿತೈಃ 11೩೧॥ 

ಮಧ್ಯಮೈರ್ಯುವಭಿಶ್ಚಾಪಿ ಬಾಲೈರ್ವೃದ್ಧೈಸ್ತಥೈವ ಚ । 

ಜಾತಮಾತ್ರೆಶ್ಚ ಗರ್ಭಸ್ಥೈರ್ಗಂತವ್ಯಃ ಸ ಮಹಾಪಥಃ 11೩. ೨।! 

ಜೀವ ಎಂದು ಹೆಸರನ್ನು ಪಡೆದ ದೇವತೆಗಳೇ ಆಗಲಿ, ಅಸುರರೇ ಆಗಲಿ, 
ಮನುಷ್ಯರೇ ಆಗಲಿ, ಸ್ವೀ-ಪುರುಷ-ನಪುಂಸಕರೇ ಆಗಲಿ, ವೃದ್ಧರೇ ಆಗಲಿ, ತರುಣರೇ 
ಆಗಲಿ, ಹುಟ್ಟಿದ ಶಿಶುವೇ ಆಗಲಿ, ಗರ್ಭಸ್ಥ ಶಿಶುವೇ ಆಗಲಿ, ಜೀವಸಂಜ್ಞೆ 
ಹೊಂದಿರುವ ಎಲ್ಲರೂ ಈ ಯಮಪುರಿಗೆ ಒಂದು ದಿನ ಪ್ರಯಾಣ ಬೆಳೆಸಲೇಬೇಕು. 


ಪೂರ್ವಾಹ್ನೇ ವಾತಪರಾಹ್ನೇ ವಾ ಸಂಧ್ಯಾಕಾಲೇ5ಥವಾ ಪುನಃ । 
ಪ್ರದೋಷೇ ವಾಠರ್ಧರಾತ್ರೇ ವಾ ಪ್ರತ್ಯೂಷೇ ವಾತಪ್ರಪಸ್ಥಿತೇ ॥೩೩॥ 


-250- ಮಹಾಭಾರತ ಆಶ್ಚಮೇಧಿಕಪರ್ವ 


ಆಕ್ರಂದಮಾನಃ ಕರುಣಂ ಬಂಧುಭಿರ್ದುಃಖಪೀಡಿತ್ಛೈಃ । 
ತ್ಯಕ್ತ್ವಾ ಬಂಧುಜನಂ ಸರ್ವಂ ನಿರಪೇಕ್ಷಸ್ತು ಗಚ್ಛತಿ 11೨೩1 


ಆ ಸಮಯದಲ್ಲಿದುಃಖಿತರಾದ ಆ ಜೀವನಿಗೆ ಸಂಬಂಧಿಸಿದ ಬಂಧುಜನರು 
ಕರುಣಾಜನಕವಾದ ಧ್ವನಿಯಲ್ಲಿರೋದಿಸುತ್ತಿರುತ್ತಾರೆ. ಆ ಎಲ್ಲಬಂಧುಜನರನ್ನು ಬಿಟ್ಟು 
ಯಾವುದರಲ್ಲಿಯೂ ಆಸಕ್ಷಿಯಿಲ್ಲದೆ ಯಮಭಟರ ಜೊತೆಗೆ ಸಾಗುತ್ತಾನೆ. 


ಮಾತೃಭಿಃ ಪಿತೃಭಿಶ್ಚೆವ ಭ್ರಾತೃಭಿರ್ಮಾತುಲೈಸ್ತಥಾ । 
ದಾರೈಃ ಪುತೈರ್ವಯಸ್ಯೆ ಶ್ವ ರುದದ್ದಿಸ್ವಜ್ಯತೇ ನರಃ 1|೨೪॥| 


ಅಳುತ್ತಿರುವ ತಾಯಿ, ತಂದೆ, ಸಹೋದರ, ಮಾವ, ಹೆಂಡತಿ, ಮಕ್ಕಳು, ಮಿತ್ರರು 
ಇವರೆಲ್ಲರೊಡನೆಯೂ ಆ ಜೀವನ ಸಂಬಂಧವು ಕಡೆದು ಹೋಗುತ್ತದೆ. 


ಅದೃಶ್ಯಮಾನಸ್ಪೈರ್ದೀನೈರಶ್ರುಪೂರ್ಣಮುಖೇಕ್ಷಣ: । 
ಸ್ವಶರೀರಂ ಪರಿತ್ಯಜ್ಯ ವಾಯುಭೂತಸ್ತು ಗಚ್ಛತಿ 11೨೫1 


ದೀನವಾದ, ಕಣ್ಣೀರಿನಿಂದ ತುಂಬಿದ ಮುಖಗಳಿಂದ, ಕಣ್ಣುಗಳಿಂದ ಕೂಡಿದ 
ಬಂಧುಗಳಿಗೆ ಕಾಣಿಸದಂತೆ ಪಂಚಭೂತಾತ್ಮಕವಾದ ಶರೀರವನ್ನು ತ್ಯಜಿಸಿ ವಾಯು 
ಶರೀರದಿಂದ ಯಮಲೋಕಕ್ಕೆ ಪ್ರಯಾಣ ಮಾಡುತ್ತಾನೆ. 


ಅಂಧಕಾರಮಪಾರಂ ತಂ ಮಹಾಘೋರಂ ತಮೋವೃತಮ್‌ । 
ದುಃಖಾಂತಂ ದುಷ್ಟತಾರಂ ಚ ದುಷ್ಟಕಾರಂ ಚ ದುರ್ಗಮಮ್‌ ॥1೨೬॥ 


ಆ ಯಮಪುರಿಯು ಪಾಪಿಷ್ಠ ಜೀವರಿಗೆ ಅಂಧಕಾರಮಯವಾಗಿರುತ್ತದೆ. ಎಷ್ಟು 
ನಡೆದರೂ ಮುಗಿಯುವುದೇ ಇಲ್ಲ. ಅಪಾರವೂ, ಮಹಾಘೋರವೂ, ಭಯಂಕರವೂ, 
ಸ್ವರವೂ, ದುರ್ಗಮವೂ ಆಗಿರುತ್ತದೆ. 


ದುಃಸಹಂ ಯದ್‌ ದುರಂತಂ ಚ ದುರ್ನಿರೀಕ್ಷಂ ದುರಾಸದಮ್‌ । 
ದುರಾಪಮತಿದುರ್ಗಂ ಚ ಪಾಪಿಷ್ಕಾನಾಂ ನರೋತ್ತಮ 11೨೭1 


ಸಹಿಸಲು ಅಸಾಧ್ಯವಾದ, ದುರಂತವಾದ, ನೋಡಲು ಅಸಹ್ಯವಾದ, ಹೊಂದಲು 
ಅಶಕ್ಯವಾದ, ಅತ್ಯಂತ ಕಠಿಣವಾದ ಮಾರ್ಗಗಳಲ್ಲಿ ಪಾಪಿಷ್ಠರು ಸಂಚರಿಸುತ್ತಾರೆ. 


ಅನುಗೀತಾಪರ್ವ -251- 


ಖಪಷಿಭಿಃ ಕಥ್ಯಮಾನಂ ತತ್‌ ಪಾರಂಪರ್ಯೇಣ ಪಾರ್ಥಿವ । 
ತ್ರಾಸಂ ಜನಯತಿ ಪ್ರಾಯಃ ಶ್ರೂಯಮಾಣಃ ಕಥಾಸ್ಟಪಿ 11೨೮।॥ 


ಈ ನರಕದ ವರ್ಣನೆಯನ್ನು ಯಷಿಗಳು ತಿಳಿಸುವಾಗ ಯುಧಿಷ್ಠಿರನೇ, ಕಥೆಯನ್ನು 
ಕೇಳುತ್ತಿರುವ ವ್ಯಕ್ತಿಗಳಿಗೂ ತಡೆಯಲಾರದ ದುಃಖವು ಉಂಟಾಗುತ್ತದೆ. 


ಅವಶ್ಯಂ ಚೈವ ಗಂತವ್ಯಸ್ತದದ್ದಾ ತು ಯುಧಿಷ್ಠಿರ । 
ಪ್ರಾಪ್ತಕಾಲೇನ ಸಂತ್ಯಜ್ಯ ಬಂಧೂನ್‌ ಭೋಗಾನ್‌ ಧನಾನಿ ಚ ॥೨೯॥ 


ಯುಧಿಷ್ಠಿರನೇ, ಕಾಲವು ಸನ್ನಿಹಿತವಾದಾಗ ಬಂಧುಗಳನ್ನೂ, ಭೋಗಗಳನ್ನೂ, 
ಧನಗಳನ್ನೂ, ಎಲ್ಲವನ್ನೂ ನಿಶ್ಚಿತವಾಗಿ ತ್ಯಜಿಸಿ ಯಮಪುರಿಗೆ ಹೋಗಲೇಬೇಕಾಗಿರುತ್ತದೆ. 


ಜರಾಯುಜೈರಂಡಜೈಶ್ಚ ಸ್ಟೇದಜೈರುದ್ದಿಚೈಸ್ತಥಾ I 
ಜಂಗಮೈಃ ಸ್ಥಿರಸಂಜ್ಞೆ ತತ್ವ ಗಂತವ್ಯಂ ಹಿ ಯಮಾಲಯಮ್‌ HAO 


ಜರಾಯುಜ, ಅಂಡಜ, ಸ್ಟೇದಜ, ಉದ್ದಿಜ, ಜಂಗಮ, ಸ್ಥಾವರ ಎಲ್ಲಪ್ರಾಣಿಗಳೂ 
ಈ ಯಮವಪುರಿಗೆ ಹೋಗಲೇಬೇಕು. 


ದೇವಾಸುರೈರ್ಮನುಷ್ಯಾದೈ ಯರ್ವೈವಸ್ಟತವಶಾನುಗೈ: I 


ಸ್ವ್ರೀಪುಂನಪುಂಸಕೈಶ್ಚಾಪಿ ಪೃಥಿವ್ಯಾಂ ಜೀವಸಂಜ್ಞಿತೈಃ HAO 

ಮಧ್ಯಮೈರ್ಯವಭಿಶ್ಚಾಪಿ ಬಾಲೈರ್ವೃದ್ಧೈಸ್ತಥೈವ ಚ । 

ಜಾತಮಾತ್ರೆಶ್ಚ ಗರ್ಭಸ್ಥೈರ್ಗಂತವ್ಯಃ ಸ ಮಹಾಪಥಃ 11೩೨॥ 

ಜೀವ ಎಂದು ಹೆಸರನ್ನು ಪಡೆದ ದೇವತೆಗಳೇ ಆಗಲಿ, ಅಸುರರೇ ಆಗಲಿ, 
ಮನುಷ್ಯರೇ ಆಗಲಿ, ಸ್ವೀ-ಪುರುಷ-ನಪುಂಸಕರೇ ಆಗಲಿ, ವೃದ್ಧರೇ ಆಗಲಿ, ತರುಣರೇ 
ಆಗಲಿ, ಹುಟ್ಟಿದ ಶಿಶುವೇ ಆಗಲಿ, ಗರ್ಭಸ್ಥ ಶಿಶುವೇ ಆಗಲಿ, ಜೀವಸಂಜ್ಞೆ 
ಹೊಂದಿರುವ ಎಲ್ಲರೂ ಈ ಯಮಪುರಿಗೆ ಒಂದು ದಿನ ಪ್ರಯಾಣ ಬೆಳೆಸಲೇಬೇಕು. 


ಪೂರ್ವಾಹ್ನೇ ವಾಠಪರಾಹ್ನೇ ವಾ ಸಂಧ್ಯಾಕಾಲೇಕಥವಾ ಪುನಃ । 


ಪ್ರದೋಷೇ ವಾಠರ್ಧರಾತ್ರೇ ವಾ ಪ್ರತ್ಯೂಷೇ ವಾಠಪ್ರಪಸ್ಥಿತೇ ॥೩೩॥ 


-252- ಮಹಾಭಾರತ ಆಶ್ಚಮೇಧಿಕಪರ್ವ 


ಪೂರ್ವಾಹ್ನದಲ್ಲಿ, ಅಪರಾಹ್ನದಲ್ಲಿ, ಸಂಧ್ಯಾಕಾಲಗಳಲ್ಲಿ, ಪ್ರದೋಷಕಾಲಗಳಲ್ಲಿ, 
ಅರ್ಧರಾತ್ರಿಯಲ್ಲಿ, ಮುಂಜಾನೆಯಲ್ಲಿ, ಸಮಸ್ತ ಸಮಯದಲ್ಲಿಯೂ ಯಮವಪುರಿಗೆ 
ಹೋಗುವವರು ಇದ್ದೇ ಇರುತ್ತಾರೆ. 


ಪ್ರವಾಸಸ್ಥೆ ಸಸ್ಕೈರ್ವನಸ್ತೈ ರ್ವಾ ಪರ್ವತಸ್ಥೆ ಕೈರ್ಜಲಸ್ಥಿತೈಃ I 


ಕ್ಷೇತ್ರಸ್ಟೈರ್ವಾ ನಭಃಸ್ಥೈರ್ವಾ ಗೃಹಮಧ್ಯಗತೈರಪಿ 11೩೪॥ 
ಭುಂಜದ್ದಿರ್ವಾ ಪಿಬದ್ಧಿರ್ವಾ ಖಾದದ್ದಿರ್ವಾ ನರೋತ್ತಮ । 

ಆಸೀನೈರ್ವಾ ಸ್ಥಿತೈರ್ವಾನಪಿ ಶಯನೀಯಗತೈರಪಿ 11೩೫! 
ಜಾಗ್ರದ್ಧಿರ್ವಾ ಪ್ರಸುಪೈೈರ್ವಾ ಗಂತವ್ಯಃ ಸ ಮಹಾಪಥಃ WALI 


ಪ್ರಯಾಣ ಬೆಳೆಸುವವರು, ಕಾಡಿನಲ್ಲಿರುವವರು, ಪರ್ವತದಲ್ಲಿರುವವರು, ನೀರಿನ 
ಮಧ್ಯದಲ್ಲಿರುವವರು, ಕ್ಷೇತ್ರದಲ್ಲಿರುವವರು, ಅಂತರಿಕ್ಷದಲ್ಲಿರುವವರು, ಗೃಹದ 
ಮಧ್ಯದಲ್ಲಿರುವವರು, ಊಟಮಾಡುವವರು, ನೀರು ಕುಡಿಯುವವರು, ಭಕ್ಷ್ಯಗಳನ್ನು 
ತಿನ್ನುವವರು, ಕುಳಿತವರು, ನಿಂತವರು, ಮಲಗಿದವರು, ಎಚ್ಚರದಲ್ಲಿರುವವರು, 
ಗಾಢವಾಗಿ ನಿದ್ರಿಸುತ್ತಿರುವವರು ಎಲ್ಲರೂ ಆಯಾ ಕಾಲಗಳಲ್ಲಿ ಆಯಾ 


ಅವಸ್ಥೆಗಳಲ್ಲಿಯೇ ಈ ದೇಹವನ್ನು ತ್ಯಜಿಸಿ ಯಮಮಾರ್ಗದಲ್ಲಿ ಸಾಗುತ್ತಾರೆ. 


ಮೃತ್ಯುದೂತೈರ್ದುರಾಧರ್ಷೈಃ ಪ್ರಚಂಡೈಶ್ಚಂಡವಿಕ್ರಮೈ: । 
ಆಕ್ಷಿಪ್ಯಮಾಣಾ ವಿವಶಂ ಯಾಂತಿ ಶೀಘ್ರಂ ಯಮಾಲಯಮ್‌ ॥೩೭ಟ 


ಸಹಿಸಲು ಅಸಾಧ್ಯವಾದ, ಪ್ರಚಂಡರಾದ ಚಂಡವಿಕ್ರಮರೆನಿಸಿದ 
ಮೃತ್ಯುದೂತರಿಂದ ಬಂಧಿತರಾದ ಜೀವರು ಅಸ್ಪತಂತ್ರರಾಗಿ ಯಮಪುರಿಯನ್ನು ಕುರಿತು 
ಸಾಗುತ್ತಾರೆ. 


ಕೃಚಿದ್‌ ಭೀತೈಃ ಕ್ವಚಿತ್‌ ತ್ರಸ್ತೆಃ ಪ್ರಸ್ಕಲದ್ಧಿಃ ಕ್ವಚಿತ್‌ ಕೃಚಿತ್‌ । 


ಕ್ರಂದದ್ದಿರ್ವೇದನಾರ್ಶೈಸ್ತು ಗಂತವ್ಯಂ ಯಮಸಾದನಮ್‌ UAC 
ಕೆಲವರು ಹೆದರಿ ನಡುಗುತ್ತಿರುತ್ತಾರೆ. ಕೆಲವರು ಹೆದರಿಕೆಯಿಂದ ಎಡವಿ 
ಬೀಳುತ್ತಿರುತ್ತಾರೆ. ಕೆಲವರು ಕಿರುಚಿಕೊಳ್ಳುತ್ತಿರುತ್ತಾರೆ. ವೇದನೆಯಿಂದ ನಾನಾ 


ಅವಸ್ಥೆಗಳನ್ನು ಹೊಂದುತ್ತಾ ಇದ್ದರೂ ಈ ಯಮಪುರಿಗೆ ಸಾಗಲೇಬೇಕಾಗುತ್ತದೆ. 


ಅನುಗೀತಾಪರ್ವ -253- 
ನಿರ್ಭತ್ಸ ೫೯ ಮಾನೈರುದಿ್ನೆ ಆರ್ವಿಧೃತೈರ್ಭಯವಿಹ್ಹಲೈಃ I 
ಕಲ್ಪ್ಯಮಾನಶರೀರೈಸ್ತು ಗಂತವ್ಯಂ ಸ್ತ್ರೀಜಿತೈಃ ಸದಾ IAF I 
ಯಮಕಿಂಕರರಿಂದ ಹೆದರಿಸಲ್ಪಟ್ಟವರಾಗಿ, ಉದ್ದಿಗ್ಗತೆಯನ್ನು ಹೊಂದಿದವರಾಗಿ, 

ಹೊಡೆಯಲ್ಪಟ್ಟವರಾಗಿ, ಭಯದಿಂದ ಸಂಕಟ ಹೊಂದಿದವರಾಗಿ, ಅನೇಕ ಶರೀರ 

ಬಂಧನಗಳನ್ನು ಹೊಂದಿದವರಾಗಿ ಯಮಪುರಿಗೆ ಹೋಗಲೇಬೇಕಾಗುತ್ತದೆ. ಸ್ವೀಜಿತರು 
ಇಂದಿಗೂ ಈ ನರಕಕ್ಕೆ ನಿಶ್ಚಿತವಾಗಿಯೂ ತೆರಳುತ್ತಾರೆ. 


ಕಂಟಕಾಕೀರ್ಣಮಾರ್ಗೇಣ ತಪ್ಪವಾಲುಕಪಾಂಸುನಾ । 
ದಹ್ಯಮಾನೈಸ್ತು ಗಂತವ್ಯೋ ನರೈರ್ದಾನವಿವರ್ಜಿತೈಃ Te) 


ಮುಳ್ಳುಗಳಿಂದ ತುಂಬಿದ ಮಾರ್ಗದಲ್ಲಿ ಬಿಸಿಯಾದ ಮರಳುಗಳಿಂದ ತುಂಬಿದ 
ಮಾರ್ಗದಲ್ಲಿ ಬಿಸಿಯಿಂದ ದಹಿಸಿಕೊಳ್ಳುತ್ತಾ ದಾನ-ಧರ್ಮಗಳನ್ನುಮಾಡದೆ ಇರುವ 
ವ್ಯಕ್ತಿಗಳು ಸಾಗಲೇಬೇಕಾಗುತ್ತದೆ. 


ಕಾಷ್ಠೋಪಲಶಿಲಾಘಾತೈರ್ದಂಡೋಲ್ಕುಕಕಶಾಂಕುಶೈಃ | 
ಹನ್ಯಮಾನೈರ್ಯಮಪುರಂ ಗಂತವ್ಯಂ ಧರ್ಮವರ್ಜಿತ್ಛೆಃ YON 


ಧರ್ಮಹೀನರಾದ ಜೀವರು ಕಟ್ಟಿಗೆ, ಕಲ್ಲು, ದಂಡ, ಚಾವಟಿ, ಅಂಕುಶ 
ಮುಂತಾದವುಗಳಿಂದ ಯಮಕಿಂಕರರಿಂದ ಪೆಟ್ಟುತಿನ್ನುತ್ತಾ ಯಮನ ಪಟ್ಟಣಕ್ಕೆ ಪ್ರಯಾಣ 
ಬೆಳೆಸುತ್ತಾರೆ. 

ಮೇದಃ ಶೋಣಿತಪೂಯಾದ್ಯೈರ್ವಕ್ರೈರ್ಗಾತೈಶ್ಚ ಸವ್ರಣ್ಯೆಃ । 

ದಗ್ಗಕ್ಷತವ್ರಣಾಕೀರ್ಣೈರ್ಗಂತವ್ಯಂ ಜೀವಘಾತಕೈಃ 11೪೨ 


ಜೀವಹತ್ಯೆ ಮಾಡಿದವರು ಮೇದಸ್ಸು, ರಕ್ತ, ಮಲ ಇವುಗಳಿಂದ ತುಂಬಿದ 
ಮುಖವುಳ್ಳವರಾಗಿ, ಮೈತುಂಬ ಗಾಯಗಳಿಂದ ಕೂಡಿದವರಾಗಿ, ಸುಡಲ್ಬಟ್ಟ 
ದೇಹವುಳ್ಳವರಾಗಿ, ತುಂಡರಿಸಲ್ಪಟ್ಟ ಅವಯವವುಳ್ಳವರಾಗಿ ಮಾರಣಾಂತಿಕವಾದ 
ಗಾಯಗಳಿಂದ ಶಿಕ್ಷೆಯನ್ನು ಅನುಭವಿಸುತ್ತಾ ಯಮಪುರಿಗೆ ಸಾಗಲೇಬೇಕಾಗುತ್ತದೆ. 


ಕ್ರಂದದ್ದಿಶ್ಚ ರುದದ್ದಿಶ್ಚ ಕ್ರೋಶದ್ದಿಶ್ಚಾಪಿ ವಿಸ್ಥರಮ್‌ । 
ವೇದನಾರ್ಶೈಃ ಪತದ್ದಿಶ್ತ ಗಂತವ್ಯಂ ಜೀವಘಾತಕ್ಳೆ: YAN 


-254- ಮಹಾಭಾರತ ಆಶ್ಚಮೇಧಿಕಪರ್ವ 


ಜೀವಘಾತಕರು ಯಮಪುರಿಗೆ ಸಾಗುವಾಗ ಯಮಕಿಂಕರರ ಅಂಕುಶದ 
ಪ್ರಹಾರದಿಂದ ಕೆಲವರು ಕಿರುಚಿಕೊಳ್ಳುತ್ತಾರೆ, ವಿಕಾರದ ಧ್ವನಿಯಿಂದ ಅಳುತ್ತಾರೆ, 
ಜೋರಾಗಿ ಒದರುತ್ತಾರೆ. ವೇದನೆಯಿಂದ ಆರ್ತರಾಗಿ ಬೀಳುತ್ತಾ, ಏಳುತ್ತಾ 
ಯಮಲೋಕದ ಮಾರ್ಗದಲ್ಲಿಸಾಗಲೇಬೇಕಾಗುತ್ತದೆ. 


ಭಗ್ನಪಾದೋರುಹಸ್ತಾಂಗೈರ್ಭಗ್ನದಂತಶಿರೋಧರೈಃ I 
ಛಿನಕರ್ಣೋಷ್ಠನಾಸೈಶ್ವ ಗಂತವ್ಯಂ ಜೀವಘಾತಕೈಃ 1೪೪॥ 


ಜೀವಘಾತಕರು ತುಂಡಾದ ಕೈ-ಕಾಲುಗಳಿಂದ, ತುಂಡಾದ ಹಲ್ಲು-ಕುತ್ತಿಗೆಗಳಿಂದ, 
ತುಂಡಾದ ಕಿವಿ- ತುಟಿ-ಮೂಗುಗಳಿಂದ ನರಕಲೋಕಕ್ಕೆ ಪ್ರಯಾಣ ಬೆಳೆಸುತ್ತಾರೆ. 


ಶಕ್ತಿಭಿರ್ಭಂಡಿಪಾಲೈಶ್ಚ ಶಂಕುತೋಮರಸಾಯಕೈ: । 
ತುದ್ಯಮಾನೈಸ್ತು ಶೂಲಗೈರ್ಗಂತವ್ಯಂ ಜೀವಘಾತಕ್ಕೆಃ 11೪೫ 


ಜೀವಘಾತಕರು ಹೋಗುತ್ತಿರುವಾಗ ಶಕ್ತಿ -ಭಿಂಡಿಪಾಲ-ಶಂಕು-ತೋಮರ- 
ಬಾಣ-ತ್ರಿಶೂಲಾಗ್ರ ಇವುಗಳಿಂದ ಪ್ರಹಾರವನ್ನು ತಿನ್ನುತ್ತಾ ಯಮಲೋಕಕ್ಕೆ 
ಸಾಗಬೇಕಾಗುತ್ತದೆ. 


ಶಭಿವ್ಯಾಘೈರ್ವ್ವಕೈಃ ಕಂಕೈಭಕ್ಷ್ಯಮಾಣಾಃ ಸಮಂತತಃ । 
ತುದ್ಯಮಾನಾಶ್ಚ ಗಚ್ಛಂತಿ ರಾಕ್ಷಸೈರ್ಮಾಂಸಖಾದಿಭಿ: TOT 


ಇಷ್ಟು ಮಾತ್ರವಲ್ಲದೆ, ನಾಯಿಗಳು, ಹುಲಿಗಳು, ತೋಳಗಳು, ಕಾಗೆಗಳು ಎಲ್ಲ 
ಕಡೆಯಿಂದಲೂ ಆಗಮಿಸಿ ಸಾಗುವ ವ್ಯಕ್ತಿಯನ್ನು ಚುಚ್ಚಿ ತಿನ್ನುತ್ತಿರುತ್ತವೆ. ಮಾಂಸವನ್ನು 
ಕತ್ತರಿಸುವ ರಾಕ್ಸಸರು ಯಮಪುರಿಯ ಮಾರ್ಗದಲ್ಲಿಪೀಡಿಸುತ್ತಾರೆ. 

ಮಹಿಪೈಶ್ಚ ಮೃಗೈಶ್ಚಾಪಿ ಸೂಕರೈರ್ಜಂಬುಕೈಸ್ತಥಾ । 

ಭಕ್ಷ *ಮಾಣೈಸ್ತದಧ್ವಾನಂ ಗಂತವ್ಯಂ ಮಾಂಸಖಾದಿಭಿಃ 11೪೭1! 

ಮಾಂಸಗಳನ್ನು ತಿನ್ನುತ್ತಿದ್ದ ಜೀವನನ್ನು ಯಮಮಾರ್ಗದಲ್ಲಿಎಮ್ಮೆಗಳು, ಮೃಗಗಳು, 


ಹಂದಿಗಳು, ನರಿಗಳು ಕಿತ್ತು ತಿನ್ನುತ್ತಿರುತ್ತವೆ. ಇಂತಹ ಯಮಮಾರ್ಗದಲ್ಲಿ 
ದಾರುಣವಾದ ವೇದನೆಯನ್ನು ಅನುಭವಿಸುತ್ತಾ ಸಾಗಬೇಕಾಗುತ್ತದೆ. 


ಅನುಗೀತಾಪರ್ವ -255- 


ಸೂಚೀಸುತೀಕ್ಷ್ಣತುಂಡಾಭಿರ್ಮಕ್ಷಿಕಾಭಿಃ ಸಮಂತತಃ । 
ತುದ್ಯಮಾನೈಶ್ಚ ಗಂತವ್ಯಂ ಪಾಪಿಷ್ಕೈರ್ಬಾಲಘಾತಕ್ಕೆಃ 11೪೮॥ 


ಬಾಲಕರನ್ನು ಕೊಲೆ ಮಾಡಿದ ಪಾಪಿಷ್ಠರನ್ನು ಸೂಜಿಯಂತೆ ತೀಕ್ಷ್ಣವಾದ 
ಮುಖಾಗ್ರಗಳನ್ನು ಹೊಂದಿರುವ ನೊಣಗಳು ಎಲ್ಲಕಡೆಯಿಂದಲೂ ಮುತ್ತಿಕೊಂಡು 
ಪೀಡಿಸುತ್ತವೆ. ಅವುಗಳ ಪೀಡೆಯನ್ನು ಸಹಿಸಿಕೊಂಡು ಜೀವಿಯು ಸಾಗಬೇಕಾಗುತ್ತದೆ. 


ವಿಶ್ವಸ್ತಂ ಸ್ವಾಮಿನಂ ವಿಪ್ರಂ ಸ್ತ್ರಿಯಂ ವಾ ಫ್ಲಂತಿ ಯೇ ನರಾಃ । 
ಶಸ್ತ್ರೈರ್ನಿರ್ಭಿದ್ಯಮಾನೈಸ್ತು ಗಂತವ್ಯಂ ತೈರ್ಯಮಕ್ಷಯಮ್‌ YE 


ಬ್ರಾಹ್ಮಣನನ್ನು, ವಿಶ್ವಾಸವನ್ನಿಟ್ಟುಕೊಂಡಿರುವ ಸ್ವಾಮಿಯನ್ನು, (ಮಿತ್ರನನ್ನು), 
ಸ್ವ್ರೀಯನ್ನು ಯಾರು ಕೊಲೆ ಮಾಡಿರುತ್ತಾರೋ ಅಂತಹ ವ್ಯಕ್ತಿಗಳು ಯಮಕಿಂಕರರ 
ಶಸ್ತ್ರಗಳಿಂದ ಸೀಳಿಸಿಕೊಳ್ಳುತ್ತಾ ಯಮಲೋಕಕ್ಕೆಸಾಗಬೇಕಾಗುತ್ತದೆ. 

ಘಾತಯಂತಿ ಚ ಯೇ ಜೀವಾನ್‌ ದುಃಖಮಾಪಾದಯಂತಿ ಚ ॥ 


ರಾಕ್ಷಸೈೆಶ್ಚ ಪಿಶಾಚೈಶ್ಚ ಭಕ್ಷ್ಯಮಾಣಾ ವ್ರಜಂತಿ ತೇ 11೫೦॥ 
ಯಾರು ಇತರ ಪ್ರಾಣಿಗಳನ್ನುಮಾಂಸದಾಸೆಯಿಂದ ಕೊಲ್ಲುತ್ತಾರೋ, ಅವುಗಳಿಗೆ 
ದುಃಖವನ್ನುಂಟು ಮಾಡುತ್ತಾರೋ ಅವರನ್ನು ರಾಕ್ಷಸರು, ಪಿಶಾಚರು ಯಮ 
ಮಾರ್ಗದಲ್ಲಿಕಿತ್ತು ಕಿತ್ತು ತಿನ್ನುತ್ತಾರೆ. ಅವರಿಂದ ತಿನ್ನಿಸಿಕೊಂಡೇ ಮುಂದೆ ಸಾಗಬೇಕು. 


ಯೇ ಹರಂತೀಹ ವಸ್ಟ್ರಾಚ ಶಯ್ಯಾಂ ಪ್ರಾವರಣಾನಿ ಚ । 

ತೇ ಯಾಂತಿ ವಿದ್ರುತಾ ನಗ್ನಾಃ ಪಿಶಾಚಾ ಇವ ತತ್ಸಥಮ್‌ ISON 

ಯಾರು ಮತ್ತೊಬ್ಬರ ಬಟ್ಟೆಗಳನ್ನೂ , ಹಾಸಿಗೆ ಹೊದ್ದಿಗೆಗಳನ್ನು ಅಪಹರಿಸಿರುತ್ತಾರೋ 
ಅವರು ಪಿಶಾಚಿಗಳಂತೆ ನಗ್ನರಾಗಿ ಯಮಲೋಕದ ಕಡೆ ಓಡಿಹೋಗುತ್ತಾರೆ. 

ಗಾಶ್ಚ ಧಾನ್ಯಂ ಹಿರಣ್ಯಂ ವಾ ಬಲಾತ್‌ ಕ್ಷೇತ್ರಂ ಗೃಹಂ ತಥಾ । 

ಯೇ ಹರಂತಿ ದುರಾತ್ಕಾನಃ ಪರಸ್ಪಂ ಪಾಪಕಾರಿಣಃ HSH 

ಪಾಷಾಣೈರುಲ್ಬುಕ್ಟೈರ್ದಂಡೈಃ ಕಾಷ್ಠಥಾತೈಶ್ಚ ಜರ್ರುರೈಃ । 

ಹನ್ಯಮಾನೈೆಃ ಕ್ಷತಾಕೀರ್ಣೈರ್ಗಂತವ್ಯಂ ತೈರ್ಯಮಾಲಯಮ್‌ 11೫೩11 


-256- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾರು ಗೋವುಗಳು, ಧಾನ್ಯ, ಸುವರ್ಣ, ಕ್ಷೇತ್ರ, ಗೃಹ ಇವೇ ಮೊದಲಾದ 
ಬೇರೆಯವರ ಸಂಪತ್ತನ್ನು ಬಲಾತ್ಕಾರದಿಂದ ಅಪಹರಿಸಿರುತ್ತಾರೋ ಅಂತಹ ಪಾಪಿಷ್ಠರು 
ಯಮಕಿಂಕರರಿಂದ ಕಲ್ಲು-ಪಂಜು-ದಂಡ-ಕಟ್ಟಿಗೆ ಇವುಗಳಿಂದ ಹೊಡೆಯಲ್ಲಟ್ಟು 
ಗಾಯಗೊಂಡ ಶರೀರವುಳ್ಳವರಾಗಿ ಯಮಾಲಯಕ್ಕೆ ಸಾಗುತ್ತಾರೆ. 


ಬ್ರಹ್ಮಸ್ಚಂ ಯೇ ಹರಂತೀಹ ನರಾ ನರಕಪಾತಿನಃ । 
ಆಕ್ರೋಶಂತೀಹ ಯೇ ನಿತ್ಯಂ ಪ್ರಹರಂತಿ ಚ ಯೇ ದ್ವಿಜಾನ್‌ ॥೫೪॥ 


ಶುಷ್ಕಕಂಠಾ ನಿಬದ್ಧಾಸ್ಟೇ ಛಿನ್ನಜಿಹ್ಹಾಕ್ಷಿನಾಸಿಕಾಃ I 
ಪೂಯಶೋಣಿತದುರ್ಗಂಧಾ ಭಕ್ಷ “ಮಾಣಾಶ್ಚ ಜಂಬುಕೈಃ 11೫೫। 


ಯಾರು ಬ್ರಾಹ್ಮಣರ ಸ್ಪತ್ತನ್ನುನರಕದ ಭಯವನ್ನು ಬಿಟ್ಟುಅಪಹರಿಸಿರುತ್ತಾರೋ, 
ಬ್ರಾಹ್ಮಣರನ್ನುನಿಂದಿಸಿರುತ್ತಾರೋ, ಹೊಡೆದಿರುತ್ತಾರೋ ಅಂತಹವರು ಯಮಲೋಕಕ್ಕೆ 
ಸಾಗುವಾಗ ಒಣಗಿದ ಕಂಠವುಳ್ಳವರಾಗಿ ಯಮಕಿಂಕರರಿಂದ ಬಂಧಿತರಾಗಿ, ನಾಲಿಗೆ- 
ಕಣ್ಣು-ಮೂಗುಗಳನ್ನುತುಂಡರಿಸಿಕೊಂಡು ಸಾಗುತ್ತಾರೆ. ಅವರ ಶರೀರದಿಂದ ರಕ್ತ- 
ಕೀವು-ದುರ್ಗಂಧಗಳು ಹೊರಹೊಮ್ಮುತ್ತಿರುತ್ತವೆ. ಗುಳ್ಳೆನರಿಗಳು ಅವರನ್ನು ಕಿತ್ತು 
ತಿನ್ನುತ್ತಿರುತ್ತವೆ. 


ಚಂಡಾಲೈರ್ನಿರ್ಫ್ಯಣೈಶ್ಚಂಡೈಸ್ತುದ್ಯಮಾನಾಃ ಸಮಂತತಃ । 
ಕ್ರೋಶಂತಃ ಕರುಣಂ ಘೋರಂ ಗಚ್ಛಂತಿ ಯಮಸಾದನಮ್‌ ॥೫೬॥ 


ಕೋಪಿಷ್ಟರಾದ, ಭಯಂಕರರಾದ ಚಂಡಾಲರು ಎಲ್ಲಕಡೆಯಿಂದಲೂ ಅವರನ್ನು 
ಹಿಂಸಿಸುತ್ತಾರೆ. ಇದರಿಂದ ಕರುಣಾಜನಕವಾದ ಧ್ವನಿಯಲ್ಲಿಕಿರುಚುತ್ತಾಯಮಲೋಕಕ್ಕೆ 
ಸಾಗುತ್ತಾರೆ. 

ತತ್ರೈವ ಪತಿತಾಃ ಪಾಪಾ ವಿಷ್ಠಾಕೂಪೇಷ್ಟನೇಕಶಃ । 

ಮಜ್ಜಂತೇ ವರ್ಷಕೋಟೀಸ್ತು ಕ್ಲಿಶ್ಯಂತೋ ವೇದನಾರ್ದಿತಾಃ 11೫೭ 


ಯಮಲೋಕದ ಪ್ರವೇಶದ ಬಳಿಕ ಆ ಪಾಪಿಷ್ಠರನ್ನು ಅನೇಕ ಮಲಗಳು ತುಂಬಿದ 
ಬಾವಿಗಳಿಗೆ ತಳ್ಳುತ್ತಾರೆ. ಅಲ್ಲಿ ಅವರು ನಾನಾ ವಿಧವಾದ ವೇದನೆಗಳನ್ನು ಕೋಟಿ 
ಕೋಟಿ ವರ್ಷಗಳ ತನಕ ಹೊಂದುತ್ತಾ ಜೀವಿಸಬೇಕಾಗುತ್ತದೆ. 


ಅನುಗೀತಾಪರ್ವ -257- 


ತತಶ್ಚ ಮುಕ್ತಾಃ ಕಾಲೇನ ಲೋಕೇ ಚಾಸ್ಟಿನ್‌ ನರಾಧಮಾಃ । 
ಎಷ್ಟಾಕ್ರಿಮಿತ್ಚಂ ಗಚ್ಛಂತಿ ಜನ್ಮಕೋಟಿಶತಂ ನೃಪ 11೫೮1! 


ಅನೇಕ ಕೋಟಿ ವರ್ಷಗಳ ಬಳಿಕ ನರಕದಿಂದ ಮುಕ್ತರಾದ ಪಾಪಿಷ್ಠರು ಲೋಕದಲ್ಲಿ 
ಮಲದಲ್ಲಿಯೇ ಕ್ರಿಮಿಯಾಗಿ ಹುಟ್ಟಿ, ನೂರು ಕೋಟಿ ವರ್ಷಗಳನ್ನು ಅದೇ 
ಅವಸ್ಥೆಯಲ್ಲಿಯೇ ಕಳೆಯಬೇಕಾಗುತ್ತದೆ. 

ವಿದ್ಯಮಾನಧನೈರ್ಯೈಸ್ತು ಲೋಭಡಂಭಾನ್ಸತಾನಿತ್ತೆ: | 

ಶ್ರೋತ್ರಿಯೇಭ್ಯೋ ನ ದತ್ತಾನಿ ದಾನಾನಿ ಬಹುಧಾ ನೃಪ 11೫೯1 

ಗ್ರೀವಾಪಾಶನಿಬದ್ಧಾಸ್ತೇ ಹನ್ಯಮಾನಾಶ್ಚ ರಾಕ್ಷಸೈ: । 

ಕ್ಷುತ್ತಿಪಾಸಾಶ್ರಮಾರ್ತಾಸ್ತು ಯಾಂತಿ ಪ್ರೇತಪುರಂ ನರಾಃ 11೬೦ 

ಯಾರು ಈ ಜನ್ಮದಲ್ಲಿ ದಾನ ಮಾಡುವ ಅರ್ಹತೆಯಿದ್ದರೂ ದಾನ 
ಮಾಡುವುದಿಲ್ಲವೋ, ಲೋಭ, ಡಂಭ, ಸುಳ್ಳುಗಳಿಂದ ಶ್ರೋತ್ರಿಯರನ್ನು ವಂಚಿಸಿ 
ದಾನಗಳನ್ನು ನೀಡದೆ ಪಾಪಿಗಳಾಗಿ ಬದುಕುತ್ತಾರೋ ಅವರು ಕುತ್ತಿಗೆಯಲ್ಲಿ 
ಯಮಪಾಶಗಳಿಂದ ಕಟ್ಟಲ್ಪಟ್ಟವರಾಗಿ, ರಾಕ್ಷಸರಿಂದ ಕೊಲ್ಲಲ್ಪಟ್ಟವರಾಗಿ, ಹಸಿವು- 
ನೀರಡಿಕೆಯಿಂದ ಪೀಡಿತರಾಗಿ ಪ್ರೇತಪುರಿಗೆ ಸಾಗುತ್ತಾರೆ. 


ಅದತ್ತದಾನಾ ಗಚ್ಛಂತಿ ಶುಷ್ಠಕಂಠಾಸ್ಯತಾಲುಕಾಃ । 
ಅನ್ನಂ ಪಾನೀಯಸಹಿತಂ ಪ್ರಾರ್ಥಯಂತಃ ಪುನಃ ಪುನಃ LOI 


ದಾನ ಮಾಡದ ವ್ಯಕ್ತಿಗಳು ಯಮಲೋಕಕ್ಕೆ ಸಾಗುವಾಗ ಒಣಗಿದ ಕಂಠ, ಮುಖ, 
ದವಡೆಗಳುಳ್ಳವರಾಗಿ ತಮ್ಮ ಜೊತೆಗಿರುವ ಯಮಭಟರ ಬಳಿ ಪಾನೀಯವನ್ನೂ 
ಅನ್ನವನ್ನೂ ಹೆಜ್ಜೆಹೆಜ್ಜೆಗೂ ಪ್ರಾರ್ಥಿಸುತ್ತಾರೆ. 

A ೯ ಜ ಜ ವೌ 

ಸ್ವಾಮಿನ್‌ ಬುಭುಕ್ಷಾತೃಷ್ಠಾರ್ತಾ ಗಂತುಂ ನೈವಾದ್ಯ ಶಕ್ನುಮಃ | 

ಮಮಾನ್ನಂ ದೀಯತಾಂ ಸ್ವಾದು ಪಾನೀಯಂ ದೀಯತಾಮಿತಿ ॥೬೨॥ 


ಇತಿ ಬ್ರುವಾಣಾಂಸ್ತಾನ್‌ ದೂತಾಃ ಪ್ರಾಪಯಂತಿ ಯಮಾಲಯಮ್‌ ॥ 


-258- ಮಹಾಭಾರತ ಆಶ್ಚಮೇಧಿಕಪರ್ವ 


ಪ್ರಭುಗಳೇ, ಹಸಿವೆ-ಬಾಯಾರಿಕೆಗಳಿಂದ ಪೀಡಿತರಾಗಿದ್ದೇವೆ. ಮುಂದೆ ಸಾಗಲು 
ನಮಗೆ ಶಕ್ತಿಯಿಲ್ಲ. ನಮಗೆ ಅನ್ನವನ್ನುಕೊಡಿರಿ, ನೀರನ್ನುಕೊಡಿರಿ - ಹೀಗೆ ಬೇಡುತ್ತಾ 
ದಾನ ಮಾಡದ ದುಃಖದಿಂದ ಯಮಾಲಯವನ್ನುಸೇರುತ್ತಾರೆ. ಹೀಗೆ ದೈನ್ಯದಿಂದಲೇ 
ಬೇಡುತ್ತಿರುವವರನ್ನುಯಮಕಿಂಕರರು ನರಕಲೋಕಕ್ಕೆ ಸೇರಿಸುತ್ತಾರೆ. 


ವೈಶಂಪಾಯನಃ 

ತಚ್ಚುತ್ವಾ ವಚನಂ ವಿಷ್ಣೋಃ ಪಪಾತ ಭುವಿ ಪಾಂಡವಃ । 

ನಿಃಸಂಜ್ಞೋ ಭಯಸಂತ್ರಸ್ತೋ ನಿಶ್ಚೇಷ್ಟೋ ಭಯವಿಷ್ಯಲಃ 11೬೪॥ 

ವೈಶಂಪಾಯನ- ಕೃಷ್ಣನ ಈ ಮಾತುಗಳನ್ನು ಕೇಳುತ್ತಿರುವಾಗಲೇ ಧರ್ಮರಾಜನು 
ಭೂಮಿಯಲ್ಲಿ ಮೂರ್ಛಿತನಾಗಿ ಬಿದ್ದನು. ಪ್ರಜ್ಞಾಶೂನ್ಯನಾದ, ಭಯಗ್ರಸ್ತನಾದ 
ಯುಧಿಷ್ಠಿರನು ಚೇಷ್ಟಾರಹಿತನಾಗಿ ಭೂಮಿಯಲ್ಲಿಬಹಳ ಕಾಲ ಬಿದ್ದಿದ್ದನು. 

ತತೋ ಲಬ್ದ್ಯಾ ಶನೈಃಸಂಜ್ಞಾಂ ಸಮಾಶ್ಚಸ್ತೋತಚ್ಯತೇನ ಸಃ | 

ನೇತ್ರೇ ಪ್ರಕ್ಷಾಲ್ಯ ತೋಯೇನ ಭೂಯಃ ಕೇಶವಮಬ್ರವೀತ್‌ 11೬೫। 

ಬಳಿಕ ಎಚ್ಚರಗೊಂಡಿರುವ ಯುಧಿಷ್ಠಿರನನ್ನು ಅಚ್ಯುತನು ಸಮಾಧಾನ ಪಡಿಸಿದನು. 
ಕಣ್ಣುಗಳನ್ನು ನೀರಿನಿಂದ ತೊಳೆದುಕೊಂಡ ಯುಧಿಷ್ಠಿರನು ಪುನಃ ಕೃಷ್ಣನ ಬಳಿ ಹೀಗೆ 
ನುಡಿದನು. 

ಯುಧಿಷ್ಠಿರಃ 
ಭೀತೋಶಸ್ಕೃಹಂ ಮಹಾದೇವ ಶ್ರುತ್ವಾ ಮಾರ್ಗಸ್ಯ ವಿಸ್ತರಮ್‌ । 
ಕೇನ ದಾನೇನ ತನ್ನಾರ್ಗಂ ತರಂತಿ ಪುರುಷಾಃ ಸುಖಮ್‌ WLI 


ಯುಧಿಷ್ಠಿರ- ಸರ್ವೋತ್ತಮನಾದ ಶ್ರೀಕೃಷ್ಣನೇ, ವಿಸ್ತಾರವಾಗಿ ನೀನು ಬಣ್ಣಿಸಿರುವ 
ಯಮಮಾರ್ಗದ ವರ್ಣನೆಯಿಂದ ನಾನು ಭೀತನಾಗಿದ್ದೇನೆ. ಯಾವ ದಾನಗಳಿಂದ 
ಈ ಘೋರವಾದ ಯಮಮಾರ್ಗವನ್ನು ಮನುಷ್ಯರು ದಾಟಲಾಗುತ್ತದೆ? 
ಶ್ರೀಭಗವಾನ್‌ 
ಇಹ ಯೇ ಧಾರ್ಮಿಕಾ ಲೋಕೇ ಜೀವಘಾತವಿವರ್ಜಿತಾಃ ॥ 
ಗುರುಶುಶ್ರೂಷಣೇ ಯುಕ್ತಾ ದೇವಬ್ರಾಹ್ಮಣಪೂಜಕಾಃ URAL 


ಅನುಗೀತಾಪರ್ವ -259- 
ಅಸ್ಥಾನ್ನಾನುಷ್ಯಲೋಕಾತ್‌ ತೇ ಸಭಾರ್ಯಾಃ ಸಹಬಾಂಧವಾಃ । 
ಯಮಧ್ವಾನಂ ತು ಗಚ್ಛಂತಿ ಯಥಾವತ್‌ ತಂ ನಿಬೋಧ ಮೇ 1೬೮ಲೆ॥ 


ಶ್ರೀಭಗವಾನ್‌- ಯಾರು ಈ ಲೋಕದಲ್ಲಿ ಮತ್ತೊಬ್ಬರನ್ನು ಹಿಂಸಿಸದೆ 
ಧಾರ್ಮಿಕರಾಗಿ ಗುರುಗಳ ಸೇವೆಯಲ್ಲಿಯೇ, ದೇವ-ಬ್ರಾಹ್ಮಣರ ಪೂಜೆಯಲ್ಲಿಯೇ 
ಆಸಕ್ತರಾಗಿರುತ್ತಾರೋ ಅವರು ಈ ಮನುಷ್ಯಲೋಕದಿಂದ ಬಂಧು-ಬಾಂಧವರು 
ಪತ್ನಿಯರಿಂದಲೂ ಸಹಿತರಾಗಿ ಯಾವ ಮಾರ್ಗದಲ್ಲಿ ಸಾಗುತ್ತಾರೆ ಎಂಬುದನ್ನು 
ಹೇಳುತ್ತೇನೆ, ಕ್ರಮವಾಗಿ ವರ್ಣಿಸುವ ನನ್ನ ಮಾತನ್ನು ಕೇಳಿಸಿಕೊ. 


ಬ್ರಾಹ್ಮಣೇಭ್ಯಃ ಪ್ರದಾನಾನಿ ನಾನಾರೂಪಾಣಿ ಪಾರ್ಥಿವ । 

ಯೇ ಪ್ರಯಚ್ಛಂತಿ ವಿಪ್ರೇಭ್ಯಸ್ತೇ ಸುಖಂ ಯಾಂತಿ ತತ್ಥಥಮ್‌ ॥೬೯॥ 

ರಾಜನೇ, ಬ್ರಾಹ್ಮಣರಿಗೆ ಅನೇಕ ರೀತಿಯ ದಾನಗಳನ್ನು ಯಾರು ಮಾಡುತ್ತಾರೋ 
ಅವರು ಸುಖವಾದ ಮಾರ್ಗದಲ್ಲಿಯೇ ಸಾಗುತ್ತಾರೆ. 

ಅನ್ನಂ ಚ ಯೇ ಪ್ರಯಚ್ಛಂತಿ ಬ್ರಾಹ್ಮಣೇಭ್ಯಃ ಸುಸಂಸ್ಕತಮ್‌ । 

ಶ್ರೋತ್ರಿಯೇಭ್ಯೋ ವಿಶೇಷೇಣ ಭಕ್ಕಾ ಪರಮಯಾ ಯುತಾಃ ॥೭೦॥ 


ತೇ ವಿಮಾನೈರ್ಮಹಾತ್ಕಾನೋ ಯಾಂತಿ ಚಿತ್ರೆರ್ಯಮಾಲಯಮ್‌ | 
ಸೇವ್ಯಮಾನಾ ವರಸ್ತ್ರೀಭಿರಪ್ಪರೋಭಿರ್ಮಹಾಪಥಿ HO 


ಯಾರು ಸುಸಂಸ್ಕೃತವಾದ ಅನ್ನವನ್ನು ಬ್ರಾಹ್ಮಣರಿಗೆ ನೀಡುತ್ತಾರೋ, ವಿಶೇಷವಾದ 
ಭಕ್ತಿಯಿಂದ ಶ್ರೋತ್ರಿಯರಿಗೆ ನೀಡಿದ ದಾನದ ಮಹಿಮೆಯಿಂದ ಆ ವ್ಯಕ್ತಿಗಳು 
ಮೃತರಾದ ಬಳಿಕ ಶ್ರೇಷ್ಠರಾದ ಉತ್ತಮ ಸ್ತ್ರೀಯರಿಂದ, ಅಪ್ಸರೆಯರಿಂದ ಸತೃತರಾಗಿ 
ರಾಜಮಾರ್ಗದಲ್ಲಿಚಿತ್ರ-ವಿಚಿತ್ರವಾದ ವಿಮಾನಗಳನ್ನು ಏರಿಕೊಂಡು ಯಮ ಲೋಕಕ್ಕೆ 
ತೆರಳುತ್ತಾರೆ. 

ಯೇ ಚ ನಿತ್ಯಂ ಪ್ರಭಾಷಂತೇ ಪ್ರಿಯಂ ನಿಷ್ಠಲ್ಲಷಂ ವಚಃ । 

ತೇ ಚ ಯಾಂತ್ಯಮಲಾಭ್ರಾಭೈಃ ಉದ್ಯಾನೈಃ ವೃಷಯೋಜಿತೈಃ 1೭೨1 

ಯಾವ ವ್ಯಕ್ತಿಗಳು ದೋಷವಿಲ್ಲದೆ ಇರುವ ಪ್ರಿಯವಾದ ಮಾತುಗಳನ್ನೇ 


ಆಡಿರುತ್ತಾರೋ ಅಂತಹ ವ್ಯಕ್ತಿಗಳು ನಿರ್ಮಲವಾದ ಕಾಂತಿಯಿಂದ ಕೂಡಿದ, 
ನಿರ್ಮಲವಾದ ಎತ್ತುಗಳನ್ನು ಕಟ್ಟಿದ ರಥಗಳಲ್ಲಿಕುಳಿತುಕೊಂಡು ಸಂಚರಿಸುತ್ತಾರೆ. 


-260- ಮಹಾಭಾರತ ಆಶ್ಚಮೇಧಿಕಪರ್ವ 


ಕಪಿಲಾದೀನಿ ದಾನಾನಿ ಶ್ರದ್ಧಾಯುಕ್ತಾಶ್ಚ ಯೇ ನರಾಃ । 


ಬ್ರಾಹ್ಮಣೇಭ್ಯಃ ಪ್ರಯಚ್ಛಂತಿ, ಶ್ರೋತ್ರಿಯೇಭ್ಯೋ ವಿಶೇಷತಃ 11೭೩॥॥ 
ತೇ ಯಾಂತ್ಯಾದಿತ್ಯವರ್ಣಾಭೈರ್ನಿಮಾನೈರ್ಹೇಮಭೂಷಣ್ಯೆಃ । 
ವೈವಸ್ತತಪುರಂ ರಮ್ಯಮಪ್ಪರೋಭಿರ್ನಿಷೇವಿತಮ್‌ 11೭೪॥| 


ಯಾರು ಶ್ರೋತ್ರಿಯಬ್ರಾಹ್ಮಣರಿಗೆ ಶ್ರದ್ಧೆಯಿಂದ ಕಪಿಲಾ ಮೊದಲಾದ 
ಗೋವುಗಳನ್ನು ದಾನ ಮಾಡಿರುತ್ತಾರೋ ಅವರು ಸೂರ್ಯಸದ್ಭಶವಾದ ಕಾಂತಿಯಿಂದ 
ಬೆಳಗುವ ವಿಮಾನಗಳಲ್ಲಿ ಬಂಗಾರಗಳಿಂದ ಅಲಂಕೃತರಾಗಿ, ಅಪ್ಲರಾಸ್ತ್ರೀಯರಿಂದ 
ಸೇವಿಸಲ್ಲಡುವ ರಮಣೀಯವಾದ ಯವಮಪುರಿಗೆ ಸಾಗುತ್ತಾರೆ. 


ಉಪಾನಹೌ ಚ ಛತ್ರಂ ಚ ಶಯನಾನ್ಯಾಸನಾನಿ ಚ । 
ವಿಪ್ರೇಭ್ಯೋ ಯೇ ಪ್ರಯಚ್ಛಂತಿ ವಸ್ಟ್ರಾಣ್ಯಾಭರಣಾನಿ ಚ HLH 


ತೇ ಯಾಂತ್ಯಶ್ಶೆ ಶೈರ್ವ್ಯಷೈರ್ವಾರಪಿ ಕುಂಜರೈರಪ್ಯಲಂಕೃತಾಃ | 
ಧನದಸ್ಯ ಪುರಂ ರಮ್ಯಂ ಸೌವರ್ಣಚ್ಛತ್ರಶೋಭಿತಾಃ JEAN 


ಯಾರು ಶ್ರೇಷ್ಠರಾದ ಶ್ರೋತ್ರಿಯ ಬ್ರಾಹ್ಮಣರಿಗೆ ಪಾದುಕೆಗಳನ್ನು , ಛತ್ರಿಯನ್ನು, 
ಹಾಸಿಗೆ-ಆಸನಗಳನ್ನು, ವಸ್ತಾಭರಣಗಳನ್ನು ನೀಡಿರುತ್ತಾರೋ ಅವರು ಕುದುರೆಗಳಲ್ಲಿ, 
ಎತ್ತುಗಳಲ್ಲಿ, ಆನೆಗಳಲ್ಲಿ ಅಲಂಕೃತವಾದ ವಾಹನಗಳನ್ನು ಏರಿ, ಬಂಗಾರದ 
ಶ್ವೇತಚ್ಛತ್ರದಿಂದ ಶೋಭಿತರಾಗಿ ಕುಬೇರನ ಪಟ್ಟಣವನ್ನುಕುರಿತು ಸಾಗುತ್ತಾರೆ. 


ಯೇ ಚ ಭಕ್ಕಾಣಿ ದಾಸ್ಯಂತಿ ಭೋಜ್ಯಂ ಪೇಯಂ ತಥೈವ ಚ । 
ಸಿಗ್ನಾನ್ನಂ ಚಾಪಿ ವಿಪ್ರೇಭ್ಯಃ ಶ್ರದ್ಧಯಾ ಪರಯಾ ಯುತಾಃ 11೭೭।! 
ತೇ ಯಾಂತಿ ಕಾಂಚನೈರ್ಯಾನೈಃ ಸುಖಂ ವೈವಸತಾಲಯಮ್‌ I 
ವರಸ್ವೀಭಿರ್ಯುವತಿಭಿಃ ಸೇವ್ಯಮಾನಾಃ ಸಮಂತತಃ 11೭೮॥॥ 


ಯಾರು ಶ್ರೇಷ್ಠರಾದ ಬ್ರಾಹ್ಮಣರಿಗೆ ಭಕ್ಷ್ಯಗಳನ್ನು, ತಿನ್ನುವ ಪದಾರ್ಥಗಳನ್ನು, 
ಕುಡಿಯುವ ಪದಾರ್ಥಗಳನ್ನು, ರಸಯುಕ್ತವಾದ ತುಪ್ಪದ ಪದಾರ್ಥಗಳನ್ನು ಭಕ್ತಿ 
ಶ್ರದ್ಧೆಗಳಿಂದ ದಾನ ಮಾಡಿರುತ್ತಾರೋ ಅವರು ಶ್ರೇಷ್ಠರಾದ ಸ್ತ್ರೀಯರಿಂದ 
ಸೇವ್ಯಮಾನರಾಗಿ ಬಂಗಾರದ ವಾಹನಗಳನ್ನು ಏರಿಕೊಂಡು ಯಮಪುರಿಗೆ ಸಾಗುತ್ತಾರೆ. 


ಅನುಗೀತಾಪರ್ವ -261- 


ಯೇ ಚ ಕ್ಷೀರಂ ಪ್ರಯಚ್ಛಂತಿ ಫೃತಂ ದಧಿ ಗುಡಂ ಮಧು । 

ಬ್ರಾಹ್ಮಣೇಭ್ಯಃ ಪ್ರಯತ್ನೇನ ಶ್ರದ್ದಧಾನಾಃ ಸುಸಂಸ್ಕೃತಾಃ 11೭೯ 

ಚಕ್ರವಾಕಪ್ರಯುಕ್ಳೆಸ್ತು ಯಾನೈಃ ರುಗ್ಗಮಯ್ಯೆಃ ಶುಭೈಃ । 

ಯಾಂತಿ ಗಂಧರ್ವವಾದಿತ್ರೆಃ ಸೇವ್ಯಮಾನಾ ಯಮಾಲಯಮ್‌ ॥೮೦॥ 

ಯಾರು ಬ್ರಾಹ್ಮಣರಿಗೆ ಪ್ರಯತ್ನಪೂರ್ವಕವಾಗಿ, ಶ್ರದ್ದೆಯಿಂದ ಸಂಸ್ಕರಿಸಲ್ಪಟ್ಟ 
ಹಾಲನ್ನು, ತುಪ್ಪವನ್ನು, ಮೊಸರನ್ನು, ಬೆಲ್ಲವನ್ನು, ಜೇನುತುಪ್ಪವನ್ನು ನೀಡಿರುತ್ತಾರೋ 
ಅವರು ಚಕ್ರವಾಕ ಪಕ್ಷಿಗಳಿಂದ ಸೆಳೆಯಲ್ಪಡುವ ಬಂಗಾರಮಯವಾದ ವಾಹನಗಳನ್ನು 
ಏರಿಕೊಂಡು, ಗಂಧರ್ವರೇ ಮೊದಲಾದ ಉತ್ತಮ ಪುರುಷರಿಂದ ಸೇವಿಸಲ್ಲಡುತ್ತಾ 
ಯಮವಪುರಿಗೆ ಸಾಗುತ್ತಾರೆ. 

ಯೇ ಫಲಾನಿ ಪ್ರಯಚ್ಛಂತಿ ಪುಷ್ಪಾಣಿ ಸುರಭೀಣಿ ಚ । 

ಹಂಸಯುಕ್ರೈರ್ವಿಮಾನೈಸ್ತು ಯಾಂತಿ ಧರ್ಮಪುರಂ ನರಾಃ 11೮೧॥॥ 

ಯಾರು ಶ್ರೇಷ್ಠರಾದ ಬ್ರಾಹ್ಮಣರಿಗೆ ಹಣ್ಣುಗಳನ್ನು, ಪುಷ್ಪಗಳನ್ನು, ಪರಿಮಳ 
ಭರಿತವಾದ ಫಲಗಳನ್ನುನೀಡಿರುತ್ತಾರೋ ಅವರು ಹಂಸಯುಕ್ತವಾದ ವಿಮಾನಗಳಿಂದ 
ಯವಪುರಿಗೆ ಸಾಗುತ್ತಾರೆ. 

ಯೇ ಪ್ರಯಚ್ಛಂತಿ ವಿಪ್ರೇಭ್ಯೋ ವಿವಿಧಾನ್ನಂ ಫೃತಾಪುತಮ್‌ । 

ತೇ ವ್ರಜಂತ್ಯಮಲಾಭ್ರಾಭೈರ್ವಿಮಾನೈರ್ವಾಯುವೇಗಿಭಿಃ 11೮೨॥॥ 

ಯಾರು ಶ್ರೇಷ್ಠರಾದ ಬ್ರಾಹ್ಮಣರಿಗೆ ತುಪ್ಪದಿಂದ ಕೂಡಿದ ಬಗೆಬಗೆಯ ಅನ್ನಗಳನ್ನು 
ನೀಡಿರುತ್ತಾರೋ ಅವರು ವಾಯುವೇಗದಿಂದ ಸಂಚರಿಸುವ ವಿಮಾನವನ್ನು 
ಏರಿಕೊಂಡು ಯಮಾಲಯಕ್ಕೆ ಸಾಗುತ್ತಾರೆ. 


ಪುರಂ ತತ್‌ ಪ್ರೇತನಾಥಸ್ಯ ನಾನಾಜನಸಮಾಕುಲಮ್‌ ICAI 
ಆ ಪ್ರೇತನಾಥನ ಪುರವಾದರೂ ಅನೇಕ ಜನರಿಂದ ತುಂಬಿಹೋಗಿದೆ. 


ಪಾನೀಯಂ ಯೇ ಪ್ರಯಚ್ಛಂತಿ ಸರ್ವಭೂತಪ್ರಜೀವನಮ್‌ । 
ತೇ ಸುತ್ಫಪ್ತಾಃ ಸುಖಂ ಯಾಂತಿ ವಿಮಾನೈರ್ಹಂಸಚೋದಿತೈಃ 11೮೪॥ 


-262- ಮಹಾಭಾರತ ಆಶ್ವಮೇಧಿಕಪರ್ವ 


ಯಾರು ಸಮಸ್ತ ಜೀವರಿಗೆ ಜೀವಪ್ರದವಾದ ನೀರನ್ನು ದಾನ ಮಾಡಿರುತ್ತಾರೋ 
ಅವರು ಸಂತೃಪ್ಪರಾಗಿ ಹಂಸಗಳು ಸೆಳೆಯುವ ವಿಮಾನಗಳಲ್ಲಿಏರಿಕೊಂಡು ಸಾಗುತ್ತಾರೆ. 


ಯೇ ತಿಲಾಂಸ್ತಿಲಧೇನುಂ ವಾ ಫೃತಧೇನುಮಥಾಪಿ ವಾ ॥ 


ಶ್ರೋತ್ರಿಯೇಭ್ಯಃ ಪ್ರಯಚ್ಛಂತಿ ಸೌಮ್ಯಭಾವಸಮನಿತಾಃ 11೮೫॥ 
ಸೋಮಮಂಡಲಸಂಕಾಶೈರ್ಯಾನೈಸ್ತೇ ಯಾಂತಿ ನಿರ್ಮಲೈಃ । 
ಗೀಯಮಾನಾಸ್ತು ಗಂಧರ್ವೈರ್ವೈವಸ್ಟತಪುರಂ ನರಾಃ TSN 


ಯಾರು ಸೌಮ್ಯಭಾವದಿಂದ ಶ್ರೋತ್ರಿಯ ಬ್ರಾಹ್ಮಣರಿಗೆ ವಿನೀತರಾಗಿ, ಭಕ್ತಿಯಿಂದ 
ಕೂಡಿದವರಾಗಿ ಎಳ್ಳನ್ನು ತಿಲಧೇನುವನ್ನೂ, ಫೃತಧೇನುವನ್ನು ದಾನ ಮಾಡಿರುತ್ತಾರೋ 
ಅವರು ಚಂದ್ರಮಂಡಲದಂತೆ ಹೊಳೆಯುವ ನಿರ್ಮಲವಾದ ವಾಹನಗಳನ್ನು 
ಏರಿಕೊಂಡು, ಗಂಧರ್ವರಿಂದ ಹೊಗಳಿಸಿಕೊಳ್ಳುತ್ತಾ ಯಮಪುರಿಗೆ ಸಾಗುತ್ತಾರೆ. 


ಯೇಷಾಂ ವಾಪ್ಯಶ್ಚ ಕೂಪಾಶ್ಚ ತಟಾಕಾನಿ ಸರಾಂಸಿ ಚ । 


ದೀರ್ಫಿಕಾಃ ಪುಷ್ಕರಿಣ್ಯಶ್ಚ ಸಜಲಾಶ್ಚ ಜಲಾಶಯಾಃ 1೮೭/1 
ಯಾನೈಸ್ತೇ ಯಾಂತಿ ಚಂದ್ರಾಭೈರ್ದಿವ್ಯಘಂಟಾನಿನಾದಿತೈಃ । 

ಚಾಮರೈಸ್ತಾಲವೃಂತೈಶ್ಚ ವೀಜ್ಯಮಾನಾ ಮಹಾಪ್ರಭಾಃ 11೮೮॥ 
ನಿತ್ಯತೃಪ್ತಾ ಮಹಾತ್ಮಾನೋ ಗಚ್ಛಂತಿ ಯಮಸಾದನಮ್‌ 11೮೯॥ 


ಯಾರು ನಿರ್ಮಲವಾದ ವಾಪಿ (ಬಾವಿ), ಕೂಪ, ತಟಾಕ, ಸರೋವರ, 
ವಿಸ್ತಾರವಾದ ಪುಷ್ಕರಿಣಿ, ದೊಡ್ಡ ಜಲಾಶಯಗಳನ್ನು ನಿರ್ಮಿಸಿರುತ್ತಾರೋ ಅವರು 
ಅನೇಕ ಘಂಟೆಗಳಿಂದ ಅಲಂಕೃತವಾದ, ಚಂದ್ರನಂತೆ ಬೆಳಗುವ, ಮಹಾಪ್ರಭೆಗಳಿಂದ 
ಕೂಡಿದ ಚಾಮರಗಳನ್ನು ಬೀಸುವ ವ್ಯಕ್ತಿಗಳಿಂದ ಸೇವಿತರಾಗಿ, ಶ್ರೇಷ್ಠವಾದ 
ವಾಹನಗಳನ್ನು ಏರಿ, ಮಹಾತ್ಮರಾದ ಅವರು ಯಮಪ್ರುರಿಗೆ ನಿತ್ಯತೃಪ್ತರಾಗಿ ಸಾಗುತ್ತಾರೆ. 


ಕೆಲ 
ಯೇಷಾಂ ದೇವಗೃಹಾಣೀಹ ಚಿತ್ರಾಣ್ಯಾಯತನಾನಿ ಚ । 
ಮನೋಹರಾಣಿ ಕಾಂತಾನಿ ದರ್ಶನೀಯಾನಿ ಭಾಂತ್ಯುತ 11೯೦॥॥ 


ತೇ ವ್ರಜಂತ್ಯಮಲಾಭ್ರಾಭೈರ್ಮಿಮಾನೈರ್ವಾಯುವೇಗಿಭಿ: । 
ಪುರಂ ತತ್‌ ಪ್ರೇತನಾಥಸ್ಯ ನಾನಾಜನಸಮಾಕುಲಮ್‌ Ol 


ಅನುಗೀತಾಪರ್ವ -263- 


ಯಾರು ದೇವಮಂದಿರಗಳನ್ನು ಅಲಂಕರಿಸಿ, ವಿಶಾಲವಾಗಿ ರಚಿಸಿರುತ್ತಾರೋ, 
ಯಾವ ವ್ಯಕ್ತಿಯಿಂದ ನಿರ್ಮಿತ ದೇವಗೃಹಗಳು ನೋಡಲು ಸುಂದರವಾಗಿ 
ಕಾಣಿಸುತ್ತವೆಯೋ ಅವರು ನಿರ್ಮಲವಾದ, ವಾಯುವೇಗದಿಂದ ಕೂಡಿದ 
ವಿಮಾನಗಳನ್ನು ಏರಿ ನಾನಾ ಜನರಿಂದ ಅಲಂಕೃತನಾದ ಪ್ರೇತನಾಥನ ಪುರಿಗೆ 
ಸಾಗುತ್ತಾರೆ. 

ವೈವಸ್ಟತಂ ಚ ಪಶ್ಯಂತಿ ಸುಖಚಿತ್ತಂ ಸುಖಸ್ನಿತಮ್‌ । 

ಯಮೇನ ಪೂಜಿತಾ ಯಾಂತಿ ಯಮಸಾಲೋಕ್ಯತಾಂ ಗತಾಃ ॥೯೨॥ 

ಅಂತಹ ದೇವತಾರಾಧಕರು ಸುಖದಿಂದ ಕೂಡಿರುವ, ಸುಖವಾಗಿ ಕುಳಿತಿರುವ 
ಯಮನನ್ನು ನೋಡುತ್ತಾರೆ. ಯಮನಿಂದ ಪೂಜಿತರಾಗುತ್ತಾರೆ. ಯಮನ 
ಮನೆಯಲ್ಲಿಯೇ ಸುಖ ಹೊಂದುತ್ತಾರೆ. 


ಮೃತಾನುದ್ದಿಶ್ಯ ಲೋಕೇಷು ಪ್ರಪಾಸು ಕರಕೋದ್ಧತಮ್‌ । 
ಶೀತಂ ಸಲಿಲಂ ರಮ್ಯಂ ತೃಷಿತೇಭ್ಯೋ ದಿಶಂತಿ ಯೇ IGEN 


ತೇ ತು ತೃಪ್ತಿಂ ಪರಾಂ ಪ್ರಾಪ್ತಾಃ ಸುಖಂ ಯಾಂತಿ ಮಹಾಪಥಮ್‌ ॥ 


ಯಾರು ಗತಿಸಿದವರನ್ನು ಉದ್ದೇಶಿಸಿ ಬಾವಿಗಳಿಂದ ನೀರನ್ನು ಸೇದಿ ಶೀತಲವಾದ 
ನೀರನ್ನು ಭೂಮಿಯಲ್ಲಿ ಬಾಯಾರಿದವರಿಗೆ ನೀಡುತ್ತಾರೋ ಅವರು ಯಾರನ್ನು 
ಉದ್ದೇಶಿಸಿಕೊಂಡು ಬಾಯಾರಿದವರಿಗೆ ನೀರು ನೀಡಿದ್ದಾರೋ ಆ ಪುಣ್ಯದಿಂದ 
ಯಮಪುರಿಗೆ ಸಾಗುವ ವ್ಯಕ್ತಿಗಳು ತೃಪ್ತಿಯನ್ನು ಹೊಂದುತ್ತಾರೆ. 

ಕಾಷ್ಠಪಾದುಕದಾ ಯಾಂತಿ ತದಧ್ದಾನಂ ಸುಖಂ ನರಾಃ । 

ಸುವರ್ಣಮಣಿಪೀಠೇ ತು ಪಾದಂ ಕೃತ್ವಾ ರಥೋತ್ತಮೇ HEH 


ಯಾರು ಯಾರ ಹೆಸರಿನಲ್ಲಿ ಮರದಿಂದ ಮಾಡಿದ ಪಾದುಕೆಗಳನ್ನು ದಾನ 
ಮಾಡಿರುತ್ತಾರೋ, ಅವರು ಶ್ರೇಷ್ಠವಾದ ರಥದಲ್ಲಿ ಕುಳಿತು, ಸುವರ್ಣಪೀಠದಲ್ಲಿ 
ಪಾದಗಳನ್ನಿಟ್ಟುಕೂಂಡು ಯಮಲೋಕದ ಕಡೆ ಪ್ರಯಾಣ ಬೆಳೆಸುತ್ತಾರೆ. 


ಆರಾಮಾನ್‌ ವೃಕ್ಷಷಂಡಾಂಶ್ಹ ರೋಪಯಂತಿ ಚ ಯೇ ನರಾಃ । 
ಸಂವರ್ಧಯಂತಿ ಚಾವ್ಯಗ್ರಾ ಫಲಪುಷ್ಪೈಶ್ಚ ಶೋಭಿತಾಃ 11೯೬॥॥ 


-264- ಮಹಾಭಾರತ ಆಶ್ಚಮೇಧಿಕಪರ್ವ 


ವೃಕ್ಷಚ್ಚಾಯಾಸು ರಮ್ಯಾಸು ಶೀತಾಸು ಸ್ವಲಂಕೃತಾಃ I 
ಯಾಂತಿ ತೇ ವಾಹನೈರ್ದಿವ್ಯೈಃ ಪೂಜ್ಯಮಾನಾ ಮುಹುರ್ಮುಹುಃ ॥ 


ತೋಟಗಳನ್ನು, ವೃಕ್ಷಗಳ ಸಮುದಾಯವನ್ನು ಯಾರು ಬೆಳೆಸಿರುತ್ತಾರೋ, 
ಅವುಗಳಿಗೆ ಗೊಬ್ಬರ, ನೀರುಗಳನ್ನು ಉಣಿಸುತ್ತಾ, ಚೆನ್ನಾಗಿ ಫಲ-ಪುಷ್ಪಗಳಿಂದ 
ಶೋಭಾಯಮಾನ- ವಾಗುವಂತೆ ಬೆಳೆಸಿರುತ್ತಾರೋ ಅಂತಹವರು ಆಗೂಷಣಗಳಿಂದ 
ಅಲಂಕೃತರಾಗಿ, ದಿವ್ಯವಾದ ವಾಹನಗಳಲ್ಲಿ ಕುಳಿತು ದಿವ್ಯಪುರುಷರಿಂದ 
ಪೂಜಿತರಾಗುತ್ತಾ ಶೀತಲವಾದ ವೃಕ್ಷಗಳ ನೆರಳಿನಲ್ಲಿ ಯಮಲೋಕಕ್ಕೆ ಪ್ರಯಾಣ 
ಬೆಳೆಸುತ್ತಾರೆ. 


ಸುವರ್ಣಂ ರಜತಂ ವಾಪಿ ವಿದ್ರುಮಂ ಮೌಕ್ತಿಕಂ ತಥಾ । 
ಯೇ ಪ್ರಯಚ್ಛಂತಿ ತೇ ಯಾಂತಿ ವಿಮಾನೈಃ ಕನಕೋಜ್ಜಲೈಃ WES 


ಸೇವ್ಯಮಾನಾಃ ಸುರೂಪಾಭಿರಕೃಶಾಭಿಃ ಪ್ರಯತ್ನತಃ I 
ಸ್ವೀಭಿಃ ಕನಕವರ್ಣಾಭಿರ್ಯಥಾಕಾಮಂ ಯಥಾಸುಖಮ್‌ 11೯೯॥ 


ಯಾರು ಬ್ರಾಹ್ಮಣರಿಗೆ ಬಂಗಾರವನ್ನು, ಬೆಳ್ಳಿಯನ್ನು, ಹವಳ ಮುತ್ತುಗಳನ್ನು 
ದಾನವಾಗಿ ನೀಡುತ್ತಾರೋ ಅವರು ಬಂಗಾರದಿಂದ ಅಲಂಕೃತವಾದ ವಿಮಾನಗಳಿಂದ, 
ಸುರೂಪಸ್ಟ್ರೀಯರಿಂದ ಸೇವ್ಯಮಾನರಾಗಿ, ಬಂಗಾರದ ಬಣ್ಣದಿಂದ ಬೆಳಗುತ್ತಾ 
ಯಮಪುರಿಗೆ ಸುಖವಾಗಿ ಪ್ರಯಾಣ ಬೆಳೆಸುತ್ತಾರೆ. 


ಅಶ್ಚದಾನಂ ತು ಗೋದಾನಂ ಹಸ್ತಿದಾನಮಥಾಪಿ ವಾ । 

ಯೇ ಪ್ರಯಚ್ಛಂತಿ ವಿಪ್ರೇಭ್ಯೋ ವಿಮಾನೈಃ ಕನಕೋಜ್ಚಲೈಃ  ॥೧೦೦॥ 

ತೇ ವ್ರಜಂತಿ ವರಸ್ವ್ರೀಭಿರ್ಸೇವ್ಯಮಾನಾ ಯಥಾಸುಖಮ್‌ 11೧೦೧॥॥ 

ಯಾರು ಬ್ರಾಹ್ಮಣರಿಗೆ ಕುದುರೆ, ಹಸು, ಆನೆ ಮೊದಲಾದ ಪ್ರಯಾಣ 
ಯೋಗ್ಯವಾದ ವಾಹನಗಳನ್ನುದಾನ ಮಾಡಿರುತ್ತಾರೋ ಅವರು ಸುವರ್ಣಸದ್ಭಶವಾದ 


ವಿಮಾನದಲ್ಲಿ ಕುಳಿತು ಉತ್ತಮ ಸ್ತ್ರೀಯರಿಂದ ಸೇವ್ಯಮಾನರಾಗಿ ಸುಖವಾಗಿ 
ಯಮಪುರಿಗೆ ಸೇರುತ್ತಾರೆ. 


ಅನುಗೀತಾಪರ್ವ -265- 


ಭೂಮಿದಾ ಯಾಂತಿ ತಂ ಲೋಕಂ ಸರ್ವಕಾಮೈಃ ಸುತರ್ಪಿತಾಃ । 
ಉದಿತಾದಿತ್ಯಸಂಕಾಶೈರ್ವಿಮಾನೈೆಸ್ತೇ ಯಮಾಲಯಮ್‌ Tele] 


ಯಾರು ಭೂದಾನ ಮಾಡಿರುತ್ತಾರೋ ಅವರು ಸಕಲ ವಿಧವಾದ ಕಾಮನೆಗಳನ್ನೂ 
ಪಡೆದು, ಬಾಲಸೂರ್ಯಸದೃಶವಾದ ವಿಮಾನಗಳಲ್ಲಿ ಕುಳಿತು ಯಮಪುರಿಗೆ 


ಸಾಗುತ್ತಾರೆ. 


ಕನ್ಯಾಂ ಯೇ ಚ ಪ್ರಯಚ್ಛಂತಿ ವಿಪ್ರಾಯ ಶ್ರೋತ್ರಿಯಾಯ ಚ । 
ದಿವ್ಯಕನ್ಯಾವೃತಾ ಯಾಂತಿ ವಿಮಾನೈೆಸ್ತೇ ಯಮಾಲಯಮ್‌ ॥೧೦೩॥ 


ಯಾರು ಶ್ರೇಷ್ಠರಾದ ಬ್ರಾಹ್ಮಣರಿಗೆ ಕನ್ಯಾದಾನವನ್ನುಮಾಡಿರುತ್ತಾರೋ ಅವರು 
ದಿವ್ಯಕನ್ಯೆಯರಿಂದ ಆವೃತರಾಗಿ ವಿಮಾನದಲ್ಲಿಕುಳಿತು ಯಮಪುರಿಗೆ ಸಾಗುತ್ತಾರೆ. 


ಸುಗಂಧಾನ್‌ ಗಂಧಸಂಯೋಗಾನ್‌ ಪುಷ್ಪಾಣಿ ಸುರಭೀಣಿ ಚ । 

ಪ್ರಯಚ್ಛಂತಿ ದ್ವಿಜಾಗ್ರೇಭ್ಯೋ ಭಕ್ತ್ಯಾ ಪರಮಯಾ ಯುತಾಃ ॥೧೦೪॥ 

ತೇ ಸುಗಂಧಾಃ ಸುವೇಷಾಶ್ಚ ಸುಪ್ರಭಾಃ ಸ್ರಗ್ವಿಭೂಷಿತಾಃ | 

ಯಾಂತಿ ಧರ್ಮಪುರಂ ಯಾನೈರ್ವಿಚಿತೈರಪ್ಯಲಂಕೃತಾಃ Mele] 

ಯಾರು ಸುಗಂಧಯುಕ್ತವಾದ, ಘಮಘಮಿಸುವ ಪುಷ್ಪಗಳನ್ನು ದಾನವಾಗಿ 
ನೀಡಿರುತ್ತಾರೋ, ಅವರು ಸುಗಂಧಯುಕ್ತರಾಗಿ, ಸುಂದರವಾಗಿ ಅಲಂಕೃತರಾಗಿ 
ವಿಚಿತ್ರವಾದ ವಾಹನದಲ್ಲಿಕುಳಿತು ಯಮಪುರಿಗೆ ಸಾಗುತ್ತಾರೆ. 


ದೀಪದಾ ಯಾಂತಿ ಯಾನೈಶ್ಚ ದೀಪಯಂತೋ ದಿಶೋ ದಶ | 
ಆದಿತ್ಯಸದ್ಭಶಾಕಾರೈರ್ದೀಷ್ಯಮಾನಾ ಯಥಾತಗ್ಗಯಃ HOO೬I 


ದೀಪದಾನ ಮಾಡಿದ ಮನುಷ್ಯರು ಸೂರ್ಯನ ತೇಜಸ್ಸಿನಿಂದ ಬೆಳಗುವ 
ವಿಮಾನದಲ್ಲಿಕುಳಿತು ಪ್ರಜ್ವಲಿಸುವ ಪ್ರೇತಾಗ್ನಿಗಳಂತೆ ತಮ್ಮ ತೇಜಸ್ಸಿನಿಂದ ದಿಕ್ಕುಗಳನ್ನು 
ಬೆಳಗುತ್ತಾ ಯಮಪುರಿಗೆ ಸಾಗುತ್ತಾರೆ... 

ಗೃಹಾವಸಥದಾತಾರೋ ಗೃಹೈಃ ಕಾಂಚನವೇದಿಕ್ಕೆ: । 

ವ್ರಜಂತಿ ಬಾಲಸೂರ್ಯಾಭೈರ್ಧರ್ಮರಾಜಪುರಂ ನರಾಃ O0೭ 


-266- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾರು ಮನೆಗಳನ್ನು, ಆಶ್ರಮಗಳನ್ನು ದಾನವಾಗಿ ನೀಡಿರುತ್ತಾರೋ ಅವರು 
ಸುವರ್ಣಮಯವಾದ ವೇದಿಕೆಗಳಿಂದ ಕೂಡಿದ, ಬಾಲಸೂರ್ಯಕಾಂತಿಗೆ 
ಸದೃಶವಾದ ವಿಮಾನದಲ್ಲಿಕುಳಿತು ಯಮಪ್ರರಿಗೆ ಸಾಗುತ್ತಾರೆ. 


ಜಲಭಾಜನದಾತಾರಃ ಕುಂಡಿಕಾಕರಕಪ್ರದಾಃ । 
ಪೂಜ್ಯಮಾನಾ ವರಸ್ತೀಭಿರ್ಯಾಂತಿ ತೃಪ್ತಾ ಮಹಾಗಜೈಃ 11೧೦೮॥ 


ಯಾರು ಬ್ರಾಹ್ಮಣರಿಗೆ ನೀರು ತುಂಬುವ ಪಾತ್ರೆಗಳನ್ನು ದಾನ ಮಾಡಿರುತ್ತಾರೋ, 
ಬುಟ್ಟಿಗಳನ್ನು ದಾನ ಮಾಡಿರುತ್ತಾರೋ ಅವರು ವರಸ್ವೀಯರಿಂದ ಪೂಜಿತರಾಗಿ 
ಮಹಾಗಜಗಳನ್ನುಏರಿಕೊಂಡು ತೃಪ್ತರಾಗಿ ಯಮಪುರಿಗೆ ಸೇರುತ್ತಾರೆ. 


ಪಾದಾಭ್ಯಂಗಂ ಶಿರೋಭ್ಯಂಗಂ ಯಾನಂ ಪಾದೋದಕಂ ತಥಾ । 
ಯೇ ಪ್ರಯಚ್ಛಂತಿ ವಿಪ್ರೇಭ್ಯಸ್ತೇ ಯಾಂತ್ಯಶೈರ್ಯಮಾಲಯಮ್‌ ॥ 


ಯಾರು ಬ್ರಾಹ್ಮಣರಿಗೆ ಕಾಲು ಮತ್ತು ತಲೆಗಳಿಗೆ ಲೇಪಿಸಲು ತೈಲವನ್ನು 
ನೀಡಿರುತ್ತಾರೋ, ಕಾಲು ತೊಳೆಯಲು ನೀರನ್ನುನೀಡಿರುತ್ತಾರೋ, ಕುಡಿಯಲು ನೀರನ್ನು 
ನೀಡಿರುತ್ತಾರೋ ಅವರು ಕುದುರೆಗಳಲ್ಲಿಕುಳಿತು ಯಮಪುರಿಗೆ ಸೇರುತ್ತಾರೆ. 


ವಿಶ್ರಾಮಯಂತಿ ಯೇ ವಿಪ್ರಾನ್‌ ಶ್ರಾಂತಾನಧ್ಧನಿ ಕರ್ಶಿತಾನ್‌ । 
ಚಕ್ರವಾಕಪ್ರಯುಕ್ತೇನ ಯಾಂತಿ ಯಾನೇನ ತೇಠಪಿ ಚ 11೧೧೦॥ 


ಬ್ರಾಹ್ಮಣರನ್ನುಮನೆಗೆ ಕರೆದು ತಂದು, ಅವರನ್ನು ಉಪಚರಿಸಿ, ವಿಶ್ರಾಂತಿಯನ್ನು 
ಪಡೆಯುವಂತೆ ಮಾಡಿದವರು ಚಕ್ರವಾಕಪಕ್ಷಿಗಳಿಂದ ಕೂಡಿದ ವಿಮಾನದಲ್ಲಿ 
ಯಮವಪುರಿಗೆ ಸಾಗುತ್ತಾರೆ. 


ಸ್ವಾಗತೇನ ಚ ಯೋ ವಿಪ್ರಂ ಪೂಜಯೇದಾಸನೇನ ಚ । 
ಸ ಗಚ್ಛತಿ ತಮಧ್ವಾನಂ ಸುಖಂ ಪರಮನಿರ್ವ್ವತಃ (1೧೧೧॥॥ 


ಯಾರು ಬ್ರಾಹ್ಮಣರನ್ನು ಮನೆಗೆ ಸ್ವಾಗತಿಸಿ, ಅರ್ಫ್ಯ-ಪಾದ್ಯಾದಿ ಆಸನಗಳಿಂದ 


ಸತ್ತರಿಸಿರುತ್ತಾ ರೋ ಅವರು ಪರಮಾನಂದದಿಂದ ಕೂಡಿದ ಯಮಲೋಕದ 
ಮಾರ್ಗದಲ್ಲಿ ಪ್ರಯಾಣ ಬೆಳೆಸುತ್ತಾರೆ. 


ಅನುಗೀತಾಪರ್ವ -267- 


ನಮೋ ಬ್ರಹ್ಮಣ್ಯದೇವಾಯ ಯೋ ಮಾಂ ದೃಷ್ಟ್ಯಾsಭಿವಾದಯೇತ್‌ । 
ವ್ರತವತ್‌ ಪ್ರಯತೋ ನಿತ್ಯಂ ಸ ಸುಖಂ ಯಾತಿ ತತಥಮ್‌ ॥೧೧೨॥ 


ಯಾರು ಬ್ರಾಹ್ಮಣರಲ್ಲಿ ನನ್ನನ್ನೇ ಅಂತರ್ಯಾಮಿಯಾಗಿ ಕಂಡು, ಕೂಡಲೇ 
ಅವರನ್ನು ನಮಸ್ಕರಿಸಿರುತ್ತಾರೋ, ಬ್ರಾಹ್ಮಣರನ್ನು ಸತ್ಕರಿಸುವ ವ್ರತನಿಷ್ಠರು ಸುಖವಾದ 
ಯಮ ಮಾರ್ಗದಲ್ಲಿಸಾಗುತ್ತಾರೆ. 


ನಮಃ ಸರ್ವಸಹಾಭ್ಯಶ್ಚೇತ್ಯಭಿಧಾಯ ದಿನೇ ದಿನೇ । 
ನಮಸ್ಕರೋತಿ ಗೋಭ್ಯೋ ಯಃ ಸ ಸುಖಂ ಯಾತಿ ತತ್ಪಥಮ್‌ ॥೧೧೩॥ 


ಯಾರು ಗೋವುಗಳನ್ನು ಕುರಿತು, ಸಹನಶೀಲರಾದ ಗೋವುಗಳೇ ನಿಮಗೆ 
ನಮಸ್ಕಾರ ಎನ್ನುತ್ತಾ ಪ್ರತಿದಿನವೂ ಗೋವುಗಳನ್ನು ನಮಸ್ಕರಿಸಿರುತ್ತಾರೋ ಅವರು 
ಸುಖವಾಗಿ ಯಮಪುರಿಗೆ ಸಾಗುತ್ತಾರೆ. 


ನಮೋಸ್ತು ಪ್ರಿಯದತ್ತಾಯೈತ್ಯೇವಂವಾದೀ ದಿನೇ ದಿನೇ । 

ಭೂಮಿಮಾಕ್ರಮತೇ ಪ್ರಾತಃ ಶಯನಾದುತ್ತಿತಸ್ತು ಯಃ 11೧೧೪॥॥ 

ಸ ಸರ್ವಕಾಮತೃಪ್ಪಾತ್ಮಾ ಸರ್ವಭೂಷಣಭೂಷಿತಃ । 

ಯಾತಿ ಯಾನೇನ ದಿವ್ಯೇನ ಸುಖಂ ವೈವಸ್ಥತಾಲಯಮ್‌ 11೧೧೫॥ 

ಯಾರು ಧನ-ಧಾನ್ಯಾದಿಗಳನ್ನು ನೀಡುವ ಭೂಮಿಗೆ ಪ್ರತಿದಿನವೂ 
ನಮಸ್ಕರಿಸಿರುತ್ತಾರೋ, ಎದ್ದಕೂಡಲೇ ಭೂಮಿಯನ್ನುನಮಸ್ಕರಿಸಿ ಸತ್ಯರ್ಮಗಳನ್ನು 
ಮಾಡಿರುತ್ತಾರೋ, ಎದ್ದಕೂಡಲೇ ಭೂಮಿಗೆ ನಮಸ್ಕರಿಸಿ ಹೆಜ್ಜೆಯನ್ನಿಡುವ ವ್ಯಕ್ತಿಗಳು 
ಇಹಲೋಕದಲ್ಲಿ ಸಮಸ್ತ ಕಾಮನೆಗಳನ್ನು ಪಡೆದು ತೃಪ್ತರಾಗಿ, ಅವಸಾನದ ಬಳಿಕ 
ಸರ್ವಾಲಂಕಾರದಿಂದ ಕೂಡಿದವರಾಗಿ, ದಿವ್ಯವಾದ ವಿಮಾನದಲ್ಲಿಕುಳಿತು ವೈವಸ್ಥತನ 
ಪುರಿಗೆ ಸುಖವಾಗಿ ಪ್ರಯಾಣ ಬೆಳೆಸುತ್ತಾರೆ. 

ಅನಂತರಾಶಿನೋ ಯೇ ತು ಡಂಭಾಹಂಕಾರವರ್ಜಿತಾಃ ।॥ 

ತೇಠಪಿ ಸಾರಸಯುಕ್ತೇನ ಯಾಂತಿ ಯಾನೇನ ವೈ ಸುಖಮ್‌ ॥೧೧೬॥ 


ಯಾರು ಮಧ್ಯಾಹ್ನ ಮತ್ತು ರಾತ್ರಿಗಳ ಊಟವನ್ನು ಬಿಟ್ಟು ಮಧ್ಯದಲ್ಲಿ ಯಾವ 
ಪದಾರ್ಥಗಳನ್ನೂತಿನ್ನುವುದಿಲ್ಲವೋ, ಡಂಭವನ್ನು ಸುಳ್ಳನ್ನು ಬಿಟ್ಟಿರುತ್ತಾರೋ ಅಂತಹ 


-268- ಮಹಾಭಾರತ ಆಶ್ಚಮೇಧಿಕಪರ್ವ 


ವ್ಯಕ್ತಿಗಳು ಸಾರಸಪಕ್ಷಿಗಳಿಂದ ಕೂಡಿದ ವಿಮಾನದಲ್ಲಿ ಸುಖವಾಗಿ ಯಮಪುರಿಗೆ 
ಸಾಗುತ್ತಾರೆ. 


ಯೇ ಚಾಪ್ಯೇಕೇನ ಭುಕ್ತೇನ ವರ್ತಂತೇ ಡಂಭವರ್ಜಿತಾಃ । 
ಹಂಸಯುಕೈರ್ವಿಮಾನೈಸ್ತು ಸುಖಂ ಯಾಂತಿ ಯಮಾಲಯಮ್‌ ॥ 


ಯಾರು ಪ್ರತಿದಿನವೂ ಡಂಭವರ್ಜಿತರಾಗಿ ಒಂದು ಹೊತ್ತು ಮಾತ್ರ ಊಟ 
ಮಾಡಿರುತ್ತಾರೋ, ಸತ್ಯವಾದಿಗಳಾದ ಆ ವ್ಯಕ್ತಿಗಳು ಹಂಸಗಳಿಂದ ಕೂಡಿದ 
ವಿಮಾನದಲ್ಲಿಕುಳಿತು ಯಮಪುರಿಗೆ ಸುಖವಾಗಿ ಸಾಗುತ್ತಾರೆ. 


ಚತುರ್ಥೇನ ಹಿ ಭುಕ್ತೇನ ವರ್ತಂತೇ ಯೇ ಜಿತೇಂದ್ರಿಯಾಃ । 
ಯಾಂತಿ ತೇ ಧರ್ಮನಗರಂ ಯಾನೈರ್ಬರ್ಹಿಣಯೋಜಿತೈಃ 1!೧೧೮॥ 


ಯಾರು ನಾಲ್ಕನೆಯ ಯಾಮದಲ್ಲಿ ಊಟವನ್ನು ಸ್ವೀಕರಿಸಿ, ಜಿತೇಂದ್ರಿಯರಾಗಿ 
ಇರುತ್ತಾರೋ ಅವರು ಅನೇಕ ನವಿಲುಗಳಿಂದ ಕೂಡಿರುವ ವಿಮಾನದಲ್ಲಿಕುಳಿತು 
ಯಮಪುರಿಗೆ ಸಾಗುತ್ತಾರೆ. 


ತೃತೀಯದಿವಸೇನೇಹ ಭುಂಜತೇ ಯೇ ಜಿತೇಂದ್ರಿಯಾಃ । 
ತೇಠಪಿ ಹಸ್ತಿರಥೈರ್ಯಾಂತಿ ತತ್ತಥಂ ಕನಕೋಜ್ಜಲೈಃ Tele a 


ಯಾರು ಮೂರುದಿನಕ್ಕೊಮ್ಮೆ ಊಟಮಾಡುತ್ತಾ, ಜಿತೇಂದ್ರಿಯರಾಗಿರುತ್ತಾರೋ 
ಅವರು ಸುವರ್ಣದಂತೆ ಉಜ್ವಲವಾಗಿ ಪ್ರಕಾಶಿಸುವ ಆನೆಗಳಿಂದ ಕೂಡಿರುವ 
ರಥಗಳಲ್ಲಿಕುರಿತು ಯಮಪುರಿಗೆ ಸಾಗುತ್ತಾರೆ. 


ವ್ಯಾಖ್ಯಾನ ವಿಶೇಷ- ಇಲ್ಲಿಮೂರನೆಯ ದಿವಸ ಎಂದು ಇದೆ. ಇದಕ್ಕೆ ಮೂರನೆಯ ದಿವಸದ 
ಮೂರನೆಯ ಯಾಮದಲ್ಲಿಎಂದು ಅರ್ಥ. 


ಷಷ್ಠಾನಕಾಲಿಕೋ ಯಸ್ತು ವರ್ಷಮೇಕಂ ತು ವರ್ತತೇ । 
ಕಾಮಕ್ರೋಧವಿನಿರ್ಮುಕ್ತಃ ಶುಚಿರ್ನಿತ್ಯಂ ಜಿತೇಂದ್ರಿಯಃ Tele] 


ಸ ಯಾತಿ ಕುಂಜರಸಸ್ತು ಜಯಶಬ್ದರವೈರ್ಯುತಃ ee] 


[ON 


ಅನುಗೀತಾಪರ್ವ -269- 


ಯಾರು ಆರು ದಿನಗಳಿಗೊಮ್ಮೆ ಊಟ ಮಾಡಿರುತ್ತಾರೋ, ಒಂದು ವರ್ಷದ 
ಕಾಲ ಆರು ದಿನಗಳಿಗೊಮ್ಮೆ ಊಟ ಮಾಡಿದ ವ್ಯಕ್ತಿಯು ಜಿತೇಂದ್ರಿಯನೂ, ಕಾಮ- 
ಕ್ರೋಧರಹಿತ ವ್ಯಕ್ತಿಯೂ, ಶುಚಿಯೂ ಆದ ಆತನು ಆನೆಯಿಂದ ಕೂಡಿದ ರಥದಲ್ಲಿ 
ಕುಳಿತು ಯಮಪುರಿಗೆ ಸಾಗುತ್ತಾನೆ. ಆ ದಾರಿಯಲ್ಲಿ ಅವನನ್ನು ಜಯ ಶಬ್ದಗಳಿಂದ 
ಸ್ವಾಗತಿಸುತ್ತಾರೆ. 

ಪಕ್ಷೋಪವಾಸಿನೋ ಯಾಂತಿ ಯಾನೈಃ ಶಾರ್ದೂಲಯೋಜಿತೈಃ । 

ಧರ್ಮರಾಜಪುರಂ ರಮ್ಯಂ ದಿವ್ಯಸ್ತೀಗಣಸೇವಿತಮ್‌ 11೧೨೨!! 


ಯಾರು ಒಂದು ವರ್ಷದ ತನಕ ಹದಿನೈದು ದಿವಸಗಳಿಗೊಮ್ಮೆ ಊಟ 
ಮಾಡಿರುತ್ತಾರೋ ಅವರು ಸಿಂಹಗಳಿಂದ ಕೂಡಿದ ವಿಮಾನದಲ್ಲಿ ಕುಳಿತು, 
ದಿವ್ಯಸ್ತ್ರೀಯರ ಸಮುದಾಯದಿಂದ ಸೇವಿಸಲ್ಪಡುತ್ತಿರುವ ರಮಣೀಯವಾದ 
ಧರ್ಮರಾಜನ ಪುರಿಗೆ ಸಾಗುತ್ತಾರೆ. 


ಯೇ ಚ ಮಾಸೋಪವಾಸಂ ವೈ ಕುರ್ವತೇ ಸಂಯತೇಂದ್ರಿಯಾಃ । 
ತೇಪಿ ಸೂರ್ಯೋದಯಪ್ರಖ್ಯೈರ್ಯಾಂತಿ ಯಾನೈರ್ಯಮಾಲಯಮ್‌॥ 


ಯಾರು ಒಂದುವರ್ಷದ ತನಕ ತಿಂಗಳಿಗೊಮ್ಮೆ ಊಟಮಾಡಿಕೊಂಡಿರುತ್ತಾರೋ 
ಅಂತಹ ಜಿತೇಂದ್ರಿಯರು ಸೂರ್ಯೋದಯದಂತಹ ಪ್ರಕಾಶಮಾನವಾದ ವಿಮಾನದಲ್ಲಿ 
ಕುಳಿತು ಯಮಸದನಕ್ಕೆಸಾಗುತ್ತಾರೆ. 


ಅಗ್ನಿಪ್ರವೇಶಂ ಯಶ್ಚಾಪಿ ಕುರುತೇ ಮದ್ಧತಾತ್ಮನಾ । 
ಸ ಯಾತೃಗಿಪ್ರಕಾಶೇನ ವಿಮಾನೇನ ಯಮಾಲಯಮ್‌ 11೧೨೪॥ 


ರಷ 
ಯಾರು ಅಂತ್ಯಕಾಲವು ಸನ್ನಿಹಿತವಾದಾಗ ನನ್ನನ್ನೇ ಧ್ಯಾನಿಸುತ್ತಾ ಅಗ್ನಿಪ್ರವೇಶವನ್ನು 
ಮಾಡುತ್ತಾರೋ ಅವರು ಅಗ್ನಿಯಂತೆ ಬೆಳಗುವ ವಿಮಾನದಲ್ಲಿಕುಳಿತು ಯಮಪುರಿಗೆ 
ಸಾಗುತ್ತಾರೆ. 
ಪ್ರಾಣಾಂಸ್ಕೃಜತಿ ಯೋ ವಿಪ್ರೋ ಮಾಂ ಪ್ರಪನ್ನೋ ಹ್ಯನಾಶಕಃ । 
ಸ ಬಾಲಾರ್ಕಪ್ರಕಾಶೇನ ವ್ರಜೇದ್‌ ಯಾನೇನ ತತ್ಪಥಮ್‌ 11೧೨೫1 


-270- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾರು ಊಟವನ್ನೇ ಮಾಡದೆ ನನ್ನನ್ನೇ ಧ್ಯಾನಿಸುತ್ತಾ, ಪ್ರಾಣಗಳನ್ನು ತ್ಯಾಗ 
ಮಾಡಿರುತ್ತಾರೋ ಅವರು ಬಾಲಸೂರ್ಯನಂತೆ ಬೆಳಗುವ ವಾಹನಗಳನ್ನು ಏರಿ 
ಯಮಸದನಕ್ಕೆಸಾಗುತ್ತಾರೆ. 


ಪ್ರವಿಷ್ಟೋಂತರ್ಜಲೇ ಯಸ್ತು ಪ್ರಾಣಾಂಸ್ಕೃಜತಿ ಮಾನವಃ । 
ಸೋಮಮಂಡಲಯಾನೇನ ಯಾತಿ ಯಾನೇನ ತತ್ಥ;ಥಮ್‌ ॥೧೨೬॥ 


ಯಾರು ನೀರಿನಲ್ಲಿಕುಳಿತು ನನ್ನನ್ನೇ ಧ್ಯಾನಿಸುತ್ತಾ ಪ್ರಾಣವನ್ನು ಬಿಟ್ಟಿರುತ್ತಾರೋ 
ಅವರು ಚಂದ್ರಮಂಡಲದ ವಾಹನದಲ್ಲಿಕುಳಿತು ಯಮಪುರಿಗೆ ಸಾಗುತ್ತಾರೆ. 


ಸ್ಥಶರೀರಂ ಹಿ ಗೃಧ್ರಾಣಾಂ ಮನ್ನನಾ ಯಃ ಪ್ರಯಚ್ಛತಿ । 
ಸ ಯಾತಿ ರಥಮುಖ್ಯೇನ ಕಾಂಚನೇನ ಯಮಾಲಯಮ್‌ ॥೧೨೭॥ 


ಯಾರು ತಮ್ಮ ಶರೀರದಲ್ಲಿ ಮೋಹವನ್ನು ಬಿಟ್ಟುನನ್ನನ್ನೇ ಮನಸನ್ನಿಟ್ಟುಪ್ರಾಣವನ್ನು 
ಬಿಟ್ಟಿರುತ್ತಾರೋ ಅವರು ಬಂಗಾರದ ರಥದಲ್ಲಿಕುಳಿತು ಯಮಪುರಿಗೆ ಸಾಗುತ್ತಾರೆ. 


ಗೋಕ್ಳತೇ ಸ್ವೀಕೃತೇ ಚೈವ ಹತಾ ವಿಪ್ರಕೃತೇಪಿ ಯೇ । 
ತೇ ಯಾಂತ್ಯಮರಕನ್ಯಾಭಿಃ ಸೇವ್ಯಮಾನಾ ರವಿಪ್ರಭಾಃ 11೧೨೮॥ 


ಯಾರು ಗೋವಿಗಾಗಿ, ಸ್ವೀಯರಿಗಾಗಿ, ಬ್ರಾಹ್ಮಣರಿಗಾಗಿ ಪ್ರಾಣವನ್ನು ತ್ಯಾಗ 
ಮಾಡಿರುತ್ತಾರೋ ಅವರು ಅಮರಸ್ವೀಯರಿಂದ ಸೇವ್ಯಮಾನರಾಗಿ ಸೂರ್ಯ 
ಪ್ರಭೆಯಿಂದ ಬೆಳಗುವ ಯಮಪುರಿಗೆ ಸಾಗುತ್ತಾರೆ. 


ಯೇ ಚ ಕುರ್ವಂತಿ ಮದ್ದಕ್ತ್ಯಾ ತೀರ್ಥಯಾತ್ರಾಂ ಜಿತೇಂದ್ರಿಯಾಃ । 
ತೇ ಪಂಥಾನಂ ಮಹಾತ್ಮಾನೋ ಯಾನೈರ್ಯಾಂತಿ ಸುಖಂ ನರಾಃ ॥ 


ಯಾವ ನನ್ನಭಕ್ತರು ಜಿತೇಂದ್ರಿಯರಾಗಿ ತೀರ್ಥಯಾತ್ರೆಯನ್ನು ಮಾಡಿರುತ್ತಾರೋ 
ಅಂತಹ ಮಹಾತ್ಮರು ಯಮಮಾರ್ಗವನ್ನು ವಾಹನಗಳನ್ನು ಏರಿಕೊಂಡು ಸುಖವಾಗಿ 


ದಾಟುತ್ತಾರೆ. 
ಯೇ ಯಜಂತಿ ದ್ವಿಜಶ್ರೇಷ್ಠಾ ಕ್ರತುಭಿರ್ಭೂರಿದಕ್ಷಿಣ್ಯೆಃ । 
ಹಂಸಸಾರಸಯುಕ್ತೇನ ಯಾಂತಿ ಯಾನೇನ ತತ್ಪಥಮ್‌ 11೧೩೦॥॥ 


ಅನುಗೀತಾಪರ್ವ 2211೬ 


ಯಾವ ಬ್ರಾಹ್ಮಣರು ಬಹುದಕ್ಷಿಣೆಯಿಂದ ಕೂಡಿದ ಯಜ್ಞಗಳನ್ನು ಮಾಡಿರುತ್ತಾರೋ 
ಅಂತಹವರು ಹಂಸ-ಸಾರಸ ಪಕ್ಷಿಗಳಿಂದ ಕೂಡಿದ ರಥದಲ್ಲಿಕುಳಿತು ಯಮಪುರಿಯನ್ನು 
ಸೇರುತ್ತಾರೆ. 

ಪರಪೀಡಾಮಕೃತ್ತೈವ ಭೃತ್ಯಾನ್‌ ಬಿಭ್ರತಿ ಯೇ ನರಾಃ । 

ತತ್ಪಥಂ ತೇ ಸುಖಂ ಯಾಂತಿ ವಿಮಾನೈಃ ಕಾಂಚನೋಜ್ಚಲೈ: 11೧೩೧॥॥ 


ಯಾರು ಪರಪೀಡೆಯನ್ನು ಮಾಡದೆ ತಮ್ಮ ಕುಟುಂಬವನ್ನು ಪಾಲನೆ 
ಮಾಡಿರುತ್ತಾರೋ ಅವರು ಸುವರ್ಣಮಯವಾದ ವಾಹನದಲ್ಲಿಕುಳಿತು ಸುಖವಾಗಿ 
ಯಮಮಾರ್ಗದಲ್ಲಿಪ್ರಯಾಣ ಮಾಡುತ್ತಾರೆ. 


ಯೇ ಸಮಾಃ ಸರ್ವಭೂತೇಷು ಜೀವಾನಾಮಭಯಪ್ರದಾಃ ॥ 
ಕ್ರೋಧಲೋಭವಿನಿರ್ಮುಕ್ತಾ ನಿಗೃಹೀತೇಂದ್ರಿಯಾಸ್ತಥಾ (1೧೩೨1 
ಪೂರ್ಣಚಂದ್ರಪ್ರತೀಕಾಶೈರ್ವಿಮಾನೈಸ್ತೇ ಮಹಾಪ್ರಭಾಃ । 

ಯಾಂತಿ ವೈವಸ್ಥತಪುರಂ ದೇವಗಂಧರ್ವಸೇವಿತಾಃ NOAA 


ಯಾರು ಸಮಸ್ತ ಪ್ರಾಣಿಗಳಲ್ಲಿಯೂ ಭಗವಂತನು ಅಂತರ್ಯಾಮಿಯಾಗಿದ್ದಾ- 
ನೆಂದು ಚಿಂತಿಸುತ್ತಾ, ಜೀವರಿಗೆ ಅಭಯದಾನ ಮಾಡುತ್ತಾ, ಕ್ರೋಧ-ಮೋಹಗಳಿಂದ 
ದೂರರಾಗಿ, ಜಿತೇಂದ್ರಿಯರಾಗಿ ಇರುತ್ತಾರೋ ಅವರು ಹುಣ್ಣಿಮೆಯ ಚಂದ್ರನಂತೆ 
ಮಹಾಪ್ರಭೆಯಿಂದ ಬೆಳಗುವ ವಿಮಾನಗಳಲ್ಲಿ ಕುಳಿತು ದೇವ-ಗಂಧರ್ವರಿಂದ 
ಸೇವಿತರಾಗಿ ವೈವಸ್ವತ ಪುರವನ್ನು ಸೇರುತ್ತಾರೆ. 

ಯೇ ಮಾಮೇಕಾಂತಭಾವೇನ ಭಕ್ತಾ ತ್ರಂಬಕಮೇವ ವಾ | 

ಪೂಜಯಂತಿ ನಮಸ್ಯಂತಿ ಸ್ತುವಂತಿ ಚ ದಿನೇ ದಿನೇ 11೧೩೪।। 


ಧರ್ಮರಾಜಪುರಂ ಯಾಂತಿ ಯಾನೈಸ್ತೇ5ರರ್ಕಸಮಪುಚ್ಛೆಃ 11೧೩೫1! 

ಯಾರು ನನ್ನನ್ನು ಭಕ್ತಿಯಿಂದ ಏಕಾಂತದಲ್ಲಿಭಜಿಸುತ್ತಾರೋ, ರುದ್ರಾಂತರ್ಯಾಮಿ 
ಯಾದ ನನ್ನನ್ನು ಪೂಜಿಸುತ್ತಾರೋ, ನಮಸ್ಕರಿಸುತ್ತಾರೋ, ಪ್ರತಿದಿನವು ಸ್ತೋತ್ರ 
ಮಾಡುತ್ತಾರೋ ಅವರು ಸೂರ್ಯಸದೃಶವಾದ ಪ್ರಭೆಯಿಂದ ಕೂಡಿದ ವಾಹನಗಳಲ್ಲಿ 
ಧರ್ಮರಾಜನ ಪಟ್ಟಣಕ್ಕೆ ಹೋಗುತ್ತಾರೆ. 


-272- ಮಹಾಭಾರತ ಆಶ್ಚಮೇಧಿಕಪರ್ವ 


ಪೂಜಿತಾಸ್ತತ್ರ ಧರ್ಮೇಣ ಸ್ವಯಂ ಮಾಲ್ಯಾದಿಭಿರ್ಗುಣ್ಳಃ । 
ಯಾಂತ್ಯೇವ ಮಮ ಲೋಕಂ ವಾ ರುದ್ರಲೋಕಮಥಾಷಿ ವಾ ॥೧೩೬॥॥ 


ಅವರು ಆ ಯಮಪುರಿಯಲ್ಲಿ ಸಾಕ್ಟಾತ್‌ ಯಮಧರ್ಮನಿಂದಲೇ ಮಾಲ್ಯಾದಿ 


ಆಭರಣಗಳಿಂದ ಪೂಜಿತರಾಗಿ ನನ್ನ ಲೋಕವನ್ನು ಹೊಂದುತ್ತಾರೆ ಅಥವಾ 
ರುದ್ರಲೋಕವನ್ನುಹೊಂದುತ್ತಾರೆ. 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಏಕಾಧಿಕಶತತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರ ಒಂದನೆಯ ಅಧ್ಯಾಯ ಮುಗಿಯಿತು. 
XK 


ನೂರ ಎರಡನೆಯ ಅಧ್ಯಾಯ 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ನೀರು-ಅನ್ನದಾನಗಳ ಫಲವನ್ನು ಹೇಳಿದುದು. ನೀರು, 
ಅನ್ನಗಳನ್ನು ನೀಡದಿದ್ದವನಿಗೆ ಆಗುವ ನರಕವನ್ನು ವರ್ಣಿಸಿದುದು. ಅನೇಕ ದಾನಗಳ 
ಫಲವನ್ನು ಹೇಳಿದುದು. ಅತಿಥಿಯ ಪೂಜೆಯ ಮಹತ್ವವನ್ನು ಬಣ್ಣಿಸಿದುದು. 

ಅತಿಥಿಯನ್ನು ಪೂಜಿಸದಿದ್ದಲ್ಲಿ ಆಗುವ ದೋಷವನ್ನು ಹೇಳಿದುದು. ಭೂಮಿ, ಗೋವು, 

ಎಳ್ಳು, ಕನ್ಯಾದಾನಗಳ ಫಲವನ್ನು ಪ್ರತಿಪಾದಿಸಿದುದು. 

ವೈಶಂಪಾಯನಃ 
ಶ್ರುತ್ವಾ ಯಮಪುರಾಧ್ವಾನಂ ಜೀವಾನಾಂ ಗಮನಂ ತಥಾ । 


ಧರ್ಮಪುತ್ರಃ ಪ್ರಹೃಷ್ಟಾತ್ಮಾ ಕೇಶವಂ ಪುನರಬ್ರವೀತ್‌ ell 


ವೈಶಂಪಾಯನ- ಜನಮೇಜಯನೇ, ಯಮನ ಪಟ್ಟಣಕ್ಕೆ ಹೋಗುವ ದಾರಿಯ 
ವಿಷಯದಲ್ಲಿ ಯುಧಿಷ್ಠಿರನು ಕೃಷ್ಣನಿಂದ ಅನೇಕ ರೀತಿಯ ವಿವರಣೆಗಳನ್ನು ಕೇಳಿ 
ಂತುಷ್ಟನಾಗಿ ಪುನಃ ಪ್ರಶ್ನಿಸಿದನು. 
ಯುಧಿಷ್ಠಿರಃ 
ದೇವದೇವೇಶ ದೈತ್ಯಫ್ನ ಸದಾ ದೇವೈರಭಿಷ್ಟುತ | 


ಭವಾನ್‌ ಭವಕರಃ ಶ್ರೀಮಾನ್‌ ಸಹಸ್ರಾದಿತ್ಯಸಪ್ರಭ HU 


ಅನುಗೀತಾಪರ್ವ 3073 


ಯುಧಿಷ್ಠಿರ- ದೇವದೇವೇಶನೇ, ದೈತ್ಯರ ಸಂಹಾರಕನೇ, ದೇವತೆಗಳಿಂದ ಸ್ತೋತ್ರ 
ಪಾತ್ರನೇ, ಶೋಭನಕರನಾದ ನೀನು ಕಾಂತಿಯುಕ್ತನಾಗಿರುವಿ, ಸಾಸಿರಸೂರ್ಯ 
ಸಮಪ್ರಭೆಯುಳವನಾಗಿರುವಿ. 

ಸರ್ವಸಂಭವ ಧರ್ಮಜ್ಞ ಸರ್ವಧರ್ಮಪ್ರವರ್ತಕ । 

ಸರ್ವದಾನಫಲಂ ಸೌಮ್ಯ ಕಥಯಸ್ವ ಮಮಾಚ್ಯುತ 11೩.1 

ಎಲ್ಲರ ಉತ್ಪತ್ತಿಗೂ ಪ್ರಭುವಾಗಿರುವಿ, ಎಲ್ಲರ ಧರ್ಮಪ್ರವರ್ತಕನಾಗಿರುವಿ. 
ಅಂತಹ ಅಚ್ಯುತನೇ, ನೀನು ಎಲ್ಲದಾನಗಳ ಫಲವನ್ನುತಿಳಿಸು. 

ದಾನಂ ಕೃತ್ವಾ ಕಥಂ ಕೃಷ್ಣ ಕೀದೃಶಸ್ಯ ದ್ವಿಜಾಯ ವೈ । 

ಕೀದೃಶಂ ವಾ ತಪಃ ಕೃತ್ವಾ ತತ್ಫಲಂ ವಾಠಥ ಭುಜ್ಯತೇ YI 

ಎಂತಹ ಬ್ರಾಹ್ನಣನಿಗೆ ಯಾವ ದಾನವನ್ನುಮಾಡಿ ಶ್ರೇಯಸ್ಸನ್ನು ಹೊಂದಬೇಕು? 
ಯಾವ ರೀತಿಯಾದ ತಪಸ್ಸನ್ನು ಆಚರಿಸಬೇಕು? ಅದೆಲ್ಲವನ್ನೂ ತಿಳಿಸು. 

ವೈಶಂಪಾಯನಃ 

ಏವಮುಕ್ತೋ ಹೃಷೀಕೇಶೋ ಧರ್ಮಪುತ್ರೇಣ ಧೀಮತಾ 
ಉವಾಚ ಧರ್ಮಪುತ್ರಾಯ ಧರ್ಮಾನ್‌ ಪುಣ್ಯಾನ್‌ ಮಹೋದಯಾನ್‌ ॥ 

ವೈಶಂಪಾಯನ- ಜನಮೇಜಯನೇ, ಈ ರೀತಿಯಾಗಿ ಪ್ರಶ್ನಿಸಿದ ಧೀಮಂತನಾದ 
ಧರ್ಮಪುತ್ರನಿಗೆ ಹೃಷೀಕೇಶನು ಉನ್ನತಿಗೆ ಸಾಧಕವಾದ ಪುಣ್ಯವಾದ ಧರ್ಮಗಳನ್ನು 
ಬಣ್ಣಿಸತೊಡಗಿದನು. 

ಶ್ರೀಭಗವಾನ್‌ 

ಶೃಣುಷ್ಠಾವಹಿತೋ ರಾಜನ್‌ ಪೂತಂ ಪಾಪಘುಮುತ್ತಮಮ್‌ । 

ಸರ್ವದಾನಫಲಂ ಸೌಮ್ಯ ನ ಶ್ರಾವ್ಯಂ ಪಾಪಕರ್ಮಣಾಮ್‌ 11೬ |! 

ಶ್ರೀಭಗವಾನ್‌- ಯುಧಿಷ್ಠಿರನೇ, ಏಕಾಗ್ರತೆಯಿಂದ ಸಮಸ್ತ ಪಾಪಗಳನ್ನು 
ಪರಿಹರಿಸುವ, ಉತ್ತಮವಾದ ಸಮಸ್ತ ದಾನಗಳ ಫಲಗಳನ್ನು ನಿರೂಪಿಸುತ್ತೇನೆ. ನಾನು 
ಹೇಳುವ ಉಪದೇಶವು ಪಾಪಿಷ್ಠರಿಗೆ ಕೇಳಲು ಅರ್ಹವಾಗಿರುವುದಿಲ್ಲ. 


-274- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಚ್ಚುತ್ವಾ ಪುರುಷಃ ಸ್ವ್ರೀವಾ ನಷ್ಟಪಾಪಾಃ ಸಮಾಹಿತಾಃ । 
ತತ್ತಣಾತ್‌ ಪೂತತಾಂ ಯಾಂತಿ ಪಾಪಕರ್ಮರತಾ ಅಪಿ 11೭1 


ನಾನು ಹೇಳುವ ಯಾವ ಧರ್ಮವಿಚಾರವನ್ನಾಗಲಿ ಸ್ವ್ರೀಯಾಗಲಿ, ಪುರುಷನಾಗಲಿ 
ಕೇಳಿಸಿಕೊಂಡಲ್ಲಿ ಕೂಡಲೇ ಅವರು ಪಾಪಗಳಿಂದ ವಿಮುಕ್ತರಾಗುತ್ತಾರೆ. ಕೇಳಿಸಿಕೊಂಡ 
ಕ್ಷಣದಲ್ಲಿಯೇ ಪಾವಿತ್ರ್ಯವನ್ನು ಹೊಂದುತ್ತಾರೆ. ಪಾಪಕರ್ಮಶೀಲರಾಗಿದ್ದರೂ 
ಶ್ರದ್ಧೆಯಿಂದ ಕೇಳಿದವರಿಗೆ ಪಾಪವನ್ನುಪರಿಹರಿಸುವಂಥ ಉಪದೇಶಗಳು ನನ್ನವು. 


ಏಕಾಹಮಪಿ ಕೌಂತೇಯ ಭೂಮಾವುತ್ಹಾದಿತಂ ಜಲಮ್‌ । 
ಸಪ್ತ ತಾರಯತೇ ಪೂರ್ವಾನ್‌ ವಿತೃಷ್ಣಾ ಯತ್ರ ಗೌರ್ಭವೇತ್‌ HSH 


ಯುಧಿಷ್ಠಿರನೇ, ಭೂಮಿಯಲ್ಲಿಉತ್ಪನ್ನವಾದ ನೀರನ್ನು ಒಂದು ಹಗಲಿನಲ್ಲಿಹಸಿದ 
ಗೋವಿಗೆ ಉಣಿಸಿದರೂ ಅದರ ಫಲದಿಂದಾಗಿ ಏಳು ತಲೆಗಳ ಪಾಪವು 
ಪರಿಹಾರವಾಗುತ್ತದೆ. 


ಪಾನೀಯಂ ಪರಮಂ ಲೋಕೇ ಜೀವಾನಾಂ ಜೀವನಂ ಸ ಕೃತಮ್‌ I 
ಪಾನೀಯಸ್ಯ ಪ್ರದಾನೇನ ತೃಪ್ತಿರ್ಭವತಿ ಶಾಶ್ಚತೀ WE 


ಸಮಸ್ತ ಜೀವರಿಗೂ ನೀರು ಜೀವನ ಎನಿಸಿದೆ. ಲೋಕದಲ್ಲಿನೀರನ್ನು ಪ್ರಾಣಿಗಳ 
ಜೀವನಕ್ಕೆ ಆಧಾರವೆಂದಿದ್ದಾರೆ. ನೀರಡಿಕೆಯಾದವರಿಗೆ ನೀರನ್ನು ನೀಡುವುದರಿಂದ 
ತೃಪ್ತಿಯುಂಟಾಗುವುದರಿಂದ ಅದರ ಫಲವಾಗಿ ದಾನ ಮಾಡಿದವರಿಗೆ ಶಾಶ್ವತವಾದ 
ತೃಪ್ತಿಯುಂಟಾಗುತ್ತದೆ. 


ಪಾನೀಯಸ್ಯ ಗುಣಾ ದಿವ್ಯಾಃ ಪರಲೋಕೇ ಸುಖಾವಹಾಃ 11೧೦॥। 


ನೀರಿನ ದಾನದಿಂದ ಉಂಟಾಗುವ ಗುಣಗಳು ಅತ್ಯಂತ ಶ್ರೇಷ್ಠವಾದವುಗಳು. 
ಪರಲೋಕದಲ್ಲಿಯೂ ಸುಖವನ್ನುನೀಡುವ ಶಕ್ತಿಯು ಜಲದಾನಕ್ಕಿದೆ. 


ತತ್ರ ಪುಷ್ಟೋದಕೀ ನಾಮ ನದೀ ಪರಮಪಾವನೀ । 
ಕಾಮಂ ದದಾತಿ ರಾಜೇಂದ್ರ ತೋಯದಾನಾಂ ಯಮಾಲಯೇ ॥1೧೧॥ 


ಅದರಲ್ಲಿಯೂ ಯಮನ ಪಟ್ಟಣದಲ್ಲಿ ಪುಷ್ಟೋದಕಿ ಎಂಬ ಹೆಸರಿನ ಪರಮ 


ಅನುಗೀತಾಪರ್ವ -275- 


ಪಾವನವಾದ ನದಿಯಿದೆ. ಈ ಭೂಲೋಕದಲ್ಲಿಪಾನೀಯವನ್ನುದಾನ ಮಾಡಿದವರಿಗೆ 
ಯಮಲೋಕದಲ್ಲಿರುವ ಆ ನದಿಯು ಸಕಲ ಕಾಮನೆಗಳನ್ನು ನೀಡುತ್ತದೆ. 


ಶೀತಲಂ ಸಲಿಲಂ ಯಸ್ಯಾಮಕ್ಷಯ್ಯಮಮೃತೋಪಮಮ್‌ । 
ಕ್ಷೀರಂ ತೋಯಪ್ರದಾತ್ವಣಾಂ ಭವೇದ್‌ ದಿವ್ಯಂ ಸುಖಾವಹಮ್‌ ॥॥೧೨॥ 


ಆ ನದಿಯ ನೀರು ಶೀತಲವಾಗಿಯೂ, ಅಕ್ಷಯವಾಗಿಯೂ, ಅಮೃತಕ್ಕೆ 
ಸಮಾನವಾಗಿಯೂ ಇದೆ. ಈ ಲೋಕದಲ್ಲಿ ಶೀತಲವಾದ ಪಾನೀಯವನ್ನು ದಾನ 
ಮಾಡಿದವರಿಗೆ ಆ ನದಿಯು ನಿತ್ಯವೂ ಸುಖವನ್ನುನೀಡುತ್ತದೆ. 


ಯೇ ಚಾಪ್ಯತೋಯದಾತಾರಃ ಪೂಯಂ ತೇಷಾಂ ವಿಧೀಯತೇ ॥೧೩॥ 

ಯಾರು ಬಾಯಾರಿದವರಿಗೆ ನೀರನ್ನುನೀಡುವುದಿಲ್ಲವೋ ಅವರು ಹೊಲಸನ್ನೇ 
ಸ್ವೀಕರಿಸುತ್ತಾರೆ. 

ಪ್ರಶಾಮ್ಯತ್ಯಂಬುಪಾನೇನ ಬುಭುಕ್ಷಾ ಚ ಯುಧಿಷ್ಠಿರ । 

ತೃಷಿತಸ್ಯ ನ ಚಾನ್ನೇನ ಪಿಪಾಸಾಠಪಿ ಪ್ರಣಶ್ಯತಿ novi 


ಯುಧಿಷ್ಠಿರನೇ, ನೀರನ್ನು ಪಾನ ಮಾಡುವುದರಿಂದ ಬಾಯಾರಿಕೆಯು 
ಪರಿಹಾರವಾಗುತ್ತದೆ, ಹಸಿವೆಯೂ ಕೂಡ ಶಾಂತವಾಗುತ್ತದೆ. ಬಾಯಾರಿದವರಿಗೆ 
ಅನ್ನದಾನ ಮಾಡಿದಾಗ ಬಾಯಾರಿಕೆಯು ನೀಗುವುದಿಲ್ಲ. 


ತಸ್ಥಾತ್‌ ತೋಯಂ ಸದಾ ದೇಯಂ ತೃಷಿತೇಭ್ಯೋ ವಿಜಾನತಾ ॥೧೫॥ 

ಆದ್ದರಿಂದ ಬಾಯಾರಿದವರಿಗೆ ತಿಳಿದ ವ್ಯಕ್ತಿಯು ನೀರನ್ನೇ ದಾನ ಮಾಡಬೇಕೇ 
ವಿನಾ ಅನ್ನವನ್ನಲ್ಲ ಶಿ 

ಅಗ್ನೇರ್ಮೂರ್ತಿಃ ಕ್ಷಿತೇರ್ಯೋನಿರಮೃತಸ್ಯ ಚ ಸಂಭವಃ । 

ತತ್‌ ತೋಯಂ ಸರ್ವಭೂತಾನಾಂ ಮೂಲಮಿತ್ಯುಚ್ಛತೇ ಬುದ್ಧೆಃ ॥೧೬॥ 


ನೀರು ಅಗ್ನಿಮೂರ್ತಿ ಎನಿಸಿದೆ. ಅಮೃತಕ್ಕೂ ಉತ್ಪತ್ತಿ ಸ್ಥಾನವಾಗಿದೆ. ಆದ್ದರಿಂದ 
ನೀರು ಸಕಲ ಪ್ರಾಣಿಗಳಿಗೂ ಮೂಲಭೂತವಾದುದೆಂದು ವಿದ್ದಾಂಸರು ಅಭಿಪ್ರಾಯ 
ಪಡುತ್ತಾರೆ. 


-276- ಮಹಾಭಾರತ ಆಶ್ಚಮೇಧಿಕಪರ್ವ 


ಅದ್ದಿ; ಸರ್ವಾಣಿ ಭೂತಾನಿ ಜೀವಂತಿ ಪ್ರಭವಂತಿ ಚ । 
ತಸ್ಮಾತ್‌ ಸರ್ವೇಷು ದಾನೇಷು ತೋಯದಾನಂ ವಿಶಿಷ್ಯತೇ 11೧೭॥।! 


ಸಮಸ್ತ ಪ್ರಾಣಿಗಳು ನೀರನ್ನು ಆಶ್ರಯಿಸಿಕೊಂಡೇ ಉತ್ಪತ್ತಿಯನ್ನು ಹೊಂದುತ್ತವೆ, 
ಜೀವನವನ್ನು ಧರಿಸುತ್ತವೆ. ಆದ್ದರಿಂದ ಸಮಸ್ತ ದಾನಗಳಿಗಿಂತಲೂ ಜಲದಾನವು 
ವಿಶಿಷ್ಠವಾದುದು. 

ಸರ್ವದಾನತಪೋಯಜ್ಛೆರ್ಯತ್‌ ಪ್ರಾಪ್ಯಂ ಫಲಮುತ್ತಮಮ್‌ । 

ತತ್‌ ಸರ್ವಂ ತೋಯದಾನೇನ ಪ್ರಾಪ್ಯತೇ ನಾತ್ರ ಸಂಶಯಃ ॥೧೮॥ 


ಯಾರು ಬ್ರಾಹ್ಮಣರಿಗೆ ನೀರನ್ನು ನೀಡುತ್ತಾರೋ ಅವರು ಸಮಸ್ತ ದಾನಗಳ, 
ತಪಸ್ಸುಗಳ, ಯಜ್ಞಗಳ ಉತ್ತಮವಾದ ಫಲವನ್ನು ಹೊಂದುತ್ತಾರೆ. ಆದ್ದರಿಂದ ಸಮಸ್ತ 
ದಾನಗಳ ಫಲವನ್ನು ಬಯಸುವವರು ನೀರನ್ನೇ ದಾನ ಮಾಡಬೇಕು. ಇದರಲ್ಲಿಯಾವ 
ಸಂಶಯವೂ ಇರುವುದಿಲ್ಲ. 

ಯೇ ಪ್ರಯಚ್ಛಂತಿ ವಿಪ್ರೇಭ್ಯಸ್ತನ್ನದಾನಂ ಸುಸಂಸ್ಕತಮ್‌ । 

ತೈಸ್ತು ದತ್ತಾಃ ಸ್ವಯಂ ಪ್ರಾಣಾ ಭವಂತಿ ಪುರುಷರ್ಷಭ 11೧೯॥ 

ಯಾವ ಬ್ರಾಹ್ಮಣರಿಗೆ ಸುಸಂಸ್ಕೃತವಾದ ಅನ್ನವನ್ನು ದಾನ ಮಾಡುತ್ತಾರೋ ಅವರು 
ಅನ್ನಗತಪ್ರಾಣರಾದುದರಿಂದ ಪ್ರಾಣವನ್ನೇ ದಾನ ಮಾಡಿದಂತಾಗುತ್ತದೆ. 

ಅನ್ನಾದ್‌ ರಕ್ತಂ ಚ ಶುಕ್ಷಂ ಚ ಅನ್ನೇ ಜೀವಃ ಪ್ರತಿಷ್ಠಿತಃ । 

ಇಂದ್ರಿಯಾಣಿ ಚ ಬುದ್ಧಿಶ್ಚ ಪುಷ್ಪಂತ್ಯನ್ನೇನ ನಿತ್ಯಶಃ 11೨೦॥॥ 

ಅನ್ನದಿಂದ ರಕ್ತ ಮತ್ತು ವೀರ್ಯಗಳು ಉತ್ಪನ್ನವಾಗುತ್ತವೆ. ಅನ್ನದಲ್ಲಿಯೇ ಪ್ರಾಣಿಗಳ 
ಜೀವನವು ಪ್ರತಿಷ್ಠಿತವಾಗಿದೆ. ಇಂದ್ರಿಯಗಳು, ಬುದ್ಧಿ ಅನ್ನದಿಂದಲೇ ಪುಷ್ಪವಾಗುತ್ತವೆ. 

ಅನ್ನಹೀನಾನಿ ಸೀದಂತಿ ಸರ್ವಭೂತಾನಿ ಪಾಂಡವ 11೨೧॥॥ 

ಧರ್ಮರಾಜನೇ, ಸಮಸ್ತ ಪ್ರಾಣಿಗಳು ಅನ್ನದಿಲ್ಲದಿದ್ದರೆ ವಿನಾಶ ಹೊಂದುತ್ತವೆ. 


ತೇಜೋ ಬಲಂ ಚ ರೂಪಂ ಚ ಸತ್ತಂ ವೀರ್ಯಂ ದ್ಯುತಿರ್ಧ್ಯತಿಃ I 
ಜ್ಞಾನಂ ಮೇಧಾ ತಥಾ55ಯುಶ್ಚ ಸರ್ವಮನ್ನೇ ಪ್ರತಿಷ್ಠಿತಮ್‌ ॥೨೨॥ 


ಅನುಗೀತಾಪರ್ವ DT 


ತೇಜಸ್ಸು, ಬಲ, ರೂಪ, ಸತ್ವ, ವೀರ್ಯ, ಕಾಂತಿ, ಧೈರ್ಯ, ಜ್ಞಾನ, ಮೇಧಾ, 
ಆಯುಷ್ಯ ಎಲ್ಲವೂ ಅನ್ನದಲ್ಲೇ ಪ್ರತಿಷ್ಠಿತವಾಗಿವೆ. 

ದೇವದಾನವತಿರ್ಯಕ್ಷು ಸರ್ವಲೋಕೇಷು ಸರ್ವದಾ । 

ಸರ್ವಕಾಲಂ ಹಿ ಸರ್ವೇಷಾಮನ್ನೇ ಪ್ರಾಣಾಃ ಪ್ರತಿಷ್ಠಿತಾಃ 11೨೩1 

ಸಮಸ್ತ ಲೋಕದಲ್ಲಿಯೂ, ಸಮಸ್ತ ಕಾಲಗಳಲ್ಲಿಯೂ ಇರುವ ದೇವತೆಗಳು, 
ಮನುಷ್ಯರು ಹಾಗೆ ತ್ರಿವಿಧಯೋನಿಗಳಲ್ಲಿಹುಟ್ಟಿದ ಪ್ರಾಣಿಗಳು ಇವರೆಲ್ಲರ ಪ್ರಾಣಗಳು 
ಅನ್ನದಲ್ಲಿಯೇ ಪ್ರತಿಷ್ಠಿತವಾಗಿವೆ. 

ಅನ್ನಂ ಪ್ರಜಾಪತೇ ರೂಪಮನ್ನಂ ಪ್ರಜನನಂ ಸ್ಮೃತಮ್‌ । 

ಸರ್ವಭೂತಮಯಂ ಚಾನ್ನಂ ಜೀವಶ್ಚಾನ್ನಮಯಃ ಹ ಕೃತಃ 11೨೪।| 

ಅನ್ನವು ಚತುರ್ಮುಖಬ್ರಹ್ಮನ ರೂಪವೆನಿಸಿದೆ. ಅನ್ನವೇ ಪ್ರಾಣಿಗಳ ಉತ್ಪತ್ತಿಗೆ 
ಕಾರಣವಾಗಿದೆ. ಆದ್ದರಿಂದ ಅನ್ನವು ಸರ್ವಭೂತಮಯವಾಗಿದೆ. ಸಮಸ್ತ ಜೀವರು 
ಅನ್ನಮಯರೆಂದೇ ಕರೆಸಿಕೊಳ್ಳುತ್ತಾರೆ. 

ಅನ್ನೇನಾಧಿಷ್ಠಿತಃ ಪ್ರಾಣೋ ಹ್ಯಪಾನೋ ವ್ಯಾನ ಏವ ಚ । 

ಉದಾನಶ್ಚ ಸಮಾನಶ್ಚ ಧಾರಯಂತಿ ಶರೀರಿಣಮ್‌ 1೨೫1 

ಪ್ರಾಣ-ಅಪಾನ-ವ್ಯಾನ-ಉದಾನ-ಸಮಾನ ಎಂಬ ಐದು ಪ್ರಾಣರು ಅನ್ನವನ್ನೇ 
ಆಶ್ರಯಿಸಿಕೊಂಡು ಪ್ರಾಣಿಗಳನ್ನು ರಕ್ಷಿಸುತ್ತಾರೆ. 

ಶಯನೋತ್ಥಾನಗಮನಗ್ರಹಣಾಕರ್ಷಣಾನಿ ಚ । 

ಸರ್ವಸತ್ಛಕ್ರತಂ ಕರ್ಮ ಚಾನ್ನಾದೇವ ಪ್ರವರ್ತತೇ 11೨೬॥ 

ಸಮಸ್ತ ಪ್ರಾಣಿಗಳು ಮಲಗುವುದು, ಎಚ್ಚರಗೊಳ್ಳುವುದು, ಓಡಾಡುವುದು, 
ಆಗಮಿಸುವುದು, ಸ್ವೀಕರಿಸುವುದು, ಹೊಂದುವುದು - ಸಮಸ್ತ ಈ ವಿಧವಾದ ಸಕಲ 
ಕರ್ಮಗಳೂ ನಾವು ಸ್ವೀಕರಿಸುವ ಅನ್ನದಿಂದಲೇ ನಡೆಯುತ್ತವೆ. 


ಚತುರ್ವಿಧಾನಿ ಭೂತಾನಿ ಜಂಗಮಾನಿ ಸ್ಥಿರಾಣಿ ಚ! 
ಅನ್ನಾದ್‌ ಭವಂತಿ ರಾಜೇಂದ್ರ ಸೃಷ್ಟಿರೇಷಾ ಸನಾತನೀ 11೨೭।॥ 


-278- ಮಹಾಭಾರತ ಆಶ್ಚಮೇಧಿಕಪರ್ವ 


ನಾಲ್ಕುವಿಧವಾದ ಚರಾಚರ ಪ್ರಾಣಿಗಳು ಅನ್ನದಿಂದಲೇ ಹುಟ್ಟುತ್ತವೆ. ಇದು 
ಪ್ರಜಾಪತಿಯ ಸನಾತನ ಸೃಷ್ಟಿಯಾಗಿದೆ. 


ವಿದ್ಯಾಸ್ಮಾನಾನಿ ಸರ್ವಾಣಿ ಸರ್ವಯಜ್ಞಾಶ್ವ ಪಾವನಾಃ । 
ಅನ್ನಾದ್‌ ಯಸ್ಮಾತ್‌ ಪ್ರವರ್ತಂತೇ ತಸ್ಥಾದನ್ನಂ ಪರಂ ಸ್ಮೃತಮ್‌ ॥।೨೮॥ 


ಅನ್ನದಿಂದಲೇ ಸಮಸ್ತ ವಿದ್ಯಾಸ್ಥಾನಗಳು, ಪಾವನಗೊಳಿಸುವ ಎಲ್ಲ ಯಜ್ಞಗಳು 
ಪ್ರವೃತ್ತಿಯನ್ನು ಹೊಂದುತ್ತವೆ. ಆದ್ದರಿಂದ ಅನ್ನವೇ ಶ್ರೇಷ್ಠವಾದುದು ಎಂಬುದು 
Ar) A fr) ೧ ಹೆ] 
ಜ್ಞಾನಿಗಳ ಅಭಿಪ್ರಾಯ. 


ಇ 


ದೇವಾ ರುದ್ರಾದಯಃ ಸರ್ವೇ ಪಿತರೋತಪ್ಯಗ್ಗಯಸ್ತಥಾ । 
ಯಸ್ಸಾದನ್ನೇನ ತುಪ್ಯಂತಿ ತಸ್ನಾದನ್ನಂ ವಿಶಿಷ್ಯತೇ 11೨೯॥ 
೪ 4 ೬ ಛೃ 


ರುದ್ರಾದಿ ದೇವತೆಗಳು, ಸಮಸ್ತ ಪಿತೃಗಳು, ಅಗ್ನಿಗಳು ಯಾವ ಅನ್ನದಿಂದ 
ಸಂತೋಷ ಹೊಂದುತ್ತಾರೋ ಆದ್ದರಿಂದ ಅನ್ನವು ಶ್ರೇಷ್ಠವಾದುದು ಎಂದು 
ಹೇಳಲ್ಪಟ್ಟಿದೆ. 


ಯಸ್ಮಾದನ್ನಾತ್‌ ಪ್ರಜಾಃ ಸರ್ವಾಃ ಕಲ್ಪೇ ಕಲ್ಬೇ5ಸೃಜತ್‌ ಪ್ರಭುಃ । 
ತಸ್ಥಾದನ್ನಾತ್‌ ಪರಂ ದಾನಂ ನ ಭೂತಂ ನ ಭವಿಷ್ಯತಿ AO 


ಯಾವ ಕಾರಣದಿಂದ ಚತುರ್ಮುಖಬ್ರಹ್ನನು ಕಲ್ಪಕಲ್ಪದಲ್ಲಿಯೂ ಅನ್ನದಿಂದಲೇ 
ಪ್ರಜೆಗಳನ್ನು ಸೃಷ್ಟಿಸಿದನೋ ಈ ಕಾರಣದಿಂದ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನವು 
ಹಿಂದೆಯೂ ಇರಲಿಲ್ಲ, ಮುಂದೆಯೂ ಉಂಟಾಗುವುದಿಲ್ಲ. 


ಯಸ್ಮಾದನ್ನಾತ್‌ ಪ್ರವರ್ತಂತೇ ಧರ್ಮಾರ್ಥೌ ಕಾಮ ಏವ ಚ । 
ತಸ್ಮಾದನ್ನಾತ್‌ ಪರಂ ದಾನಂ ನಾಮುತ್ರೇಹ ಚ ಪಾಂಡವ HAO 


ಅನ್ನದಿಂದಲೆ ಧರ್ಮ, ಅರ್ಥ, ಕಾಮಗಳ ಪ್ರವೃತ್ತಿಯು ಉಂಟಾಗುವುದರಿಂದ 
ಈ ಲೋಕದಲ್ಲಾಗಲಿ, ಪರಲೋಕದಲ್ಲಾಗಲಿ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನವು 
ಬೇರೆ ಇರುವುದಿಲ್ಲ. 


ಯಕ್ಷರಕ್ಷೋಗಣಾ ನಾಗಾ ಭೂತಾ ದೈತ್ಯಾಶ್ಚ ದಾನವಾಃ । 
ತುಷ್ಯಂತ್ಯನ್ನೇನ ಯಸ್ಸಾತ್ತು ತಸ್ಮಾದನ್ನಂ ಪರಂ ಭವೇತ್‌ 112.೨11 


ಅನುಗೀತಾಪರ್ವ -279- 


ಯಕ್ಷರು, ರಾಕ್ಷಸರು, ಗ್ರಹಗಳು, ನಾಗಗಳು, ಭೂತಗಳು, ದೈತ್ಯರು, ದಾನವರು 
ಇವರೆಲ್ಲರೂ ಅನ್ನದಿಂದಲೇ ಸಂತುಷ್ಟರಾಗುತ್ತಾರೆ. ಆದ್ದರಿಂದ ಅನ್ನವು 
ಪರಮಶ್ರೇಷ್ಠವಾದುದು. 

ಪರಾನ್ನಮುಪಭುಂಜಾನೋ ಯತ್‌ ಕರ್ಮ ಕುರುತೇ ಶುಭಮ್‌ । 

ತಚ್ಚುಭಸ್ಯೆ ಪಭಾಗಸ್ತು ಕರ್ತುರ್ಭವತಿ ಭಾರತ HAAN 

ಯಾರು ಪರಾನ್ನವನ್ನು ಊಟಮಾಡುತ್ತಾ ಸತ್ಸರ್ಮಗಳನ್ನು ಆಚರಿಸುತ್ತಾರೋ ಆ 
ಸತ್ಸರ್ಮದ ಒಂದು ಭಾಗವು ಊಟ ಹಾಕಿದವನಿಗೆ ದೊರೆಯುತ್ತದೆ. 


ಅನ್ನದಸ್ಯ ತ್ರಯೋ ಭಾಗಾ ಭವಂತಿ ಪುರುಷರ್ಷಭ । 

ತಸ್ಥಾದನ್ನಂ ಪ್ರದಾತವ್ಯಂ ಬ್ರಾಹ್ಮಣೇಭ್ಯೋ ವಿಶೇಷತಃ 11೩೪॥॥ 

ಅನ್ನದಾನ ಮಾಡಿದ ವ್ಯಕ್ತಿಗೆ ಅನ್ನದಲ್ಲಿ ಮೂರು ಭಾಗಗಳು ಉಂಟಾಗುತ್ತವೆ. 
ಒಂದು ಭಾಗವು ಭೋಕೃವಿಗೂ, ಮತ್ತೊಂದು ಭಾಗವು ಯಜಮಾನನಿಗೂ, ಮತ್ತೊಂದು 
ಭಾಗವು ದೇವತೆಗಳಿಗೂ ತಲುಪುತ್ತದೆ. ಆದ್ದರಿಂದ ಬ್ರಾಹ್ಮಣರಿಗೆ ವಿಶೇಷವಾಗಿ 
ಅನ್ನದಾನ ಮಾಡಬೇಕು. 

ಬ್ರಾಹ್ಮಣಾಯ ದರಿದ್ರಾಯ ಯೋತನ್ನಂ ಸಂವತ್ಸರಂ ನೃಪ । 

ಶ್ರೋತ್ರಿಯಾಯ ಪ್ರಯಚ್ಛೇದ್‌ ವೈ ಪಾಕಭೇದವಿವರ್ಜಿತಃ 11೩೫1! 

ದರಿದ್ರನಾದ ಬ್ರಾಹ್ಮಣನಿಗೆ ಯಾವ ಪುರುಷನು ಒಂದು ವರ್ಷಗಳ ಕಾಲ ಅನ್ನವನ್ನು 
ನೀಡುತ್ತಾನೋ, ಶ್ರೋತ್ರಿಯನಾದ ದರಿದ್ರನಾದ ಬ್ರಾಹ್ಮಣನಿಗೆ ಪಾಕಭೇದವನ್ನು 
ಮಾಡದೆ ಅನ್ನದಾನವನ್ನುಮಾಡುತ್ತಾನೋ, 

ಡಂಭಾನೃತವಿಮುಕ್ತಸ್ತು ಪರಾಂ ಭಕ್ತಿಮುಪಾಗತಃ । 

ಸಧರ್ಮೇಣಾರ್ಜಿತಫಲಂ ತಸ್ಯ ಪುಣ್ಯಫಲಂ ಶೃಣು ALI 

ಜಂಭ, ಸುಳ್ಳು ಇವುಗಳಿಂದ ಮುಕ್ತನಾಗಿ, ಭಕ್ತಿಯಿಂದ ಕೂಡಿದವನಾಗಿ, 
ಸಧರ್ಮದಿಂದ ಆರ್ಜಿತವಾದ ಧನದಿಂದ ಅನ್ನದಾನ ಮಾಡುತ್ತಾನೋ ಅವನ 
ಪುಣ್ಯವನ್ನು ಹೇಳುತ್ತೇನೆ, ಕೇಳಿಸಿಕೊ. 


-280- ಮಹಾಭಾರತ ಆಶ್ಚಮೇಧಿಕಪರ್ವ 


ಶತವರ್ಷಸಹಸ್ರಾಣಿ ಕಾಮಗಃ ಕಾಮರೂಪದ್ಭತ್‌ । 
ಮೋದತೇಠ5ಮರಲೋಕಸ್ಟಃ ಪೂಜ್ಯಮಾನಃ ಸುರೋತ್ತಮೈಃ 11೩ ೭। 


ಲಕ್ಷವರ್ಷಗಳ ಕಾಲ ಇಚ್ಛ್ಚಾರೂಪವನ್ನು ಧರಿಸಿ, ಮನಸ್ಸು ಬಂದಲ್ಲಿ 
ಸರ್ಗಲೋಕದಲ್ಲಿ ಸಮಸ್ತ ದೇವತೆಗಳಿಂದ ಆರಾಧಿಸಲ್ಪಡುತ್ತಾ ಸಂತೋಷವನ್ನು 
ಹೊಂದುತ್ತಾನೆ. 


ತತಶ್ಚಾಪಿ ಚ್ಯುತಃ ಕಾಲಾನ್ನರಲೋಕೇ ದ್ವಿಜೋ ಭವೇತ್‌ 11೩೮॥ 


ಬಳಿಕ ಸರ್ಗಲೋಕದಿಂದ ಭೂಮಿಯಲ್ಲಿಚ್ಯುತನಾದರೂ ಆ ಅನ್ನದಾನ ಮಾಡಿದ 
ಪುರುಷನು ಮನುಷ್ಯಲೋಕದಲ್ಲಿ ಬ್ರಾಹ್ಮಣ ಯೋನಿಯಲ್ಲಿಯೇ ಹುಟ್ಟುತ್ತಾನೆ. 


ಅಗ್ರಭಿಕ್ಷಾಂ ಚ ಯೋ ದದ್ಯಾದ್‌ ದರಿದ್ರಾಯ ದ್ವಿಜಾತಯೇ । 
ಷಣ್ಮಾಸಾದ್‌ ವಾರ್ಷಿಕಂ ಶ್ರಾದ್ಧಂ ತಸ್ಯ ಪುಣ್ಯಫಲಂ ಶೃಣು 11೩೯॥ 


ಯಾರು ಆರು ತಿಂಗಳವರೆಗೆ ಪ್ರತಿನಿತ್ಯವೂ ದರಿದ್ರನಾದ ಬ್ರಾಹ್ಮಣನಿಗೆ ಮೊದಲು 
ಭಿಕ್ಷೆಯನ್ನು ನೀಡುತ್ತಾನೋ, ವರ್ಷಪರ್ಯಂತವೂ ಶ್ರಾದ್ದ ಮಾಡಿ ಭೋಜನ 
ಮಾಡಿಸುತ್ತಾನೋ ಅಂತಹವನಿಗೆ ಲಭಿಸುವ ಪುಣ್ಯವೇನೆಂಬುದನ್ನು ಕೇಳು. 


ಗೋಸಹಸ್ರಪ್ರದಾನೇನ ಯತ್ಪುಣ್ಯಂ ಸಮುದಾಹೃತಮ್‌ । 
ತತ್ಪುಣ್ಯಫಲಮಾಪ್ನೋತಿ ನರೋ ವೈ ನಾತ್ರ ಸಂಶಯಃ 11೪೦ 


ಸಾವಿರ ಗೋವುಗಳನ್ನು ದಾನ ಮಾಡುವುದರಿಂದ ಎಷ್ಟುಪುಣ್ಯವು ಲಭಿಸುತ್ತದೋ 
ಅಷ್ಟು ಪುಣ್ಯವು ಬ್ರಾಹ್ಮಣನಿಗೆ ಆರು ತಿಂಗಳುಗಳ ಕಾಲ ಮೊದಲು ಊಟ 
ಹಾಕುವುದರಿಂದ ಉಂಟಾಗುತ್ತದೆ. ಇದರಲ್ಲಿಯಾವ ಸಂಶಯವೂ ಇಲ್ಲ. 


ಅಥ ಸಂವತ್ತರಂ ದದ್ಯಾದಗ್ರಭಿಕ್ಷಾಮಯಾಚತೇ । 


ಪ್ರಚ್ಛಾದ್ಯೈವ ಸ್ವಯಂ ನೀತ್ವಾ ತಸ್ಯ ಪುಣ್ಯಫಲಂ ಶೃಣು 11೪೧॥॥ 


ಧರ್ಮರಾಜನೇ, ಯಾರು ಒಂದು ವರ್ಷಗಳ ಕಾಲ ಬೇಡದಿರುವ ಬ್ರಾಹ್ಮಣನಿಗೆ 
ತಾನೇ ಪಾಕವನ್ನು ತಯಾರಿಸಿ, ಆ ಪಾಕವನ್ನು ಮುಚ್ಚಿಕೊಂಡು ಅವನ ಮನೆಗೆ ಹೋಗಿ 
ನೀಡುವುದರಿಂದ ಲಭಿಸುವ ಪುಣ್ಯದ ಫಲವೇನೆಂಬುದನ್ನು ತಿಳಿಸುತ್ತೇನೆ, ಕೇಳು. 


ಅನುಗೀತಾಪರ್ವ -281- 


ಕಪಿಲಾನಾಂ ಸಹಸ್ರೇ ತು ದತ್ತೇ ಯತ್ಪುಣ್ಯಮುಚ್ಛತೇ । 
ತತ್ತುಣ್ಯಮಖಿಲಂ ಪ್ರಾಪ್ಯ ಶಕ್ರಲೋಕೇ ಮಹೀಯತೇ 11೪೨॥( 


ಅನ್ನದಾನಿಯು, ಸಾವಿರ ಕಪಿಲಧೇನುಗಳನ್ನು ದಾನ ಮಾಡಿದಾಗ ಯಾವ 
ಪುಣ್ಯವನ್ನು ಹೊಂದುತ್ತಾನೋ ಆ ಸಮಸ್ತ ಪುಣ್ಯವನ್ನು ಪಡೆದವನಾಗಿ ಇಂದ್ರದೇವನ 
ಲೋಕದಲ್ಲಿಪೂಜ್ಯನಾಗುತ್ತಾನೆ. 

ಸ ಶಕ್ರಭವನೇ ರಮ್ಯೇ ವರ್ಷಕೋಟಿಶತಂ ನೃಪ । 

ಯಥಾಕಾಮಂ ಮಹಾತೇಜಾಃ ಕ್ರೀಡತ್ಯಪರಸಾಂ ಗಣ್ಯೆಃ 11೪೩ 


ಆ ಅನ್ನದಾನ ಮಾಡಿದ ವ್ಯಕ್ತಿಯು ರಮಣೀಯವಾದ ಇಂದ್ರನ ಭವನದಲ್ಲಿನೂರು 
ಕೋಟಿ ವರ್ಷಗಳ ಕಾಲ ಅಪ್ಸರಾಸ್ಟ್ರೀಯರಿಂದ ಕೂಡಿದವನಾಗಿ ತೇಜಃಸಂಪನ್ನನಾಗಿ 
ಮನಬಂದಂತೆ ಸಂತೋಷ ಹೊಂದುತ್ತಾನೆ. 

ಅಗ್ರಾನ್ನಂ ಯಸ್ತು ವೈ ದದ್ಯಾದ್‌ ದ್ವಿಜಾಯ ನಿಯತವ್ರತಃ । 

ದಶ ವರ್ಷಾಣಿ ರಾಜೇಂದ್ರ ತಸ್ಯ ಪುಣ್ಯಫಲಂ ಶೃಣು NYY 

ಯಾವ ವ್ಯಕ್ತಿಯು ಜಿತೇಂದ್ರಿಯನಾದ ಬ್ರಾಹ್ಮಣನಿಗೆ ಮೊದಲು ಅನ್ನದಾನವನ್ನು 
ಹತ್ತು ವರ್ಷಗಳ ಕಾಲ ಮಾಡುತ್ತಾನೋ ಅವನಿಗೆ ಲಭಿಸುವ ಪುಣ್ಯಫಲವನ್ನು 
ಕೇಳಿಸಿಕೊ. 

ಕಪಿಲಾಶತಸಹಸ್ರಸ್ಯ ವಿಧಿದತ್ತಸ್ಯ ಯತ್ನಲಮ್‌ । 

ತತ್ತುಣ್ಯಫಲಮಾಸಾದ್ಯ ಪುರಂದರಪುರಂ ವ್ರಜೇತ್‌ 11೪೫॥ 

ಯಾರು ಹತ್ತು ವರ್ಷಗಳ ಕಾಲ ಅನ್ನದಾನವನ್ನು ಮಾಡುತ್ತಾರೋ ಅವರು ಹತ್ತು 

ಲಕ್ಷ ಕಪಿಲಧೇನುವನ್ನು ವಿಧಿಬದ್ಧವಾಗಿ ದಾನ ಮಾಡಿದಾಗ ಎಷ್ಟು ಪುಣ್ಯವು 
ಲಭಿಸುತ್ತದೋ ಅಷ್ಟು ಪುಣ್ಯವನ್ನುಹೊಂದಿ ಪುರಂದರನ ಪಟ್ಟಣಕ್ಕೆ ಹೋಗುತ್ತಾರೆ. 

ಸ ಶಕ್ರಭವನೇ ರಮ್ಯೇ ಕಾಮರೂಪೀ ಯಥಾಸುಖಮ್‌ । 

ದಶಕೋಟಿಸಮಾ ರಾಜನ್‌ ಕ್ರೀಡತೇ ಸುರಪೂಜಿತಃ YL 


ಅವನು ರಮಣೀಯವಾದ ಇಂದ್ರನ ಭವನಕ್ಕೆ ತೆರಳಿ, ಕಾಮರೂಪಿಯಾಗಿ, 


-282- ಮಹಾಭಾರತ ಆಶ್ಚಮೇಧಿಕಪರ್ವ 


ಸುಖವಾಗಿ ದೇವತೆಗಳಿಂದ ಪೂಜಿತನಾಗಿ ಹತ್ತು ಕೋಟಿ ವರ್ಷಗಳ ಕಾಲ 
ಸಂತೋಷವನ್ನುಹೊಂದುತ್ತಾನೆ. 


ಶಕ್ರಲೋಕಾವತೀರ್ಣಶ್ಚೇದ್‌ ಇಹ ಲೋಕೇ ಮಹಾದ್ಯುತಿಃ । 
ಚತುರ್ವೇದೀ ದ್ವಿಜಃ ಶ್ರೀಮಾನ್‌ ಜಾಯತೇ ರಾಜಪೂಜಿತಃ 11೪೭ 


ಬಳಿಕ ಶಕ್ರಲೋಕದಿಂದ ಭೂಮಿಗೆ ಇಳಿದು ಬಂದ ಆತನು ಈ ಲೋಕದಲ್ಲಿ 
ಕಾಂತಿಸಂಪನ್ನನಾಗಿ, ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದ ಬ್ರಾಹ್ಮಣನಾಗಿ 
ಹುಟ್ಟುತ್ತಾನೆ. ರಾಜರಿಂದ ಸಮ್ಮಾನಿತನಾಗುತ್ತಾನೆ. 


ಅಧಶ್ರಾಂತಾಯ ವಿಪ್ರಾಯ ಕ್ಷುಧಿತಾಯಾನ್ನಕಾಂಕ್ಲಿಣೇ । 
ದೇಶಕಾಲಾಭಿಯಾತಾಯ ದೀಯತೇ ಪಾಂಡುನಂದನ 11೪೮॥ 


ಪಾಂಡವನೇ, ದಾರಿಯಲ್ಲಿ ನಡೆದು ಆಯಾಸ ಹೊಂದಿರುವ, ಹಸಿವಿನಿಂದ 
ಬಳಲಿರುವ, ಅನ್ನವನ್ನು ಅಪೇಕ್ಟಿಸುವ ಬ್ರಾಹ್ಮಣನಿಗೆ ದೇಶ-ಕಾಲಾದಿಗಳನ್ನು 
ವಿಮರ್ಶಿಸದೆ ಅನ್ನವನ್ನು ನಿಶ್ಚಿತವಾಗಿ ದಾನ ಮಾಡಬೇಕು. 


ಯಾಚಿತೋತನ್ನಂ ನ ದದ್ಯಾದ್‌ ಯೋ ವಿದ್ಯಮಾನೇ ಧನಾಗಮೇ ।ಟ 
ಸ ಲಬ್ಲೋ ನರಕಂ ಯಾತಿ ಕೃಮೀಣಾಂ ಕಾಲಸೂತ್ರಕಮ್‌ 11೪೯॥ 


ತನ್ನ ಬಳಿ ಯಥೇಷ್ಟವಾದ ಧನವಿದ್ದಾಗಲೂ, ಅನ್ನವನ್ನು ಬೇಡುವ ವ್ಯಕ್ತಿಗಳು 
ಆಗಮಿಸಿದಾಗಲೂ ಯಾರು ಮೋಹದಿಂದ ಅನ್ನದಾನವನ್ನು ಮಾಡುವುದಿಲ್ಲವೋ 
ಅಂತಹ ಜಿಪುಣನು ಕ್ರಿಮಿಗಳಿಂದ ಕೂಡಿದ ಕಾಲಸೂತ್ರಕ ಎಂಬ ನರಕದಲ್ಲಿಬೀಳುತ್ತಾನೆ. 


ಸ ತತ್ರ ನರಕೇ ಘೋರೇ ಲೋಭಮೋಹಿತಚೇತನಃ ॥ 
ದಶವರ್ಷಸಹಸ್ರಾಣಿ ಕ್ಲಿಶ್ವತೇ ವೇದನಾರ್ದಿತಃ 11೫೦॥॥ 


ಆತನು ಕಾಲಸೂತ್ರ ನರಕದಲ್ಲಿಲೋಭದಿಂದ ಮೋಹಿತವಾದ ಮನಸುಳ್ಳವನಾಗಿ 
ಹತ್ತು ಸಾವಿರ ವರ್ಷಗಳ ಕಾಲ ವೇದನೆಯಿಂದ ಸಂಕಟ ಪಡುತ್ತಾನೆ. 


ತಸ್ಥಾಚ್ಚ ನರಕಾನ್ನುಕ್ತಃ ಕಾಲೇನ ಮಹತಾ ಹಿ ಸಃ । 
ದರಿದ್ರೋ ಮಾನುಷೇ ಲೋಕೇ ಚಂಡಾಲೇಷ್ಟೇವ ಜಾಯತೇ ॥/೫೧॥ 


ಅನುಗೀತಾಪರ್ವ -283- 


ಅವನು ಬಳಿಕ ಆ ನರಕದಿಂದ ಮುಕ್ತನಾದರೂ ತುಂಬಾ ಕಾಲ ಶಿಕ್ಷೆಯನ್ನು 
ಅನುಭವಿಸಿ ಈ ಭೂಲೋಕಕ್ಕೆ ಆಗಮಿಸಿ, ದರಿದ್ರನಾಗಿ ಚಂಡಾಲಯೋನಿಯಲ್ಲಿ 
ಹುಟ್ಟುತ್ತಾನೆ. 


ಯಸ್ತು ಪಾಂಸುಲಪಾದಶ್ಚ ದೂರಾಧೃಶ್ರಮಕರ್ಶಿತಃ । 


ಕ್ಷುತ್ಥಿಪಾಸಾಶ್ರಮಶ್ರಾಂತಃ ಶ್ರಮಖಿನ್ನಗತಿರ್ದ್ವಿಜಃ 11೫೨1 
ಪೃಚ್ಛನ್‌ ವೈ ಹ್ಯನ್ನದಾತಾರಂ ಗೃಹಮಭ್ಯೇತಿ ಚಾಶಯಾ । 

ತಂ ಪೂಜಯೇತ ಯತ್ನೇನ ಸೋತತಿಥಿಃ ಸ್ಪರ್ಗಸಂಕ್ರಮಃ 11೫೩11 
ತಸ್ಮಿಂಸ್ತುಷ್ಟೇ ನರಶ್ರೇಷ್ಠ ತುಷ್ಟಾ ಸ್ಯುಃ ಸರ್ವದೇವತಾಃ 11೫೪॥ 


ಯಾವನು ಬಹಳ ದೂರ ನಡೆದು ಶ್ರಮದಿಂದ ದುಃಖತನಾಗಿರುವ, ಹಸಿವು 
ಬಾಯಾರಿಕೆಗಳ ಶ್ರಮದಿಂದ ಆಯಾಸಗೊಂಡಿರುವ, ಆರ್ತನಾದ, ಬಹಳ ಕಷ್ಟದಿಂದ 
ಹೆಜ್ಜೆಗಳನ್ನಿಡುತ್ತಿರುವ, ಧೂಳಿನಿಂದ ಮುಚ್ಚಿಹೋದ ಪಾದಗಳುಳ್ಳ ಬ್ರಾಹ್ಮಣನಿಗೆ, ಈ 
ಊರಿನಲ್ಲಿ ಅನ್ನದಾನವನ್ನು ಮಾಡುವವರು ಯಾರು ಎಂದು ಕೇಳುತ್ತಾ ಅನ್ನದಾನ 
ಮಾಡುವವನ ಮನೆಗೆ ಆಗಮಿಸಿ ಅನ್ನವನ್ನು ಬೇಡುತ್ತಾನೋ, ಆ ಸಮಯದಲ್ಲಿಗೃಹಸ್ಥನು 
ಪ್ರಯತ್ನಪೂರ್ವಕವಾಗಿ ಸತ್ತರಿಸಬೇಕು. ಕಾರಣ, ಆ ಆಗಮಿಸಿದ ಅತಿಥಿಯೇ 
ಧಾತೃವಿನ ಸ್ವರ್ಗಕ್ಕೆ ಸೋಪಾನದಂತಿದ್ದಾನೆ. ಅಂತಹ ಬಳಲಿದ ಅತಿಥಿಯು ತುಪ್ಪನಾದರೆ 
ಸಮಸ್ತ ದೇವತೆಗಳು ತುಪ್ಪರಾಗುತ್ತಾರೆ. 

ನ ತಥಾ ಹವಿಷಾ ಹೋಮೈರ್ನ ಪುಷ್ಟೈರ್ನಾನುಲೇಪನೈೆಃ । 

ಅಗ್ನಯಃ ಪಾರ್ಥ ತುಪ್ಯಂತಿ ಯಥಾ ಹ್ಯತಿಥಿಪೂಜನಾತ್‌ 11೫೫।॥ 


ಪಾರ್ಥನೇ, ಅತಿಥಿಸತ್ಕಾರದಿಂದ ಅಗ್ನಿಗಳು ತೃಷ್ತಿಪಡುವಂತೆ ಹವಿಸ್ಸಿನಿಂದಾಗಲಿ, 
ಹೋಮದಿಂದಾಗಲಿ, ಪುಷ್ಪಗಳಿಂದಾಗಲಿ, ಚಂದನಾದಿ ಲೇಪನಗಳಿಂದಾಗಲಿ 
ತೃಪ್ತಿಯನ್ನು ಹೊಂದುವುದಿಲ್ಲ. 

ಕಪಿಲಾಯಾಂ ತು ದತ್ತಾಯಾಂ ವಿಧಿವಜ್ಞೇಷ್ಠಪುಷ್ಠರೇ । 

ನ ತತ್ತಲಮವಾಪ್ನೋತಿ ಯತ್ನಲಂ ವಿಪ್ರಭೋಜನಾತ್‌ TEST 


-284- ಮಹಾಭಾರತ ಆಶ್ಚಮೇಧಿಕಪರ್ವ 


ಬ್ರಾಹ್ಮಣರನ್ನು ಭೋಜಿಸಿದಾಗ ಯಾವ ಫಲವು ಲಭಿಸುತ್ತದೋ, ಕಪಿಲಧೇನುವನ್ನು 
ವಿಧಿಬದ್ಧವಾಗಿ ಜ್ಯೇಷ್ಠಪುಷ್ಠರದಲ್ಲಿ ದಾನ ಮಾಡಿದಾಗಲೂ ಬ್ರಾಹ್ಮಣ ಭೋಜನದ 
ಫಲವು ಲಭಿಸುವುದಿಲ್ಲ. 
ದಿಜಪಾದೋದಕಕ್ಸಿನ್ನಾ ಯಾವತ್‌ ತಿಷ್ಠತಿ ಮೇದಿನೀ । 
ವ a 
ತಾವತ್‌ ಪುಷ್ಕರಪರ್ಣೇನ ಪಿಬಂತಿ ಪಿತರೋ ಜಲಮ್‌ 11೫೭! 


ಮನೆಗೆ ಬ್ರಾಹ್ಮಣನೊಬ್ಬನು ಬಂದಾಗ ಅವನ ಪಾದಕ್ಕೆ ನೀರನ್ನು ಹಾಕಬೇಕು. 
ಬ್ರಾಹ್ಮಣನ ಪಾದಕ್ಕೆ ಹಾಕಿದ ನೀರಿನಿಂದ ಭೂಮಿಯು ಎಷ್ಟುಕಾಲ ಒದ್ದೆಯಾಗಿರುತ್ತದೋ 
ಅಷ್ಟು ಕಾಲದವರೆಗೆ ಗತಿಸಿದ ಪಿತೃಗಳು ಕಮಲದ ಎಲೆಯಲ್ಲಿ ನೀರನ್ನು ಕುಡಿದು 
ತೃಷೆಯನ್ನು ಪರಿಹರಿಸಿಕೊಳ್ಳುತ್ತಾರೆ. 


ದೇವಮಾಲ್ಯೋಪನಯನಂ ದ್ವಿಜೋಚ್ಛಿಷ್ಟಾವಮಾರ್ಜನಮ್‌ । 


ಶ್ರಾಂತಸಂವಾಹನಂ ಚೈವ ತಥಾ ಪಾದಾವಸೇಚನಮ್‌ HSS 
ಪ್ರತಿಶ್ರಯಪ್ರದಾನಂ ಚ ತಥಾ ಶಯ್ಯಾಸನಸ್ಯ ಚ । 
ಏಕೈಕಂ ಪಾಂಡವಶ್ರೇಷ್ಠ ಗೋಪ್ರದಾನಾದ್‌ ವಿಶಿಷ್ಯತೇ 11೫೯ 


ಪಾಂಡವನೇ, ದೇವತಾವಿಗ್ರಹಗಳ ಮೇಲಿರುವ ನಿರ್ಮಾಲ್ಯವನ್ನು 
ಶುದ್ಧಿಗೊಳಿಸುವುದು, ಬ್ರಾಹ್ಮಣರು ಊಟ ಮಾಡಿದ ಬಳಿಕ ಅವರ ಎಲೆಗಳನ್ನು ತೆಗೆದು 
ಗೋಮಯದಿಂದ ಶುದ್ಧಿಗೊಳಿಸುವುದು, ದಾರಿಯಲ್ಲಿ ನಡೆದು ಬಳಲಿ ಬಂದ 
ಬ್ರಾಹ್ಮಣರ ಕಾಲುಗಳನ್ನು ಒತ್ತುವುದು, ಅವರ ಕಾಲುಗಳನ್ನು ತೊಳೆದು ಅವರಿಗೆ 
ವಿಶ್ರಾಂತಿಯನ್ನು ಕಲ್ಪಿಸುವುದು, ಮಲಗಲು ಹಾಸಿಗೆಯನ್ನು ನೀಡುವುದು, 
ಕುಳಿತುಕೊಳ್ಳಲು ಆಸನವನ್ನುಕೊಡುವುದು - ಇವುಗಳಲ್ಲಿಒಂದೊಂದು ಕಾರ್ಯವೂ 
ಗೋದಾನಕ್ಕಿಂತಲೂ ಹೆಚ್ಚಿನ ಫಲವನ್ನು ಕೊಡುತ್ತದೆ. 


ಪಾದೋದಕಂ ಪಾದಫೃತಂ ದೀಪಮನ್ನಂ ಪ್ರತಿಶ್ರಯಮ್‌ । 
ಯೇ ಪ್ರಯಚ್ಛಂತಿ ವಿಪ್ರೇಭ್ಯೋ ನೋಪಸರ್ಪಂತಿ ತೇ ಯಮಮ್‌ ॥ 


ಕಾಲು ತೊಳೆಯಲು ನೀರು, ಕಾಲಿಗೆ ತಿಕ್ಕಿಕೊಳ್ಳಲು ತುಪ್ಪ, ದೀಪ, ಅನ್ನ, ವಾಸ 
ಮಾಡಲು ಮನೆ- ಇವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವವರು ಯಮಪುರಿಗೆ 
ಸಾಗುವುದಿಲ್ಲ. 


ಅನುಗೀತಾಪರ್ವ -285- 


ವಿಪ್ರಾತಿಥ್ಯೇ ಕೃತೇ ರಾಜನ್‌ ಭಕ್ಕಾ ಶುಶ್ರೂಷಿತೇತಪಿ ಚ । 
ದೇವಾಃ ಶುಶ್ರೂಷಿತಾಃ ಸರ್ವೇ ತ್ರಯಸ್ವಿಂಶದ್‌ ಭವಂತ್ಯುತ WO 


ರಾಜನೇ, ಬ್ರಾಹ್ಮಣನ ಆತಿಥ್ಯವನ್ನು ಭಕ್ತಿಪೂರ್ವಕವಾದ ಸೇವೆಯನ್ನುಮಾಡಿದರೆ 
ಮೂವತ್ತಮೂರು (ಕೋಟಿ) ದೇವತೆಗಳನ್ನೂ ಸೇವಿಸಿದಂತಾಗುತ್ತದೆ. 


ಅಭ್ಯಾಗತೋ ಜ್ಞಾತಪೂರ್ವೋ ಹೃಜ್ಞಾತೋತತಿಥಿರುಚ್ಛತೇ | 
ತಯೋಃ ಪೂಜಾಂ ದ್ವಿಜಃ ಕುರ್ಯಾದ್‌ ಇತಿ ಪೌರಾಣಿಕೀ ಶ್ರುತಿಃ ॥1೬೨॥॥ 


ಹಿಂದೆ ಪರಿಚಯವಿದ್ದ ಮನುಷ್ಯನು ಮನೆಗೆ ಬಂದರೆ ಅವನನ್ನು ಅಭ್ಯಾಗತ 
ಎನ್ನುತ್ತಾರೆ. ಪರಿಚಯವೇ ಇಲ್ಲದ ವ್ಯಕ್ತಿಯು ಮನೆಗೆ ಬಂದರೆ ಅವನನ್ನು ಅತಿಥಿ 
ಎನ್ನುತ್ತಾರೆ. ಬ್ರಾಹ್ಮಣನು ಈ ಈರ್ವರನ್ನು ಆದರ ಪೂರ್ವಕವಾಗಿ ಸತ್ಕರಿಸಬೇಕೆಂದು 
ಪುರಾಣದ ಮಾತಿದೆ. 


ಪಾದಾಭ್ಯಂಗಾನ್ನಪಾನೈಸ್ತು ಯೋತತಿಥಿಂ ಪೂಜಯೇನ್ನರಃ | 
ಪೂಜಿತಸ್ತೇನ ರಾಜೇಂದ್ರ ಭವಾಮ್ಯೇವ ನ ಸಂಶಯಃ 11೬೩ 


ರಾಜೇಂದ್ರನೇ, ಯಾವ ಮನುಷ್ಯನು ಮನೆಗೆ ಆಗಮಿಸಿದ ಅತಿಥಿಗೆ ಕಾಲಿಗೆ 
ತಿಕ್ಕಿಕೊಳ್ಳಲು ಎಣ್ಣೆಯನ್ನು ಕೊಟ್ಟು ಅನ್ನ-ಪಾನಾದಿಗಳಿಂದ ಸತ್ನರಿಸುತ್ತಾನೋ ಅವನು 
ನನ್ನನ್ನೇ ಪೂಜಿಸಿದಂತಾಗುತ್ತದೆ. ಈ ಅತಿಥಿಸತ್ಕಾರದಿಂದ ನಾನೇ ತೃಪ್ತಿಯನ್ನು 
ಹೊಂದುತ್ತೇನೆ. ಇದರಲ್ಲಿಯಾವ ಸಂಶಯವೂ ಇಲ್ಲ. 

ಶೀಘ್ರಂ ಪಾಪಾದ್‌ ವಿನಿರ್ಮುಕ್ತೋ ಮಯಾ ಚಾನುಗ್ರಹೀಕೃತಃ । 

ವಿಮಾನೇನೇಂದುಕಲ್ಲೇನ ಮಮ ಲೋಕಂ ಸ ಗಚ್ಛತಿ 11೬೪॥ 

ಇಂತಹ ಅತಿಥಿಸತ್ಕಾರವನ್ನು ಮಾಡುವವನು ಶೀಘ್ರವಾಗಿ ಪಾಪದಿಂದ 
ಬಿಡುಗಡೆಯನ್ನು ಹೊಂದಿ, ನನ್ನ ಅನುಗ್ರಹಕ್ಕೆ ಪಾತ್ರನಾಗಿ, ಚಂದ್ರಸದ್ಭಶವಾದ 
ವಿಮಾನದಲ್ಲಿಕುಳಿತು ನನ್ನ ಲೋಕವನ್ನೇ ಹೊಂದುತ್ತಾನೆ. 


ಅಭ್ಯಾಗತಂ ಶ್ರಾಂತಮನುವ್ರಜಂತಿ 
ದೇವಾಶ್ಚ ಸರ್ವೇ ಪಿತರೋಠ ಗ್ಡಯಶ್ಚ । 


-286- ಮಹಾಭಾರತ ಆಶ್ಚಮೇಧಿಕಪರ್ವ 


ತಸ್ಮಿನ್‌ ದಿಜೇ ಪೂಜಿತೇ ಪೂಜಿತಾಃ ಸ್ಯುಃ 
ಗತೇ ನಿರಾಶಾಃ ಪಿತರೋ ವ್ರಜಂತಿ 11೬೫1 


ಆಯಾಸಗೊಂಡಿರುವ ಅಭ್ಯಾಗತರನ್ನು ಎಲ್ಲದೇವತೆಗಳು, ಪಿತೃಗಳು, ಅಗ್ನಿಗಳು 
ಅನುಸರಿಸಿ ಬರುತ್ತಾರೆ. ಅಭ್ಯಾಗತ ಬ್ರಾಹ್ಮಣನು ಸತೃತನಾದರೆ ದೇವತೆಗಳೇ 
ಮೊದಲಾದವರು ಪೂಜಿತರಾಗುತ್ತಾರೆ. ಅಭ್ಯಾಗತನೇನಾದರೂ ಸತೃತನಾಗದಿದ್ದಲ್ಲಿ 
ಪಿತೃಗಳೂ ನಿರಾಶರಾಗಿ ಹಿಂದಿರುಗುತ್ತಾರೆ. 


ಅತಿಥಿರ್ಯಸ್ಯ ಭಗ್ನಾಶೋ ಗೃಹಾತ್‌ ಪ್ರತಿನಿವರ್ತತೇ । 
ಪಿತರಸ್ತಸ್ಯ ನಾಶ್ನಂತಿ ದಶ ವರ್ಷಾಣಿ ಪಂಚ ಚ । 1೬೬॥। 


ಅತಿಥಿಯು ನಿರಾಶನಾಗಿ ಯಾವ ಗೃಹಸ್ಥನ ಮನೆಯಿಂದ ಹಿಂದಿರುಗುತ್ತಾನೋ 
ಆ ಗೃಹಸ್ಥನ ಪಿತೃಗಳು ಹದಿನೈದು ವರ್ಷಗಳ ತನಕ ಭೋಜನ ಮಾಡುವುದಿಲ್ಲ. 

ವರ್ಜಿತಃ ಪಿತೃಭಿರ್ಲಬ್ದೂ ಸ ದೇವೈರಗ್ನಿಭಿಃ ಸದಾ । 

ನಿರಯಂ ರೌರವಂ ಗತ್ವಾ ದಶ ವರ್ಷಾಣಿ ಪಚ್ಛತೇ 1೬ ೭॥| 

ಜಿಪುಣತನದಿಂದ ಅತಿಥಿಯನ್ನು ಸತ್ತರಿಸದೆ ಇದ್ದ ದೇವತೆಗಳನ್ನೂ 2 ಅಗ್ನಿಯನ್ನೂ ತ 
ಪಿತೃಗಳನ್ನು ಆರಾಧಿಸದೇ ಇರುವ ವ್ಯಕ್ತಿಯು ರೌರವ ನರಕಕ್ಕೆ ಬಿದ್ದುಹತ್ತು ವರ್ಷಗಳ 
ಕಾಲ ದುಃಖವನ್ನು ಅನುಭವಿಸುತ್ತಾನೆ. | 

ತತಶ್ಚಾಪಿ ಚ್ಯುತಃ ಕಾಲಾದಿಹ ಚೋಚ್ಚಿಷ್ಟಭುಗ್‌ ಭವೇತ್‌ 11೬೮॥ 


ಬಳಿಕ ಅಲ್ಲಿಂದ ಭೂಮಿಗೆ ಆಗಮಿಸಿದರೂ ಭೂಮಿಯಲ್ಲಿಮತ್ತೊಬ್ಬರ ಎಂಜಲನ್ನು 
ತಿಂದುಕೊಂಡೇ ಬದುಕುತ್ತಾನೆ. 


ವೈಶ್ವದೇವಾಂತಿಕೇ ಪ್ರಾಪ್ತಮತಿಥಿಂ ಯೋ ನ ಪೂಜಯೇತ್‌ ।ಟ 
ಸ ಚಂಡಾಲತ್ವಮಾಪ್ನೋತಿ ಸದ್ಯ ಏವ ನ ಸಂಶಯಃ 11೬೯॥| 


ವೈಶ್ತದೇವವು ಮುಗಿದ ಬಳಿಕ ಆಗಮಿಸಿದ ಅತಿಥಿಯನ್ನು ಯಾವ ವ್ಯಕ್ತಿಯು 
ಪೂಜಿಸುವುದಿಲ್ಲವೋ ಅವನು ಚಂಡಾಲತವನ್ನು ಹೊಂದಿ, ಕೂಡಲೇ 
ಪತಿತನಾಗುತ್ತಾನೆ. ಇದರಲ್ಲಿಯಾವ ಸಂಶಯವೂ ಇಲ್ಲ. 


ಅನುಗೀತಾಪರ್ವ -287- 


ನಿರ್ವಾಸಯತಿ ಯೋ ವಿಪ್ರಂ ದೇಶಕಾಲೇತತಿಥಿಂ ಗೃಹಾತ್‌ । 
ಪತಿತಸ್ತತ್ಮಣಾದೇವ ಜಾಯತೇ ನಾತ್ರ ಸಂಶಯಃ 11೭೦॥ 


ದೇಶ-ಕಾಲಗಳನ್ನನುಸರಿಸಿ ಮನೆಗೆ ಆಗಮಿಸಿರುವ ಅತಿಥಿರೂಪನಾದ 
ಬ್ರಾಹ್ಮಣನನ್ನು ಯಾವನು ಮನೆಯಿಂದ ಹೊರಗಟ್ಟುತ್ತಾನೋ ಅಂತಹ ಗೃಹಸ್ಥನು 
ಕೂಡಲೇ ಪತಿತನಾಗುತ್ತಾನೆ. ಇದರಲ್ಲಿಯಾವ ಸಂಶಯವೂ ಇಲ್ಲ. 

ನರಕೇ ರೌರವೇ ಘೋರೇ ವರ್ಷಕೋಟಿಂ ಸ ಪಚ್ಯತೇ ILO 

ಬಳಿಕ ಕೋಟಿ ವರ್ಷಗಳ ಕಾಲ ರೌರವ ನರಕದಲ್ಲಿದುಃಖಿತನಾಗುತ್ತಾನೆ. 


ತತಶ್ಚಾಪಿ ಚ್ಯುತಃ ಕಾಲಾದಿಹ ಲೋಕೇ ನರಾಧಮಃ । 

ಶ್ವಾ ವೈ ದ್ವಾದಶ ಜನ್ಮಾನಿ ಜಾಯತೇ ಕ್ಷುತ್ತಿಪಾಸಿತಃ 1೭೨ 

ಬಳಿಕ ರೌರವ ನರಕದಿಂದ ಕಾಲಾಂತರದಲ್ಲಿ ಭೂಮಿಗೆ ಆಗಮಿಸಿದ ಆ 
ನರಾಧಮನು ಹಸಿವು-ನೀರಡಿಕೆಗಳಿಂದ ಬಳಲುವ ನಾಯಿಯಾಗಿ ಹನ್ನೆರಡು ಜನ್ಮವನ್ನು 
ಕಳೆಯುತ್ತಾನೆ. 

ಚಂಡಾಲೋಪಪ್ಯತಿಥಿಃ ಪ್ರಾಪ್ತೋ ದೇಶಕಾಲೇತನ್ನಕಾಂಕ್ಷಯಾ । 

ಅಭ್ಯುದ್ದಮ್ಯೋ ಗೃಹಸ್ಥೇನ ಪೂಜನೀಯಃ ಸ ಸರ್ವದಾ 11೭೩1 

ದೇಶ-ಕಾಲಗಳನ್ನನುಸರಿಸಿ ಅನ್ನವನ್ನು ಬಯಸಿ ಚಂಡಾಲನೇ ಅತಿಥಿಯಾಗಿ 
ಬಂದರೂ ಗೃಹಸ್ಥನು ಮುಂದೆ ಹೋಗಿ ಅವನನ್ನು ಸ್ವಾಗತಿಸಿ ಸತ್ಕರಿಸಬೇಕು. 

ಅನರ್ಚಯಿತ್ವಾ ಯೋತತ್ಸಾತಿ ಲೋಭಮೋಹಿತಚೇತನಃ । 

ಸ ಚಂಡಾಲತ್ಸಮಾಪ್ನೋತಿ ದಶ ಜನ್ಮಾನಿ ಪಾಂಡವ 11೭೪॥॥ 

ಯಾವನು ಅತಿಥಿಯನ್ನು ಸತ್ತರಿಸದೆ, ಮೋಹ-ಲೋಭಗಳಿಂದ ಕೂಡಿದ 
ಮನಸುಳ್ಳವನಾಗಿ ಊಟವನ್ನು ಮಾಡುತ್ತಾನೋ ಅವನು ಚಂಡಾಲತ್ತವನ್ನು ಹೊಂದಿ 
ಹತ್ತು ಜನ್ನಗಳನ್ನು ಕಳೆಯುತ್ತಾನೆ. 

ನಿರಾಶಮತಿಥಿಂ ಕೃತ್ವಾ ಭುಂಜಾನೋ ಯಃ ಪ್ರಹೃಷ್ಠವಾನ್‌ । 

ನ ಜಾನಾತ್ಯಾತ್ಮನಾ5 5ತ್ಕಾನಂ ವಿಷ್ಕಾಕೂಪೇ ನಿಪಾತಿತಮ್‌ 11೭೫11 


-288- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾವಾತನು ಅತಿಥಿಯನ್ನು ಸತ್ಕರಿಸದೆ ಸಂತೋಷದಿಂದ ಬಾಗಿಲನ್ನು 
ಹಾಕಿಕೊಂಡು ಊಟ ಮಾಡುತ್ತಾನೋ ಅವನು ತನ್ನನ್ನು ಮಲ-ಮೂತ್ರಗಳ 
ಹೊಂಡದಲ್ಲಿಬಿದ್ದವ್ಯಕ್ತಿಯಾಗಿದ್ದೇನೆ ಎಂಬುದನ್ನು ತಿಳಿಯುವುದೇ ಇಲ್ಲ. 


ಮೋಘಂ ಧ್ರುವಂ ಪ್ರೋರ್ಣಯತಿ ಮೋಘಮಸ್ಯ ತು ಪಚ್ಯತೇ । 
ಮೋಘಮನ್ನಂ ಸದಾಶ್ಲಾತಿ ಯೋತತಿಥಿಂ ನ ಚ ಪೂಜಯೇತ್‌ 11೭೬0 


ಯಾವನು ಅತಿಥಿಯನ್ನು ಆರಾಧಿಸದೆ, ಸುಂದರವಾದ ಗೃಹವನ್ನು ನಿರ್ಮಾಣ 
ಮಾಡಿಕೊಂಡು ಇರುತ್ತಾನೋ ಅವನು, ಪ್ರಾಣಿಹಿಂಸೆಯನ್ನುಮಾಡುವ ದೃಷ್ಟಿಯಿಂದ 
ಜೇಡವು ಬಲೆಯನ್ನು ನಿರ್ಮಾಣ ಮಾಡಿ ವಾಸಿಸುವಂತೆ ಹಿಂಸಕನಾಗಿಯೇ ಆ ಗೃಹದಲ್ಲಿ 
ವ್ಯರ್ಥವಾಗಿ ವಾಸಿಸುತ್ತಾನೆ. ಅತಿಥಿಗೆ ನೀಡದೇ ತಿನ್ನುವ ಅನ್ನವು ಅವನಿಗೆ ಅನರ್ಥವನ್ನು 
ಉಂಟುಮಾಡುತ್ತದೆ. ಮತ್ತೊಬ್ಬರಿಗೆ ಉಪದ್ರವವನ್ನುಮಾಡಿ ಸ್ಪಾರ್ಥಿಯಾಗಿ ಯಾವನು 
ಅನ್ನವನ್ನು ಉಣ್ಣುತ್ತಾನೋ ಅವನು ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡಿದಂತೆಯೇ 


ಸರಿ. 


ಸಾಂಗೋಪಾಂಗಾಂಸ್ತು ಯೋ ವೇದಾನ್‌ ಪಠತೀಹ ದಿನೇ ದಿನೇ । 
ನ ಚಾತಿಥಿಂ ಪೂಜಯತಿ ವೃಥಾ ಸ ಪಠತಿ ದ್ವಿಜಃ 11೭೭11 


ಯಾವ ಬ್ರಾಹ್ಮಣನು ಪ್ರತಿದಿನವೂ ಷಡಂಗಸಹಿತವಾಗಿ ವೇದಾಧ್ಯಯನವನ್ನು 
ಮಾಡುತ್ತಿದ್ದರೂ ಅತಿಥಿಯನ್ನು ಆರಾಧಿಸದಿದ್ದಲ್ಲಿಆ ಅಧ್ಯಯನವು ವ್ಯರ್ಥವಾದುದೇ 


ಸರಿ. 
ಪಾಕಯಜ್ಞಮಹಾಯಜ್ಞೆಃ ಸೋಮಸಂಸ್ಥಾಭಿರೇವ ಚ। 
ಯೇ ಯಜಂತಿ ನ ಚಾರ್ಚಂಂತಿ ಗೃಹೇಷ್ಠತಿಥಿಮಾಗತಮ್‌ EASY 


ತೇಷಾಂ ಯಶೋಭಿಕಾಮಾನಾಂ ದತ್ತಮಿಷ್ಟಂ ಚ ಯದ್ಧವೇತ್‌ । 
ವೃಥಾ ಭವತಿ ತತರ್ವಮಾಶಯಾ ಹಿ ತಯಾ ಹತಮ್‌ EX 


ಯಾವನು ಪಾಕಯಜ್ಞ, ಪಿಂಡಮಹಾಯಜ್ಞ, ಸೋಮಯಾಗ ಮೊದಲಾದವುಗಳ 
ಮೂಲಕ ದೇವತೆಗಳನ್ನು ಪೂಜಿಸುತ್ತಾರೋ ಆದರೆ ಆಗಮಿಸಿದ ಅತಿಥಿಯನ್ನು 
ಸತ್ಯರಿಸುವುದಿಲ್ಲವೋ ಅಂತಹವನ ಯಶಸ್ಸು, ಅವನು ಮಾಡಿದ ದಾನವು, ಯಜ್ಞವು 


ಅನುಗೀತಾಪರ್ವ -289- 


ಎಲ್ಲವೂ ವ್ಯರ್ಥವಾಗುತ್ತದೆ. ನಿರಾಶನಾಗಿ ಅತಿಥಿಯು ಸಾಗಿದಾಗ ಸಮಸ್ತ 
ಶುಭಕರ್ಮಗಳು ನಾಶ ಹೊಂದುತ್ತವೆ. 


ದೇಶಂ ಕಾಲಂ ಚ ಪಾತ್ರಂ ಚ ಸ್ಥಶಕ್ತಿಂ ಚ ನಿರೀಕ್ಸ್ಯ ಚ । 
ಅಲ್ಲಂ ಸಮಂ ಮಹದ್ವಾಂಪಿ ಕುರ್ಯಾದಾತಿಥ್ಯಮಾತ್ಮವಾನ್‌  ॥೮೦॥ 


ಗೃಹಸ್ಥನು ಶ್ರದ್ಧೆಯಿಂದ ದೇಶ, ಕಾಲ, ಪಾತ್ರ, ತನ್ನ ಶಕ್ತಿ ಎಲ್ಲವನ್ನೂ ವಿಚಾರ 
ಮಾಡಿ ಅತ್ಯಲ್ಲವಾದರೂ, ಸಾಧಾರಣವಾಗಿಯಾದರೂ, ಮಹತ್ತರವಾಗಿಯಾದರೂ 
ಅತಿಥಿ ಸತ್ಕಾರವನ್ನು ಮಾಡಬೇಕು. 


ಸುಮುಖಃ ಸುಪ್ರಸನ್ನಾತ್ಮಾ ಧೀಮಾನತಿಥಿಮಾಗತಮ್‌ । 
ಸ್ನಾಗತೇನಾಸನೇನಾದ್ದಿರನ್ನಾದ್ಯೇನ ಚ ಪೂಜಯೇತ್‌ ISO 


ಅತಿಥಿಯು ತನ್ನಮನೆಯ ಬಾಗಿಲಿಗೆ ಬಂದ ಕೂಡಲೇ ಧೀಮಂತನಾದ ಗೃಹಸ್ಥನು 
ಮುಖವನ್ನು ಪ್ರಸನ್ನತೆಯಿಂದ ಅರಳಿಸಿ ಸ್ವಾಗತಿಸಬೇಕು, ಆಸನವನ್ನು ನೀಡಬೇಕು, 
ಅರ್ಫ್ಯ-ಪಾದ್ಯಗಳಿಂದ ಸತ್ಕರಿಸಬೇಕು. ಅನ್ನ-ಪಾನಾದಿಗಳಿಂದಲೂ ಸತ್ಕರಿಸಬೇಕು. 


ಪ್ರಿಯೋ ವಾ ಯದಿ ವಾ ದ್ವೇಷ್ಯೋ ಮೂರ್ಯ:ಃ ಪಂಡಿತ ಏವ ವಾ । 


ಪ್ರಾಪ್ತೋ ಯೋ ವೈಶ್ವದೇವಾಂತೇ ಸೋತತಿಥಿಃ ಸ್ಪರ್ಗಸಂಕ್ರಮಃ ॥೮೨॥ 

ವೈಶ್ತದೇವ, ಬಲಿಹರಣಗಳನ್ನು ಮಾಡಿದ ಬಳಿಕ ಮನೆಗೆ ಆಗಮಿಸಿದ ವ್ಯಕ್ತಿಯು 
ಪ್ರಿಯನೇ ಆಗಲಿ, ಹಿತಕರನೇ ಆಗಲಿ, ದ್ವೇಷಿಯೇ ಆಗಲಿ, ಮೂರನೇ ಆಗಲಿ, 
ಪಂಡಿತನೇ ಆಗಲಿ, ಅವನು ಯಜಮಾನನು ಸ್ವರ್ಗಕ್ಕೆ ಏರಲು ಸೋಪಾನದಂತೆ 
ಇರುತ್ತಾನೆ. 

ಕ್ಷುತ್ತಿಪಾಸಾಶ್ರಮಾರ್ತಾಯ ದೇಶಕಾಲಾಗತಾಯ ಚ । 

ಸತೃತ್ಯಾನ್ನಂ ಪ್ರದಾತವ್ಯಂ ಸ್ವರ್ಗಸ್ಯ ಫಲಮಿಚ್ಛತಾ SENT 

ಸ್ವರ್ಗದ ಫಲವನ್ನು ಬಯಸುವ ವ್ಯಕ್ತಿಯು ಹಸಿವು, ನೀರಡಿಕೆಗಳಿಂದ ಬಳಲಿದ, 
ಯೋಗ್ಯವಾದ ದೇಶ-ಕಾಲಗಳಲ್ಲಿ ಆಗಮಿಸಿದ ವ್ಯಕ್ತಿಗೆ ಸತ್ತರಿಸಿ, ಅನ್ನವನ್ನು ದಾನ 
ಮಾಡಬೇಕು. 


-290- ಮಹಾಭಾರತ ಆಶ್ವಮೇಧಿಕಪರ್ವ 
ಭೋಜಯೇದಾತ್ಮನಃ ಶ್ರೇಷ್ಠಾನ್‌ ವಿಧಿವದ್ಧವ್ಯಕವ್ಯಯೋಃ | 
ಅನ್ನಂ ಪ್ರಾಣೋ ಮನುಷ್ಯಾಣಾಮನ್ನದಃ ಪ್ರಾಣದೋ ಭವೇತ್‌ ॥೮೪॥ 


ಯಾವಾತನು ಹವ್ಯ-ಕವ್ಯಗಳಲ್ಲಿ ತನಗಿಂತಲೂ ಶ್ರೇಷ್ಠರಾದವರನ್ನು ಆಮಂತ್ರಿಸಿ, 
ವಿಧಿವತ್ತಾಗಿ ಭೋಜನ ಮಾಡಿಸುತ್ತಾನೋ ಅವನು ಅನ್ನವನ್ನು ನೀಡುವ ಮೂಲಕ 
ಪ್ರಾಣವನ್ನೇ ದಾನ ಮಾಡಿದ್ದಾನೆ ಎಂದು ಕರೆಸಿಕೊಳ್ಳುತ್ತಾನೆ. 


ದೇವಾ ರುದ್ರಾದಯಃ ಸರ್ವೇ ಪಿತರೋ ಹ್ಯಗ್ನಯಸ್ತಥಾ । 
ಯಸ್ಕಾದನ್ನೇನ ತುಷ್ಯಂತಿ ತಸ್ನಾದನ್ನಂ ವಿಶಿಷ್ಯತೇ HEH 


ಯಾವ ಕಾರಣದಿಂದ ರುದ್ರಾದಿ ದೇವತೆಗಳು, ಪಿತೃಗಳು, ಅಗ್ನಿಗಳು ಯಾವ 
ಅನ್ನದಿಂದಲೇ ಸಂತುಷ್ಟರಾಗುತ್ತಾರೆಯಾದ್ದರಿಂದ ಅನ್ನವೇ ಶ್ರೇಷ್ಠವೆನಿಸುತ್ತದೆ. 


ತಸ್ಮಾದನ್ನಪರಂ ದಾನಂ ನ ಭೂತಂ ನ ಭವಿಷ್ಯತಿ 11೮೬॥ 


ಆದ್ದರಿಂದ ಅನ್ನಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ದಾನವು ಹಿಂದೆಯೂ, 
ಮುಂದೆಯೂ, ಇಂದಿಗೂ ಇರುವುದಿಲ್ಲ. 


ತಸ್ಥಾದನ್ನಂ ವಿಶೇಷೇಣ ದಾತವ್ಯಂ ಭೂತಿಮಿಚ್ಛತಾ 11೮೭॥ 


ಐಶ್ವರ್ಯವನ್ನು ಬಯಸುವ ವ್ಯಕ್ತಿಯು ವಿಶಿಷ್ಠವಾದ ಅನ್ನದಾನವನ್ನು ಈ 
ಕಾರಣದಿಂದ ಮಾಡಲೇಬೇಕು. 


ಅನ್ನದಃ ಸರ್ವಕಾಮೈಸ್ತು ಸುತೃಪ್ಪಸ್ತ ಭ್ಯಲಂಕೃತಃ । 


ಪೂರ್ಣಚಂದ್ರಪ್ರಕಾಶೇನ ವಿಮಾನೇನ ವಿರಾಜತಾ 11೮೮॥ 
ಸೇವ್ಯಮಾನೋ ವರಸ್ವೀಭಿರ್ದೇವಲೋಕಂ ಸ ಗಚ್ಛತಿ 11೮೯॥ 


ಯಾವ ವ್ಯಕ್ತಿಯು ಅನ್ನದಾನವನ್ನು ಮಾಡುತ್ತಾನೋ ಅವನು ಈ ಲೋಕದಲ್ಲಿ 
ಸಕಲ ವಿಧವಾದ ಕಾಮನೆಗಳನ್ನೂ ಪಡೆದು ಸಂತೃಪ್ತನಾಗಿ, ಗತಿಸಿದ ಬಳಿಕ ಚೆನ್ನಾಗಿ 
ಅಲಂಕೃತವಾದ, ಪೂರ್ಣಚಂದ್ರನಂತೆ ಬೆಳಗುವ ವಿಮಾನದಲ್ಲಿಕುಳಿತು, ಶ್ರೇಷ್ಠರಾದ 
ಸ್ಟ್ರೀಯರಿಂದ ಸತ್ತರಿಸಲ್ಲಡುತ್ತಾ ದೇವಲೋಕಕ್ಕೆ ಸಾಗುತ್ತಾನೆ. 


ಅನುಗೀತಾಪರ್ವ -291- 
ಕ್ರೀಡಿತ್ವಾ ತು ತತಸ್ತಸ್ಥಿನ್‌ ವರ್ಷಕೋಟಿಂ ಯಥಾರಮರ: । 
ತತಶ್ಚಾಪಿ ಚ್ಯುತಃ ಕಾಲಾದಿಹ ಲೋಕೇ ಮಹಾಯಶಾಃ IFO 
ವೇದಶಾಸ್ಪಾರ್ಥತತ್ತ ಹೋ ಭೋಗವಾನ್‌ ಬ್ರಾಹ್ಮಣೋ ಭವೇತ್‌ ॥೯೧॥॥ 


ದೇವಲೋಕದಲ್ಲಿಕೋಟಿವರ್ಷಗಳ ತನಕ ವಿಹರಿಸಿ ಪುಣ್ಯವು ಕ್ಷೀಣಿಸಿದ ಬಳಿಕ 
ಸ್ವರ್ಗಲೋಕದಿಂದ ಭೂಮಿಗೆ ಬಂದರೂ ಅವನು ಇಲ್ಲಿ ಮಹಾಕೀರ್ತಿವಂತನಾಗಿ 
ಬ್ರಾಹ್ಮಣನಾಗಿ ಹುಟ್ಟಿ, ವೇದಶಾಸ್ಪಾರ್ಥ ತತ್ತ ನಾಗಿ ಭೋಗವಂತನೂ ಆಗುತ್ತಾನೆ. 

ಯಥಾಶ್ರದ್ಧಂ ತು ಯಃ ಕುರ್ಯಾನ್ನನುಷ್ಯೇಷು ಪ್ರಜಾಯತೇ । 

ಮಹಾಧನಪತಿಃ ಶ್ರೀಮಾನ್‌ ವೇದವೇದಾಂಗಪಾರಗಃ 11೯ ೨॥॥ 


ಸರ್ವಶಾಸ್ಟಾರ್ಹವಿದ್‌ ವಿದ್ವಾನ್‌ ಭೋಗವಾನ್‌ ಬ್ರಾಹ್ಮಣೋ ಭವೇತ್‌ ॥ 


ಯಾವಾತನು ಮನುಷ್ಯರಲ್ಲಿ ಹುಟ್ಟಿ, ಶ್ರದ್ಧೆಯಿಂದ ಅನ್ನದಾನವನ್ನು 
ಮಾಡಿರುವನೋ, ಅವನು ಮಹಾಶ್ರೀಮಂತ, ವೇದ-ವೇದಾಂಗಗಳಲ್ಲಿ ಜ್ಞಾನಿ, 
ಸರ್ವಶಾಸ್ವಾರ್ಹ ತಿಳಿದವನು, ಪಂಡಿತನು, ಸುಖಿಯು, ಬ್ರಾಹ್ಮಣೂ ಆಗಿ ಜನಿಸುತ್ತಾನೆ. 


ಸರ್ವಾತಿಥ್ಯಂ ತು ಯಃ ಕುರ್ಯಾದ್‌ ವರ್ಷಮೇಕಮಕಲ್ಲಷಃ | 


ಧರ್ಮಾರ್ಜಿತಧನೋ ಭೂತ್ವಾ ಪಾಕಭೇದವಿವರ್ಜಿತಃ 11೯೪॥ 
ದೇವಾನಿವ ಸ್ವಯಂ ವಿಪ್ರಾನರ್ಚಯಿತ್ವಾ ಪಿತ್ಯನಪಿ । 
ವಿಪ್ರಾನುಗ್ರಾಸಮಾಶೀ ಯಸ್ತಸ್ಯ ಪುಣ್ಯಫಲಂ ಶೃಣು WEE 


ಯಾವ ಮನುಷ್ಯನು ಶ್ರದ್ದೆಯಿಂದ ಒಂದು ವರ್ಷದ ಕಾಲ ಮಾನಸಿಕವಾಗಿ ಯಾವ 
ಕಶ್ನಲಗಳನ್ನು ಹೊಂದದೇ ಬಂದ ಅತಿಥಿಗಳನ್ನೆಲ್ಲಆರಾಧಿಸುತ್ತಾನೋ, ಪಂಕ್ತಿ ಭೇದವನ್ನು 
ಮಾಡದೆ ಅನ್ನದಾನವನ್ನು ಮಾಡಿದ್ದಾನೋ ಅವನು ಧರ್ಮದ ಫಲವನ್ನು 
ಸಂಪಾದಿಸಿಕೊಂಡು, ಸ್ವಯಂ ದೇವತೆಗಳಂತೆ ಬ್ರಾಹ್ಮಣರನ್ನು ಪೂಜಿಸಿ, ಪಿತೃಗಳನ್ನೂ 
ಪೂಜಿಸಿ, ಬ್ರಾಹ್ಮಣರು ಭೋಜನ ಮಾಡಿದ ಬಳಿಕ ತಾನು ಊಟ ಮಾಡಿದ 
ಪುಣ್ಯದಿಂದ ಯಾವ ಫಲವನ್ನು ಹೊಂದುತ್ತಾನೋ ಅದನ್ನು ವಿವರಿಸುತ್ತೇನೆ, ಕೇಳಿಸಿಕೊ. 


ವರ್ಷೇಣೈಕೇನ ಯಾವಂತಿ ಪಿಂಡಾನ್ಯಶ್ನಂತಿ ಯೇ ದ್ವಿಜಾಃ । 
ತಾವದ್‌ ವರ್ಷಸಹಸ್ರಾಣಿ ಮಮ ಲೋಕೇ ಮಹೀಯತೇ WEI 


-292- ಮಹಾಭಾರತ ಆಶ್ಚಮೇಧಿಕಪರ್ವ 


ಒಂದು ವರ್ಷದಲ್ಲಿ ಮನೆಗೆ ಆಗಮಿಸಿದ ಅತಿಥಿಗಳು ಎಷ್ಟು ತುತ್ತುಗಳನ್ನು 
ಸ್ವೀಕರಿಸುತ್ತಾರೋ ಅಷ್ಟುಸಾವಿರ ವರ್ಷಗಳ ಕಾಲ ನನ್ನಲೋಕದಲ್ಲಿಪೂಜ್ಯನಾಗುತ್ತಾನೆ. 


ತತಶ್ವಾಪಿ ಚ್ಯುತಃ ಕಾಲಾದಿಹ ಲೋಕೇ ಮಹಾಯಶಾಃ | 
ವೇದಶಾಸ್ಟಾರ್ಹತತ್ತ್ವಜ್ಞೋ ಭೋಗವಾನ್‌ ಬ್ರಾಹ್ಮಣೋ ಭವೇತ್‌ ॥೯೭। 


ಪುಣ್ಯವು ಕ್ಷೀಣಿಸಿದ ಬಳಿಕ ಕಾಲಾಂತರದಲ್ಲಿ ಮನುಷ್ಯಲೋಕಕ್ಕೆ ಆಗಮಿಸಿದ ಆತನು 
ಮಹಾಕೀರ್ತಿಸಂಪನ್ನನಾಗಿ, ವೇದಶಾಸ್ಪಾರ್ಥ ತತ್ತ್ವಜ್ಞನಾಗಿ, ಭೋಗವಂತನಾಗಿಯೂ, 
ಬ್ರಾಹ್ಮಣನಾಗಿಯೂ ಹುಟ್ಟುತ್ತಾನೆ. 


ಸರ್ವಾತಿಥ್ಯಂ ತು ಯಃ ಕುರ್ಯಾದ್‌ ಯಥಾಶ್ರದ್ಧಂ ನರೇಶ್ವರ | 
ಅಕಾಲನಿಯಮೇನಾಪಿ ಸತ್ಯವಾದೀ ಜಿತೇಂದ್ರಿಯಃ "Cl 


ಸತ್ಯಸಂಧೋ ಜಿತಕ್ರೋಧಃ ಶಾಖಾಧರ್ಮವಿವರ್ಜಿತಃ । 
ಅಧರ್ಮಭೀರುರ್ಧರ್ಮಿಷ್ಠ್ಟೋ ಮಾಯಾಮಾತ್ಸರ್ಯವರ್ಜಿತಃ ॥೯೯॥ 


ಧರ್ಮರಾಜನೇ, ಯಾವ ವ್ಯಕ್ತಿಯು ಶ್ರದ್ಧೆಯಿಂದ ಕೂಡಿದವನಾಗಿ 
ಆಗಮಿಸಿದವರನ್ನೆಲ್ಲ ಸತ್ಕರಿಸುತ್ತಾನೋ, ಕಾಲದ ನಿಯಮವಿಲ್ಲದೆ ಯಾವ 
ಸಮಯದಲ್ಲಿಯೂ ಅತಿಥಿಗಳಾಗಿ ಆಗಮಿಸಿದವರನ್ನು ಸತ್ತರಿಸುತ್ತಾನೋ ಅಂತಹ 
ಸತ್ಯವಾದಿಯಾದ, ಜಿತೇಂದ್ರಿಯನಾದ, ಸತ್ಯಸಂಧನಾದ, ಕ್ರೋಧವನ್ನುಗೆದ್ದಿರುವ, 
ಶಾಖಾಧರ್ಮವನ್ನು ಬಿಟ್ಟು ಅತಿಥಿಗಳನ್ನು ಪೂಜಿಸಿರುತ್ತಾನೋ, ಅಧರ್ಮ- 
ಭೀರುವಾಗಿದ್ದಾನೋ, ಧರ್ಮಿಷ್ಠನಾಗಿದ್ದಾನೋ, ವಂಚನೆ-ಮಾತ್ಸರ್ಯಗಳಿಂದ 
ವರ್ಜಿತನಾಗಿದ್ದಾನೋ; 


ವ್ಯಾಖ್ಯಾನ ವಿಶೇಷ- "ಶಾಖಾಧರ್ಮವಿವರ್ಜಿತಃ' ಎಂದರೆ ಒಂದು ಮರದ ಕೊಂಬೆಯು 
ಕೆಲವೊಮ್ಮೆ ಹೂವನ್ನು ಬಿಡುತ್ತದೆ, ಆದರೆ ಹಣ್ಣು: ಕಚ್ಚುವುದಿಲ್ಲ, ಸ ಕೆಲವೊಮ್ಮೆ ಹಣ್ಣನ್ನೇ ಬಿಡುತ್ತದೆ, 
ಹೂವನ್ನು ನೀಡುವುದಿಲ್ಲ. ಹೀಗೆ ಆಗಮಿಸಿದ ಅತಿಥಿಯನ್ನು ಕುರಿತು ಕೆಲವೊಮ್ಮೆ ಪ್ರಿಯವಾದ 
ಮಾತುಗಳನ್ನೇ ಆಡುತ್ತಾನೆ, ಆದರೆ ಅನ್ನದಾನ ಮಾಡುವುದಿಲ್ಲ. ಕೇವಲ ಮಾತಿನಿಂದಲೇ 
ಅತಿಥಿಯನ್ನು ಸಾಗಿಸುತ್ತಾನೆ. ಕೆಲವೊಮ್ಮೆ ಅತಿಥಿಯನ್ನು ಸತ್ಯರಿಸುತ್ತಾನೆ, ಆದರೆ ಪ್ರಿಯವಾದ 
ಮಾತುಗಳನ್ನಾಡುವುದಿಲ್ಲ. ಕಠಿಣವಾದ ಮುಖಮುದ್ರೆಯಿಂದ ಅನ್ನದಾನವನ್ನುಮಾಡುತ್ತಾನೆ. 
ಈ ರೀತಿಯಾದ ವ್ಯಕ್ತಿಯನ್ನು ಶಾಖಾಧರ್ಮಿ ಎಂದು ಮಹಾಭಾರತವು ಕರೆದಿದೆ. 


ಅನುಗೀತಾಪರ್ವ -293- 


ಶಾಖಾಧರ್ಮಿಯಾಗಿ ಸತ್ಮರಿಸಬಾರದು. ಆಗಮಿಸಿದ ಅತಿಥಿಗೆ ಸಂತೋಷದ 
ಮುಖಮುದ್ರೆಯಿಂದ ಅನ್ನದಾನವನ್ನೂ ಮಾಡಬೇಕು ಎಂಬುದು ಗೃಹಸ್ಥನ ಧರ್ಮವಾಗಿದೆ. 
ಅಥವಾ ಶಾಖಾಧರ್ಮ ಎಂದರೆ ಮರದ ಕೊಂಬೆಯು ತನ್ನಬುಡದಲ್ಲಿಆಗಮಿಸಿದ ವ್ಯಕ್ತಿಗೆ ಮಾತ್ರ 
ನೆರಳನ್ನು ನೀಡುತ್ತದೆ. ದೂರದಲ್ಲಿರುವ ವ್ಯಕ್ತಿಗೆ ನೆರಳನ್ನುನೀಡುವುದಿಲ್ಲ. ಹಾಗೆ ಗೃಹಸ್ಥನು ತನ್ನ 
ಮನೆಗೆ ಬಂದವರಿಗೆ ಮಾತ್ರ ಅನ್ನವನ್ನು ನೀಡುತ್ತಾನೆ, ಬೇರೆ ಕಡೆಗೆ ಹೋಗಿ ದಾನವನ್ನು 
ಮಾಡುವುದಿಲ್ಲಎಂದಾಗಬಾರದು. ಶಾಖಾ ಧರ್ಮವನ್ನುಅನುಷ್ಠಾನ ಮಾಡಬಾರದು. ಹಸಿದ 
ವ್ಯಕ್ತಿಯು ದೂರದಲ್ಲಿದ್ದಾಗಲೂ ಅವನ ಹಸಿವನ್ನು ಅರಿತು ಯಾಚಿಸುವ ವ್ಯಕ್ತಿಗೆ ಅನ್ನದಾನವನ್ನು 
ಮಾಡುವುದು ಗೃಹಸ್ಥನ ಧರ್ಮವಾಗಿದೆ. 


ಶ್ರದ್ಧಧಾನಃ ಶುಚಿರ್ನಿತ್ಯಂ ಪಾಕಭೇದವಿವರ್ಜಿತಃ 11೧೦೦॥ 


ಸ ವಿಮಾನೇನ ದಿವ್ಯೇನ ದಿವ್ಯರೂಪೀ ಮಹಾಯಶಾಃ । 
ಪುರಂದರಪುರಂ ಯಾತಿ ಗೀಯಮಾನೋ5ಪರೋಗಣೈಃ 11೧೦೧॥॥ 


ಪಂಕ್ತಿಭೇದವನ್ನು ಮಾಡದೆ, ಶುಚಿಯಾಗಿ ನಿತ್ಯವೂ ಶ್ರದ್ಧೆಯಿಂದ ಯಾವನು 
ಅನ್ನದಾನವನ್ನು ಮಾಡುತ್ತಾನೋ ಅವನು ದಿವ್ಯರೂಪವನ್ನು ಧರಿಸಿದವನಾಗಿ 
ಮಹಾಕೀರ್ತಿಸಂಪನ್ನನಾಗಿ, ಅಪ್ಪರಾಗಣದಿಂದ ಸೇವ್ಯಮಾನನಾಗಿ ಪುರಂದರನ 
(ಇಂದ್ರನ) ಲೋಕಕ್ಕೆ ದಿವ್ಯವಾದ ವಿಮಾನದಿಂದ ಹೋಗುತ್ತಾನೆ. 


ಮನ್ವಂತರಂ ತು ತತ್ವೆಕಂ ಕ್ರೀಡಿತ್ವಾ ದೇವಪೂಜಿತಃ । 
ಮನುಷ್ಯಲೋಕಮಾಗಮ್ಯ ಭೋಗವಾನ್‌ ಬ್ರಾಹ್ಮಣೋ ಭವೇತ್‌ ॥ 


ಒಂದು ಮನ್ನಂತರಗಳ ಕಾಲ ದೇವಪೂಜಿತನಾಗಿ, ಇಂದ್ರಲೋಕದಲ್ಲಿಸುಖವಾಗಿ 
ವಿಹರಿಸಿ, ಪುಣ್ಯ ಕ್ಷೀಣವಾದ ನಂತರ ಮನುಷ್ಯಲೋಕಕ್ಕೆ ಆಗಮಿಸಿ ಭೋಗವಂತನಾದ 
ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. 

ದಶ ಜನ್ಮನಿ ವಿಪ್ರತ್ತು ಪ್ರಾಪ್ನುಯಾದ್‌ ರಾಜಪೂಜಿತಃ । 

ಜಾತಿಸ್ನರಶ್ಹ ಭವತಿ ಯತ್ರ ಯತ್ರೆವ ಜಾಯತೇ 11೧೦೩॥ 

ಶ್ರ ಕೆ 

ಹತ್ತು ಜನ್ಮಗಳ ಕಾಲ ರಾಜಪೂಜಿತನಾಗಿ ಬ್ರಾಹ್ಮಣನಾಗಿಯೇ ಹುಟ್ಟುತ್ತಾನೆ. ಯಾವ 
ಯಾವ ಜನ್ಮದಲ್ಲಿ ಹುಟ್ಟನ್ನು ಪಡೆದರೂ ಹಿಂದಿನ ಜನ್ಮದ ಸ್ಮರಣೆಯನ್ನು 
ಹೊಂದಿದವನಾಗಿರುತ್ತಾನೆ. 


-294- ಮಹಾಭಾರತ ಆಶ್ಚಮೇಧಿಕಪರ್ವ 


ಅತಃ ಪರಂ ಪ್ರವಕ್ಷ್ಯಾಮಿ ಭೂಮಿದಾನಮನುತ್ತಮಮ್‌ Tele dT 


ಯುಧಿಷ್ಠಿರನೇ, ಇನ್ನು ಮುಂದೆ ಭೂಮಿದಾನಕ್ಕೆ ಲಭಿಸುವ ಶ್ರೇಷ್ಠವಾದ ಫಲವನ್ನು 
ವರ್ಣಿಸುತ್ತೇನೆ, ಕೇಳಿಸಿಕೊ. 


ಯಃ ಪ್ರಯಚ್ಛತಿ ವಿಪ್ರಾಯ ಭೂಮಿಂ ರಮ್ಯಾಂ ಸದಕ್ಷಿಣಮ್‌ । 
ಶ್ರೋತ್ರಿಯಾಯ ದರಿದ್ರಾಯ ಸಾಗ್ನಿಹೋತ್ರಾಯ ಪಾಂಡವ ॥೧೦೫॥ 
ಸ ಸರ್ವಕಾಮತ್ಛಪ್ಪಾತ್ಮಾ ಸರ್ವರತ್ನದಿಭೂಷಿತಃ । 
ಸರ್ವಪಾಪವಿನಿರ್ಮುಕ್ತ್ರೋ ದೀಷ್ಯಮಾನೋಠರ್ಕವತ್‌ ಸದಾ ॥೧೦೬॥ 


ಯಾವನು ರಮಣೀಯವಾದ ಭೂಮಿಯನ್ನು ದಕ್ಷಿಣಾ ಸಹಿತವಾಗಿ 
ಶ್ರೋತ್ರಿಯನಾದ ದರಿದ್ರನಾದ, ಅಗ್ನಿಹೋತ್ರಸಂಪನ್ನನಾದ ಬ್ರಾಹ್ಮಣನಿಗೆ ದಾನ 
ಮಾಡುತ್ತಾನೋ ಅವನು ಸಮಸ್ತ ಕಾಮನೆಗಳಿಂದಲೂ ತೃಪ್ತನಾಗಿ, ಸಮಸ್ತ ರತ್ನಗಳಿಂದ 
ಅಲಂಕೃತನಾಗಿ, ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಸೂರ್ಯನಂತೆ ಯಾವಾಗಲೂ 
ಬೆಳಗುತ್ತಾನೆ. 


ಬಾಲಸೂರ್ಯಪ್ರಕಾಶೇನ ವಿಚಿತ್ರಧ್ವಜಶೋಭಿನಾ 1 

ಯಾತಿ ಯಾನೇನ ದಿವ್ಯೇನ ಮಮ ಲೋಕಂ ಮಹಾಯಶಾಃ ॥೧೦೭॥ 

ತತ್ರ ದಿವ್ಯಾಂಗನಾಭಿಸ್ತು ಸೇವ್ಯಮಾನೋ ಯಥಾಸುಖಮ್‌ । 

ಕಾಮಗಃ ಕಾಮರೂಪೀ ಚ ಕ್ರೀಡತ್ಯಪುರಸಾಂ ಗಣ್ಛೆ: 11೧೦೮॥ 

ಅಂತಹ ವ್ಯಕ್ತಿಯು ಗತಿಸಿದ ಬಳಿಕ ವಿಚಿತ್ರವಾದ ಧ್ವಜಗಳಿಂದ ಶೋಭಿಸುವ, 
ಉದಿಸುವ ಸೂರ್ಯನಂತೆ ಪ್ರಕಾಶವುಳ್ಳ, ದಿವ್ಯವಾದ ವಿಮಾನವನ್ನು ಏರಿಕೊಂಡು, 


ಕೀರ್ತಿಸಂಪನ್ನನಾಗಿ, ದಿವ್ಯಾಂಗನೆಯರಿಂದ ಸೇವ್ಯಮಾನನಾಗಿ, ಇಚ್ಚಾರೂಪವನ್ನು 
ಪಡೆದು, ಅಪ್ಪರಾಗಣಗಳಿಂದ ಸಂತೋಷಪಡುತ್ತಾ ಸರ್ಗಲೋಕವನ್ನು ಹೊಂದುತ್ತಾನೆ. 


ಯಾವದ್‌ ಬಿಭರ್ತಿ ಲೋಕಾನ್‌ ವೈ ಭೂಮಿಃ ಕುರುಕುಲೋದ್ವಹ । 
ತಾವದ್‌ ಭೂಮಿಪ್ರದಃ ಕಾಮಂ ಮಮ ಲೋಕೇ ಮಹೀಯತೇ ॥ 


ಎಲ್ಲಿಯ ತನಕವೂ ಈ ಭೂಮಿಯು ಲೋಕವನ್ನು ಧರಿಸಿಕೊಂಡಿರುತ್ತದೋ 


ಅನುಗೀತಾಪರ್ವ -295- 


ಅಲ್ಲಿಯ ತನಕವೂ ಭೂಮಿಯನ್ನು ದಾನ ಮಾಡಿದ ವ್ಯಕ್ತಿಯು ನನ್ನ ಲೋಕದಲ್ಲಿ 
ಸುಖವಾಗಿ ಸತೃತನಾಗುತ್ತಾನೆ. 


ನ ಹಿ ಭೂಮಿಪ್ರದಾನಾದ್‌ ವೈ ದಾನಮನ್ಯದ್‌ ವಿಶಿಷ್ಯತೇ । 


ನ ಚಾಪಿ ಭೂಮಿಹರಣಾತ್‌ ಪಾಪಮನ್ಯದ್‌ ವಿಶಿಷ್ಯತೇ 11೧೧೦॥ 


ಯುಧಿಷ್ಠಿರನೇ, ಭೂದಾನಕ್ಕಿಂತಲೂ ಶ್ರೇಷ್ಠವಾದ ಮತ್ತೊಂದು ದಾನವು 
ಇರುವುದಿಲ್ಲ. ಅದರಂತೆ ಭೂಮಿಯನ್ನು ಅಪಹರಿಸುವುದಕ್ಕಿಂತಲೂ ಬೇರೆಯಾದ 
ಪಾಪಕರ್ಮವು ಜಗತ್ತಿನಲ್ಲಿಇರುವುದಿಲ್ಲ. 


ದಾನಾನ್ಯನ್ಯಾನಿ ಹೀಯಂತೇ ಕಾಲೇನ ಕುರುಪುಂಗವ । 


ಭೂಮಿದಾನಸ್ಯ ಪುಣ್ಯಸ್ಯ ಕ್ಷಯೋ ನೈವೋಪಪದ್ಯತೇ HOON 


ಕುರುಶ್ರೇಷ್ಠನೇ, ಇತರ ದಾನಗಳೆಲ್ಲವೂ ಕಾಲಾಂತರದಲ್ಲಿ ದಾನದ ಫಲವನ್ನು 


ಕ್ಷಯಗೊಳಿಸಿಕೊಳ್ಳುತ್ತವೆ. ಆದರೆ ಭೂದಾನಕ್ಕೆ ಲಭಿಸುವ ಫಲವು ಎಂದಿಗೂ 
ಕ್ಷೀಣವಾಗುವುದೇ ಇಲ್ಲ. 


ಬ್ರಾಹ್ಮಣಾಯ ದರಿದ್ರಾಯ ಭೂಮಿಂ ದತ್ತಾತು ಯೋ ನರಃ । 


ನ ಹಿಂಸತಿ ನರವ್ಯಾಘ್ರ ತಸ್ಯ ಪುಣ್ಯಫಲಂ ಶೃಣು 11೧೧೨॥॥ 


ಯಾವ ವ್ಯಕ್ತಿಯು ದರಿದ್ರನಾದ ಬ್ರಾಹ್ಮಣನಿಗೆ ಭೂಮಿಯನ್ನು ದಾನ ಮಾಡಿ, 
ಯಾವ ವ್ಯಕ್ತಿಗಳನ್ನೂ ಹಿಂಸಿಸದೆ ಭೂಮಿಯಲ್ಲಿವಾಸ ಮಾಡುತ್ತಾನೋ ಅಂತಹ ವ್ಯಕ್ತಿಗೆ 
ಲಭಿಸುವ ಪುಣ್ಯವೇನೆಂಬುದನ್ನುನರವ್ಯಾಪುನೇ, ನಿನಗೆ ತಿಳಿಸುತ್ತೇನೆ, ಕೇಳಿಸಿಕೊ. 


ಸಪ್ತದಿರ್ಯಿಪಸಮುದ್ರಾಂತಾ ರತ್ನಧಾನ್ಯಸಮಾಕುಲಾ | 


ಸಶೈಲವನದುರ್ಗಾಢ್ಯಾ ತೇನ ದತ್ತಾ ಮಹೀ ಭವೇತ್‌ 11೧೧೩॥॥ 


ಸಮುದ್ರಾಂತವಾದ ಏಳು ದಿರ್ಬಿಪಗಳಲ್ಲಿ ರತ್ನ-ಧಾನ್ಯಗಳನ್ನು ತುಂಬಿ ಬೆಟ್ಟ, 
ವನ, ದುರ್ಗಗಳಿಂದ ಕೂಡಿದ ಸಪ್ತದಿರ್ಹಿಪಗಳ ದಾನವು ಯಾವ ಫಲವನ್ನು 


ಕೊಡುತ್ತದೋ ದರಿದ್ರ ಬ್ರಾಹ್ಮಣನಿಗೆ ಕೊಟ್ಟ ಭೂದಾನವು ಅಷ್ಟೇ ಫಲವನ್ನು 
ಹೊಂದುತ್ತದೆ. 


-296- ಮಹಾಭಾರತ ಆಶ್ಚಮೇಧಿಕಪರ್ವ 


ಭೂಮಿಂ ದೃಷ್ಟ್ವಾ ದೀಯಮಾನಾಂ ಶ್ರೋತ್ರಿಯಾಯಾಹಿತಾಗ್ಗಯೇ । 
ಸರ್ವಭೂತಾನಿ ಮನ್ಯಂತೇ ಮಾಂ ದದಾತೀತಿ ಹರ್ಷವತ್‌ ॥೧೧೪॥ 


ಆಹಿತಾಗ್ನಿಯಾದ, ಶ್ರೋತ್ರಿಯನಾದ ಬ್ರಾಹ್ಮಣನಿಗೆ ಕೊಡುವ ಭೂದಾನವು ನನ್ನನ್ನೇ 
ದಾನ ಮಾಡಿದ ಫಲವನ್ನುನೀಡುತ್ತದೆ. 


ಸುವರ್ಣಮಣಿರತ್ನಾನಿ ಧನಧಾನ್ಯವಸೂನಿ ಚ । 
ಸರ್ವದಾನಾನಿ ವೈ ರಾಜನ್‌ ದದಾತಿ ವಸುಧಾಂ ದದತ್‌ 11೧೧೫॥।! 


ಭೂಮಿಯನ್ನು ದಾನ ಮಾಡಿದ ವ್ಯಕ್ತಿಯು ಸಮಸ್ತ ವಿಧವಾದ ಬಂಗಾರ, 
ಮಣಿರತ್ನಗಳನ್ನು, ಧನ-ಧಾನ್ಯಗಳನ್ನು, ಸಂಪತ್ತುಗಳನ್ನು, ಸಮಸ್ತ ವಿಧವಾದ 
ದಾನಗಳನ್ನು ಮಾಡಿದ ಫಲವನ್ನು ಹೊಂದುತ್ತಾನೆ. 


ಸಾಗರಾನ್‌ ಸರಿತಃ ಶೈಲಾನ್‌ ಸಮಾನಿ ವಿಷಮಾಣಿ ಚ । 
ಸರ್ವಗಂಧರಸಾಂಶ್ಚೆವ ದದಾತಿ ವಸುಧಾಂ ದದತ್‌ ೧೧೬/1 


ಭೂಮಿಯನ್ನು ದಾನಮಾಡಿದ ವ್ಯಕ್ತಿಯು ಸಮುದ್ರಗಳನ್ನೂ ಸಿ ಸರೋವರಗಳನ್ನೂ ಕ 
ಬೆಟ್ಟಗಳನ್ನೂ , ಸಮಸ್ತ ಗಂಧ-ರಸಗಳನ್ನೂ ದಾನ ಮಾಡಿದ ಫಲವನ್ನು ಹೊಂದುತ್ತಾನೆ. 

ಓಷಧೀಃ ಫಲಸಂಪನ್ನಾ ನಾನಾಪುಷ್ಪಸಮನ್ನಿತಾಃ I 

ಕಮಲೋತ್ಸಲಷಂಡಾಶ್ವ ದದಾತಿ ವಸುಧಾಂ ದದತ್‌ 1೧೧೭1 

ಫಲ-ಪುಷ್ಪಗಳಿಂದ ಸಮೃದ್ಧವಾದ ಗಿಡ-ಮರಗಳನ್ನೂ, ನಾನಾ ಪುಷ್ಪಗಳಿಂದ 
ಕೂಡಿದ ಮರಗಳನ್ನೂ, ಕಮಲಪುಷ್ಪಗಳನ್ನೂ , ನೀಲಕಮಲಗಳನ್ನೂ, ಅನೇಕ 
ಮರಗಳನ್ನುದಾನ ಮಾಡಿದ ಫಲವನ್ನು ಭೂದಾನ ಮಾಡಿದ ವ್ಯಕ್ತಿಯು ಹೊಂದುತ್ತಾನೆ. 


ಧರ್ಮಂ ಕಾಮಂ ತಥಾ ಚಾರ್ಥಂ ವೇದಾನ್‌ ಯಜ್ಞಾಂಸ್ತಥೈವ ಚ।ಟ 

ಸ್ವರ್ಗಮೋಕ್ಷಗತೀಶ್ಚೆವ ದದಾತಿ ವಸುಧಾಂ ದದತ್‌ 11೧೧೮॥॥ 

ಯಾವಾತನು ಭೂಮಿಯನ್ನು ದಾನ ಮಾಡುತ್ತಾನೋ ಧರ್ಮ-ಅರ್ಥ-ಕಾಮ, 
ಸಮಸ್ತ ಯಜ್ಞಗಳ ಫಲ, ಸರ್ಗ-ಮೋಕ್ಷಗಳ ಗತಿಯನ್ನು ಹೊಂದುವವನಾಗುತ್ತಾನೆ. 


ಅನುಗೀತಾಪರ್ವ -297- 


ಅಗ್ನಿಷ್ಟೋಮಾದಿಭಿರ್ಯಜ್ಛೆರ್ಯೇ ಯಜಂತಿ ಸದ್ದ್ಷಿಣೈಃ । 

ನ ತತ್ಫಲಂ ಭವೇತ್‌ ತೇಷಾಂ ಭೂಮಿದಾನಸ್ಯ ಯತ್ನಲಮ್‌ 11೧೧೯॥1 

ಯಾವಾತನು ಭೂದಾನದಿಂದ ಯಾವ ಫಲವನ್ನುಹೊಂದುತ್ತಾನೋ ಆ ಫಲವನ್ನು 
ಅಗ್ನಿಷ್ಟೋಮ ಮೊದಲಾದ ಯಜ್ಞಗಳಿಂದಾಗಲಿ, ಭೂರಿದಕ್ಷಿಣೆಗಳಿಂದಾಗಲಿ 
ಹೊಂದಲಾಗದು. 


ಶ್ರೋತ್ರಿಯಾಯ ಮಹೀಂ ದತ್ತ್ವಾ ಯೋ ನ ಹಿಂಸತಿ ಪಾಂಡವ ॥ 

ತಂ ಜನಾಃ ಕಥಯಿಷ್ಯಂತಿ ಯಾವಲ್ಲೋಕಾಃ ಪ್ರತಿಷ್ಠಿತಾಃ । 

ತಾವತ್‌ ಸ್ವರ್ಗೋಪಭೋಗಾನಾಂ ಭೋಕ್ತಾರಂ ಪಾಂಡುನಂದನ ॥ 

ಯಾವ ವ್ಯಕ್ತಿಯು ಶ್ರೋತ್ರಿಯಬ್ರಾಹ್ಮಣನಿಗೆ ಭೂಮಿಯನ್ನು ದಾನ ಮಾಡಿ, 
ಹಿಂಸೆಯನ್ನು ತ್ಯಜಿಸಿರುತ್ತಾನೋ ಅಂತಹ ವ್ಯಕ್ತಿಯನ್ನು ದೇವತೆಗಳು ಸಮಸ್ತ ಲೋಕಗಳು 
ಇರುವ ತನಕವೂ ಸುಖ ಹೊಂದುವಂತೆ ಮಾಡುತ್ತಾರೆ. ಇಂಥವರು ಸಮಸ್ತ 
ಸ್ವರ್ಗಲೋಕದ ಸುಖಗಳಿಗೂ ಅರ್ಹರೆಂದು ಭಾವಿಸುತ್ತಾರೆ. 

ಸಸ್ಯಪೂರ್ಣಾಂ ಮಹೀಂ ಯಸ್ತು ಶ್ರೋತ್ರಿಯಾಯ ಪ್ರಯಚ್ಛತಿ । 

ಪಿತರಸ್ತಸ್ಯ ತೃಪ್ಯಂತಿ ಯಾವದಾಭೂತಸಂಪವಮ್‌ 11೧೨೨॥॥ 

ಸಸ್ಯಗಳಿಂದ ತುಂಬಿರುವ ಭೂಮಿಯನ್ನು ಶ್ರೋತ್ರಿಯ ಬ್ರಾಹ್ಮಣರಿಗೆ ಯಾವನು 
ದಾನ ಮಾಡುತ್ತಾನೋ ಅಂತಹ ವ್ಯಕ್ತಿಯ ಪಿತೃಗಳು ಪ್ರಲಯವಾಗುವ ತನಕವೂ 
ತಮ್ಮಲೋಕದಲ್ಲಿಸುಖವನ್ನುಹೊಂದುತ್ತಾರೆ. 

ಮಮ ರುದ್ರಸ್ಯ ಸವಿತುಸ್ಪಿದಶಾನಾಂ ತಥೈವ ಚ । 

ಪ್ರೀತಯೇ ವಿದ್ಧಿ ರಾಜೇಂದ್ರ ಭೂಮಿರ್ದತ್ತಾ ದ್ವಿಜಾಯ ವೈ  ॥೧೨೩॥ 

ಯಾವ ವ್ಯಕ್ತಿಯು ಬ್ರಾಹ್ಮಣನಿಗೆ ಭೂಮಿಯನ್ನು ದಾನ ಮಾಡುತ್ತಾನೋ ಆ 
ದಾನದಿಂದ ನನಗೆ, ಮಹರುದ್ರನಿಗೆ, ಸೂರ್ಯನಿಗೆ, ಸಮಸ್ತ ದೇವತೆಗಳಿಗೆ ಸಂತೋಷ 
ಉಂಟಾಗುತ್ತದೆ ಎಂದು ತಿಳಿದುಕೊ. 


-298- ಮಹಾಭಾರತ ಆಶ್ಚಮೇಧಿಕಪರ್ವ 


ತೇನ ಪುಣ್ಯೇನ ಪೂತಾತ್ಮಾ ದಾತಾ ಭೂಮೇರ್ಯುಧಿಷ್ಠಿರ । 
ಮಮ ಸಾಲೋಕ್ಯಮಾಪ್ಲೋತಿ ನಾತ್ರ ಕಾರ್ಯಾ ವಿಚಾರಣಾ 11೧೨೪॥ 


ಯಾವನು ಭೂದಾನ ಮಾಡುತ್ತಾನೋ ಆ ವ್ಯಕ್ತಿಯು ಲಭಿಸಿದ ಪುಣ್ಯದಿಂದ 
ಪೂತಾತ್ಮನಾಗಿ ನನ್ನ ಲೋಕವನ್ನೇ ಹೊಂದುತ್ತಾನೆ. ಇದರಲ್ಲಿ ಯಾವ ಸಂಶಯವೂ 
ಇರುವುದಿಲ್ಲ. 


ಯತ್‌ ಕಿಂಚಿತ್‌ ಕುರುತೇ ಪಾಪಂ ಪುರುಷೋ ವೃತ್ತಿಕರ್ಶಿತಃ । 
ಸ ಚ ಗೋಕರ್ಣಮಾತ್ರೇಣ ಭೂಮಿದಾನೇನ ಶುದ್ಧತಿ 11೧೨೫1 


ಯಾವ ವ್ಯಕ್ತಿಯು ವೃತ್ತಿಯನ್ನವಲಂಬಿಸಿ ಪಾಪಗಳನ್ನು ಎಸಗಿದ್ದಾನೋ ಅಂತಹ 
ವ್ಯಕ್ತಿಯು ಗೋಕರ್ಣಪರಿಮಾಣದ ಭೂಮಿಯನ್ನು ದಾನ ಮಾಡುವುದರಿಂದಲೂ 
ಶುದ್ಧಿಯನ್ನು ಹೊಂದುತ್ತಾನೆ. 


ಮಾಸೋಪವಾಸೇ ಯತ್ಪುಣ್ಯಂ ಕೃಚ್ಛೇ ಚಾಂದ್ರಾಯಣೇಪಿ ಚ । 
ಭೂಮಿಗೋಕರ್ಣಮಾತ್ರೇಣ ತತ್ಪುಣ್ಯಂ ತು ವಿಧೀಯತೇ 11೧೨೬॥। 


ಒಂದು ತಿಂಗಳು ಉಪವಾಸ ಮಾಡಿದಾಗ ಯಾವ ಪುಣ್ಯ ಲಭಿಸುತ್ತದೋ, ಕೃಚ್ಛೆ 
ಚಾಂದ್ರಾಯಣಗಳನ್ನು ಆಚರಿಸಿದಾಗ ಯಾವ ಪುಣ್ಯವು ಲಭಿಸುತ್ತದೋ ಅಷ್ಟುಪುಣ್ಯವು 
ಕೇವಲ ಗೋಕರ್ಣ ಪರಿಮಾಣದ ಭೂಮಿಯನ್ನು ದಾನ ಮಾಡುವುದರಿಂದ 
ಲಭಿಸುತ್ತದೆ. 

ವೇದಾನಾಂ ಪಾರಣೇ ಯತ್ತು ಪರಂ ಪುಣ್ಯಮುದಾಹೃತಮ್‌ । 

ಭೂಮಿಗೋಕರ್ಣಮಾತ್ರೇಣ ತತ್ಪುಣ್ಯಂ ತು ವಿಧೀಯತೇ ೧೨೭ 


ವೇದಗಳನ್ನು ಪಾರಾಯಣ ಮಾಡಿದಾಗ ಯಾವ ಪುಣ್ಯವು ಲಭಿಸುತ್ತದೋ ಅಷ್ಟು 
ಪುಣ್ಯವು ಕೇವಲ ಗೋಕರ್ಣಪರಿಮಾಣದ ಭೂಮಿಯನ್ನು ದಾನ ಮಾಡಿದವನಿಗೆ 
ಲಭಿಸುತ್ತದೆ. 

ಸರ್ವತೀರ್ಥಾಭಿಷೇಕೇ ಚ ಯತ್ನುಣ್ಯಂ ಸಮುದಾಹೃತಮ್‌ । 

ಭೂಮಿಗೋಕರ್ಣಮಾತ್ರೇಣ ತತ್ಪುಣ್ಯಂ ತು ವಿಧೀಯತೇ 1೧೨೮॥ 


ಅನುಗೀತಾಪರ್ವ -299- 


ಸಮಸ್ತ ತೀರ್ಥಗಳನ್ನು ಸೇವಿಸಿದಾಗ, ಆಯಾ ತೀರ್ಥಗಳಿಂದ ಅಭಿಷೇಕ 
ಮಾಡಿದಾಗ ಯಾವ ಪುಣ್ಯವು ಲಭಿಸುತ್ತದೋ ಆ ಪುಣ್ಯವು ಕೇವಲ ಗೋಕರ್ಣ 
ಪರಿಮಾಣದ ಭೂಮಿಯನ್ನು ದಾನ ಮಾಡಿದಾಗ ಲಭಿಸುತ್ತದೆ. 
ಯುಧಿಷ್ಠಿರಃ 
ದೇವದೇವ ನಮಸ್ತೇಸ್ತು ವಾಸುದೇವ ಸುರೇಶ್ವರ । 
ಗೋಕರ್ಣಸ್ಯ ಪ್ರಮಾಣಂ ವೈ ವಕ್ತುಮರ್ಹಸಿ ತತ್ತ ತಃ 11೧೨೯ 


ಯುಧಿಷ್ಠಿರ- ದೇವದೇವನೇ, ವಾಸುದೇವನೇ, ದೇವತೆಗಳಿಗೆಲ್ಲ ಅಧೀಶನೇ, 
ನಿನಗೆ ನಮಸ್ಕಾರ. ಗೋಕರ್ಣ ಪರಿಮಾಣದ ಭೂಮಿ ಎಂದು ಹೇಳುತ್ತಿರುವಿ. 
ಗೋಕರ್ಣ ಪರಿಮಾಣವೆಂದರೆ ಎಷ್ಟು? ಇದನ್ನು ಯಥಾರ್ಥವಾಗಿ ತಿಳಿಸು. 
ಶ್ರೀಭಗವಾನ್‌ 
ಶೃಣು ಗೋಕರ್ಣಮಾತ್ರಸ್ಯ ಪ್ರಮಾಣಂ ಪಾಂಡುನಂದನ 11೧೩೦ 
ಶ್ರೀಭಗವಾನ್‌- ಯುಧಿಷ್ಠಿರನೇ, ಗೋಕರ್ಣದ ಪ್ರಮಾಣವೆಷ್ಟೆವಂಬುದನ್ನು 
ಹೇಳುತ್ತೇನೆ, ಕೇಳಿಸಿಕೊ. 


ತ್ರಿಂಶದಂಡಪ್ರಮಾಣೇನ ಪ್ರಮಿತಂ ಸರ್ವತೋದಿಶಮ್‌ । 
ಪ್ರತ್ಯಕ್‌ ಪ್ರಾಗಪಿ ರಾಜೇಂದ್ರ ತತ್‌ ತಥಾ ದಕ್ಷಿಣೋತ್ತರಮ್‌ ॥೧೩೧॥ 


ಗೋಕರ್ಣಂ ತದ್ದಿದಃ ಪ್ರಾಹುಃ ಪ್ರಮಾಣಂ ಧರಣೇರ್ನ್ನಪ 1೧೩೨॥ 


ಪೂರ್ವ-ಪಶ್ಚಿಮವಾಗಿ ಮತ್ತು ದಕ್ಷಿಣೋತ್ತರವಾಗಿ ಮೂವತ್ತು ದಂಡಗಳನ್ನು 
(ಒಂದು ಮಾರು: ಒಂದು ದಂಡ) ಮೂವತ್ತು ದಂಡಗಳನ್ನು ಅಳೆದರೆ ಎಷ್ಟು 
ವಿಸ್ತಾರವಿರುವುದೋ ಅದಕ್ಕೆ ಗೋಕರ್ಣವೆಂದು ಭೂಮಿಯ ಅಳತೆಯನ್ನುತಿಳಿದವರು 
ಹೇಳುತ್ತಾರೆ. 

ಸವೃಷಂ ಗೋಶತಂ ಯತ್ರ ಸುಖಂ ತಿಷ್ಠತ್ಯಯಂತ್ರಿತಮ್‌ । 

ಸವತ್ತಂ ಕುರುಶಾರ್ದೂಲ ತಚ್ಚ ಗೋಕರ್ಣಮುಚ್ಛತೇ O೩೩ 


ಎಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಹೋರಿಗಳಿಂದಲೂ, ಕರುಗಳಿಂದಲೂ 


-300- ಮಹಾಭಾರತ ಆಶ್ಚಮೇಧಿಕಪರ್ವ 


ಕೂಡಿರುವ ನೂರು ಗೋವುಗಳು ಸುಖವಾಗಿ, ಆರಾಮವಾಗಿ ಇಕಟಲ್ಲದೆ ಇರಲು 


ಕಟಣಿ 
ಅವಕಾಶ ಇರುತ್ತದೋ ಅಷ್ಟುವಿಸ್ತಾರವಾದ ಪ್ರದೇಶಕ್ಕೆ ಗೋಕರ್ಣ ಎಂದು ಹೆಸರು. 
ಕಿಂಕರಾ ಮೃತ್ಯುದಂಡಾಶ್ಚ ಕುಂಭೀಪಾಕಾಶ್ಚ ದಾರುಣಾಃ । 
ಘೋರಾಶ್ಚ ವಾರುಣಾಃ ಪಾಶಾ ನೋಪಸರ್ಪಂತಿ ಭೂಮಿದಮ್‌ ॥ 


ಭೂದಾನವನ್ನುಮಾಡಿದ ವ್ಯಕ್ತಿಯ ಸಮೀಪಕ್ಕೆ ಯಮಭಟರು ಸುಳಿಯುವುದಿಲ್ಲ. 
ಮೃತ್ಯುವಿನ ದಂಡಗಳು ಭೂದಾನಿಯನ್ನು ಪ್ರಹರಿಸುವುದಿಲ್ಲ. ಕುಂಭೀಪಾಕ ಮುಂತಾದ 
ದಾರುಣವಾದ ನರಕ ಶಿಕ್ಷೆಗಳು ಬಾಧಿಸವು. ಘೋರವಾದ ವರುಣನ ಪಾಶುಗಳು 
ಭೂದಾನಿಯನ್ನು ಬಂಧಿಸುವುದಿಲ್ಲ. 


ನಿರಯಾ ರೌರವಾದ್ಯಾಶ್ಚ ತಥಾ ವೈತರಣೀ ನದೀ । 
ತೀವ್ರಾಶ್ಚ ಯಾತನಾಃ ಕಷ್ಟಾ ನೋಪಸರ್ಪಂತಿ ಭೂಮಿದಮ್‌ ॥೧೩೫॥ 


ದಾರುಣವಾದ ರೌರವ ನರಕಗಳನ್ನಾಗಲಿ, ವೈತರಣಿ ನದಿಯನ್ನಾಗಲಿ 
ನೋಡಬೇಕಾಗಿಲ್ಲ. ತೀವ್ರವಾದ ಯಮ ಯಾತನೆಗಳ ಕಷ್ಟಕ್ಕೆ ಭೂದಾನ ಮಾಡಿದವರು 
ಗುರಿಯಾಗುವುದಿಲ್ಲ. 


ಚಿತ್ರಗುಪ್ತಃ ಕಲಿಃ ಕಾಲಃ ಕೃತಾಂತೋ ಮೃತ್ಯುರೇವ ಚ । 
ಯಮಶ್ಚ ಭಗವಾನ್‌ ಸಾಕ್ಷಾತ್‌ ಪೂಜಯಂತಿ ಮಹೀಪ್ರದಮ್‌ ॥।೧೩೬॥ 


ಅದಕ್ಕೆ ಬದಲಾಗಿ ಚಿತ್ರಗುಪ್ತ, ಕಲಿ, ಕಾಲ, ಕೃತಾಂತ, ಮೃತ್ಯು, ಪೂಜ್ಯನಾದ 
ಯಮಧರ್ಮ- ಇವರೆಲ್ಲರೂ ಸಾಕ್ಷಾತ್ತಾಗಿಯೇ ಭೂದಾನ ಮಾಡಿದ ವ್ಯಕ್ತಿಯನ್ನು 
ಸತ್ತರಿಸುತ್ತಾರೆ. 

ರುದ್ರಃ ಪಶುಪತಿಃ ಶಕ್ರಃ ಸುರಾ ಖುಷಿಗಣಾಸ್ತಥಾ । 

ಅಹಂ ಚ ಪ್ರೀತಿಮಾನ್‌ ರಾಜನ್‌ ಪೂಜಯಾಮಿ ಮಹೀಪ್ರದಮ್‌ ॥ 

ಯುಧಿಷ್ಠಿರನೇ, ನಾನೂ ಕೂಡ ಭೂದಾನ ಮಾಡಿದ ವ್ಯಕ್ತಿಯನ್ನು ಪ್ರೀತಿಯಿಂದ 


ಸತ್ತರಿಸುತ್ತೇನೆ. ರುದ್ರದೇವನು, ಚತುರ್ಮುಖ ಬ್ರಹ್ಮನು, ಇಂದ್ರನು, ದೇವತೆಗಳು, 
ಯಷಿಗಳು ಎಲ್ಲರೂ ಭೂದಾನ ಮಾಡಿದ ವ್ಯಕ್ತಿಯನ್ನು ಆದರದಿಂದ ಸತ್ತರಿಸುತ್ತಾರೆ. 


ಅನುಗೀತಾಪರ್ವ -301- 


ಕೃಶವೃತ್ತಸ್ಯ ಕೃಶಗೋ:ಃ ಕೃಶಾಶ್ನಸ್ಯ ಕೃಶಾತಿಥೇಃ 1 


ಲ೨೪ ಲ 
ಭೂಮಿರ್ದೇಯಾ ನರಶ್ರೇಷ್ಠ ಸ ನಿಧಿಃ ಪಾರಲೌಕಿಕ: 11೧೩೮। 
ಯಾವ ವ್ಯಕ್ತಿಯ ಕುಟುಂಬದ ಜನರು ಜೀವಿಕೆಗಾಗಿ ತೊಂದರೆಗೀಡಾಗಿ 
ಕೃಶರಾಗಿದ್ದಾರೋ, ಯಾವನ ಹಸುಗಳು, ಕುದುರೆಗಳು ದುರ್ಬಲವಾಗಿವೆಯೋ, 
ಯಾವನು ಯಾವಾಗಲೂ ಅತಿಥಿ ಸತ್ಕಾರದಲ್ಲೇ ನಿರತನಾಗಿದ್ದಾನೋ ಅಂತಹ ವ್ಯಕ್ತಿಗೆ 
ಭೂದಾನವನ್ನು ಮಾಡಬೇಕು. ಭೂದಾನದ ಫಲವು ಪರಲೋಕಕ್ಕೆ ಕಾರಣವಾಗುವ 
ನಿಧಿಯಂತೆ ಇದೆ. 


ಸೀದಮಾನಕುಟುಂಬಾಯ ಶ್ರೋತ್ರಿಯಾಯಾಹಿತಾಗ್ಗಯೇ । 
ವ್ರತಸ್ನಾಯ ದರಿದ್ರಾಯ ಭೂಮಿರ್ದೇಯಾ ನರಾಧಿಪ 11೧೩೯॥ 


ಯಾವನ ಕುಟುಂಬವು ಜೀವಿಕೆಗೆ ಅವಕಾಶವಿಲ್ಲದೆ ನಶಿಸಿ ಹೋಗುತ್ತಿರುತ್ತದೋ 
ಅಂತಹ ದರಿದ್ರನಾದ, ಶ್ರೋತ್ರಿಯನಾದ, ವ್ರತನಿಯಮಾದಿಗಳನ್ನು ಆಚರಿಸುವ 
ಅಗ್ನಿಹೋತ್ರಿಯಾದ ಬ್ರಾಹ್ಮಣನಿಗೆ ಭೂದಾನವನ್ನು ಮಾಡಬೇಕು. 


ಯಥಾ ಜನಿತ್ರೀ ಕ್ಷೀರೇಣ ಪುತ್ರಂ ವರ್ಧಯತಿ ಧ್ರುವಮ್‌ । 
ದಾತಾರಮನುಗೃಹ್ನಾತಿ ದತ್ತಾ ಹ್ಯೇವಂ ವಸುಂಧರಾ novo 


ಯಾವ ರೀತಿಯಲ್ಲಿ ತಾಯಿಯಾದವಳು ಹಾಲಿನಿಂದ ಮಗುವನ್ನು ಪೋಷಿಸಿ 


ಬೆಳೆಸುತ್ತಾಳೋ ಹಾಗೆ ಭೂಮಿಯನ್ನು ದಾನ ಮಾಡಿದ ವ್ಯಕ್ತಿಯನ್ನು ಭೂದೇವಿಯು 
ಎಲ್ಲಪ್ರಕಾರದಿಂದಲೂ ವೃದ್ದಿಹೊಂದುವಂತೆ ಅನುಗ್ರಹಿಸುತ್ತಾಳೆ. 

ಯಥಾ ಬಿಭರ್ತಿ ಗೌರ್ವತ್ಸಂ ಸೃಜಂತೀ ಕ್ಷೀರಮಾತ್ಮನಃ I 

ತಥಾ ಸರ್ವಗುಣೋಪೇತಾ ಭೂಮಿರ್ವಹತಿ ಭೂಮಿದಮ್‌ ॥೧೪೦೧॥ 

ಯಾವ ರೀತಿಯಲ್ಲಿಗೋವು ತನ್ನಲ್ಲಿಯೇ ಹಾಲನ್ನುಸ್ಪಷ್ಟಿಸಿ ತನ್ನಕರುವಿನ ಧಾರಣೆ, 
ಪೋಷಣೆಯನ್ನು ಮಾಡುವುದೋ ಅದೇ ರೀತಿಯಲ್ಲಿ ಸರ್ವಗುಣೋಪೇತಳಾದ 
ಭೂದೇವಿಯು ತನ್ನನ್ನು ಸತ್ಪಾತ್ರನಿಗೆ ದಾನ ಮಾಡಿದ ವ್ಯಕ್ತಿಯನ್ನು ಧರಿಸಿ, 
ಪೋಷಿಸುತ್ತಾಳೆ. 


-302- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಥಾ ಬೀಜಾನಿ ರೋಹಂತಿ ಜಲಸಿಕ್ತಾನಿ ಭೂತಲೇ । 
ತಥಾ ಕಾಮಾಃ ಪ್ರರೋಹಂತಿ ಭೂಮಿದಸ್ಯ ದಿನೇ ದಿನೇ 11೧೪೨॥॥ 


ಯಾವ ರೀತಿಯಾಗಿ ನೀರಿನಿಂದ ನೆನೆದ ಬೀಜಗಳು ಮೊಳಕೆಯಾಗುತ್ತವೋ, 
ಅದೇ ರೀತಿ ಭೂದಾನ ಮಾಡಿದವನಿಗೆ ಪ್ರತಿದಿನವೂ ಅವನ ಮನಸ್ಸಿನಲ್ಲಿಸಂಕಲ್ಪಿಸುವ 
ಮನೋರಥಗಳು ಪೂರ್ಣವಾಗುತ್ತಲೇ ಇರುತ್ತವೆ. 


ಯಥೋದಯಸ್ತು ಸೂರ್ಯಸ್ಯ ತಮಃ ಸರ್ವಂ ವ್ಯಪೋಹತಿ । 
ತಥಾ ಪಾಪಂ ನರಸ್ಯೇಹ ಭೂಮಿದಾನಂ ವ್ಯಪೋಹತಿ 1೧೪೨1 


ಯಾವ ರೀತಿಯಾಗಿ ಸೂರ್ಯನ ತೇಜಸ್ಸುಸಮಸ್ತ ತಮಸ್ಸನ್ನು ಪರಿಹರಿಸುತ್ತದೋ, 
ಅದೇ ರೀತಿ ಭೂದಾನವು ದಾನಿಯ ಸಮಸ್ತ ಪಾಪಗಳನ್ನು ಪರಿಹರಿಸುತ್ತದೆ. 


ದಾತಾ ದಶಾನುಗೃಹ್ಗಾತಿ ಯೋ ಹರೇದ್ದಶ ಹಂತಿ ಚ | 
ಅತೀತಾನ್ಯಾಗತಾನೀಹ ಕುಲಾನಿ ಕುರುಪುಂಗವ ೧೪೪1 


ಆಶ್ರುತ್ಯ ಭೂಮಿದಾನಂ ತು ದತ್ತ್ವಾ ಯೋ ವಾ ಹರೇತ್‌ ಪುನಃ । 
ಸ ಬದ್ದೋ ವಾರುಣೈಃ ಪಾಶೈಃ ಕ್ಷಿಷ್ಕತೇ ಪೂಯಶೋಣಿತೇ 11೧೪೫॥ 


ಯಾವ ವ್ಯಕ್ತಿಯು ಭೂಮಿಯನ್ನು ದಾನ ಮಾಡುತ್ತೇನೆಂದು ಹೇಳಿ, ದಾನವನ್ನು 
ಮಾಡುವುದಿಲ್ಲವೋ, ಕೊಟ್ಟದ್ದನ್ನು ಪುನಃ ಹಿಂತೆಗೆದುಕೊಳ್ಳುತ್ತಾನೋ ಅಂತಹ ವ್ಯಕ್ತಿಯು 
ವರುಣನ ಘೋರವಾದ ಪಾಶಗಳಿಂದ ಬಂಧಿತನಾಗಿ ಕೀವು, ರಕ್ತಗಳಿಂದ ತುಂಬಿದ 
ನರಕದಲ್ಲಿದೂಡಲ್ಪಡುತ್ತಾನೆ. 


ಸದತ್ತಾಂ ಪರದತ್ತಾಂ ವಾ ಯೋ ಹರೇತ ವಸುಂಧರಾಮ್‌ । 
ನ ತಸ್ಯ ನರಕಾದ್‌ ಘೋರಾದ್‌ ವಿದ್ಯತೇ ನಿಷ್ಠತಿಃ ಕ್ಹಚಿತ್‌ 11೧೪೬॥ 


ಒಬ್ಬ ಸತ್ತಾತ್ರನಿಗೆ ಭೂಮಿಯನ್ನು ಸ್ವಯಂ ತಾನೇ ದಾನವಾಗಿ ಕೊಟ್ಟಿರಲಿ, 
ಬೇರೆಯವರೇ ಕೊಟ್ಟಿದಲಿ, ಯಾವುದಾದರೂ ನೆಪದಿಂದ ಅಂತಹ ಕೊಟ್ಟ ಭೂಮಿಯನ್ನು 
ಅಪಹರಿಸುವ ವ್ಯಕ್ತಿಯು ಘೋರವಾದ ನರಕದಲ್ಲಿಬೀಳುವುದರ ಜೊತೆಗೆ ಪ್ರಾಯಶ್ಚಿತ 
ಇಲ್ಲದವನಾಗುತ್ತಾನೆ. 


ಅನುಗೀತಾಪರ್ವ -303- 


ಬ್ರಾಹ್ಮಣಸ್ಯ ಹೃತೇ ಕ್ಷೇತ್ರೇ ಹನ್ಯಾದ್‌ ದ್ವಾದಶ ಪೂರ್ವಜಾನ್‌ । 
ಸ ಗಚ್ಛೇತ್‌ ಕೃಮಿಯೋನಿಂ ಚ ನ ಚ ಮುಚ್ಯೇತ ಜಾತು ಸಃ ॥೧೪೭॥ 


ಯಾವನು ಬ್ರಾಹ್ಮಣಶ್ರೇಷ್ಠನಿಗೆ ಭೂಮಿಯನ್ನು ದಾನವಾಗಿ ಕೊಟ್ಟು ಅದರ 
ಪ್ರತಿಫಲವನ್ನು ತಾನೇ ಪಡೆಯುತ್ತಾನೋ ಅಂತಹ ದುಷ್ಟಾಶ್ಶನಾದ ಮೂಢನು 
ಇಪ್ಪತ್ತೊಂದು ವಿಧವಾದ ನರಕದಲ್ಲಿ ಬೀಳುತ್ತಾನೆ. ತನ್ನ ಹನ್ನೆರಡು ತಲೆಯವರಿಗೆ 
ಕಂಟಕನಾಗುತ್ತಾನೆ. ಕ್ರಿಮಿಯೋನಿಯಲ್ಲಿ ಹುಟ್ಟುತ್ತಾನೆ. ಎಂದಿಗೂ ಬಂಧನದಿಂದ 


ಬಿಡುಗಡ ಹೊಂದುವುದಿಲ್ಲ. 


ದತ್ತ್ವಾ ಭೂಮಿಂ ದ್ವಿಜೇಂದ್ರಾಯ ಯಸ್ತಾಮೇವೋಪಜೀವತಿ । 

ಗವಾಂ ಶತಸಹಸ್ರಸ್ಯ ಹಂತುಃ ಸ ಲಭತೇ ಫಲಮ್‌ 11೧೪೮॥ 

ಯಾವ ವ್ಯಕ್ತಿಯು ದ್ವಿಜಶ್ರೇಷ್ಠನಿಗೆ ಭೂಮಿಯನ್ನು ದಾನ ಮಾಡಿ ಆ ಭೂಮಿಯಲ್ಲಿ 
ತಾನೇ ಜೀವನವನ್ನು ಮಾಡುತ್ತಾನೋ ಅವನು ನೂರು ಸಾವಿರ ಹಸುಗಳನ್ನು ಕೊಂದ 
ಪಾಪಕ್ಕೆ ಭಾಗಿಯಾಗುತ್ತಾನೆ. 

ಸೋಧಃಶಿರಾಸ್ತು ಪಾಪಾತ್ಮಾ ಕುಂಭೀಪಾಕೇಷು ಪಚ್ಛತೇ 11೧೪೯॥ 

ಅವನು ತಲೆಕೆಳಕಾಗಿ ಕುಂಭೀಪಾಕ ನರಕದಲ್ಲಿ ಬಿದ್ದುದುಃಖಕ್ಕೀಡಾಗುತ್ತಾನೆ. 


ದಿವೈೈರ್ವರ್ಷಸಹಸ್ಥೆಸ್ತು ಕುಂಭೀಪಾಕಾದ್‌ ವಿನಿಚ್ಛತಃ । 

ಇಹ ಲೋಕೇ ಭವೇತ್‌ ಸಶ್ವಾ ಶತಜನ್ನಾನಿ ಪಾಂಡವ 11೧೫೦॥( 

ದೇವಮಾನದ ಸಾವಿರ ವರ್ಷಗಳ ಕಾಲ ಕುಂಭೀಪಾಕ ನರಕದಲ್ಲಿ ಶಿಕ್ಷೆಯನ್ನು 
ಅನುಭವಿಸಿದ ಆ ವ್ಯಕ್ತಿಯು ಪುನಃ ಭೂಮಿಗೆ ಬಂದು ನೂರು ಜನ್ಮಗಳಲ್ಲಿನಾಯಿಯಾಗಿ 
ಹುಟ್ಟುತ್ತಾನೆ. 

ದತ್ತ್ವಾ ಭೂಮಿಂ ದ್ವಿಜೇಂದ್ರಾಣಾಂ ಯಸ್ತಾಮೇವೋಪಜೀವತಿ । 

ಸ ಮೂಢೋ ಯಾತಿ ದುಷ್ಟಾತ್ಮಾ ನರಕಾನೇಕವಿಂಶತಿಮ್‌ 11೧೫೧॥॥ 


ಯಾವ ವ್ಯಕ್ತಿಯು ಬ್ರಾಹ್ಮಣನಿಗೆ ಭೂದಾನವನ್ನು ಮಾಡಿ ಆ ಭೂಮಿಯಲ್ಲಿತಾನೇ 
ಜೀವನವನ್ನು ನಡೆಸುತ್ತಾನೋ ಅಂತಹ ಮೂರ್ಪನು ದುಷ್ಟಾಶ್ಚನಾಗಿ ಇಪ್ಪತ್ತೊಂದು 
ನರಕದಲ್ಲಿದುಃಖವನ್ನು ಅನುಭವಿಸುತ್ತಾನೆ. 


-304- ಮಹಾಭಾರತ ಆಶ್ಚಮೇಧಿಕಪರ್ವ 


ನರಕೇಭ್ಯೋ ವಿನಿಮುಕ್ತಃ ಶುನಾಂ ಯೋನಿಂ ಸ ಗಚ್ಛತಿ 11೧೫೨ 


ಆ ವ್ಯಕ್ತಿಯು ನರಕವಾಸವನ್ನು ಅನುಭವಿಸಿ ಬಂದ ಬಳಿಕ ಭೂಮಿಯಲ್ಲಿ 
ನಾಯಿಯಾಗಿ ಹುಟ್ಟುತ್ತಾನೆ. 


ಹಲಕೃಷ್ಟಾ ಮಹೀ ದೇಯಾ ಸಬೀಜಾ ಸಸ್ಯಶಾಲಿನೀ । 
ಅಥವಾ ಸೋದಕಾ ದೇಯಾ ದರಿದ್ರಾಯ ದ್ವಿಜಾತಯೇ 11೧೫೩1 


ನೇಗಿಲಿನಿಂದ ಉತ್ತು ಬಿತ್ತಿರುವ ಭೂಮಿಯನ್ನಾಗಲಿ, ಪೈರಿನಿಂದ ತುಂಬಿರುವ 
ಭೂಮಿಯನ್ನಾಗಲಿ, ನೀರಿನ ಆಶ್ರಯವಿರುವ ಭೂಮಿಯನ್ನಾಗಲಿ, ದರಿದ್ರನಾದ 
ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು. 


ಏವಂ ದತ್ತಾ ಮಹೀ ರಾಜನ್‌ ಪ್ರಹೃಷ್ಟೇನಾಂತರಾತ್ಮನಾ । 
ಸರ್ವಾನ್‌ ಕಾಮಾನವಾಪ್ನೋತಿ ಮನಸಾ ಚಿಂತಿತಾನ್ಯಪಿ 11೧೫೪॥ 


ಸಂತುಷ್ಠವಾದ ಮನಸ್ಸಿನಿಂದ ಇಂತಹ ಭೂಮಿಯನ್ನು ದಾನವಾಗಿ ನೀಡಿದರೆ 
ಭೂದಾನ ಮಾಡಿದವನು ಮನಸ್ಸಿನಲ್ಲಿ ಚಿಂತಿಸಿದ ಸಮಸ್ತ ಕಾಮನೆಗಳನ್ನೂ 
ಹೊಂದುತ್ತಾನೆ. 


ಬಹುಭಿರ್ವಸುಧಾ ದತ್ತಾ ದೀಯತೇ ಚ ನರಾಧಿಪೈಃ । 
ಯಸ್ಯ ಯಸ್ಯ ಯದಾ ಭೂಮಿಃ ತಸ್ಯ ತಸ್ಯ ತದಾ ಫಲಮ್‌ ॥॥೧೫೫॥ 


ಅನೇಕ ರಾಜರಿಂದ ಭೂಮಿಯು ದಾನ ಮಾಡಲ್ಪಟ್ಟಿದೆ. ದಾನ ಮಾಡಲ್ಲಡುತ್ತಲೂ 
ಇದೆ. ಭೂಮಿಯು ಯಾವಾಗ ಯಾವನ ಅಧಿಕಾರದಲ್ಲಿರುತ್ತದೋ ಅವನು ಆ 
ಭೂಮಿಯನ್ನು ದಾನ ಮಾಡಿದರೆ ಅದರ ಫಲವು ಅವನಿಗೆ ಲಭಿಸುತ್ತದೆ. 


ಯಃ ಪ್ರಯಚ್ಛತಿ ಕನ್ಯಾಂ ವೈ ಸುರೂಪಾಂ ಶ್ರೋತ್ರಿಯಾಯ ವೈ । 

ಹು ಬ್ರಹ್ಮದೇವೋ ರಾಜೇಂದ್ರ ತಸ್ಯ ಪುಣ್ಯಫಲಂ ಶೃಣು 11೧೫೬॥। 

ಯಾವ ವ್ಯಕ್ತಿಯು ಶ್ರೋತ್ರಿಯ ಬ್ರಾಹ್ಮಣರಿಗೆ ಸ್ವರೂಪಳಾದ ಕನ್ಯೆಯನ್ನು ದಾನ 
ಮಾಡುತ್ತಾನೋ ಅಂತಹ ವ್ಯಕ್ತಿಯು ಹೊಂದುವ ಪುಣ್ಯದ ಫಲವನ್ನು ಹೇಳುತ್ತೇನೆ, 
ರಾಜಶ್ರೇಷ್ಠನೇ ಕೇಳಿಸಿಕೊ. 


ಅನುಗೀತಾಪರ್ವ -305- 


ಬಲೀವರ್ದಸಹಸ್ರಾಣಾಂ ದತ್ತಾನಾಂ ಧುರ್ಯವಾಹಿನಾಮ್‌ । 
ತತ್ನಲಂ ಲಭತೇ ರಾಜನ್‌ ಕನ್ಯಾದಾನೇನ ಯತ್ನಲಮ್‌ 11೧೫೭! 


ಗಾಡಿಯನ್ನು ಎಳೆಯುವ ಸಾವಿರ ಎತ್ತುಗಳನ್ನು ದಾನ ಮಾಡಿದಾಗ ಯಾವ ಫಲವು 
ಲಭಿಸುತ್ತದೋ ಶ್ರೋತ್ರಿಯ ಬ್ರಾಹ್ಮಣರಿಗೆ ಕನ್ಯಾದಾನ ಮಾಡಿದಾಗ ಅಷ್ಟು ಫಲವು 
ಲಭಿಸುತ್ತದೆ. 

ಗವಾಂ ಶತಸಹಸ್ರಸ್ಯ ಸಮ್ಯಗ್‌ ದತ್ತಸ್ಯ ಯತ್ನಲಮ್‌ । 

ತತ್ಸಲಂ ಸಮವಾಪ್ಟೋತಿ ಯಃ ಪ್ರಯಚ್ಛತಿ ಕನ್ಯಕಾಮ್‌ 1೧೫೮॥ 

ಒಂದು ಲಕ್ಷ ಗೋವುಗಳನ್ನು ದಾನ ಮಾಡಿದಾಗ ಯಾವ ಫಲವು ಲಭಿಸುತ್ತದೋ, 
ಶ್ರೋತ್ರಿಯನಾದ ಬ್ರಾಹ್ಮಣನಿಗೆ ಕನ್ಯಾದಾನ ಮಾಡಿದ ವ್ಯಕ್ತಿಗೆ ಅಷ್ಟು ಫಲವು 
ಲಭಿಸುತ್ತದೆ. 

ಯಾವಂತಿ ಚೈವ ರೋಮಾಣಿ ಕನ್ಯಾಯಾಃ ಕುರುಪುಂಗವ । 

ತಾವದ್‌ ವರ್ಷಸಹಸ್ರಾಣಿ ಮಮ ಲೋಕೇ ಮಹೀಯತೇ ॥೧೫೯॥ 


ಕನ್ಯಾದಾನ ಮಾಡಿದ ಕನ್ಯೆಯಲ್ಲಿ ಎಷ್ಟು ರೋಮರಂಧ್ರಗಳಿವೆಯೋ ಅಷ್ಟು 
ವರ್ಷಗಳ ಕಾಲ ದಾನ ಮಾಡಿದ ವ್ಯಕ್ತಿಯು ನನ್ನಲೋಕದಲ್ಲಿಪೂಜಿತನಾಗುತ್ತಾನೆ. 


ತತಶ್ಚಾಪಿ ಚ್ಯುತಃ ಕಾಲಾದಿಹ ಲೋಕೇ ಸ ಜಾಯತೇ | 
ಷಡಂಗವಿಚ್ಚತುರ್ವೇದೀ ಸರ್ವದೇವಾರ್ಚಿತೋ ದ್ವಿಜಃ 11೧೬೦॥! 


ಪುಣ್ಯಲೋಕದಿಂದ ಮರ್ತ್ಯಲೋಕಕ್ಕೆ ಆಗಮಿಸಿದ ಬಳಿಕ ಆ ವ್ಯಕ್ತಿಯು 
ಕನ್ಯಾದಾನದ ಫಲವಾಗಿ ಆರು ಅಂಗಗಳಿಂದ ಸಹಿತವಾದ ನಾಲ್ಕು ವೇದಗಳನ್ನು 
ಅಧ್ಯಯನ ಮಾಡುವವನಾಗಿ, ಸಮಸ್ತ ದೇವತೆಗಳ ಅನುಗ್ರಹಕ್ಕೂ ಪಾತ್ರನಾಗಿ 
ಭೂಮಿಯಲ್ಲಿಹುಟ್ಟುತ್ತಾನೆ. 

ಯಃ ಸುವರ್ಣಂ ದರಿದ್ರಾಯ ಬ್ರಾಹ್ಮಣಾಯ ಪ್ರಯಚ್ಛತಿ । 

ಶ್ರೋತ್ರಿಯಾಯ ಸುವೃತ್ತಾಯ ಬಹುಪುತ್ರಾಯ ಪಾಂಡವ 11೧೬೧ 

ಸ ಮುಕ್ತಃ ಸರ್ವಪಾಪೇಭ್ಯೋ ಬಾಲಸೂರ್ಯಸಮಪುಭಃ | 

ವಿಮಾನಂ ದಿವ್ಯಮಾರೂಢಃ ಕಾಮಗಃ ಕಾಮಭೋಗವಾನ್‌ ॥೧೬೨॥॥ 


-306- ಮಹಾಭಾರತ ಆಶ್ಚಮೇಧಿಕಪರ್ವ 


ವರ್ಷಕೋಟಿಂ ಮಹಾತೇಜಾ ಮಮ ಲೋಕೇ ಪ್ರಮೋದತೇ ॥೧೬೩॥ 


ಯಾವ ವ್ಯಕ್ತಿಯು ಸದಾಚಾರ ಸಂಪನ್ನನಾದ, ಅನೇಕ ಸಂತಾನಗಳನ್ನು ಹೊಂದಿರುವ 
ಶ್ರೋತ್ರಿಯನಾದ ಬ್ರಾಹ್ಮಣನಿಗೆ ಬಂಗಾರವನ್ನು ದಾನ ಮಾಡುತ್ತಾನೋ ಅವನು ಸಮಸ್ತ 
ಪಾಪಗಳಿಂದ ಮುಕ್ತನಾಗಿ, ಉದಿಸಿದ ಸೂರ್ಯನಂತೆ ಕಾಂತಿಯುಕ್ತನಾಗಿ, ಸಮಸ್ತ 
ಭೋಗಗಳನ್ನೂಪಡೆದವನಾಗಿ ದಿವ್ಯವಾದ ವಿಮಾನವನ್ನು ಏರಿ ಸರ್ಗಲೋಕಕ್ಕೆ ಸಾಗಿ 
ಕೋಟಿ ವರ್ಷಗಳ ಕಾಲ ತೇಜಸ್ವಿಯಾಗಿ ನನ್ನ ಲೋಕದಲ್ಲಿಸಂತೋಷ ಹೊಂದುತ್ತಾನೆ. 


ತತಃ ಕಾಲಾವತೀರ್ಣಶ್ಚ ಸೋಶಸ್ಟಿನ್‌ ಲೋಕೇತಭಿಜಾಯತೇ । 
ವೇದವೇದಾಂಗವಿದ್‌ ವಿಪ್ರಃ ಕೋಟೀಧನಪತಿರ್ಮಹಾನ್‌ 11೧೬೪॥ 


ಕಾಲಾಂತರದಲ್ಲಿಭೂಮಿಗೆ ಆಗಮಿಸಿದ ಆತನು ಸಮಸ್ತ ವೇದ-ವೇದಾಂಗಗಳನ್ನು 
ಬಲ್ಲವನಾಗಿ ಕೋಟ್ಯಧೀಶನಾಗಿ ಹುಟ್ಟುತ್ತಾನೆ. 


ಯಶ್ಚ ರೂಪ್ಯಂ ಪ್ರಯಚ್ಛೇದ್‌ ವೈ ದರಿದ್ರಾಯ ದ್ವಿಜಾತಯೇ । 
ಕೃಶವೃತ್ತಯೇ ಕೃಶಗವೇ ಸ ಮುಕ್ತಃ ಸರ್ವಕಿಲ್ಲಿಷೈಃ (1೧೬೫॥ 


ಯಾವ ವ್ಯಕ್ತಿಯು ಗೋವುಗಳನ್ನು ಪರಿಪಾಲಿಸುತ್ತಾ, ಗೋವುಗಳನ್ನು ಸಾಕಲು 
ಅಶಕ್ತನಾಗಿರುತ್ತಾನೋ, ತನ್ನ ಬದುಕಿಗೆ ಆಹಾರದ ಕೊರತೆಯನ್ನು 
ಅನುಭವಿಸುತ್ತಿರುತ್ತಾನೋ ಅಂತಹ ದರಿದ್ರನಾದ ಬ್ರಾಹ್ಮಣನಿಗೆ ಬೆಳ್ಳಿಯನ್ನು ದಾನ 
ಮಾಡಿದ ವ್ಯಕ್ತಿಯು ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ. 


ಪೂರ್ಣಚಂದ್ರಪ್ರಕಾಶೇನ ವಿಮಾನೇನ ವಿರಾಜತಾ । 
ಕಾಮರೂಪೀ ಯಥಾಕಾಮಂ ಸ್ವರ್ಗಲೋಕೇ ಮಹೀಯತೇ ॥೧೬೬॥ 


ಆತನು ಪೂರ್ಣಚಂದ್ರನಂತೆ ಪ್ರಕಾಶಿಸುವ ವಿಮಾನದಲ್ಲಿ ಏರಿಕೊಂಡು 
ಶೋಭಿಸುತ್ತಾ, ಸ್ವರ್ಗಲೋಕದಲ್ಲಿ ತನ್ನ ಮನಸ್ಸಿನ ಸಮಸ್ತ ಕಾಮನೆಗಳನ್ನು 
ಹೊಂದಿದವನಾಗಿ ಶೋಭಿಸುತ್ತಾನೆ. 


ತತೋತವತೀರ್ಣಃ ಕಾಲೇನ ಲೋಕೇ ಚಾಸ್ಮಿನ್‌ ಮಹಾಯಶಾಃ । 
ಸರ್ವಲೋಕಾರ್ಚಿತಃ ಶ್ರೀಮಾನ್‌ ರಾಜಾ ಭವತಿ ವೀರ್ಯವಾನ್‌ || 


ಅನುಗೀತಾಪರ್ವ -307- 


ಕಾಲಾಂತರದಲ್ಲಿಭೂಮಿಗೆ ಆಗಮಿಸಿದ, ಕೀರ್ತಿಸಂಪನ್ನನಾದ ಆ ವ್ಯಕ್ತಿಯು ಸಮಸ್ತ 
ಜನರಿಂದಲೂ ಸತ್ಛತನಾಗಿ ಕಾಂತಿಯುಕ್ತನಾದ, ವೀರ್ಯವಂತನಾದ ರಾಜನಾಗುತ್ತಾನೆ. 


ತಿಲಪರ್ವತಕಂ ಯಸ್ತು ಶ್ರೋತ್ರಿಯಾಯ ಪ್ರಯಚ್ಛತಿ | 
ವಿಶೇಷೇಣ ದರಿದ್ರಾಯ ತಸ್ಯಾಪಿ ಶೃಣು ಯತ್ನಲಮ್‌ 11೧೬೮॥ 


ಯಾವ ವ್ಯಕ್ತಿಯು ವಿಶೇಷವಾಗಿ ದರಿದ್ರನಾದ, ಶ್ರೋತ್ರಿಯ ಬ್ರಾಹ್ಮಣನಿಗೆ ಎಳ್ಳಿನ 
ಪರ್ವತವನ್ನು ದಾನ ಮಾಡುತ್ತಾನೋ ಅದರ ಫಲವನ್ನು ಹೇಳುತ್ತೇನೆ, ಕೇಳಿಸಿಕೊ. 


ಪುಣ್ಯಂ ವೃಷಾಯುತೋತ್ಸರ್ಗೇ ಯತ್ಪೋಕ್ತಂ ಪಾಂಡುನಂದನ । 
ತತ್ಪುಣ್ಯಂ ಸಮನುಪ್ರಾಪಃ ತತ್ಕ್ಮಣಾದ್‌ ವಿರಜಾ ಭವೇತ್‌ 11೧೬೯॥ 


ಹತ್ತುಸಾವಿರ ಗೂಳಿಗಳನ್ನು ಬಿಟ್ಟಾಗ ಯಾವ ಪುಣ್ಯವನ್ನು ಹೊಂದುತ್ತಾನೋ ಆ 
ಪುಣ್ಯವು ಎಳ್ಳಿನ ಪರ್ವತವನ್ನು ದಾನ ಮಾಡಿದ ವ್ಯಕ್ತಿಗೆ ಆ ಕ್ಷಣದಲ್ಲಿಯೇ ಲಭಿಸುತ್ತದೆ. 


ಯಥಾ ತ್ವಚಂ ಭುಜಂಗೋ ವೈ ತೃಕ್ತ್ವ್ವಾ ದಿವ್ಯತನುರ್ಭವೇತ್‌ । 
ತಥಾ ತಿಲಪ್ರದಾನಾದ್‌ ವೈ ಪಾಪಂ ತೃಕ್ತ್ವಾ ವಿಶುದ್ಧಿ 11೧೭೦॥ 


ಯಾವ ರೀತಿಯಾಗಿ ಸರ್ಪವು ತನ್ನ ಪೊರೆಯನ್ನು ಕಳಚಿ ಶ್ರೇಷ್ಠವಾದ ಶರೀರದಿಂದ 
ಬೆಳಗುತ್ತದೋ ಅದೇ ರೀತಿ ತಿಲದಾನವನ್ನು ಮಾಡಿದ ವ್ಯಕ್ತಿಯು ಪಾಪಗಳಿಂದ 
ಮುಕ್ತನಾಗಿ ಶುದ್ಧಾತ್ಮನಾಗಿ ಬೆಳಗುತ್ತಾನೆ. 

ತಿಲಷಂಡಪ್ರಯುಕ್ತಂ ಚ ಜಾಂಬೂನದವಿಭೂಷಿತಮ್‌ ।ಟ 

ವಿಮಾನಂ ದಿವ್ಯಮಾರೂಢಃ ಪಿತ್ಠಲೋಕೇ ಮಹೀಯತೇ 11೧೭೧॥॥ 


ಬಂಗಾರದಿಂದ ಅಲಂಕೃತವಾದ ಎಳ್ಳಿನ ರಾಶಿಯನ್ನು ಯಾವ ವ್ಯಕ್ತಿಯು ದಾನ 
ಮಾಡುತ್ತಾನೋ ಆ ವ್ಯಕ್ತಿಯು ದಿವ್ಯವಾದ ವಿಮಾನವನ್ನೇರಿಕೊಂಡು ಹೋಗಿ 
ಪಿತೃಲೋಕದಲ್ಲಿಪೂಜಿತನಾಗುತ್ತಾನೆ. 

ಷಷ್ಟಿಂ ವರ್ಷಸಹಸ್ರಾಣಿ ಕಾಮರೂಪೀ ಮಹಾಯಶಾಃ । 

ಕೀರ್ತಿಪ್ರದಾತಾ ರಮತೇ ಪಿತ್ಠಲೋಕೇ ಯಥಾಸುಖಮ್‌ 11೧೭೨1 


-308- ಮಹಾಭಾರತ ಆಶ್ಚಮೇಧಿಕಪರ್ವ 


ಪಿತ್ಠಲೋಕದಲ್ಲಿ ಆ ವ್ಯಕ್ತಿಯು ಅರವತ್ತು ಸಾವಿರ ವರ್ಷಗಳ ಕಾಲ ಕೀರ್ತಿ 
ಸಂಪ ನಾಗಿ, ತನ್ನ ಇಷಾ ಷ್ಫಾರ್ಥಗಳನ್ನೆಲ್ಲ ಹೊಂದಿದವನಾಗಿ ಪಿತೃ್ತಲೋಕದಲ್ಲಿ 
ವಿಹರಿಸುತ್ತಾನೆ. 


ಯಃ ಪ್ರಯಚ್ಛತಿ ವಿಪ್ರಾಯ ತಿಲಧೇನುಂ ನರಾಧಿಪ । 

ಶ್ರೋತ್ರಿಯಾಯ ದರಿದ್ರಾಯ ಶೃಣು ತಸ್ಯಾಪಿ ಯತ್ಸ್ವಲಮ್‌ ॥೧೭೩॥ 

ಯಾವ ವ್ಯಕ್ತಿಯು ದರಿದ್ರನಾದ ಶ್ರೋತ್ರಿಯ ಬ್ರಾಹ್ಮಣನಿಗೆ ತಿಲಧೇನುವನ್ನುದಾನ 
ಮಾಡುತ್ತಾನೋ ಅಂತಹವನಿಗೆ ಲಭಿಸುವ ಫಲವೇನೆಂದು ಹೇಳುತ್ತೇನೆ, ಕೇಳಿಸಿಕೊ. 

ಗೋಸಹಸ್ರಪ್ರದಾನೇನ ಯತ್ನುಣ್ಯಂ ಸಮುದಾಹೃತಮ್‌ । 

ತತ್ಪುಣ್ಯಫಲಮಾಪ್ನೋತಿ ತಿಲಧೇನುಪ್ರದಾನತಃ 11೧೭೪॥ 

ಸಾವಿರ ಗೋವುಗಳನ್ನು ದಾನ ಮಾಡಿದಾಗ ಯಾವ ಪುಣ್ಯವು ಲಭಿಸುತ್ತದೋ 
ಆ ಪುಣ್ಯವು ತಿಲಧೇನುವನ್ನುದಾನ ಮಾಡಿದ ವ್ಯಕ್ತಿಗೆ ಲಭಿಸುತ್ತದೆ. 

ತಿಲಾನಾಂ ಕುಡುಪೈರ್ಯಸ್ತು ತಿಲಧೇನುಂ ಪ್ರಯಚ್ಛತಿ । 

ತಾವತ್‌ ಕೋಟಿಸಮಾ ರಾಜನ್‌ ಸ್ವರ್ಗಲೋಕೇ ಮಹೀಯತೇ ॥೧೭೫॥ 

ಯಾವ ವ್ಯಕ್ತಿಯು ಪಾತ್ರೆಗಳಲ್ಲಿತುಂಬಿದ ತಿಲಧೇನುವನ್ನುದಾನ ಮಾಡುತ್ತಾನೋ 
ಆ ವ್ಯಕ್ತಿಯು ಕೋಟಿವರ್ಷಗಳ ಕಾಲ ಸ್ವರ್ಗದಲ್ಲಿ ಪೂಜಿತನಾಗುತ್ತಾನೆ. 

ಅಷ್ಟಾಡಕೈೆಸ್ತಿಲೈಃ ಕೃತ್ವಾ ತಿಲಧೇನುಂ ನರಾಧಿಪ । 

ದ್ಧಾತ್ರಿಂಶನ್ನಿಷ್ಠಸಂಯುಕ್ತಂ ವಿಷುವೇ ಯಃ ಪ್ರಯಚ್ಛತಿ 11೧೭೬॥। 

ಮದ್ಭಕ್ಕಾ ಮದ್ಗತಾತ್ಮಾ ವೈ ತಸ್ಯ ಪುಣ್ಯಫಲಂ ಶೃಣು 11೧೭೭॥ 

ಯಾವ ವ್ಯಕ್ತಿಯು ಎಂಟು ದ್ರೋಣಪರಿಮಾಣದಲ್ಲಿ ತಿಲಗಳನ್ನು ತುಂಬಿ 
ತಿಲಧೇನುವನ್ನು ಮೇಷಸಂಕ್ರಮಣ, ತುಲಾಸಂಕ್ರಮಣಗಳಲ್ಲಿದಾನ ಮಾಡುತ್ತಾನೋ 


ಆ ವ್ಯಕ್ತಿಯು ನನ್ನ ಭಕ್ತನಾಗಿ, ನನ್ನ ಪ್ರೀತಿಯನ್ನೇ ಬಯಸಿದವನಾಗಿ, ಮಾಡಿದ ದಾನದ 
ಪುಣ್ಯದ ಫಲವನ್ನು ಎಷ್ಟು ಹೊಂದಿರುತ್ತಾನೆಂದು ಕೇಳಿಸಿಕೊ. 


ಅನುಗೀತಾಪರ್ವ -309- 


ಕನ್ಯಾದಾನಸಹಸ್ರಸ್ಯ ವಿಧಿದತ್ತಸ್ಯ ಯತ್ನಲಮ್‌ । 

ತತ್ತುಣ್ಯಂ ಸಮನುಪ್ರಾಪ್ರೋ ಮಮ ಲೋಕೇ ಮಹೀಯತೇ (॥ಃ೧೭೮॥ 

ಸಾವಿರ ಕನ್ಯಾದಾನಗಳನ್ನು ವಿಧಿವತ್ತಾಗಿ ಮಾಡಿದಾಗ ಯಾವ ಫಲವನ್ನು 
ಹೊಂದುತ್ತಾನೋ ಅಂತಹ ಫಲವನ್ನು ಹೊಂದಿದವನಾಗಿ ನನ್ನ ಲೋಕದಲ್ಲಿ 
ಪೂಜಿತನಾಗುತ್ತಾನೆ. 


ಮಮ ಲೋಕಾವತೀರ್ಣಶ್ಚ ಸೋಪಸ್ಥಿನ್‌ ಲೋಕೇsಭಿಜಾಯತೇ । 
ಖಗ್ಯಜುಃ ಸಾಮವೇದಾನಾಂ ಪಾರಗೋ ಬ್ರಾಹ್ಮಣರ್ಷಭಃ ॥೧೭೯॥ 


ನನ್ನ ಲೋಕದಿಂದ ಭೂಮಿಗೆ ಬಂದ ಬಳಿಕ ಯಗ್ಗೇದ, ಯಜುರ್ವೇದ, 
ಸಾಮವೇದಗಳ ಅರ್ಥವನ್ನು ಮಾಡಿಕೊಂಡಿರುವ ಶ್ರೇಷ್ಠ ಬ್ರಹ್ಮಜ್ಞಾನಿಯಾಗಿ 
ಹುಟ್ಟುತ್ತಾನೆ. 

ಗಾಂ ತು ಯಸ್ತು ದರಿದ್ರಾಯ ಬ್ರಾಹ್ಮಣಾಯ ಪ್ರಯಚ್ಛತಿ । 

ಪ್ರಸನ್ನಾಂ ಕ್ಷೀರಿಣೀಂ ಪುಣ್ಯಾಂ ಸವತ್ಸಾಂ ಕಾಂಸ್ಕಬದೋಹನೀಮ್‌ ॥೧೮೦॥ 

ಯತ್‌ ಕಿಂಚಿದ್‌ ದುಷ್ಕತಂ ಕರ್ಮ ತಸ್ಯ ಪೂರ್ವಕೃತಂ ನೃಪ । 

ತತ್ಸರ್ವಂ ತತ್ತ್ವಣಾದೇವ ವಿನಶ್ಯತಿ ನ ಸಂಶಯಃ 11೧೮೧॥॥ 


ಯಾವ ವ್ಯಕ್ತಿಯು ಕಂಚಿನ ಪಾತ್ರೆಯಲ್ಲಿ ಹಾಲನ್ನು ಸುರಿಸುವ, ಕರುವಿನಿಂದ 
ಕೂಡಿರುವ, ಸಾಧುವಾದ, ಕ್ಲೀರಸಮೃದ್ಧಿಯಿಂದ ಪ್ರಸನ್ನವಾಗಿರುವ ಹಸುವನ್ನು 
ದರಿದ್ರನಾದ ಬ್ರಾಹ್ಮಣನಿಗೆ ದಾನ ಮಾಡುತ್ತಾನೋ ಆ ವ್ಯಕ್ತಿಯು ಯಾವುದಾದರೂ 
ದುಷ್ಕರ್ಮಗಳನ್ನು ಈ ಜನ್ಮದಲ್ಲಿ, ಹಿಂದಿನ ಜನ್ನದಲ್ಲಿಮಾಡಿದ್ದರೆ ಆ ಕ್ಷಣದಲ್ಲಿಯೇ 
ಅದೆಲ್ಲವೂ ನಾಶ ಹೊಂದುತ್ತದೆ. ಇದರಲ್ಲಿಯಾವ ಸಂಶಯವೂ ಇರುವುದಿಲ್ಲ. 


ಯಾನಂ ಚ ವೃಷಸಂಯುಕ್ತಂ ದೀಪ್ಯಮಾನಮಲಂಕೃತಮ್‌ । 

ಆರೂಢಃ ಕಾಮಗಂ ದಿವ್ಯಂ ಗೋಲೋಕಮಧಿಗಚ್ಛತಿ 11೧೮೨॥ 

ಇಂತಹ ಗೋದಾನವನ್ನು ಮಾಡಿದ ವ್ಯಕ್ತಿಯು ಎತ್ತುಗಳಿಂದ ಸಂಯೋಜಿತವಾದ, 
ಅಲಂಕೃತವಾದ, ಹೊಳೆಯುವ ವಾಹನವನ್ನು ಏರಿಕೊಂಡು ಸ್ಟೇಚ್ಛಾರೂಪಿಯಾಗಿ 
ಗೋಲೋಕವನ್ನು ಹೊಂದುತ್ತಾನೆ. 


-310- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾವಂತಿ ಚೈವ ರೋಮಾಣಿ ತಸ್ಯಾ ಗೋಸ್ತು ನರಾಧಿಪ । 
ತಾವದ್‌ ವರ್ಷಸಹಸ್ರಾಣಿ ಗವಾಂ ಲೋಕೇ ಮಹೀಯತೇ ॥೧೮೩। 


ಯಾವ ದಾನ ಮಾಡಿದ ಹಸುವಿಗೆ ಎಷ್ಟು ರೋಮಗಳಿವೆಯೋ ಅಷ್ಟು ವರ್ಷಗಳ 
ಕಾಲ ಗೋಲೋಕದಲ್ಲಿಪೂಜಿತನಾಗಿರುತ್ತಾನೆ. 


ಗೋಲೋಕಾದವತೀರ್ಣಸ್ತು ಲೋಕೇಶಸ್ಟಿನ್‌ ಬ್ರಾಹ್ಮಣೋ ಭವೇತ್‌ । 
ಸತ್ರಯಾಜೀ ಶತಾಯುಶ್ಚ ಸರ್ವರಾಜಾಭಿರರ್ಚಿತಃ 11೧೮೪॥ 


ಗೋಲೋಕದಿಂದ ಭೂಮಿಗೆ ಬಂದ ಬಳಿಕ ಬ್ರಾಹ್ಮಣನಾಗಿ ನೂರು ವರ್ಷಗಳ 
ದೀರ್ಫ್ಥ ಆಯುಷ್ಯವುಳ್ಳವನಾಗಿ, ಸತ್ರಯಾಗಗಳನ್ನು ಮಾಡುವವನಾಗಿ, ಸಮಸ್ತ 
ರಾಜರಿಂದ ಪೂಜಿತನಾಗಿಯೂ ಇರುತ್ತಾನೆ. 


ತಿಲಂ ಗಾವಃ ಸುವರ್ಣಂ ಚಾಪ್ಯನ್ನಂ ಕನ್ಯಾ ವಸುಂಧರಾ ಟ 
ತಾರಯಂತೀಹ ದತ್ತಾನಿ ಬ್ರಾಹ್ಮಣೇಭ್ಯೋ ಮಹಾಭುಜ 11೧೮೫॥ 


ತಿಲ, ಗೋವು, ಸುವರ್ಣ, ಅನ್ನ, ಕನ್ಯಾ, ಭೂಮಿ ಇವುಗಳನ್ನು ಬ್ರಾಹ್ಮಣರಿಗೆ 
ದಾನ ಮಾಡುವುದರಿಂದ ಆ ಪುಣ್ಯವು ನಮ್ಮನ್ನುಕಷ್ಟಗಳಿಂದ ಪಾರು ಮಾಡುತ್ತದೆ. 


ಬ್ರಾಹ್ಮಣಂ ವೃತ್ತಸಂಪನ್ನಮಾಹಿತಾಗ್ನಿಮಿಲೋಲುಪಮ್‌ । 

ತರ್ಪಯೇದ್‌ ವಿಧಿವದ್‌ ರಾಜನ್‌ ಸ ನಿಧಿಃ ಪಾರಲೌಕಿಕಃ 11೧೮೬॥ 

ಸಚ್ಛಾರಿತ್ರ ಸಂಪನ್ನನಾದ, ಆಹಿತಾಗ್ನಿಯಾದ, ಉದಾರಿಯಾದ ಬ್ರಾಹ್ಮಣನನ್ನುವಿಧಿ 
ವತ್ತಾಗಿ ಸಂತೋಷಪಡಿಸಬೇಕು. ಅಂತಹ ಬ್ರಾಹ್ಮಣನು ಪರಲೋಕದ ನಿಧಿ ಎನಿಸಿದ್ದಾನೆ. 


ಆಹಿತಾಗ್ನಿಂ ದರಿದ್ರಂ ಚ ಶ್ರೋತ್ರಿಯಂ ಚ ಜಿತೇಂದ್ರಿಯಮ್‌ । 
ಶೂದ್ರಾನ್ನವಿರತಂ ಚೈವ ದ್ವಿಜಂ ಯತ್ನೇನ ಪೂಜಯೇತ್‌ (1೧೮೭॥ 


ಆಹಿತಾಗ್ನಿಯಾದ, ದರಿದ್ರನಾದ, ಶ್ರೋತ್ರಿಯನಾದ, ಜಿತೇಂದ್ರಿಯನಾದ, 
ಶೂದ್ರಾನ್ನವನ್ನು ತ್ಯಾಗ ಮಾಡಿರುವ ಬ್ರಾಹ್ಮಣನನ್ನು ಪ್ರಯತ್ನಪೂರ್ವಕವಾಗಿ 
ಪೂಜಿಸಬೇಕು. 

ಆಹಿತಾಗ್ನಿಃ ಸದಾ ಪಾತ್ರಂ ಸಾಗ್ನಿಹೋತ್ರಶ್ಚ ವೇದವಿತ್‌ । 

ಪಾತ್ರಾಣಾಮಪಿ ತತ್ಪಾಶ್ರಂ ಶೂದ್ರಾನ್ನಂ ಯಸ್ಯ ನೋದರೇ ॥೧೮೮॥ 


ಅನುಗೀತಾಪರ್ವ -311- 


ಯಾವ ವ್ಯಕ್ತಿಯ ಉದರದಲ್ಲಿ ಶೂದ್ರಾನ್ನವು ಸೇರಿಲ್ಲವೋ, 
ಆಹಿತಾಗ್ನಿಯಾಗಿದ್ದಾನೋ, ಅಗ್ನಿಹೋತ್ರವನ್ನುವೇದಜ್ಞನಾಗಿ ಆಚರಿಸುತ್ತಾನೋ ಅವನು 
ಸತ್ತಾತ್ರರಲ್ಲಿಪಾತ್ರನೆನಿಸಿದ್ದಾನೆ. 


ಯಚ್ಚ ವೇದಮಯಂ ಪಾತ್ರಂ ಯಚ್ಚ ಪಾತ್ರಂ ತಪೋಮಯಮ್‌ । 
ಅಸಂಕೀರ್ಣಂ ಚ ಯತ್ತಾತ್ರಂ ತತ್ವಾತ್ರಂ ತಾರಯಿಷ್ಯತಿ 11೧೮೯॥! 


ಯಾವ ಬ್ರಾಹ್ಮಣನು ವೇದಾಧ್ಯಯನವನ್ನುಮಾಡಿರುತ್ತಾನೋ, ತಪೋಯುಕ್ತ- 
ನಾಗಿರುತ್ತಾನೋ, ಧರ್ಮದ ಸಾಂಕರ್ಯವನ್ನು ಹೊಂದಿರುವುದಿಲ್ಲವೋ ಅಂತಹ 
ಸತ್ವಾತ್ರನು ಸಂಸಾರದಿಂದ ನಮ್ಮನ್ನು ದಾಟಿಸುತ್ತಾನೆ. 


ನಿತ್ಯಸ್ವಾಧ್ಯಾಯನಿರತಾಃ ತ್ವಸಂಕೀರ್ಣೇಂದ್ರಿಯಾಶ್ಚ ಯೇ । 
ಪಂಚಯಜ್ಞಪರಾ ನಿತ್ಯಂ ಪೂಜಿತಾಸ್ತಾರಯಂತಿ ತೇ 1೧೯೦॥ 


ಯಾವ ಸ್ವಾಧ್ಯಾಯನಿರತರಾದ ಬ್ರಾಹ್ಮಣರು ಇದ್ದಾರೋ, ಧರ್ಮದಲ್ಲಿ 
ಸಂಕೀರ್ಣತೆಯನ್ನು ಹೊಂದದೆ, ಇಂದ್ರಿಯಲೋಲುಪರಾಗದೆ, ಪಂಚಯಜ್ಞ 
ಪರಾಯಣರಾಗಿ ಇರುತ್ತಾರೋ ಅಂತಹ ಬ್ರಾಹ್ಮಣರನ್ನು ಪೂಜಿಸಿದಲ್ಲಿ ನಮ್ಮನ್ನು ಈ 
ಸಂಸಾರದಿಂದ ಪುಣ್ಯದ ಮೂಲಕ ದಾಟಿಸುತ್ತಾರೆ. 


ಯೇ ಕ್ಲಾಂತಿದಾಂತಾಃ ಶ್ರುತಿಪೂರ್ಣಕರ್ಣಾ 
ಜಿತೇಂದ್ರಿಯಾಃ ಪ್ರಾಣಿವಧೇ ನಿವೃತ್ತಾಃ । 
ಪ್ರತಿಗ್ರಹೇ ಸಂಕುಚಿತಾ ಗೃಹಸ್ಥಾಃ 
ತೇ ಬ್ರಾಹ್ಮಣಾಸ್ತಾರಯಿತುಂ ಸಮರ್ಥಾಃ 11೧೯೧॥ 
ಯಾವ ಬ್ರಾಹ್ಮಣರು ಕ್ಷಮೆ ಎಂಬ ಆಭರಣವನ್ನು ಹೊಂದಿರುತ್ತಾರೋ, ಇಂದ್ರಿಯ 
ನಿಗ್ರಹಶೀಲರಾಗಿರುತ್ತಾರೋ, ವೇದೋಕ್ತವಾದ ವಿಚಾರಗಳನ್ನು ಕಿವಿಗಳಲ್ಲಿ 
ತುಂಬಿಸಿಕೊಂಡಿರುತ್ತಾರೋ, ಜಿತೇಂದ್ರಿಯರಾದ, ಪ್ರಾಣಿವಧೆಯಿಂದ ನಿವೃತ್ತರಾದ, 
ದಾನವನ್ನು ಸ್ಟೀಕರಿಸುವುದರಲ್ಲಿದಾಕ್ಷಿಣ್ಯ ಹೊಂದಿದವರಾದ ಗೃಹಸ್ಥರಾದ ಬ್ರಾಹ್ಮಣರು 
ನಮ್ಮನ್ನು ದುಃಖದಿಂದ ದಾಟಿಸಲು ಸಮರ್ಥರಾಗಿರುತ್ತಾರೆ. 


ನಿತ್ಯೋದಕೀ ನಿತ್ಯಯಜ್ಞೋಪವೀತೀ 
ನಿತ್ಯಸ್ವಾಧ್ಯಾಯೀ ವೃಷಲಾನ್ನವರ್ಜೀ I 


-312- ಮಹಾಭಾರತ ಆಶಮೇಧಿಕಪರ್ವ 


ಯತೌ ಗಚ್ಛನ್‌ ವಿಧಿವಚ್ಚಾಪಿ ಜುಹ್ಹತ್‌ 
ಸ ಬ್ರಾಹ್ಮಣಸ್ತಾರಯಿತುಂ ಸಮರ್ಥಃ 11೧೯೨ 


ನಿತ್ಯವೂ ಸತ್ತರ್ಮಗಳನ್ನಾಚರಿಸುವ, ಯಜ್ಞೋಪವೀತವನ್ನು ಧರಿಸಿರುವ, ನಿತ್ಯ 
ಸ್ವಾಧ್ಯಾಯಶೀಲನಾದ, ಶೂದ್ರಾನ್ನವನ್ನು ತ್ಯಾಗ ಮಾಡಿರುವ, ವಿಧಿಬದ್ಧವಾಗಿ ಪತ್ನಿಯನ್ನು 
ಯತುಕಾಲದಲ್ಲಿಮಾತ್ರ ಸಂಪರ್ಕಿಸುವ, ಅಗ್ನಿಹೋತ್ರಿಯಾದ ಬ್ರಾಹ್ಮಣನು ನಮ್ಮನ್ನು 
ಕಷ್ಟದಿಂದ ದಾಟಿಸಲು ಸಮರ್ಥನಾಗಿರುತ್ತಾನೆ. 


ಬ್ರಾಹ್ಮಣೋ ಯಸ್ತು ಮದ್ದಕ್ತೋ ಮದ್ಯಾಜೀ ಮತ್ಪರಾಯಣಃ । 
ಮಯಿ ಸನ್ನ್ಯಸ್ತಕರ್ಮಾ ಚ ಸ ವಿಪ್ರಸ್ತಾರಯಿಷ್ಯತಿ HOF AN 


ಯಾವ ಬ್ರಾಹ್ಮಣನು ನನ್ನ ಭಕ್ತನಾಗಿ ಸಮಸ್ತ ಕರ್ಮಗಳನ್ನು ಭಗವತ್ತೂಜಾ 
ರೂಪವಾಗಿ ಮಾಡುವವನಾಗಿ, ನನ್ನಲ್ಲೇ ಮನಸುಳ್ಳವನಾಗಿ, ಸಮಸ್ತ ಕರ್ಮಗಳನ್ನೂ 
ಭಗವತ್ಪೂಜಾರೂಪವಾಗಿ ಸಮರ್ಪಿಸುವವನಾಗಿ ಇರುತ್ತಾನೋ ಅಂತಹ ವಿಪ್ರನು 
ಕಷ್ಟಗಳಿಂದ ನಮ್ಮನ್ನು ದಾಟಿಸುತ್ತಾನೆ. 


ದ್ವಾದಶಾಕ್ಷರತತ್ತ್ವಜ್ಞಶ್ಛತುರ್ವ್ಯೂಹವಿಭಾಗವಿತ್‌ । 
ಅಚ್ಛಿದ () ಪಂಚಕಾಲಜ್ಞಃ ಸ ವಿಪ್ರಸ್ತಾರಯಿಷ್ಯತಿ 11೧೯೪॥ 


ಯಾವ ವ್ಯಕ್ತಿಯು ವಾಸುದೇವ ದ್ವಾದಶಾಕ್ಟರ ಮಂತ್ರಗಳನ್ನು ಜಪಿಸುತ್ತಾನೋ, 
ಭಗವಂತನ ವಾಸುದೇವ-ಸಂಕರ್ಷಣ-ಪ್ರದ್ಯುಮ್ನ-ಅನಿರುದ್ಧ ರೂಪಗಳನ್ನು 
ಅರಿತಿರುತ್ತಾನೋ, ದೋಷದಿಂದ ಮುಕ್ತನಾಗಿರುತ್ತಾನೋ, ಅಭಿಗಮನ, ಉಪಾದಾನ, 
ಇಜ್ಯಾ, ಜಪ, ಸ್ವಾಧ್ಯಾಯ ಎಂಬ ಐದು ಕಾಲಗಳಲ್ಲಿಆಚರಿಸಬೇಕಾದ ಸತ್ತರ್ಮಗಳನ್ನು 
ಅರಿತಿರುತ್ತಾನೋ ಅಂತಹ ಬ್ರಾಹ್ಮಣನು ನಮ್ಮನ್ನು ದುಃಖದಿಂದ ಪಾರು ಮಾಡುತ್ತಾನೆ. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 

ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಸರ್ವಶಾಸ್ತ್ರಭಮುಚ್ಚಯೋ ನಾಮ 
ದ್ದ 5ಧಿಕಶತತಮೋಧ್ಯಾಯಃ I 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರ ಎರಡನೆಯ ಅಧ್ಯಾಯ ಮುಗಿಯಿತು. 
La AS ರ 7೫ 


ಅನುಗೀತಾಪರ್ವ -313- 


ನೂರ ಮೂರನೆಯ ಅಧ್ಯಾಯ 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ವೃಷಭ-ಗೃಹ-ಶಯ್ಯಾ ಮೊದಲಾದ 
ದಾನಗಳನ್ನು ಪ್ರಶಂಸಿದುದು. ಗೋ-ಬ್ರಾಹ್ಮಣರ ರಕ್ಷಣೆಯೇ 
ಮೊದಲಾದ ಅನೇಕ ಧರ್ಮಗಳನ್ನು ಹೇಳಿದುದು. 
ವೈಶಂಪಾಯನಃ 


ವಾಸುದೇವೇನ ದಾನೇಷು ಕಥಿತೇಷು ಯಥಾಕ್ರಮಮ್‌ । 
ಅವಿತೃಪ್ಪಸ್ತು ಧರ್ಮೇಷು ರಾಜಾ ಕೇಶವಮಬ್ರವೀತ್‌ WO 


ವೈಶಂಪಾಯನ- ಜನಮೇಜಯನೇ, ವಾಸುದೇವನು ಕ್ರಮವಾಗಿ ದಾನಗಳ 
ವಿಷಯಗಳನ್ನು ಹೇಳಿದ ಬಳಿಕ, ಶ್ರವಣದಲ್ಲಿ ಪೂರ್ಣತೃಪ್ತಿಯನ್ನು ಪಡೆಯದ 
ಯುಧಿಷ್ಠಿರನು ಪುನಃ ಕೇಶವನನ್ನುಕುರಿತು ಹೀಗೆ ಹೇಳಿದನು. 

ಯುಧಿಷ್ಠಿರಃ 

ದೇವ ಧರ್ಮಾಮೃತಮಿದಂ ಶೃಣ್ಣತೋತಪಿ ಪರಂತಪ । 

ನ ವಿದ್ಯತೇ ಸುರಶ್ರೇಷ್ಠ ಮಮ ತೃಪ್ತಿ ಮಾಧವ TU) 

ಯುಧಿಷ್ಠಿರ- ಪರಂತಪನೇ, ದೇವದೇವನೇ, ಮಾಧವನೇ, ಅಮೃತಧಾರೆಗೆ 
ಸಮಾನವಾದ ನಿನ್ನ ಧರ್ಮಪ್ರವಚನವನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿ 
ಉಂಟಾಗುತ್ತಿಲ್ಲ. ಮತ್ತೂ ಕೇಳಬೇಕು ಎನಿಸುತ್ತಿದೆ. 

ತತ್ವಲಂ ಕಥಯಸ್ಸೇಹ ತವ ಭಕ್ತಸ್ಯ ಮೇತಚ್ಛುತ 11೩1 

ಶ್ರೀಕೃಷ್ಣನೇ ವೃಷಭವನ್ನು ದಾನ ಮಾಡಿದಾಗ ಯಾವ ಫಲವು ಉಂಟಾಗುತ್ತದೆ 
ಎಂಬುದನ್ನು ನಿನ್ನ ಭಕ್ತನಾದ ನನಗೆ ತಿಳಿಸು. 

ಯಾನಿ ಚಾನ್ಯಾನಿ ದಾನಾನಿ ತ್ವಯಾ ನೋಕ್ತಾನಿ ಕಾನಿಚಿತ್‌ । 

ತಾನ್ಯಾಚಕ್ಷ ಸುರಶ್ರೇಷ್ಠ ತೇಷಾಂ ಚಾನುಕ್ರಮಾತ್‌ ಫಲಮ್‌ 11೪ 

ಇಷ್ಟೆ ಅಲ್ಲದೆ ಬೇರೆ ಇನ್ನೂ ಯಾವ ದಾನಗಳ ಬಗ್ಗೆ ನೀನು ತಿಳಿಸಿಲ್ಲವೋ, ಆ 
ಎಲ್ಲ ದಾನಗಳ ಬಗ್ಗೆಯೂ ಕ್ರಮವಾಗಿ ತಿಳಿಸುತ್ತಾ, ಅವುಗಳಿಂದ ದೊರೆಯುವ 
ಫಲಗಳನ್ನೂತಿಳಿಸು. 


-314- ಮಹಾಭಾರತ ಆಶ್ಚಮೇಧಿಕಪರ್ವ 


ಶ್ರೀಭಗವಾನ್‌ 
ಶೃಣು ಧರ್ಮಾಮೃತಂ ಶ್ರೇಷ್ಠಂ ದತ್ತಸ್ಯಾನಡುಹಃ ಫಲಮ್‌ । 
ಪವಿತ್ರತ್ವಾತ್‌ ಸುಪುಣ್ಯತ್ವಾತ್‌ ಪಾವನತ್ವಾತ್‌ ತಥೈವ ಚ 11೫1! 


ಶ್ರೀಭಗವಾನ್‌- ಧರ್ಮರಾಜನೇ, ಶ್ರೇಷ್ಠವಾದ ನಿತ್ಯವಾದ ವೃಷಭದಾನದ 
ಫಲವನ್ನು ಕೇಳು. ಈ ದಾನದ ಫಲವನ್ನು ಕೇಳುವುದೇ ಪವಿತ್ರವಾಗಿದೆ, 
ಪುಣ್ಯಪ್ರದವಾಗಿದೆ, ಶ್ರೇಷ್ಠವಾಗಿದೆ. 


ದಶಧೇನುಸಮೋತನಡ್ದಾನ್‌ ಏಕೋಪಪಿ ಕುರುಪುಂಗವ । 
ಮೇದೋಮಾಂಸವಿಪುಷ್ಟಾಂಗೋ ನೀರೋಗಃ ಕೋಪವರ್ಜಿತಃ 11೬1 


ಕುರುಶ್ರೇಷ್ಠನೇ, ಹತ್ತು ಹಸುಗಳಿಗೆ ಸಮಾನವಾದುದು ಒಂದು ವೃಷಭದ ದಾನ. 
ಕುರುಪುಂಗವನೇ, ಕೋಪವಿಲ್ಲದ, ರೋಗರಹಿತವಾದ, ಮೇದಸ್ಸು, ಮಾಂಸಗಳಿಂದ 
ಪುಷ್ಟವಾದ ಅವಯವವುಳ್ಳ ಒಂದು ವೃಷಭವನ್ನುದಾನ ಮಾಡಿದರೂ ಹತ್ತು ಹಸುಗಳನ್ನು 
ದಾನ ಮಾಡಿದ ಫಲವು ಉಂಟಾಗುತ್ತದೆ. 


ಯುವಾ ಭದ್ರಃ ಸುಶೀಲಶ್ಚ ಸರ್ವದೋಷವಿವರ್ಜಿತಃ । 
ಧುರಂ ಧಾರಯತೇತನಡ್ದಾನ್‌ ದತ್ತೋ ವಿಪ್ರಾಯ ಪಾಂಡವ 1೭1! 


ಪಾಂಡವನೇ, ಯೌವನದಲ್ಲಿಕೂಡಿರುವ, ಮಂಗಳವಾದ, ಒಳ್ಳೆಯ ಸ್ವಭಾವದಿಂದ 
ಕೂಡಿದ, ದೋಷಗಳಿಂದ ದೂರವಾದ, ಭಾರವನ್ನು ಹೊರುವ ವೃಷಭವನ್ನು 
ಬ್ರಾಹ್ಮಣನಿಗೆ ದಾನ ಮಾಡಬೇಕು. 


ಸ ತೇನ ಪುಣ್ಯದಾನೇನ ವರ್ಷಕೋಟಿಂ ಯುಧಿಷ್ಠಿರ । 
ಯಥಾಕಾಮಂ ಮಹಾತೇಜಾ ಗವಾಂ ಲೋಕೇ ಮಹೀಯತೇ 11೮1 


ಯುಧಿಷ್ಠಿರನೇ, ಪುಣ್ಯಪ್ರದಾನವಾದ ವೃಷಭವನ್ನು ದಾನ ಮಾಡುವುದರಿಂದ 
ಯುಧಿಷ್ಠಿರನೇ, ದಾನ ಮಾಡಿದ ವ್ಯಕ್ತಿಯು ಕೋಟಿ ವರ್ಷಗಳ ಕಾಲ ತನ್ನ ಸಮಸ್ತ 
ಇಷ್ಟಾರ್ಥಗಳನ್ನುಪಡೆಯುತ್ತಾ ತೇಜಸ್ವಿಯಾಗಿ ಗೋಲೋಕದಲ್ಲಿಪೂಜಿತನಾಗುತ್ತಾನೆ. 


ಯಶ್ಚ ದದ್ಯಾದನಡ್ಡಾಹೌ ದ್ವೌ ಯುಕ್ತೌ ತು ಧುರಂಧರೌ । 
ಸುವ್ರತಾಯ ದರಿದ್ರಾಯ ಶ್ರೋತ್ರಿಯಾಯ ವಿಶೇಷತಃ WE 


ಅನುಗೀತಾಪರ್ವ -315- 
ತಸ್ಯ ಯತ್‌ ಪುಣ್ಯಮಾಖ್ಯಾತಂ ತಚ್ಚ ತ್ಸೃಣುಷ್ಟ ಯುಧಿಷ್ಠಿರ [eel 


ಭಾರವನ್ನು ಹೊರುವ ಸಾಮರ್ಥ್ಯವುಳ್ಳ ಎರಡು ಎತ್ತುಗಳನ್ನು ಯಾವನು 
ವ್ರತನಿಷ್ಠನಾದ, ದರಿದ್ರನಾದ ಶ್ರೋತ್ರಿಯ ಬ್ರಾಹ್ಮಣನಿಗೆ ದಾನ ಮಾಡುತ್ತಾನೋ ಅವನಿಗೆ 
ಲಭಿಸುವ ಪುಣ್ಯವೇನೆಂಬುದನ್ನು ತಿಳಿಸುತ್ತೇನೆ, ಯುಧಿಷ್ಠಿರನೇ ಕೇಳಿಸಿಕೊ. 


ಸಹಸ್ರಗೋಪ್ರದಾನೇನ ಯತ್ಪೋಕ್ತಂ ಫಲಮುತ್ತಮಮ್‌ । 
ತತ್ಸುಣ್ಯಫಲಮಾಪ್ಟೋತಿ ಯಾತಿ ಲೋಕಾನ್‌ ಸನಾತನಾನ್‌ 11೧೧॥! 


ಸಾವಿರ ಗೋವುಗಳನ್ನು ದಾನ ಮಾಡಿದಾಗ ಯಾವ ಪುಣ್ಯವು ಲಭಿಸುತ್ತದೋ 
ಆ ಫಲವನ್ನುಎರಡು ವೃಷಭಗಳನ್ನು ದಾನ ಮಾಡಿದ ವ್ಯಕ್ತಿಯು ಹೊಂದುತ್ತಾನೆ. 


ಯಾವಂತಿ ಚೈವ ರೋಮಾಣಿ ತಯೋಶ್ಚಾನಡುಹೋರ್ನ್ವಪ । 
ತಾವದ್‌ ವರ್ಷಸಹಸ್ರಾಣಿ ಮಮ ಲೋಕೇ ಮಹೀಯತೇ 11೧೨1 


ಆ ಎರಡು ಎತ್ತುಗಳ ದೇಹದಲ್ಲಿಎಷ್ಟುರೋಮಗಳು ಇವೆಯೋ ಅಷ್ಟುಸಾವಿರ 
ವರ್ಷಗಳ ಕಾಲ ನನ್ನಲೋಕದಲ್ಲಿಪೂಜಿತನಾಗುತ್ತಾನೆ. 


ದರಿದ್ರಾಯೈವ ದಾತವ್ಯಂ ನ ಸಮೃದ್ಧಾಯ ಪಾಂಡವ । 
ವರ್ಷಾಣಾಂ ಹಿ ತಟಾಕೇಷು ಫಲಂ ನೈವ ಪಯೋಧಿಷು HOA 


ಈ ಎತ್ತುಗಳನ್ನು ದರಿದ್ರನಾದ ಬ್ರಾಹ್ಮಣನಿಗೆ ನೀಡಬೇಕೇ ವಿನಾ ಸಮೃದ್ಧಿಯುಳ್ಳ 
ಬ್ರಾಹ್ಮಣನಿಗೆ ನೀಡಬಾರದು. ಕಾರಣ ಮಳೆಗಾಲದಲ್ಲಿ ಸುರಿಯುವ ನೀರನ 
ಪ್ರಯೋಜನವು ಸರೋವರ, ಬಾವಿಗಳಲ್ಲದೆ ಸಮುದ್ರಕ್ಕೆ ಯಾವ ಪ್ರಯೋಜನವೂ 
ಉಂಟುಮಾಡುವುದಿಲ್ಲ. ಇದರಂತೆ ಸಮೃದ್ಧಿಯುಳ್ಳ ಬ್ರಾಹ್ಮಣನಿಗೆ ದಾನ 
ಮಾಡುವುದಕ್ಕಿಂತ ದರಿದ್ರನಿಗೆ ಮಾಡುವ ದಾನವು ಶ್ರೇಷ್ಠವೆನಿಸಿದೆ. 

ಯಸ್ತು ದದ್ಯಾದನಡುಹಂ ದರಿದ್ರಾಯ ದ್ವಿಜಾತಯೇ । 

ಸ ತೇನ ಪುಣ್ಯದಾನೇನ ಪೂತಾತ್ಮಾ ಕುರುಪುಂಗವ Mekal 


ವಿಮಾನಂ ದಿವ್ಯಮಾರೂಢೋ ದಿವ್ಯರೂಪೀ ಯಥಾಸುಖಮ್‌ । 
ಮಮ ಲೋಕೇಷು ರಮತೇ ಯಾವದಾಭೂತಸಂಪುವಮ್‌ epi 


-316- ಮಹಾಭಾರತ ಆಶ್ಚಮೇಧಿಕಪರ್ವ 


ಕುರುಶ್ರೇಷ್ಠನೇ, ಯಾವ ವ್ಯಕ್ತಿಯು ಎತ್ತುಗಳನ್ನು ದರಿದ್ರನಾದ ಬ್ರಾಹ್ಮಣನಿಗೆ ದಾನ 
ಮಾಡುತ್ತಾನೋ ಅವನು ಪವಿತ್ರಾತ್ಮನಾಗಿ, ಆ ಪುಣ್ಯಪ್ರದವಾದ ದಾನದಿಂದ 
ನಿರ್ಮಲವಾದ, ಶ್ರೇಷ್ಠವಾದ ದೇವವಿಮಾನವನ್ನು ಏರಿಕೊಂಡು ಪ್ರಳಯವಾಗುವ 
ತನಕವೂ ನನ್ನಲೋಕದಲ್ಲಿಇದ್ದುಸಮಸ್ತ ಇಷ್ಟಾರ್ಥಗಳನ್ನುಪಡೆದು ವಿಹರಿಸುತ್ತಾನೆ. 


ಗೃಹಂ ದೀಪಪ್ರಭಾಯುಕ್ತಂ ಶಯ್ಯಾಸನವಿಭೂಷಿತಮ್‌ । 


ಭಾಜನೋಪಸ್ಥರೈರ್ಯುಕ್ತಂ ಧಾನ್ಯಪೂರ್ಣಮಲಂಕೃತಮ್‌ el 
ದಾಸೀಗೋಭೂಮಿಸಂಯುಕ್ತಮನ್ಯೂನಂ ಸರ್ವಸಾಧನೈೆಃ 11೧೭! 
ಬ್ರಾಹ್ಮಣಾಯ ದರಿದ್ರಾಯ ಶ್ರೋತ್ರಿಯಾಯ ಯುಧಿಷ್ಠಿರ । 

ದದ್ಯಾತ್‌ ಸದಕ್ಷಿಣಂ ಯಸ್ತು ತಸ್ಯ ಪುಣ್ಯಫಲಂ ಶೃಣು Mey 


ಯುಧಿಷ್ಠಿರನೇ, ಯಾವ ವ್ಯಕ್ತಿಯು ದೀಪದ ಬೆಳಕಿನಿಂದ ಕೂಡಿದ ಮನೆಯನ್ನು, 
ಹಾಸಿಗೆ, ಆಸನದಿಂದ ಅಲಂಕೃತವಾದ, ಪಾತ್ರೆಗಳಿಂದ ತುಂಬಿದ, ಧಾನ್ಯಪೂರ್ಣವಾದ, 
ಅಲಂಕೃತವಾದ ದಾಸಿಯರೂ, ಗೋ, ಭೂಮಿ ಮುಂತಾದ ನ್ಯೂನತೆಯಿಲ್ಲದ ಸಮಸ್ತ 
ಸಾಧನವುಳ್ಳ ಗೃಹವನ್ನು ಶ್ರೋತ್ರಿಯನಾದ, ದರಿದ್ರನಾದ ಬ್ರಾಹ್ಮಣನಿಗೆ ದಕ್ಷಿಣೆ 
ಸಹಿತವಾಗಿ ದಾನ ಮಾಡಿದಾಗ ಯಾವ ಪುಣ್ಯವು ಲಭಿಸುತ್ತದೆ ಎನ್ನುವುದನ್ನು 
ಹೇಳುತ್ತೇನೆ, ಕೇಳಿಸಿಕೊ. 

ದೇವಾಃ ಪಿತೃಗಣಾಶ್ಚೆವ ಹಗ್ನಗೋ ಖುಷಯಸ್ತಥಾ । 

ಪ್ರಯಚ್ಛಂತಿ ಪ್ರಹೃಷ್ಟಾ ವೈ ಯಾನಮಾದಿತ್ಯಸನ್ನಿಭಮ್‌ eal 

ತೇನ ಗಚ್ಛೇಚ್ಛಿ ಯಾ ಯುಕ್ತೋ ಬ್ರಹ್ಮಲೋಕಮನುತ್ತಮಮ್‌ 11೨೦॥ 

ದೇವತೆಗಳು, ಪಿತೃಗಣದವರು, ಅಗ್ನಿಗಳು, ಯಷಿಗಳು ಇವನ ದಾನದಿಂದ 
ಸಂತುಷ್ಟರಾಗಿ ಸೂರ್ಯಪ್ರಭೆಯಿಂದ ಕಂಗೊಳಿಸುವ ವಾಹನವನ್ನು ಅವನ ಪಾಲಿಗೆ 
ಕಳುಹಿಸಿಕೊಡುತ್ತಾರೆ. ಯಾರಿಂದಲೂ ಹೊಂದಲಾಗದ ಕಾಂತಿಯಿಂದ ಕೂಡಿದ 
ಬ್ರಹ್ಮಲೋಕವನ್ನು ಅವನು ಹೊಂದುತ್ತಾನೆ. 


ಸ್ವ್ರೀಷಹಸ್ರಾವೃತೇ ದಿವ್ಯೇ ಭವನೇ ತತ್ರ ಕಾಂಚನೇ । 
ಮೋದತೇ ಬ್ರಹ್ನಲೋಕಸ್ಟೋ ಯಾವದಾಭೂತಸಂಪವಮ್‌ 11೨೧॥ 


ಅನುಗೀತಾಪರ್ವ -317- 


ಬಂಗಾರಮಯವಾದ ಅರಮನೆಯಲ್ಲಿ ಸಾಸಿರ ಸ್ತ್ರೀಯರಿಂದ ಕೂಡಿಕೊಂಡು 
ಪ್ರಲಯವಾಗುವ ತನಕವೂ ಬ್ರಹ್ನಲೋಕದಲ್ಲಿಸುಖ ಹೊಂದುತ್ತಾನೆ. 


ಶಯ್ಯಾಂ ಪ್ರಸ್ತರಣೋಪೇತಾಂ ಯಃ ಪ್ರಯಚ್ಛತಿ ಪಾಂಡವ । 

ಅರ್ಚಯಿತ್ವಾ ದ್ವಿಜಂ ಭಕ್ಕಾ ವಸ್ತ್ರಮಾಲ್ಯಾನುಲೇಪನೈಃ 1೨೨1 

ಭೋಜಯಿತ್ತಾ ವಿಚಿತ್ರಾನ್ನ ತಸ್ಯ ಪುಣ್ಯಫಲಂ ಶೃಣು 11೨೩1 

ಆಚ್ಚಾದನೆ(ಹೊದಿಕೆ)ಯಿಂದ ಕೂಡಿದ ಹಾಸಿಗೆಯನ್ನು ಯಾವನು ಬ್ರಾಹ್ಮಣನಿಗೆ 
ದಾನ ಮಾಡುತ್ತಾನೋ, ವಸ್ತ್ರ ಮಾಲ್ಯ, ಅನುಲೇಪನಗಳಿಂದ ಅಲಂಕರಿಸಿ ಭಕ್ತಿಯಿಂದ 
ದಾನ ಮಾಡಿ, ಅನೇಕ ಬಗೆಯ ಅನ್ನದಿಂದ ಊಟವನ್ನು ಮಾಡಿಸಿದ ವ್ಯಕ್ತಿಗೆ 
ದೊರೆಯುವ ಫಲವೇನೆಂಬುದನ್ನುಕೇಳು. 

ಧೇನುದಾನಸ್ಯ ಯತ್ನುಣ್ಯಂ ವಿಧಿದತ್ತಸ್ಯ ಪಾಂಡವ । 

ತತ್ಪುಣ್ಯಂ ಸಮನುಪ್ರಾಪ್ಯ ಪಿತ್ಠಲೋಕೇ ಮಹೀಯತೇ 11೨೪॥॥ 

ಒಂದು ಹಸುವನ್ನು ದಾನ ಮಾಡಿದಾಗ ಯಾವ ಪುಣ್ಯವನ್ನು ಹೊಂದುತ್ತಾನೋ, 
ವಿಧಿಬದ್ಧವಾಗಿ ಗೋದಾನ ಮಾಡಿದ ಪುಣ್ಯವನ್ನೇ ಈ ದಾನದಿಂದ ಹೊಂದಿ 
ಪಿತ್ಫಲೋಕದಲ್ಲಿಪೂಜ್ಯನಾಗುತ್ತಾನೆ. 

ಶಿಲ್ಪಮಧ್ಯಯನಂ ವಾಪಿ ವಿದ್ಯಾಮಂತ್ರೌಷಧಾನಿ ಚೆ 

ಯಃ ಪ್ರಯಚ್ಛತಿ ವಿಪ್ರಾಯ ತಸ್ಯ ಪುಣ್ಯಫಲಂ ಶೃಣು 11೨೫ 

ಶಿಲ್ಪ, ವೇದ, ಮಂತ್ರ, ಔಷಧಿಗಳ ವಿದ್ಯೆಗಳನ್ನು ಯಾವನು ದಾನ ಮಾಡುತ್ತಾನೋ 
ಅವನಿಗೆ ಲಭಿಸುವ ಪುಣ್ಯಫಲವನ್ನುಕೇಳು. 

ಆಹಿತಾಗ್ದಿಸಹಸ್ರಸ್ಯ ತರ್ಪಿತಸ್ಯೇಹ ಯತ್ನಲಮ್‌ । 

ತತ್ಪುಣ್ಯಫಲಮಾಪ್ಲೋತಿ ಯಸ್ತು ವಿದ್ಯಾಂ ಪ್ರಯಚ್ಛತಿ WLI 

ಸಾವಿರ ಆಹಿತಾಗ್ದಿಗಳನ್ನು ತೃಪ್ಪಿಪಡಿಸಿದಾಗ ಯಾವ ಫಲವು ಬರುತ್ತದೋ ಆ 
ಪುಣ್ಯಫಲವನ್ನು ವಿದ್ಯಾದಾನ ಮಾಡಿದ ವ್ಯಕ್ತಿಯು ಹೊಂದುತ್ತಾನೆ. 


-316- ಮಹಾಭಾರತ ಆಶ್ಚಮೇಧಿಕಪರ್ವ 


ಕುರುಶ್ರೇಷ್ಠನೇ, ಯಾವ ವ್ಯಕ್ತಿಯು ಎತ್ತುಗಳನ್ನು ದರಿದ್ರನಾದ ಬ್ರಾಹ್ಮಣನಿಗೆ ದಾನ 
ಮಾಡುತ್ತಾನೋ ಅವನು ಪವಿತ್ರಾತ್ಮನಾಗಿ, ಆ ಪುಣ್ಯಪ್ರದವಾದ ದಾನದಿಂದ 
ನಿರ್ಮಲವಾದ, ಶ್ರೇಷ್ಠವಾದ ದೇವವಿಮಾನವನ್ನು ಏರಿಕೊಂಡು ಪ್ರಳಯವಾಗುವ 
ತನಕವೂ ನನ್ನಲೋಕದಲ್ಲಿಇದ್ದುಸಮಸ್ತ ಇಷ್ಟಾರ್ಥಗಳನ್ನು ಪಡೆದು ವಿಹರಿಸುತ್ತಾನೆ. 


ಗೃಹಂ ದೀಪಪ್ರಭಾಯುಕ್ತಂ ಶಯ್ಯಾಸನವಿಭೂಷಿತಮ್‌ । 


ಭಾಜನೋಪಸ್ಥರಕೈರ್ಯುಕ್ತಂ ಧಾನ್ಯಪೂರ್ಣಮಲಂಕೃತಮ್‌ MOLI 
ದಾಸೀಗೋಭೂಮಿಸಂಯುಕ್ತಮನ್ಯೂನಂ ಸರ್ವಸಾಧನೈ: 11೧೭! 
ಬ್ರಾಹ್ಮಣಾಯ ದರಿದ್ರಾಯ ಶ್ರೋತ್ರಿಯಾಯ ಯುಧಿಷ್ಠಿರ । 

ದದ್ಯಾತ್‌ ಸದಕ್ಷಿಣಂ ಯಸ್ತು ತಸ್ಯ ಪುಣ್ಯಫಲಂ ಶೃಣು Mes] 


ಯುಧಿಷ್ಠಿರನೇ, ಯಾವ ವ್ಯಕ್ತಿಯು ದೀಪದ ಬೆಳಕಿನಿಂದ ಕೂಡಿದ ಮನೆಯನ್ನು, 
ಹಾಸಿಗೆ, ಆಸನದಿಂದ ಅಲಂಕೃತವಾದ, ಪಾತ್ರೆಗಳಿಂದ ತುಂಬಿದ, ಧಾನ್ಯಪೂರ್ಣವಾದ, 
ಅಲಂಕೃತವಾದ ದಾಸಿಯರೂ, ಗೋ, ಭೂಮಿ ಮುಂತಾದ ನ್ಯೂನತೆಯಿಲ್ಲದ ಸಮಸ್ತ 
ಸಾಧನವುಳ್ಳ ಗೃಹವನ್ನು ಶ್ರೋತ್ರಿಯನಾದ, ದರಿದ್ರನಾದ ಬ್ರಾಹ್ಮಣನಿಗೆ ದಕ್ಷಿಣೆ 
ಸಹಿತವಾಗಿ ದಾನ ಮಾಡಿದಾಗ ಯಾವ ಪುಣ್ಯವು ಲಭಿಸುತ್ತದೆ ಎನ್ನುವುದನ್ನು 
ಹೇಳುತ್ತೇನೆ, ಕೇಳಿಸಿಕೊ. 


ದೇವಾಃ ಪಿತ್ಳಗಣಾಶ್ಚೆವ ಹ್ಯಗ್ನಯೋ ಖಯಷಯಸ್ತಥಾ ಟ 

ಪ್ರಯಚ್ಛಂತಿ ಪ್ರಹೃಷ್ಟಾ ವೈ ಯಾನಮಾದಿತ್ಯಸನ್ನಿಭಮ್‌ eal 

ತೇನ ಗಚ್ಛೇಚ್ಛೀ ಯಾ ಯುಕ್ತೋ ಬ್ರಹ್ಮಲೋಕಮನುತ್ತಮಮ್‌ 11೨೦॥ 

ದೇವತೆಗಳು, ಪಿತೃಗಣದವರು, ಅಗ್ನಿಗಳು, ಯಷಿಗಳು ಇವನ ದಾನದಿಂದ 
ಸಂತುಷ್ಠರಾಗಿ ಸೂರ್ಯಪ್ರಭೆಯಿಂದ ಕಂಗೊಳಿಸುವ ವಾಹನವನ್ನು ಅವನ ಪಾಲಿಗೆ 


ಕಳುಹಿಸಿಕೊಡುತ್ತಾರೆ. ಯಾರಿಂದಲೂ ಹೊಂದಲಾಗದ ಕಾಂತಿಯಿಂದ ಕೂಡಿದ 
ಬ್ರಹ್ಮಲೋಕವನ್ನು ಅವನು ಹೊಂದುತ್ತಾನೆ. 


ಸ್ಪೀಸಹಸ್ರಾವೃತೇ ದಿವ್ಯೇ ಭವನೇ ತತ್ರ ಕಾಂಚನೇ । 
ಮೋದತೇ ಬ್ರಹ್ಮಲೋಕಸ್ಟೋ ಯಾವದಾಭೂತಸಂಪ್ಲವಮ್‌ 11೨೧1 


ಅನುಗೀತಾಪರ್ವ ಜಟೆ 


ಬಂಗಾರಮಯವಾದ ಅರಮನೆಯಲ್ಲಿ ಸಾಸಿರ ಸ್ತ್ರೀಯರಿಂದ ಕೂಡಿಕೊಂಡು 
ಪ್ರಲಯವಾಗುವ ತನಕವೂ ಬ್ರಹ್ಮಲೋಕದಲ್ಲಿಸುಖ ಹೊಂದುತ್ತಾನೆ. 


ಶಯ್ಯಾಂ ಪ್ರಸ್ತರಣೋಪೇತಾಂ ಯಃ ಪ್ರಯಚ್ಛತಿ ಪಾಂಡವ । 

ಅರ್ಚಯಿತ್ವಾ ದ್ವಿಜಂ ಭಕ್ಕಾ ವಸ್ತ್ರಮಾಲ್ಯಾನುಲೇಪನೈ: 11೨೨11 

ಭೋಜಯಿತ್ವಾ ಎಚಿತ್ರಾನ್ನಂ ತಸ್ಯ ಪುಣ್ಯಫಲಂ ಶೃಣು 11೨೩।। 

ಆಚ್ಚಾದನೆ(ಹೊದಿಕೆ) ಯಿಂದ ಕೂಡಿದ ಹಾಸಿಗೆಯನ್ನು ಯಾವನು ಬ್ರಾಹ್ಮಣನಿಗೆ 
ದಾನ ಮಾಡುತ್ತಾನೋ, ವಸ್ತ್ರ ಮಾಲ್ಯ, ಅನುಲೇಪನಗಳಿಂದ ಅಲಂಕರಿಸಿ ಭಕ್ತಿಯಿಂದ 
ದಾನ ಮಾಡಿ, ಅನೇಕ ಬಗೆಯ ಅನ್ನದಿಂದ ಊಟವನ್ನು ಮಾಡಿಸಿದ ವ್ಯಕ್ತಿಗೆ 
ದೊರೆಯುವ ಫಲವೇನೆಂಬುದನ್ನು ಕೇಳು. 

ಧೇನುದಾನಸ್ಯ ಯತ್ನುಣ್ಯಂ ವಿಧಿದತ್ತಸ್ಯ ಪಾಂಡವ । 

ತತ್ತುಣ್ಯಂ ಸಮನುಪ್ರಾಪ್ಯ ಪಿತ್ಠಲೋಕೇ ಮಹೀಯತೇ 11೨೪॥॥ 

ಒಂದು ಹಸುವನ್ನು ದಾನ ಮಾಡಿದಾಗ ಯಾವ ಪುಣ್ಯವನ್ನು ಹೊಂದುತ್ತಾನೋ, 
ವಿಧಿಬದ್ಧವಾಗಿ ಗೋದಾನ ಮಾಡಿದ ಪುಣ್ಯವನ್ನೇ ಈ ದಾನದಿಂದ ಹೊಂದಿ 
ಪಿತ್ಫಲೋಕದಲ್ಲಿಪೂಜ್ಯನಾಗುತ್ತಾನೆ. 

ಶಿಲ್ಪಮಧ್ಯಯನಂ ವಾಪಿ ವಿದ್ಯಾಮಂತ್ರೌಷಧಾನಿ ಚ । 

ಯಃ ಪ್ರಯಚ್ಛತಿ ವಿಪ್ರಾಯ ತಸ್ಯ ಪುಣ್ಯಫಲಂ ಶೃಣು 11೨೫1! 

ಶಿಲ್ಪ, ವೇದ, ಮಂತ್ರ, ಔಷಧಿಗಳ ವಿದ್ಯೆಗಳನ್ನು ಯಾವನು ದಾನ ಮಾಡುತ್ತಾನೋ 
ಅವನಿಗೆ ಲಭಿಸುವ ಪುಣ್ಯಫಲವನ್ನು ಕೇಳು. 

ಆಹಿತಾಗ್ನಿಸಹಸ್ರಸ್ಯ ತರ್ಪಿತಸ್ಯೇಹ ಯತ್ನಲಮ್‌ । 

ತತ್ಪುಣ್ಯಫಲಮಾಪ್ಲೋತಿ ಯಸ್ತು ವಿದ್ಯಾಂ ಪ್ರಯಚ್ಛತಿ WIL 

ಸಾವಿರ ಆಹಿತಾಗ್ನಿಗಳನ್ನು ತೃಪ್ಪಿಪಡಿಸಿದಾಗ ಯಾವ ಫಲವು ಬರುತ್ತದೋ ಆ 
ಪುಣ್ಯಫಲವನ್ನು ವಿದ್ಯಾದಾನ ಮಾಡಿದ ವ್ಯಕ್ತಿಯು ಹೊಂದುತ್ತಾನೆ. 


-318- ಮಹಾಭಾರತ ಆಶ್ಚಮೇಧಿಕಪರ್ವ 


ಛಂದೋಭಿಃ ಸಂಪ್ರಯುಕ್ತೇನ ವಿಮಾನೇನ ವಿರಾಜತಾ । 
ಸಪ್ತರ್ಷಿಲೋಕಾನ್‌ ವ್ರಜತಿ ಪೂಜ್ಯತೇ ಬ್ರಹ್ಮವಾದಿಭಿಃ 11೨೭1 


ತನ್ನ ನಿಯಂತ್ರಣಕ್ಕೆ ಸಿಗುವ ಕುದುರೆಗಳಿಂದ ಕೂಡಿದ ವಿಮಾನದಲ್ಲಿ 
ಶೋಭಿಸುವವನಾಗಿ, ಬ್ರಹ್ಮವಾದಿಗಳಿಂದ ಪೂಜಿತನಾಗಿ ಸಪ್ಪರ್ಷಿಗಳ ಲೋಕಕ್ಕೆ 
ಹೋಗುತ್ತಾನೆ. 


ಚತುರ್ಯುಗಾನಿ ವೈ ತ್ರಿಂಶತ್‌ ಕ್ರೀಡಿತ್ವಾ ತತ್ರ ದೇವವತ್‌ । 
ಇಹ ಮಾನುಷ್ಯಕೇ ಲೋಕೇ ವಿಪ್ರೋ ಭವತಿ ವೇದವಿತ್‌ 11೨೮1 


ಆ ಸಪ್ಪರ್ಷಿಲೋಕದಲ್ಲಿಯಾದರೂ ಮೂವತ್ತು ಚತುರ್ಯುಗಗಳ ಕಾಲ 
ದೇವತೆಗಳಂತೆ ಸಂತೋಷದಂತೆ ವಿಹರಿಸಿ, ನಂತರ ಮನುಷ್ಯಲೋಕದಲ್ಲಿ 
ಬ್ರಾಹ್ಮಣನಾಗಿ, ವೇದಜ್ಞನಾಗಿ ಹುಟ್ಟುತ್ತಾನೆ. 


ವಿಶ್ರಾಮಯತಿ ಯೋ ವಿಪ್ರಂ ಶ್ರಾಂತಮಧ್ವ್ಹನಿ ಕರ್ಶಿತಮ್‌ । 
ವಿನಶ್ಯತಿ ತದಾ ಪಾಪಂ ತಸ್ಯ ವರ್ಷಕೃತಂ ನೃಪ 11೨೯ 


ಯಾವನು ದಾರಿಯಲ್ಲಿಬಳಲಿದ ಒಬ್ಬಬ್ರಾಹ್ಮಣನನ್ನುವಿಶ್ರಾಂತಿ ಕೊಡುವುದರ 
ಮೂಲಕ ಉಪಚರಿಸುತ್ತಾನೋ ಅವನ ಒಂದು ವರ್ಷಗಳ ಪಾಪವು ನಾಶವನ್ನು 
ಹೊಂದುತ್ತದೆ. 


ಅಥ ಪ್ರಕ್ಷಾಲಯೇತ್‌ ಪಾದೌ ತಸ್ಯ ತೋಯೇನ ಭಕ್ತಿಮಾನ್‌ । 
ದಶವರ್ಷಕೃತಂ ಪಾಪಂ ವ್ಯಪೋಹತಿ ನ ಸಂಶಯಃ HAO 


ಯಾರು ಪ್ರಯಾಣದಲ್ಲಿ ಸಾಗುತ್ತಿರುವ ಬ್ರಾಹ್ಮಣನ ಪಾದಗಳನ್ನು ಭಕ್ತಿಯಿಂದ 
ನೀರಿನಿಂದ ತೊಳೆಯುತ್ತಾನೋ ಅವನ ಹತ್ತುವರ್ಷಗಳ ಪಾಪಗಳು 
ಪರಿಹಾರವಾಗುತ್ತವೆ. ಇದರಲ್ಲಿಯಾವ ಸಂಶಯವೂ ಇಲ್ಲ. 

ಫ್ಸತೇನ ವಾಠಥ ತೈಲೇನ ಪಾದೌ ತಸ್ಯ ತು ಪೂಜಯೇತ್‌ ।ಟ 

ಸ ದ್ವಾದಶಸಮಾರೂಢಂ ಪಾಪಮಾಶು ವ್ಯಪೋಹತಿ HAO 


ತೀರ್ಥ ಯಾತ್ರೆಯನ್ನು ಮಾಡುತ್ತಿರುವ ಬ್ರಾಹ್ಮಣನ ಪಾದಗಳನ್ನು ತುಪ್ಪದಿಂದಾಗಲಿ, 


ಅನುಗೀತಾಪರ್ವ -319- 


ತೈಲದಿಂದಾಗಲಿ ಯಾವನು ಪೂಜಿಸುತ್ತಾನೋ ಅವನ ಹನ್ನೆರಡು ವರ್ಷಗಳಲ್ಲಿ 
ಸಂಪಾದಿಸಿದ ಪಾಪಗಳು ಪರಿಹಾರವಾಗುತ್ತವೆ. 
ಧೇನುದಾನಸ್ಯ ದತ್ತಸ್ಯ ಯಚ್ಚ ಪುಣ್ಯಮುದಾಹೃತಮ್‌ । 
ತತ್ಪುಣ್ಯಫಲಮಾಪ್ನೋತಿ ಯಸ್ತೆ ರ್ಯಿನಂ ವಿಪ್ರಮರ್ಚಯೇತ್‌ ॥೩೨॥ 
ಒಂದು ಹಸುವನ್ನು ದಾನ ಮಾಡಿದಾಗ ಯಾವ ಪುಣ್ಯವು ಲಭಿಸುತ್ತದೆ ಎಂದು 
ಹೇಳಿದ್ದಾರೋ, ಬ್ರಾಹ್ಮಣನನ್ನು ಆರಾಧಿಸಿದ ವ್ಯಕ್ತಿಗೂ ಅಷ್ಟೇ ಪುಣ್ಯವು ಲಭಿಸುತ್ತದೆ. 
ಸ್ವಾಗತೇನ ತು ಯೋ ವಿಪ್ರಂ ಪೂಜಯೇದಾಸನೇನ ಚ । 
ಪ್ರತ್ಯುತ್ನಾನೇನ ವಾ ರಾಜನ್‌ ಸ ದೇವಾನಾಂ ಪ್ರಿಯೋ ಭವೇತ್‌ 1॥1೩೩॥ 


ಯಾವ ವ್ಯಕ್ತಿಯು ಬ್ರಾಹ್ಮಣನನ್ನು ಸ್ವಾಗತಿಸಿ ಆಸನಾದಿಗಳನ್ನು ಕೊಟ್ಟುಎದ್ದುನಿಂತು 
ಗೌರವಿಸುವ ಮೂಲಕ ಉಪಚರಿಸುತ್ತಾನೋ ಅವನು ದೇವತೆಗಳಿಗೆ ಇಷ್ಟನಾಗುತ್ತಾನೆ. 


ಸ್ವಾಗತೇನಾಗ್ನಯೋ ರಾಜನ್ನಾಸನೇನ ಶತಕ್ರತುಃ । 

ಪ್ರತ್ಯುತ್ಥಾನೇನ ಪಿತರಃ ಪ್ರೀತಿಂ ಯಾಂತೃತಿಥಿಪ್ರಿಯಾಃ HAV 

ಬ್ರಾಹ್ಮಣನನ್ನು ಸ್ವಾಗತಿಸುವುದರಿಂದ ಅಗ್ನಿಗಳು, ಆಸನವನ್ನು ನೀಡುವುದರಿಂದ 
ಇಂದ್ರನು, ಎದ್ದುನಿಂತು ಗೌರವಿಸುವುದರಿಂದ ಪಿತೃದೇವತೆಗಳು ಸಂತುಷ್ನರಾಗುತ್ತಾರೆ. 
ಈ ಎಲ್ಲದೇವತೆಗಳು ಅತಿಥಿಯ ವಿಷಯದಲ್ಲಿ ಪ್ರೀತಿಯುಳ್ಳವರು. 

ಅಗ್ನಿಶಕ್ರಪಿತ್ಸಣಾಂ ಚ ತೇಷಾಂ ಪ್ರೀತ್ಯಾ ನರಾಧಿಪ । 

ಸಂವತ್ತರಕೃತಂ ಪಾಪಂ ತಸ್ಯ ಸದ್ಯೋ ವಿನಶ್ಯತಿ 11೩೫1! 

ಆದ್ದರಿಂದ ಅಗ್ನಿ-ಇಂದ್ರ-ಪಿತೃಗಳನ್ನು ಸಂತೋಷಪಡಿಸಿದ ಫಲವಾಗಿ 
ನರಾಧಿಪನೇ, ಆ ವ್ಯಕ್ತಿಯ ಒಂದು ಸಂವತ್ಸರದಲ್ಲಿಮಾಡಿದ ಪಾಪಗಳು ಕೂಡಲೇ 
ನಾಶ ಹೊಂದುತ್ತವೆ. 

ಯಃ ಪ್ರಯಚ್ಛತಿ ವಿಪ್ರಾಯ ಆಸನಂ ಮಾಲ್ಯಭೂಷಿತಮ್‌ । 

ಸ ಯಾತಿ ಮಣಿಯುಕ್ತೇನ ರಥೇನ ಹರಿಕೇತನಮ್‌ 11೩೬। 


-320- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾವ ವ್ಯಕ್ತಿಯು ಬ್ರಾಹ್ಮಣನಿಗೆ ಆಸನವನ್ನು ನೀಡುತ್ತಾನೋ, ಮಾಲೆಗಳಿಂದ 
ಅಲಂಕರಿಸುತ್ತಾನೋ ಆ ವ್ಯಕ್ತಿಯು ಮಣಿಗಳಿಂದ ಅಲಂಕೃತವಾದ ರಥವನ್ನು 
ಏರಿಕೊಂಡು ಇಂದ್ರನ ಮಂದಿರಕ್ಕೆ ಸಾಗುತ್ತಾನೆ. 


ಪುರಂದರಾಸನೇ ತತ್ರ ದಿವ್ಯನಾರೀವಿಭೂಷಿತಃ । 

ಷಷ್ಟಿಂ ವರ್ಷಸಹಸ್ರಾಣಿ ಕ್ರೀಡತ್ಯಪುರಸಾಂ ಗಣ್ಯೆಃ 11೩೭ 

ಇಂದ್ರನ ಮನೆಯಲ್ಲಿಅನೇಕ ನಾರಿಯರಿಂದ ವಿಭೂಷಿತನಾಗಿ ಅರವತ್ತು ಸಾವಿರ 
ವರ್ಷಗಳ ಕಾಲ ಅಪ್ಪರೆಯರ ಮಧ್ಯದಲ್ಲಿ ಕ್ರೀಡಿಸುತ್ತಾನೆ. 

ಇಹ ಲೋಕೇ ತು ಧನವಾನ್‌ ಚತುರ್ವೇದೀ ದ್ವಿಜೋ ಭವೇತ್‌ ॥1೩೮॥ 

ಬಳಿಕ ಭೂಲೋಕಕ್ಕೆ ಆಗಮಿಸಿ ಧನವಂತನಾದ ಚತುರ್ವೇದ ಪಾರಂಗತನಾದ 
ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. 

ವಾಹನಂ ಯಃ ಪ್ರಯಚ್ಛೇತ ಬ್ರಾಹ್ಮಣಾಯ ಯುಧಿಷ್ಠಿರ । 

ಸ ಯಾತಿ ರತ್ನಚಿತ್ರೇಣ ವಾಹನೇನ ಸುರಾಲಯಮ್‌ 11೩೯ 

ಯುಧಿಷ್ಠಿರನೇ, ಯಾವನು ಬ್ರಾಹ್ಮಣನಿಗೆ ವಾಹನವನ್ನುನೀಡುತ್ತಾನೋ ಅವನು 
ರತ್ನದಿಂದ ಅಲಂಕೃತವಾದ ವಾಹನದಲ್ಲಿಸ್ಟರ್ಗಲೋಕಕ್ಕೆ ಹೋಗುತ್ತಾನೆ. 

ಸ ತತ್ರ ಕಾಮಂ ಕ್ರೀಡಿತ್ತಾ ಸೇವ್ಯಮಾನೋ5ಪರೋಗಣೈ: । 

ಇಹ ರಾಜಾ ಭವೇದ್‌ ರಾಜನ್‌ ನಾತ್ರ ಕಾರ್ಯಾ ವಿಚಾರಣಾ ॥೪೦॥ 

ಸ್ವರ್ಗಲೋಕದಲ್ಲಿಯಥೇಷ್ಟವಾಗಿ ವಿಹರಿಸಿ, ಅಪ್ಪರಾಗಣದಿಂದ ಸೇವ್ಯಮಾನನಾಗಿ 
ಬಳಿಕ ಈ ಭೂಮಿಯಲ್ಲಿರಾಜನಾಗಿ ಹುಟ್ಟುತ್ತಾನೆ. ಇದರಲ್ಲಿಯಾವ ಸಂಶಯವೂ 
ಇಲ್ಲ. 

ಪಾದಪಂ ಪಲ್ಲವಾಕೀರ್ಣಂ ಪುಷಿತಂ ಸಫಲಂ ತಥಾ । 

ಗಂಧಮಾಲ್ಯಾರ್ಚಿತಂ ಕೃತ್ವಾ ವಸ್ತಭೂಷಣಭೂಷಿತಮ್‌ IYO 

ಯಃ ಪ್ರಯಚ್ಛತಿ ವಿಪ್ರಾಯ ಶ್ರೋತ್ರಿಯಾಯ ಸದಕ್ಷಿಣಮ್‌ । 

ಭೋಜಯಿತ್ವಾ ಯಥಾಕಾಮಂ ತಸ್ಯ ಪುಣ್ಯಫಲಂ ಶೃಣು 11೪೨ 


ಅನುಗೀತಾಪರ್ವ -321- 


ಯಾವ ವ್ಯಕ್ತಿಯು ಚಿಗುರಿನಿಂದ ತುಂಬಿದ, ಹೂ, ಹಣ್ಣುಗಳಿಂದ ಸಮೃದ್ಧವಾದ 
ಒಂದು ಮರವನ್ನು ಗಂಧ-ಮಾಲೆಗಳಿಂದ ಅಲಂಕರಿಸಿ ವಸ್ಟ-ಭೂಷಣವನ್ನು 
ಬ್ರಾಹ್ಮಣನಿಗೆ ನೀಡುತ್ತಾನೋ, ಬಳಿಕ ಭೋಜನ ಮಾಡಿಸಿ, ದಕ್ಷಿಣೆ ಕೊಟ್ಟು 
ಸತ್ಮರಿಸುತ್ತಾನೋ ಅವನಿಗೆ ದೊರೆಯುವ ಪುಣ್ಯದ ಫಲವೇನೆಂದು ಹೇಳುತ್ತೇನೆ, ಕೇಳು. 


ಜಾಂಬೂನದವಿಚಿತ್ರೇಣ ವಿಮಾನೇನ ವಿರಾಜತಾ । 
ಪುರಂದರಪುರಂ ಯಾತಿ ಜಯಶಬ್ದರವೈರ್ಯುತಃ IAI 


ಬಂಗಾರದಿಂದ ಅಲಂಕೃತವಾದ ವಿಮಾನದಲ್ಲಿ ಶೋಭಿಸುವವನಾಗಿ, 
ಜಯಘೋಷಗಳಿಂದ ಕೂಡಿದವನಾಗಿ ಇಂದ್ರಲೋಕಕ್ಕೆ ತೆರಳುತ್ತಾನೆ. 

ತತ್ರ ಶಕ್ರಪುರೇ ರಮ್ಯೇ ತಸ್ಯ ಕಲಕಪಾದಪಃ । 

ದದಾತಿ ಚೇಪ್ಲಿತಂ ಸರ್ವಂ ಮನಸಾ ಯದ್ಯದಿಚ್ಛತಿ 11೪೪॥ 


ಲಬ 


ಕುಳಿತು ತನ್ನ ಮನಸ್ಸಿಗೆ ಬರುವ ಇಷ್ಟಾರ್ಥಗಳನ್ನೆಲ್ಲ ಯಥೇಷ್ಟವಾಗಿ ಹೊಂದುತ್ತಾನೆ. 


ಆ ಇಂದ್ರನ ರಮಣೀಯವಾದ ಪಟ್ಟಣದಲ್ಲಿಯಾದರೂ ಕಲ್ಪವೃಕ್ಷದ ಬುಡದಲ್ಲಿ 


ಯಾವಂತಿ ತಸ್ಯ ಪತ್ರಾಣಿ ಪುಷ್ಪಾಣಿ ಚ ಫಲಾನಿ ಚ । 

ತಾವದ್‌ ವರ್ಷಸಹಸ್ರಾಣಿ ಶಕ್ರಲೋಕೇ ಮಹೀಯತೇ 11೪೫ 

ದಾನ ಮಾಡಿದ ಮರದಲ್ಲಿಎಷ್ಟುವಎಲೆ, ಪತ್ರ, ಪುಷ್ಪ, ಫಲಗಳಿವೆಯೋ ಅಷ್ಟು 
ವರ್ಷಗಳ ಕಾಲ ಪುರಂದರನ ಲೋಕದಲ್ಲಿಪೂಜಿತನಾಗುತ್ತಾನೆ. 

ಶಕ್ರಲೋಕಾವತೀರ್ಣಶ್ಚ ಮಾನುಷ್ಯಂ ಲೋಕಮಾಗತಃ । 

ರಥಾಶ್ಚಗಜಸಂಪೂರ್ಣಂ ಪುರಂ ರಾಜ್ಯಂ ಚ ರಕ್ಷತಿ 11೪೬॥ 

ಪುರಂದರನ ಮನೆಯಿಂದ ಭೂಮಿಗೆ ಆಗಮಿಸಿದ ಆ ಮನುಷ್ಯನು ರಥ, ಕುದುರೆ, 
ಆನೆಗಳಿಂದ ತುಂಬಿದ ಪಟ್ಟಣವನ್ನು, ರಾಜ್ಯವನ್ನು ರಕ್ಷಿಸುತ್ತಾನೆ. 


ಸ್ಥಾಪಯಿತ್ವಾ ತು ಮದ್ದಕ್ಕಾ ಯೋ ಮತ್ತತಿಕೃತಿಂ ನರಃ ॥ 
ಆಲಯಂ ವಿಧಿವತ್‌ ಕೃತ್ವಾ ಪೂಜಾಕರ್ಮಾಣಿ ಕಾರಯೇತ್‌ YL 


-322- ಮಹಾಭಾರತ ಆಶ್ಚಮೇಧಿಕಪರ್ವ 
ಸ್ವಯಂ ವಾ ಪೂಜಯೇದ್‌ ಭಕ್ಕಾ ತಸ್ಯ ಪುಣ್ಯಫಲಂ ಶೃಣು 11೪೮।1 


ಯಾವ ವ್ಯಕ್ತಿಯು ಭಕ್ತಿಯಿಂದ ನನ್ನ ಪ್ರತಿಮೆಯನ್ನು ಮಾಡಿಸಿ, ವಿಧಿಬದ್ಧವಾಗಿ 
ಮಂದಿರವನ್ನು ಕಟ್ಟಿಸಿ, ಆ ಪ್ರತಿಮೆಯನ್ನು ಸ್ಥಾಪಿಸಿ, ಅಲ್ಲಿ ಪೂಜಾಕರ್ಮಗಳನ್ನು 
ಮಾಡಿಸುತ್ತಾನೋ, ಭಕ್ತಿಯಿಂದ ತಾನೇ ಪೂಜೆಯನ್ನು ಮಾಡುತ್ತಾನೋ ಅವನಿಗೆ 
ಲಭಿಸುವ ಪುಣ್ಯವನ್ನು ಕೇಳು. 


ಅಶ್ವಮೇಧಸಹಸ್ರಸ್ಯ ಯತ್ನಲಂ ಸಮುದಾಹೃತಮ್‌ । 
ತತ್ತಲಂ ಸಮನುಪ್ರಾಪ್ರೋ ಮತ್ತಾಲೋಕ್ಯಂ ಪ್ರಪದ್ಯತೇ Tal 
ನ ಜಾನೇ ನಿರ್ಗಮಂ ತಸ್ಯ ಮಮ ಲೋಕಾದ್‌ ಯುಧಿಷ್ಠಿರ ॥೫೦॥ 


ಅವನು ಸಾವಿರ ಅಶ್ವಮೇಧಯಾಗಕ್ಕೆ ಯಾವ ಫಲವನ್ನು ಹೇಳಿದ್ದಾರೋ ಅಂತಹ 
ಫಲವನ್ನು ಹೊಂದುತ್ತಾನೆ. ನನ್ನ ಸಾಲೋಕ್ಯವನ್ನೇ ಹೊಂದುತ್ತಾನೆ. ಯುಧಿಷ್ಠಿರನೇ, 
ಇಂತಹ ವ್ಯಕ್ತಿಯು ನನ್ನಮನೆಯಿಂದ ಮತ್ತೆ ಭೂಮಿಗೆ ತೆರಳುವುದಿಲ್ಲ. 


ದೇವಾಲಯೇ ವಿಪ್ರಗೃಹೇ ಗೋವಾಟೇ ಚತ್ತರೇತಪಿ ವಾ | 
ಪ್ರಜ್ವಾಲಯತಿ ಯೋ ದೀಪಂ ತಸ್ಯ ಪುಣ್ಯಫಲಂ ಶೃಣು BON 


ದೇವಾಲಯದಲ್ಲಾಗಲಿ, ಬ್ರಾಹ್ಮಣನ ಮನೆಯಲ್ಲಾಗಲಿ, ಗೋಶಾಲೆಯಲ್ಲಾಗಲಿ, 
ಯಜ್ಞಮಂಟಪದಲ್ಲಾಗಲಿ ಯಾರು ದೀಪವನ್ನು ಬೆಳೆಗಿಸುತ್ತಾರೋ ಅವರಿಗೆ ದೊರಕುವ 
ಪುಣ್ಯದ ಫಲವನ್ನು ಕೇಳು. 

ಆರುಹ್ಯ ಕಾಂಚನಂ ಯಾನಂ ದ್ಯೋತಯನ್‌ ಸರ್ವತೋ ದಿಶಮ್‌ । 

ಗಚ್ಛೇದಾದಿತ್ಯಲೋಕಂ ಸ ಸೇವ್ಯಮಾನಃ ಸುರೋತ್ತಮೈ: 11೫೨।॥ 


ದೀಪವನ್ನು ಇಂತಹ ಸ್ಥಳಗಳಲ್ಲಿ ಬೆಳಗಿಸಿದ ವ್ಯಕ್ತಿಯು ಬಂಗಾರದ ವಾಹನವನ್ನು 
ಏರಿಕೊಂಡು ಹತ್ತುದಿಕ್ಕುಗಳಲ್ಲೂಶೋಭಿಸುತ್ತಾ ಸೂರ್ಯನ ಲೋಕಕ್ಕೆ ದೇವತೆಗಳಿಂದ 
ಸೇವ್ಯಮಾನನಾಗಿ ತೆರಳುತ್ತಾನೆ. 


ತತ್ರ ಪ್ರಕಾಮಂ ಕ್ರೀಡಿತ್ವಾ ವರ್ಷಕೋಟಿಂ ಮಹಾಯಶಾಃ । 
ಇಹ ಲೋಕೇ ಭವೇದ್‌ ವಿಪ್ರೋ ವೇದವೇದಾಂಗಪಾರಗಃ ISA 


ಅನುಗೀತಾಪರ್ವ -323- 


ಯಥೇಷ್ಟವಾಗಿ ಪೂಜಿಸಿ ಕೋಟಿವರ್ಷಗಳ ಬಳಿಕ ಈ ಭೂಮಿಯಲ್ಲಿ ವೇದ 
ಪಾರಂಗತನಾದ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. 


ದೇವಾಲಯೇಷು ವಾ ರಾಜನ್‌ ಬ್ರಾಹ್ಮಣಾವಸಥೇಷು ವಾ । 
ಚತ್ನರೇ ವಾ ಚತುಷ್ಕೇ ವಾ ರಾತ್ರೌ ವಾ ಯದಿ ವಾ ದಿವಾ BVI 


ನಾನಾಗಂಧರ್ವವಾದ್ಯಾನಿ ಧರ್ಮಶ್ರಾವಣಿಕಾನಿ ಚ । 

ಯಸ್ತು ಕಾರಯತೇ ಭಕ್ತ್ಯಾ ಮದ್ಗತೇನಾಂತರಾತ್ಮನಾ 11೫೫॥ 
ತಸ್ಯ ದೇವಾ ನರಶ್ರೇಷ್ಠ ಪಿತರಶ್ಚಾಪಿ ಹರ್ಷಿತಾಃ । 

ಸುಪ್ರೀತಾಃ ಸಂಪ್ರಯಚ್ಛಂತಿ ವಿಮಾನಂ ಕಾಮಗಂ ಶುಭಮ್‌ ॥೫೬॥ 


ಯಾವನು ನನ್ನ ಭಕ್ತನಾಗಿ ನನ್ನಲ್ಲೇ ಮನಸ್ಸನ್ನು ಇಟ್ಟವನಾಗಿ ದೇವಾಲಯದಲ್ಲಾಗಲಿ, 
ಬ್ರಾಹ್ಮಣರ ಮನೆಯಲ್ಲಾಗಲಿ, ಅಂಗಳದಲ್ಲಾಗಲಿ, ನಾಲ್ಕು ದಾರಿಗಳು ಸೇರುವ 
ಜಾಗದಲ್ಲಾಗಲಿ, ಹಗಲಿನಲ್ಲಾಗಲಿ, ರಾತ್ರಿಯಲ್ಲಾಗಲಿ ಅನೇಕ ವಿಧವಾದ 
ಗಂಧರ್ವವಾದ್ಯಗಳನ್ನುಮೊಳಗಿಸುತ್ತಾನೋ, ಧರ್ಮಪ್ರವಚನಗಳನ್ನು ಭಕ್ತಿಯಿಂದ 
ಮಾಡಿಸುತ್ತಾನೋ ಅವನ ವಿಷಯದಲ್ಲಿ ದೇವತೆಗಳು, ಪಿತೃಗಳು ಸಂತುಷ್ಟರಾಗಿ 
ಯಥೇಷ್ಟವಾಗಿ ಸಂಚರಿಸುವ ವಿಮಾನವನ್ನು ಆತನಿಗೆ ದಾನ ಮಾಡುತ್ತಾರೆ. 

ಸ ಚ ತೇನ ವಿಮಾನೇನ ಯಾತಿ ದೇವಪುರಂ ನರಃ । 

ತತ್ರ ದಿವ್ಯಾಪರೋಭಿಸ್ತು ಸೇವ್ಯಮಾನಃ ಪ್ರಮೋದತೇ 11೫೭! 

ಬಳಿಕ ಆ ವಿಮಾನದಲ್ಲಿ ಏರಿದ ಆತನು ದೇವತೆಗಳ ಪಟ್ಟಣಕ್ಕೆ ಸಾಗುತ್ತಾನೆ. 
ಅಲ್ಲಿಯಾದರೂ ದಿವ್ಯ ಅಪ್ಪರಾಸ್ತ್ರೀಯರಿಂದ ಸೇವ್ಯಮಾನನಾಗಿ ಸಂತೋಷ 
ಹೊಂದುತ್ತಾನೆ. 


ದೇವಲೋಕಾವತೀರ್ಣಸ್ತು ಸ ಲೋಕೇಶಸ್ಟಿನ್‌ ನರಾಧಿಪ । 
ವೇದವೇದಾಂಗತತ್ವಜ್ಞೋ ಭೋಗವಾನ್‌ ಬ್ರಾಹ್ಮಣೋ ಭವೇತ್‌ ॥೫೮॥ 


ರಾಜನೇ, ದೇವಲೋಕದಿಂದ ಭೂಮಿಗೆ ಬಂದ ಆತನು ವೇದವೇದಾಂಗ 
ತತ್ತ ಜ್ಞನಾಗಿ ಸುಖ ಹೊಂದಿರುವ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. 


-324- ಮಹಾಭಾರತ ಆಶ್ರಮೇಧಿಕಪರ್ವ 
ಚತ್ತರೇ ವಾ ಸಭಾಯಾಂ ವಾ ವಿಸ್ತೀರ್ಣೇ ವಾ ಸಭಾಂಗಣೇ । 
ಕೃತ್ವಾರ ಗ್ವಿಕುಂಡಲಂ ವಿಪುಲಂ ಸ್ಥಂಡಿಲಂ ವಾ ಯುಧಿಷ್ಠಿರ WEN 


ತತ್ರಾಗ್ನಿಂ ಚತುರೋ ಮಾಸಾನ್‌ ಜ್ಞಾಲಯೇದ್‌ ಯಸ್ತು ಭಕ್ತಿಮಾನ್‌ । 
ಸಮಾಪ್ರೇಷು ತು ಮಾಸೇಷು ಪೌಷ್ಯಾದಿಷು ತತೋ ದ್ವಿಜಾನ್‌ ॥೬೦॥ 


ಭೋಜಯೇತ್‌ ಪಾಯಸಂ ಮೃಷ್ಟಂ ಮದ್ಯತೇನಾಂತರಾತ್ಮನಾ I 


ದಕ್ಷಿಣಾಂ ಚ ಯಥಾಶಕ್ತಿ ಬ್ರಾಹ್ಮಣೇಭ್ಯೋ ನಿವೇದಯೇತ್‌ MLO 
ಏವಮಗ್ಗಿಂ ತು ಯಃ ಕುರ್ಯಾನ್ನಿತ್ತಮೇವಾರ್ಚಯಂಸ್ತು ಮಾಮ್‌ । 
ತಸ್ಯ ಪುಣ್ಯಫಲಂ ಯದ್ದೆ ತನ್ನಿಬೋಧ ಯುಧಿಷ್ಠಿರ 11೬.೨॥| 


ನಾಲ್ಕು ದಾರಿಗಳು ಸೇರುವ ಜಾಗದಲ್ಲಿಯಾಗಲಿ, ಸಭಾಮಂದಿರದಲ್ಲಾಗಲಿ, 
ವಿಸ್ತಾರವಾದ ಸಭಾಂಗಣದಲ್ಲಾಗಲಿ ಯಾವನು ಸ್ಥಂಡಿಲವನ್ನುವಿಶಾಲವಾಗಿ ಬರೆದು 
ಅಗ್ನಿಕುಂಡವನ್ನು ಸ್ಥಾಪಿಸಿ, ಯಜ್ಞಕರ್ಮಗಳನ್ನು ಮಾಡುತ್ತಾನೋ, ನಾಲ್ಕುಮಾಸಗಳ 
ಕಾಲ ಭಕ್ತಿಯಿಂದ ಯಜ್ಞಗಳನ್ನು ಆರಾಧಿಸುತ್ತಾನೋ, ಯಜ್ಞಗಳು ಮುಗಿದ ಬಳಿಕ 
ಪುಷ್ಯವೇ ಮೊದಲಾದ ಮಾಸಗಳಲ್ಲಿ ಬ್ರಾಹ್ಮಣರನ್ನು ಮೃಷ್ಟಾನ್ನ, ಪಾಯಸಗಳಿಂದ 
ನನ್ನಲ್ಲೇ ನೆಲೆಗೊಂಡ ಮನಸುಳ್ಳವನಾಗಿ ಯಥಾಶಕ್ತಿ ದಕ್ಷಿಣಾದಿಗಳನ್ನು ಕೊಟ್ಟುಊಟ 
ಮಾಡಿಸುತ್ತಾನೋ, ಬ್ರಾಹ್ಮಣರನ್ನು ಸತ್ಕರಿಸುತ್ತಾನೋ ಈ ಕ್ರಮದಲ್ಲಿಅಗ್ನಿಕಾರ್ಯವನ್ನು 
ಮಾಡಿ ಬ್ರಾಹ್ಮಣಾರಾಧನೆಯನ್ನು ಮಾಡಿದ ಆತನಿಗೆ ಫಲವೇನೆಂಬುದನ್ನುತಿಳಿದುಕೊ. 


ತೇನಾಹಂ ಶಂಕರಶ್ಚೆವ ಪಿತರೋ ಹ್ಯಗ್ನಯಸ್ತಥಾ । 
ಯಾಸ್ಯಾಮಃ ಪರಮಾಂ ಪ್ರೀತಿಂ ನಾತ್ರ ಕಾರ್ಯಾ ವಿಚಾರಣಾ ॥೬೩॥ 


ಅವನ ಈ ಸತ್ತರ್ಮದಿಂದ ನಾನು, ಮಹರುದ್ರ , ಪಿತೃಗಳು, ಅಗ್ನಿಗಳು ಅತ್ಯಂತ 
ಸಂತೋಷವನ್ನುಹೊಂದುತ್ತೇವೆ. ಇದರಲ್ಲಿವಿಚಾರ ಮಾಡಬೇಕಾದುದಿಲ್ಲ. 


ಷಷ್ಟಿಂ ವರ್ಷಸಹಸ್ರಾಣಿ ಷಷ್ಟಿಂ ವರ್ಷಶತಾನಿ ಚ । 
ಸೋತಸ್ಪತ್ಥೀತಿಕರಃ ಶ್ರೀಮಾನ್‌ ಯಮಲೋಕೇ ಮಹೀಯತೇ  ॥೬೪॥ 


ಅವನು ಅರವತ್ತು ಸಾವಿರದ ಅರವತ್ತನೂರು ವರ್ಷಗಳ ಕಾಲ ನಮ್ಮನ್ನುಸಂತೋಷ 
ಪಡಿಸಿದ ಪುಣ್ಯದಿಂದಾಗಿ ಯಮಲೋಕದಲ್ಲಿಪೂಜಿತನಾಗುತ್ತಾನೆ. 


ಅನುಗೀತಾಪರ್ವ -325- 


ಯಮಲೋಕಾವತೀರ್ಣಶ್ಚ ಸೋತಸ್ಲಿನ್‌ ಲೋಕೇ ಮಹಾಯಶಾಃ । 
ವೇದವೇದಾಂಗವಿದ್‌ ವಿಪ್ರೋ ಜಾಯತೇ ರಾಜಪೂಜಿತ: 11೬೫1 


ಯಮಲೋಕದಿಂದ ಭೂಮಿಗೆ ಬಂದ ಮಹಾಕೀರ್ತಿಸಂಪನ್ನನಾದ ಆತನು 
ವೇದ-ವೇದಾಂಗವನ್ನು ತಿಳಿದ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ರಾಜನಿಂದ 
ಸಮ್ಮಾನಿತನಾಗುತ್ತಾನೆ. 


ಯಃ ಕರೋತಿ ನರಶ್ರೇಷ್ಠ ಭರಣಂ ಬ್ರಾಹ್ಮಣಸ್ಯ ತು । 


ಶ್ರೋತ್ರಿಯಸ್ಯಾಭಿಜಾತಸ್ಯ ದರಿದ್ರಸ್ಯ ವಿಶೇಷತಃ 11೬೬।| 
ತಸ್ಯ ಪುಣ್ಯಫಲಂ ಯದ್ವೈ ತನ್ನಿಬೋಧ ಯುಧಿಷ್ಠಿರ WLI 


ಯುಧಿಷ್ಠಿರನೇ, ಯಾವ ವ್ಯಕ್ತಿಯು ಶ್ರೋತ್ರಿಯನಾಗಿ ಹುಟ್ಟಿದ, ದರಿದ್ರನಾದ 
ಬ್ರಾಹ್ಮಣನ ಜೀವನ ರಕ್ಷಣೆಯನ್ನು ಮಾಡುತ್ತಾನೋ ಅವನಿಗೆ ಲಭಿಸುವ 
ಪುಣ್ಯವೇನೆಂಬುದನ್ನು ಹೇಳುತ್ತೇನೆ, ತಿಳಿದುಕೊ. 


ಗವಾಂ ಕೋಟಿಪ್ರದಾನೇನ ಯತ್ನುಣ್ಯಂ ಸಮುದಾಹೃತಮ್‌ । 
ತತ್ಪುಣ್ಯಫಲಮಾಪ್ನೋತಿ ವರ್ಷೇಣೈಕೇನ ಪಾಂಡವ WELCH 


ಕೋಟಿ ಹಸುಗಳನ್ನು ದಾನ ಮಾಡಿದಾಗ ಯಾವ ಪುಣ್ಯವು ಲಭಿಸುತ್ತದೆ ಎಂದು 
ಹೇಳಿದ್ದಾರೋ ಅಷ್ಟುಪುಣ್ಯಗಳನ್ನು ಒಂದು ವರ್ಷದಲ್ಲಿಯೇ ಹೊಂದುತ್ತಾನೆ. 


ಕಾಂಚನೇನ ವಿಚಿತ್ರೇಣ ಯಾನೇನಾಂಬರಶಾಲಿನಾ । 
ಸ ಯಾತಿ ಯಾಮಕಂ ಲೋಕಂ ದಿವೃಸ್ಪೀಗಣಸೇವಿತಮ್‌ 11೬೯॥ 


ಬಂಗಾರದಿಂದ ತಯಾರಿಸಿದ ವಿಚಿತ್ರವಾದ, ಆಕಾಶಗಾಮಿಯಾದ ವಾಹನವನ್ನು 
ಏರಿಕೊಂಡು ದಿವ್ಯ ಸ್ವೀಗಣದಿಂದ ಸೇವಿತನಾಗಿ ಆ ವ್ಯಕ್ತಿಯು ಯಮಲೋಕಕ್ಕೆ 
ತೆರಳುತ್ತಾನೆ. 


ಗೀಯಮಾನೋ ವರಸ್ತೀಭಿರ್ವರ್ಷಾಣಾಂ ಕೋಟಿವಿಂಶತಿಮ್‌ ॥೭೦॥ 


ಕ್ರೀಡಿತ್ವಾ ಮಾಮಕೇ ಲೋಕೇ ತತ್ರ ದೇವೈರಭಿಷ್ಟುತಃ । 
ಮಾನುಷ್ಯಮವತೀರ್ಣಸ್ತು ವೇದವಿದ್‌ ಬ್ರಾಹ್ಮಣೋ ಭವೇತ್‌ ॥೭೧॥ 


-326- ಮಹಾಭಾರತ ಆಶ್ಚಮೇಧಿಕಪರ್ವ 


ಉತ್ತಮರಾದ ಸ್ತ್ರೀಯರಿಂದ ಇಪ್ಪತ್ತು ಕೋಟಿ ವರ್ಷಗಳ ಕಾಲ 
ಸ್ತುತಿಸಲ್ಪಡುವವನಾಗಿ, ಸಮಸ್ತ ದೇವತೆಗಳಿಂದ ಸ್ತೋತ್ರಪಾತ್ರನಾಗಿ, ನನ್ನ ಲೋಕದಲ್ಲಿ 
ಯಥೇಷ್ಟವಾಗಿ ಸಂಚರಿಸಿ ಭೂಮಿಯಲ್ಲಿವೇದಜ್ಞನಾದ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. 


ಕರಕಂ ಕುಂಡಿಕಾಂ ವಾಪಿ ಮಹದ್ವಾ ಜಲಭಾಜನಮ್‌ । 
ಯಃ ಪ್ರಯಚ್ಛತಿ ವಿಪ್ರಾಯ ತಸ್ಯ ಪುಣ್ಯಫಲಂ ಶೃಣು 11೭೨ 


ಯುಧಿಷ್ಠಿರನೇ, ಕಮಂಡಲುವನ್ನಾಗಲಿ, ಗಿಂಡಿಯನ್ನಾಗಲಿ, ದೊಡ್ಡ 
ಜಲಪಾತ್ರೆಯನ್ನಾಗಲಿ ಬ್ರಾಹ್ಮಣನಿಗೆ ದಾನ ಮಾಡುವ ವ್ಯಕ್ತಿಗೆ ಲಭಿಸುವ ಪುಣ್ಯದ 
ಫಲವನ್ನು ಕೇಳು. 

ಬ್ರಹ್ಮಕೂರ್ಚೇನ ಯತ್ಚೀತೇ ಫಲಂ ಪ್ರೋಕ್ತಂ ಯುಧಿಷ್ಠಿರ । 

ತತ್ಪುಣ್ಯಫಲಮಾಪ್ಲೋತಿ ಜಲಭಾಜನದಾನತಃ 11೭೩1 

ದರ್ಭೆಯನ್ನುತಾಗಿಸಿದ ಪಂಚಗವ್ಯವನ್ನು ಪ್ರಾಶನ ಮಾಡಿದಾಗ ಯಾವ ಫಲವು 
ಲಭಿಸುತ್ತದೋ ಆ ಪುಣ್ಯವನ್ನು ಜಲಪಾತ್ರೆಯನ್ನು ದಾನ ಮಾಡಿದ ವ್ಯಕ್ತಿಯು 
ಹೊಂದುತ್ತಾನೆ. 

ಸುತೃಪ್ತಃ ಸುಪ್ರಭಃ ಸೌಮ್ಯಃ ಪ್ರಹೃಷ್ಟೇಂದ್ರಿಯಮಾನಸ:ಃ । 

ಹಂಸಸಾರಸಯುಕ್ತೇನ ವಿಮಾನೇನ ವಿರಾಜತಾ 11೭೪॥ 

ಸ ಯಾತಿ ವಾರುಣಂ ಲೋಕಂ ದಿವ್ಯಗಂಧರ್ವಸೇವಿತಃ 11೭೫1 


ಜಲಪಾತ್ರೆಯನ್ನು ದಾನ ಮಾಡಿದ ವ್ಯಕ್ತಿಯು ತೃಪ್ತನಾಗಿ, ಕಾಂತಿಸಂಪನ್ನನಾಗಿ, 
ಸೌಮ್ಯನಾಗಿ, ಸಮಸ್ತ ಇಂದ್ರಿಯಗಳಲ್ಲಿಯೂ ಸಂತೋಷ ಹೊಂದಿದವನಾಗಿ, ಹಂಸ- 
ಸಾರಸಪಕ್ಷಿಗಳಿಂದ ಕೂಡಿದ ವಿಮಾನದಲ್ಲಿಶೋಭಿಸುವವನಾಗಿ, ದಿವ್ಯಗಂಧರ್ವರಿಂದ 
ಸೇವಿತನಾಗಿ ವರುಣಲೋಕವನ್ನು ಕುರಿತು ಸಾಗುತ್ತಾನೆ. 


ಪಾನೀಯಂ ಯಃ ಪ್ರಯಚ್ಚೇದ್‌ ವೈ ಜೀವಾನಾಂ ಜೀವನಂ ಪರಮ್‌ । 
ಗ್ರೀಷ್ಠಕೇಷು ತು ಮಾಸೇಷು ತಸ್ಯ ಪುಣ್ಯಫಲಂ ಶೃಣು WLI 


ಯಾವಾತನು ಗ್ರೀಷ್ಮ ಯತುವಿಗೆ ಸಂಬಂಧಿಸಿದ ಮಾಸಗಳಲ್ಲಿ ಸಮಸ್ತ 


ಅನುಗೀತಾಪರ್ವ -327- 


ಪ್ರಾಣಿಗಳಿಗೂ ಜೀವನಪ್ರದವಾದ ಪಾನೀಯವನ್ನು ದಾನ ಮಾಡುತ್ತಾನೋ ಅವನಿಗೆ 
ಲಭಿಸುವ ಪುಣ್ಯಫಲವನ್ನು ಕೇಳು. 


ಕಪಿಲಾಕೋಟಿದಾನಸ್ಯ ಯತ್‌ ಪುಣ್ಯಂ ತು ವಿಧೀಯತೇ । 
ತತ್ಪುಣ್ಯಫಲಮಾಪ್ನೋತಿ ಪಾನೀಯಂ ಯಃ ಪ್ರಯಚ್ಛತಿ 11೭೭1 


ಕೋಟಿಸಂಖ್ಯೆಯಲ್ಲಿ ಕಪಿಲಧೇನುಗಳನ್ನು ದಾನ ಮಾಡಿದಾಗ ಯಾವ ಪುಣ್ಯವನ್ನು 
ವಿಧಿಸಿದ್ದಾರೋ ಆ ಪುಣ್ಯವನ್ನು ಜಲದಾನದಿಂದ ಹೊಂದುತ್ತಾನೆ. 

ಪೂರ್ಣಚಂದ್ರಪ್ರಕಾಶೇನ ವಿಮಾನೇನ ವಿರಾಜತಾ । 

ಸ ಗಚ್ಛೇಚ್ಛಂದ್ರಸದನಂ ಸೇವ್ಯಮಾನೋ5ಪರೋಗಣೆಃ HS 

ಹುಣ್ಣಿಮೆಯ ಚಂದ್ರನಂತೆ ಬೆಳಗುವ ವಿಮಾನದಲ್ಲಿ ಶೋಭಿಸುವವನಾಗಿ, 
ಅಪ್ಸರೋಗಣಗಳಿಂದ ಸೇವ್ಯಮಾನನಾಗಿ ಚಂದ್ರನ ಲೋಕವನ್ನುಕುರಿತು ಸಾಗುತ್ತಾನೆ. 

ತ್ರಿಂಶತ್ಕೋಟಿಯುಗಂ ತತ್ರ ದಿವ್ಯಗಂಧರ್ವಸೇವಿತಃ । 

ಕ್ರೀಡಿತ್ವಾ ಮಾನುಷೇ ಲೋಕೇ ಚತುರ್ವೇದೀ ದ್ವಿಜೋ ಭವೇತ್‌ ॥೭೯॥ 

ಆ ಚಂದ್ರಲೋಕದಲ್ಲಿಯಾದರೂ ಮೂವತ್ತು ಕೋಟಿ ಯುಗಗಳ ಕಾಲ 
ದಿವ್ಯಗಂಧರ್ವರಿಂದ ಸೇವಿತನಾಗಿ, ಸುಖವಾಗಿ ವಿಹರಿಸಿ ಬಳಿಕ ಮನುಷ್ಕಲೋಕದಲ್ಲಿ 
ಚತುರ್ವೇದಗಳನ್ನರಿತ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. 

ಶಿರೋಭ್ಯಂಗಪ್ರದಾನೇನ ತೇಜಸ್ವೀ ಪ್ರಿಯದರ್ಶನಃ । 

ಸುಭಗೋ ರೂಪವಾನ್‌ ಶೂರಃ ಪಂಡಿತಶ್ಚ ದ್ವಿಜೋ ಭವೇತ್‌ ॥೮೦॥ 

ಯಾವನು ಬ್ರಾಹ್ಮಣನಿಗೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುತ್ತಾನೋ ಅವನು 
ತೇಜಸ್ವಿಯಾಗಿ, ಸ್ಫುರದ್ರೂಪಿಯಾಗಿ, ಐಶ್ವರ್ಯಸಂಪನ್ಮನಾಗಿ, ನೋಡುವವರಿಗೆ 
ಸಂತೋಷವನ್ನುಂಟು ಮಾಡುವವನಾಗಿ, ಶೂರನಾಗಿ, ಪಂಡಿತನಾಗಿ ಬ್ರಾಹ್ಮಣನಾಗಿ 
ಹುಟ್ಟುತ್ತಾನೆ. 

ವಸ್ಟ್ರದಾಯೀ ತು ತೇಜಸ್ವೀ ಸರ್ವತ್ರ ಪ್ರಿಯದರ್ಶನ:ಃ । 

ಸುಭಗೋ ಭವತಿ ಶ್ರೀಮಾನ್‌ ಸ್ತ್ರೀಣಾಂ ನಿತ್ಯಂ ಮನೋರಮಃ 1॥1೮೧॥ 


-328- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾವನು ಬ್ರಾಹ್ಮಣನಿಗೆ ವಸ್ತ್ರವನ್ನು ದಾನ ಮಾಡುತ್ತಾನೋ ಅವನು ಎಲ್ಲರಿಗೂ 
ಪ್ರೀತಿಪಾತ್ರನಾಗಿ, ತೇಜಸ್ನಿಯಾಗಿ, ಭಾಗ್ಯವಂತನಾಗಿ, ಶ್ರೀಮಂತನಾಗಿ, ಸ್ತ್ರೀಯರ 
ಪ್ರೀತಿಗೆ ಪಾತ್ರನಾಗುತ್ತಾನೆ. ' 


ಉಪಾನಹೌ ಚ ಚತ್ರಂ ಚ ಯೋ ದದಾತಿ ನರೋತ್ತಮಃ 11೮೨॥ 
ಸ ಯಾತಿ ರಥಮುಖ್ಯೇನ ಕಾಂಚನೇನ ವಿರಾಜತಾ । 
ಶಕ್ರಲೋಕಂ ಮಹಾತೇಜಾಃ ಸೇವ್ಯಮಾನೋತಪರೋಗಣ್ಯೆ: 11೮೩ಟ 


ಯಾವ ವ್ಯಕ್ತಿಯು ಪಾದುಕೆಗಳನ್ನು, ಛತ್ರಗಳನ್ನು ದಾನ ಮಾಡುತ್ತಾನೋ ಅವನು 
ಬಂಗಾರದ ರಥವನ್ನು ಏರಿಕೊಂಡು ತೇಜಃಪುಂಜನಾಗಿ, ಅಪರಾಗಣಗಳಿಂದ 
ಸೇವ್ಯಮಾನನಾಗಿ ಪುರಂದರನ ಲೋಕಕ್ಕೆ ಸಾಗುತ್ತಾನೆ. 


ಕಾಷ್ಠಪಾದುಕದಾ ಯಾಂತಿ ವಿಮಾನೈರ್ವ್ವಕ್ಷನಿರ್ಮಿತ್ಛೈಃ I 
ಧರ್ಮರಾಜಪುರಂ ರಮ್ಯಂ ಸೇವ್ಯಮಾನಾಃ ಸುರೋತ್ತಮೈ: 11೮೪॥ 


ಕಟ್ಟಿಗೆ ಪಾದುಕೆಗಳನ್ನು ದಾನ ಮಾಡಿದ ವ್ಯಕ್ತಿಯು ಮರಗಳಿಂದಲೇ ನಿರ್ಮಿತವಾದ 
ವಿಮಾನವನ್ನು ಏರಿಕೊಂಡು, ಧರ್ಮರಾಜನ ಪಟ್ಟಣಕ್ಕೆ ದೇವತೆಗಳಿಂದ 
ಸೇವ್ಯಮಾನನಾಗಿ ತೆರಳುತ್ತಾನೆ. 


ದಂತಕಾಷ್ಠಪ್ರದಾನೇನ ಪ್ರಿಯವಾಕ್ಯೋ ಭವೇನ್ನರಃ । 
ಸುಗಂಧವದನಃ ಶ್ರೀಮಾನ್‌ ಮೇಧಾಸೌಭಾಗ್ಯಸಂಯುತಃ 11೮೫।॥ 


ಯಾವನು ಬ್ರಾಹ್ಮಣನಿಗೆ ದಂತಕಾಷ್ಠಗಳನ್ನು ದಾನ ಮಾಡುತ್ತಾನೋ ಅವನು 
ಪ್ರಿಯವಾದ ಮಾತುಗಳನ್ನು ಆಡುವ ಸಾಮರ್ಥ್ಯವನ್ನು ಹೊಂದುತ್ತಾನೆ. ಪರಿಮಳ 
ಭರಿತವಾದ ಬಾಯಿಯುಳ್ಳವನಾಗಿ, ಕಾಂತಿಯುಕ್ತನಾಗಿ, ಜ್ಞಾನಿಯಾಗಿ, 
ಸೌಭಾಗ್ಯವಂತನಾಗಿಯೂ ಇರುತ್ತಾನೆ. 


ಕ್ಷೀರಂ ದಧಿ ಫೃತಂ ವಾಪಿ ಗುಡಂ ಮಧುರಸಂ ತಥಾ । 

ಯೇ ಪ್ರಯಚ್ಛಂತಿ ವಿಪ್ರೇಭ್ಯಃ ಪರಾಂ ಭಕ್ತಿಂ ಗತಾ ನರಾಃ 11೮೬॥। 
ತೇ ವೃಷ್ಠೆರಶ್ಚಯಾನೈಶ್ಚ ಶ್ರೇತಸ್ರಗ್ಹಾಮಭೂಷಿತಾಃ । 

ಉಪಗೀಯಮಾನಾ ಗಂಧರ್ವೈರ್ಯಾಂತೀಶ್ವರಪುರಂ ನರಾಃ 1೮೭ 


ಅನುಗೀತಾಪರ್ವ -320- 


ಯಾರು ಹಾಲನ್ನು, ಮೊಸರನ್ನು, ತುಪ್ಪವನ್ನು, ಬೆಲ್ಲವನ್ನು, ಜೇನುತುಪ್ಪವನ್ನು 
ಬ್ರಾಹ್ಮಣರಿಗೆ ದಾನ ಮಾಡುತ್ತಾರೋ ಭಕ್ತಿಯಿಂದ ದಾನ ಮಾಡಿದ ಅವರು ಎತ್ತುಗಳ, 
ಕುದುರೆಗಳ ವಾಹನಗಳನ್ನುಏರಿಕೊಂಡು, ಬಿಳಿಯಾದ ಮಾಲೆಗಳಿಂದ ಅಲಂಕೃತರಾಗಿ, 
ಗಂಧರ್ವರಿಂದ ಸ್ತೋತ್ರಪಾತ್ರರಾಗಿ ಮಹರುದ್ರನ ಪಟ್ಟಣಕ್ಕೆ ಸಾಗುತ್ತಾರೆ. 


ತತ್ರ ದಿವ್ಯಾಪರೋಭಿಸ್ತು ಸೇವ್ಯಮಾನಾ ಯಥಾಸುಖಮ್‌ । 

ಷಷ್ಟಿವರ್ಷಸಹಸ್ರಾಣಿ ಮೋದಂತೇ ದೇವಸನ್ನಿಭಾಃ 11೮೮॥॥ 

ಆ ಮಹರುದ್ರದೇವರ ಲೋಕದಲ್ಲಿಯಾದರೂ ದಿವ್ಯ ಅಪ್ಪರಾಸ್ಟ್ರೀಯರಿಂದ 
ಸುಖವಾಗಿ ಸೇವ್ಯಮಾನರಾಗಿ ದೇವತೆಗಳಂತೆ ಅರವತ್ತು ಸಾವಿರ ವರ್ಷಗಳ ಕಾಲ 
ಸುಖವನ್ನು ಅನುಭವಿಸುತ್ತಾರೆ. 

ತತಃ ಕಾಲಾವತೀರ್ಣಾಶ್ಚ ಜಾಯಂತೇ ತ್ಲಿಹ ಮಾನವಾಃ । 

ಪ್ರಭೂತಧನಧಾನ್ಯಾಶ್ಚ ಭೋಗವಂತೋ ನರೋತ್ತಮಾಃ 11೮೯॥ 


ಬಳಿಕ ಕಾಲಾನುಸಾರವಾಗಿ ಈ ಭೂಮಿಯಲ್ಲಿ ಮಾನವರಾಗಿ ಹುಟ್ಟುತ್ತಾರೆ. 
ಧನ-ಧಾನ್ಯಗಳ ಸಮೃದ್ಧಿಯನ್ನು ಸಮಸ್ತ ಭೋಗಗಳನ್ನು ಹೊಂದಿದವರಾಗುತ್ತಾರೆ. 


ವೈಶಾಖೇ ಮಾಸಿ ವೈಶಾಖೇ ದಿವಸೇ ಪಾಂಡುನಂದನ । 

ವೈವಸ್ಥತಂ ಸಮುದ್ದಿಶ್ಯ ಪರಾಂ ಭಕ್ತಿಮುಪಾಗತಾಃ Iron 

ಅಭ್ಯರ್ಚ್ಯ ವಿಧಿವದ್‌ ವಿಪ್ರಾನ್‌ ತಿಲಾನ್‌ ಗುಡಸಮಾಯುತಾನ್‌ । 

ಯೇ ಪ್ರಯಚ್ಛಂತಿ ವಿಪ್ರೇಭ್ಯಸ್ತೇಷಾಂ ಪುಣ್ಯಫಲಂ ಶೃಣು IFO 

ಪಾಂಡುಕುವರನೇ, ವಿಶಾಖಾನಕ್ಷತ್ರಕ್ಕೆ ಸಂಬಂಧಿಸಿದ ದಿವಸದಲ್ಲಿ 
ವೈಶಾಖಮಾಸದಲ್ಲಿ ಯಾರು ವೈವಸ್ಥತ ಮನುವನ್ನು ಉದ್ದೇಶಿಸಿಕೊಂಡು ಭಕ್ತಿಯನ್ನು 
ಹೊಂದಿದವರಾಗಿ ಬ್ರಾಹ್ಮಣರನ್ನು ವಿಧಿಬದ್ಧವಾಗಿ ಎಳ್ಳು-ಬೆಲ್ಲಗಳನ್ನು ದಾನ ಮಾಡುವ 
ಮೂಲಕ ಆರಾಧಿಸುತ್ತಾರೋ ಅವರಿಗೆ ದೊರಕುವ ಫಲವೇನೆಂಬುದನ್ನು ಕೇಳು. 


ಗೋಪ್ರದಾನೇನ ಯತ್ಪುಣ್ಯಂ ವಿಧಿವತ್‌ ಪಾಂಡುನಂದನ । 
ತತ್ಪುಣ್ಯಂ ಸಮನುಪ್ರಾಪ್ಲೋ ಯಮಲೋಕೇ ಮಹೀಯತೇ 11೯೨ 


-330- ಮಹಾಭಾರತ ಆಶ್ಚಮೇಧಿಕಪರ್ವ 


ಪಾಂಡವನೇ, ಇದರಿಂದ ವಿಧಿಬದ್ಧವಾಗಿ ಗೋದಾನ ಮಾಡಿದಾಗ ಯಾವ 
ಪುಣ್ಯವನ್ನುಹೊಂದುತ್ತಾನೋ ಆ ಪುಣ್ಯವನ್ನು ಹೊಂದಿದವನಾಗಿ ಯಮಲೋಕದಲ್ಲಿ 
ಪೂಜಿತನಾಗುತ್ತಾನೆ. 


ತತಶ್ಚಾಪಿ ಚ್ಯುತಃ ಕಾಲಾದಿಹ ರಾಜಾ ಭವಿಷ್ಯತಿ IEA 
ಬಳಿಕ ಕಾಲಾಂತರದಲ್ಲಿ ಭೂಮಿಗೆ ಆಗಮಿಸಿದ ಆತನು ರಾಜನಾಗುತ್ತಾನೆ. 


ತಸ್ಮಿನ್ನೇವ ದಿನೇ ವಿಪ್ರಾನ್‌ ಭೋಜಯಿತ್ವಾ ಸದಕ್ಷಿಣಮ್‌ । 
ತೋಯಪೂರ್ಣಾನಿ ದಿವ್ಯಾನಿ ಭಾಜನಾನಿ ದಿಶಂತಿ ಯೇ [al 


ತೇ ಯಾಂತ್ಯಾದಿತ್ಯವರ್ಣಾಭೈರ್ವಿಮಾನೈರ್ವರುಣಾಲಯಮ್‌ | 
ತತ್ರ ದಿವ್ಯಾಂಗನಾಭಿಸ್ತು ರಮಂತೇ ಕಾಮಗಾಮಿನಃ Tal 


ವಿಶಾಖಾ ನಕ್ಷತ್ರಕ್ಕೆ ಸಂಬಂಧಿಸಿದ ದಿವಸದಲ್ಲಿ ಯಾರು ದಕ್ಷಿಣೆಯನ್ನು ಕೊಟ್ಟು 
ಬ್ರಾಹ್ಮಣರನ್ನು ಊಟ ಮಾಡಿಸುತ್ತಾರೋ, ನೀರು ತುಂಬಿದ ಶ್ರೇಷ್ಠವಾದ ಪಾತ್ರೆಗಳನ್ನು 
ದಾನ ಮಾಡುತ್ತಾರೋ ಅವರು ಸೂರ್ಯನಿಗೆ ಸದೃಶವಾದ ಕಾಂತಿಯುಳ್ಳ 
ವಿಮಾನದಿಂದ ಕೂಡಿಕೊಂಡು ವರುಣನ ಮನೆಗೆ ಹೋಗುತ್ತಾರೆ. ಅಲ್ಲಿಯಥೇಷ್ಟವಾಗಿ 
ವಿಹರಿಸುತ್ತಾ ದಿವ್ಯಾಂಗನೆಯರಿಂದ ಸೇವ್ಯಮಾನರಾಗಿರುತ್ತಾರೆ. 


ತತೋತವತೀರ್ಣಾಃ ಕಾಲೇನ ತೇ ಚಾಸ್ಮಿನ್‌ ಮಾನುಷೇ ಪುನಃ । 
ಭೋಗವಂತೋ ದ್ವಿಜಶ್ರೇಷ್ಠಾ ಭವಿಷ್ಯಂತಿ ನ ಸಂಶಯಃ 11೯೬॥।॥ 


ಕಾಲಾನುಸಾರವಾಗಿ ಅಲ್ಲಿಂದ ಈ ಮನುಷ್ಯಲೋಕಕ್ಕೆ ಆಗಮಿಸಿದ ಅವರು ಶ್ರೇಷ್ಠ 
ಬ್ರಾಹ್ಮಣರಾಗಿ ಭೋಗವುಳ್ಳವರಾಗಿಯೂ ಇರುತ್ತಾರೆ. ಇದರಲ್ಲಿಯಾವ ಸಂಶಯವೂ 
ಇರುವುದಿಲ್ಲ. 


ಅನಂತರಾಶೀ ಯಶ್ಚಾಪಿ ವರ್ತತೇ ವ್ರತವತ್‌ ಸದಾ 1೯೭! 


ಸತ್ಯವಾಕ್‌ ಕ್ರೋಧರಹಿತಃ ಶುಚಿಃ ಸ್ನಾನರತಃ ಸದಾ । 
ಸ ವಿಮಾನೇನ ದಿವ್ಯೇನ ಯಾತಿ ಶಕ್ರಪುರಂ ನರಃ 11೯೮॥ 


ಅನುಗೀತಾಪರ್ವ -331- 


ಯಾವ ವ್ಯಕ್ತಿಯು ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕ, ಮಧ್ಯಾಹ್ನದಿಂದ ರಾತ್ರಿಯ 
ತನಕ ಮಧ್ಯಕಾಲದಲ್ಲಿ ಆಹಾರವನ್ನು ಸ್ವೀಕರಿಸದೆ ವ್ರತನಿಷ್ಠನಾಗಿ ಇರುತ್ತಾನೋ, 
ಸತ್ಯವಂತನಾಗಿ, ಕ್ರೋಧರಹಿತನಾಗಿ, ಶುಚಿಯಾಗಿ, ಸ್ನಾನರತನಾಗಿ ಯಾವಾಗಲೂ 
ಇರುತ್ತಾನೋ ಅವನು ದಿವ್ಯವಾದ ವಿಮಾನವನ್ನು ಏರಿ ಇಂದ್ರನ ಪುರಕ್ಕೆ ಸಾಗುತ್ತಾನೆ. 


ತತ್ರ ದಿವ್ಯಾಪರೋಭಿಸ್ತು ವರ್ಷಕೋಟಂ ಮಹಾತಪಾಃ । 
ಕ್ರೀಡಿತ್ವಾ ಮಾನುಷೇ ಲೋಕೇ ಜಾಯತೇ ವೇದವಿದ್‌ ದ್ವಿಜ ॥£೯೯॥ 


ಆ ಇಂದ್ರಲೋಕದಲ್ಲಿಯಾದರೂ ಅಪ್ಸರೆಯರಿಂದ ಕೂಡಿ, ಮಹಾತಪಸ್ವಿಯಾಗಿ 
ಕೋಟಿವರ್ಷಗಳ ಕಾಲ ವಿಹರಿಸಿ, ಮನುಷ್ಯಲೋಕದಲ್ಲಿವೇದಜ್ಞನಾದ ಬ್ರಾಹ್ಮಣನಾಗಿ 
ಹುಟ್ಟುತ್ತಾನೆ. 

ಏಕಭುಕ್ತೇನ ಯಶ್ಚಾಪಿ ವರ್ಷಮೇಕಂ ತು ವರ್ತತೇ । 

ಬ್ರಹ್ಮಚಾರೀ ಜಿತಕ್ರೋಧಃ ಸತ್ಯಶೌಚಸಮನ್ನಿತಃ 11೧೦೦॥ 

ಸ ವಿಮಾನೇನ ದಿವ್ಯೇನ ಯಾತಿ ಶಕ್ರಪುರಂ ಸುಖಮ್‌ 11೧೦೧॥ 


ಯಾವ ವ್ಯಕ್ತಿಯು ದಿನಕ್ಕೆ ಒಂದು ಕಾಲದಲ್ಲಿಮಾತ್ರ ಊಟವನ್ನುಮಾಡಿ, ಒಂದು 
ವರ್ಷಗಳ ಕಾಲ ಇರುತ್ತಾನೋ ಅಂತಹ ಬ್ರಹ್ಮಚಾರಿಯಾದ, ಸಿಟ್ಟನ್ನು ಬಿಟ್ಟಿರುವ, 
ಸತ್ಯ-ಶೌಚದಿಂದ ಕೂಡಿರುವ ವ್ಯಕ್ತಿಯು ದಿವ್ಯವಾದ ವಿಮಾನವನ್ನು ಹೊಂದಿ 
ಇಂದ್ರಪುರಿಗೆ ಸುಖವಾಗಿ ಸಾಗುತ್ತಾನೆ. 


ದಶಕೋಟಿಸಮಾಸತ, ಕ್ಷೀಡಿತಾsಪರಸಾಂ ಗಣೈ: I 


ಎ) ೨ ನ" 


ಇಹ ಮಾನುಷಕೇ ಲೋಕೇ ಬ್ರಾಹ್ಮಣೋ ವೇದವಿದ್‌ ಭವೇತ್‌ ॥೧೦೨॥ 

ಆ ಇಂದ್ರಲೋಕದಲ್ಲಿಯಾದರೂ ಹತ್ತುಕೋಟಿ ವರ್ಷಗಳ ಕಾಲ 
ಅಪ್ಪರಾಗಣದಿಂದ ಸೇರಿಕೊಂಡು ವಿಹರಿಸಿ, ಪುನಃ ಮನುಷ್ಯಲೋಕದಲ್ಲಿವೇದಜ್ಞನಾದ 
ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. 

ಚತುರ್ಥಕಾಲೇ ಯೋ ಭುಂಕ್ತೇ ಬ್ರಹ್ಮಚಾರೀ ಜಿತೇಂದ್ರಿಯಃ । 

ವರ್ತತೇ ವರ್ಷಮೇಕಂ ತು ತಸ್ಯ ಪುಣ್ಯಫಲಂ ಶೃಣು 11೧೦೩! 


-332- ಮಹಾಭಾರತ ಆಶ್ಚಮೇಧಿಕಪರ್ವ 


ದಿನದ ನಾಲ್ಕನೆಯ ಕಾಲದಲ್ಲಿ ಜಿತೇಂದ್ರಿಯನಾದ ಬ್ರಹ್ಮಚಾರಿಯು ಊಟ 
ಮಾಡುತ್ತ ಒಂದು ವರ್ಷದ ಕಾಲ ಈ ಕ್ರಮದ ನಿಯಮವನ್ನು ಅನುಷ್ಠಾನ ಮಾಡಿದ 
ಬ್ರಹ್ಮಚಾರಿಗೆ ದೊರಕುವ ಫಲವನ್ನು ಕೇಳಿಸಿಕೊ. 


ಚಿತ್ರಬರ್ಹಿಣಯುಕ್ತೇನ ವಿಚಿತ್ರದ್ವಜಶೋಭಿನಾ । 
ಯಾತಿ ಯಾನೇನ ದಿವ್ಯೇನ ಸ ಮಹೇಂದ್ರಪುರಂ ನರಃ 11೧೦೪॥ 


ಬಗೆಬಗೆಯ ಗರಿಗಳಿಂದ ಕೂಡಿದ, ವಿಚಿತ್ರವಾದ ಧ್ವಜದಿಂದ ಶೋಭಿಸುವ 
ವಿಮಾನವನ್ನುಏರಿಕೊಂಡು ಇಂದ್ರನ ಪಟ್ಟಣಕ್ಕೆ ಸಾಗುತ್ತಾನೆ. 


ಅಕೃಶಾಭಿರ್ವರಸ್ವೀಭಿಃ ಸೇವ್ಯಮಾನೋ ಯಥಾಸುಖಮ್‌ । 
ತತ್ರ ದ್ವಾದಶಕೋಟಿಂ ಸ ಸಮಾಃ ಸಮ್ಯಕ್‌ ಪ್ರಮೋದತೇ 11೧೦೫।॥ 


ಪುಷ್ಪರಾದ ವರಸ್ವೀಯರಿಂದ ಸುಖವಾಗಿ ಸೇವ್ಯಮಾನನಾದ ಆತನು ಹನ್ನೆರಡು 
ಕೋಟಿ ವರ್ಷಗಳ ಕಾಲ ಸುಖವನ್ನು ಅನುಭವಿಸುತ್ತಾನೆ. 


ಶಕ್ರಲೋಕಾವತೀರ್ಣಸ್ತು ಲೋಕೇ ಚಾಸ್ಸಿನ್‌ ನರಾಧಿಪ । 
ಭವೇದ್‌ ವೈ ಬ್ರಾಹ್ಮಣೋ ವಿದ್ವಾನ್‌ ಕ್ಷಮಾವಾನ್‌ ವೇದಪಾರಗಃ ॥ 


ಇಂದ್ರನ ಲೋಕದಿಂದ ಕೆಳಗೆ ಇಳಿದ ಆತನು ಬ್ರಾಹ್ಮಣನಾಗಿ ಹುಟ್ಟಿ 
ಕ್ಷಮಾಶೀಲನಾದ, ವೇದಜ್ಞನಾದ ವ್ಯಕ್ತಿಯಾಗಿರುತ್ತಾನೆ. 


ಷಷ್ಠಕಾಲಂ ತು ಯೋತಶಾತಿ ವರ್ಷಮೇಕಮಕಲ್ಲಷಃ [ 


ಬ್ರಹ್ಮಚರ್ಯವ್ರತೈರ್ಯುಕ್ತಃ ಶುಚಿಃ ಕ್ರೋಧವಿವರ್ಜಿತಃ 11೧೦೭1 
ತಪೋಯುಕ್ತಸ್ಯ ತಸ್ಯಾಪಿ ಶೃಣುಷ್ಟ ಫಲಮುತ್ತಮಮ್‌ 11೧೦೮॥॥ 


ಯಾವನು ದಿನದ ಆರನೆಯ ಕಾಲದಲ್ಲಿ ಒಂದು ವರ್ಷದ ಕಾಲ ಕಾಮ 
ಕ್ರೋಧದಿಂದ ರಹಿತನಾಗಿ, ಬ್ರಹ್ಮಚರ್ಯದಿಂದ ಕೂಡಿದವನಾಗಿ, ಶುಚಿಯಾಗಿ ಇದ್ದು 


ಊಟ ಮಾಡುತ್ತಾನೋ ಅಂತಹ ತಪೋಯುಕ್ತನಾದ ವ್ಯಕ್ತಿಗೆ ದೊರಕುವ 
ಫಲವೇನೆಂಬುದನ್ನುಕೇಳು. 


ಅನುಗೀತಾಪರ್ವ -333- 


ಅತ್ಯಾದಿತ್ಯಪ್ರಕಾಶೇನ ವಿಮಾನೇನಾರ್ಕಸನ್ನಿಭಃ I 
ಸ ಯಾತಿ ಮಮ ಲೋಕಾನ್‌ ವೈ ದಿವ್ಯನಾರೀನಿಷೇವಿತಃ 11೧೦೯॥ 


ಅತ್ಯಂತ ಶ್ರೇಷ್ಠನಾದ ಸೂರ್ಯನ ಬೆಳಕಿನಂತೆ ಬೆಳಗುವ ಸೂರ್ಯಸದೃಶವಾದ 
ವಿಮಾನದಲ್ಲಿಸಂಚರಿಸುತ್ತಾ, ದೇವಲೋಕದ ನಾರಿಯರಿಂದ ಸೇವ್ಯಮಾನನಾಗಿ ನನ್ನ 
ಲೋಕಕ್ಕೆ ಆಗಮಿಸುತ್ತಾನೆ. 

ತತ್ರ ಸಾಧ್ಯೈರ್ಮರುದ್ಧಿಶ್ಚ ಪೂಜ್ಯಮಾನೋ ಯಥಾಸುಖಮ್‌ । 

ಪಶ್ಯನ್ನೇವ ಸದಾ ಮಾಂ ತು ಕೀಡತ್ಯಪ್ಪರಸಾಂ ಗಣ್ಯೆಃ 11೧೧೦॥ 


ಆ ಲೋಕದಲ್ಲಿಯಾದರೂ ಸಾಧ್ಯರು, ಮರುತ್ತುಗಳು ಇವರಿಂದ ಸುಖವಾಗಿ 
ಪೂಜ್ಯಮಾನನಾಗಿ, ಅಪ್ಪರಾಸ್ಟ್ರೀಯರಿಂದ ಕೂಡಿದವನಾಗಿ ನನ್ನನ್ನು ನೋಡುತ್ತಾ 
ಸಂತೋಷ ಹೊಂದುತ್ತಾನೆ. 


ಪಕ್ಷೋಪವಾಸಂ ಯಶ್ಚಾಪಿ ಕುರುತೇ ಮದ್ಗತಾತ್ಮನಾ | 
ಸಮಾಪ್ತೇ ತು ವ್ರತೇ ತಸ್ಮಿನ್‌ ತರ್ಪಯೇತ್‌ ಶ್ರೋತ್ರಿಯಾನ್‌ ಶುಚೀನ್‌ ॥ 


ಸೋಪಿ ಗಚ್ಛತಿ ದಿವ್ಯೇನ ವಿಮಾನೇನ ಮಹಾತಪಾಃ | 
ದ್ಯೋತಯನ್‌ ಪ್ರಭಯಾ ವ್ಯೋಮ ಮಮ ಲೋಕಂ ಪ್ರಪದ್ಯತೇ ॥೧೧೨॥ 


ಸ ತತ್ರ ಮೋದತೇ ಕಾಮಂ ಕಾಮರೂಪೀ ಯಥಾಸುಖಮ್‌ 11೧೧೩ 


ಯಾವನು ನನ್ನಲ್ಲೇ ಮನಸ್ಸನ್ನಿಟ್ಟು ಹದಿನೈದು ದಿನಗಳ ಕಾಲ ಉಪವಾಸವನ್ನು 
ಮಾಡುತ್ತಾನೋ, ಉಪವಾಸ ಮುಗಿದ ಬಳಿಕ ಶ್ರೋತ್ರಿಯರಾದ, ಶೌಚಾಚಾರ 
ಸಂಪನ್ನರಾದ ಬ್ರಾಹ್ಮಣರನ್ನು ಭೋಜನ ಮಾಡಿಸುತ್ತಾನೋ ಅವನು ದಿವ್ಯವಾದ 
ವಿಮಾನವನ್ನು ಏರಿ, ತನ್ನ ಪ್ರಭೆಯಿಂದ ದಿಕ್ಕುಗಳನ್ನು ಬೆಳಗುತ್ತಾ, ನನ್ನ ಲೋಕವನ್ನು 
ಹೊಂದುತ್ತಾನೆ. ನನ್ನ ಲೋಕದಲ್ಲಿಯಾದರೂ ಕಾಮರೂಪಿಯಾಗಿ ಯಥೇಷ್ಟವಾಗಿ 
ಸುಖದಿಂದ ವಿಹರಿಸುತ್ತಾನೆ. 

ತ್ರಿಂಶತ್ಕೋಟಿಸಮಾ ರಾಜನ್‌ ಕ್ರೀಡಿತ್ವಾ ತತ್ರ ದೇವವತ್‌ । 

ಇಹ ಮಾನುಷ್ಯಕೇ ಲೋಕೇ ಪೂಜನೀಯೋ ದ್ವಿಜೋತ್ತಮಃ 11೧೧೪॥ 


-334- ಮಹಾಭಾರತ ಆಶ್ಚಮೇಧಿಕಪರ್ವ 
ಆ ಲೋಕದಲ್ಲಿದೇವತೆಯಂತೆ ಮೂವತ್ತು ಕೋಟಿ ವರ್ಷಗಳ ಕಾಲ ವಿಹರಿಸಿ 

ಈ ಮನುಷ್ಯಲೋಕದಲ್ಲಿಪೂಜನೀಯನಾದ ಬ್ರಾಹ್ಮಣಶ್ರೇಷ್ಠನಾಗಿ ಹುಟ್ಟುತ್ತಾನೆ. 

ತ್ರಯಾಣಾಮಪಿ ವೇದಾನಾಂ ಸಾಂಗಾನಾಂ ಪಾರಗೋ ಭವೇತ್‌ ॥೧೧೫॥ 
ಮೂರು ವೇದಗಳನ್ನುಷಡಂಗಸಹಿತವಾಗಿ ಅಧ್ಯಯನ ಮಾಡುವವನಾಗುತ್ತಾನೆ. 
ಯಶ್ಚ ಮಾಸೋಪವಾಸಂ ವೈ ಕುರುತೇ ಮದ್ಗತಾತ್ಮನಾ । 


ಜಿತೇಂದ್ರಿಯೋ ಜಿತಕ್ರೋಧೋ ಜಿತಧೀಃ ಸ್ನಾನತತ್ತರಃ WOOL 
ಸಮಾಪ್ರೇ ನಿಯಮೇ ತತ್ರ ಭೋಜಯಿತ್ತಾ ದ್ವಿಜೋತ್ತಮಾನ್‌ । 

ದಕ್ಷಿಣಾಂ ಚ ತತೋ ದದ್ಯಾತ್‌ ಪ್ರಹೃಷ್ಟೇನಾಂತರಾತ್ಮನಾ 1೧೧೭ಟ 
ಸ ಗಚ್ಛತಿ ಮಹಾತೇಜಾ ಬ್ರಹ್ಮಲೋಕಮನುತ್ತಮಮ್‌ । 

ಸಿಂಹಯುಕ್ತೇನ ಯಾನೇನ ದಿವ್ಯಸ್ತೀಗಣಸೇವಿತಃ 11೧೧೮॥ 


ಯಾವ ವ್ಯಕ್ತಿಯು ಒಂದು ತಿಂಗಳ ಕಾಲ ನನ್ನಲ್ಲೇ ಮನಸ್ಸನ್ನಿಟ್ಟವನಾಗಿ, 
ಜಿತೇಂದ್ರಿಯನಾಗಿ, ಜಿತಕ್ರೋಧನಾಗಿ, ಬುದ್ಧಿಯನ್ನುನಿಗ್ರಹಿಸಿಕೊಂಡು, ಸ್ನಾನ-ಶೌಚ 
ತತ್ನರನಾಗಿ ಉಪವಾಸವನ್ನು ಮಾಡುತ್ತಾನೋ, ಉಪವಾಸ ಮುಗಿದ ಬಳಿಕ ಬ್ರಾಹ್ಮಣ 
ಶ್ರೇಷ್ಠರನ್ನು ದಕ್ಷಿಣಾದಿಗಳಿಂದ ತೃಪ್ತಿಪಡಿಸಿ ಸಂತೋಷದಿಂದ ಊಟ ಮಾಡಿಸುತ್ತಾನೋ 
ಆ ವ್ಯಕ್ತಿಯು ಮಹಾತೇಜಸ್ವಿಯಾಗಿ ಶ್ರೇಷ್ಠವಾದ ಬ್ರಹ್ಮಲೋಕವನ್ನು ಕುರಿತು 
ಸಿಂಹಯುಕ್ತವಾದ ವಿಮಾನದಲ್ಲಿ ಸಾಗುತ್ತಾನೆ. ಅಲ್ಲಿ ದಿವ್ಯಸ್ತ್ರೀಯರಿಂದ 
ಸೇವಿತನಾಗಿರುತ್ತಾನೆ. 


ಸ ತತ್ರ ಬ್ರಹ್ಮಣೋ ಲೋಕೇ ದೇವರ್ಷಿಗಣಸೇವಿತಃ । 
ಶತಕೋಟಿಸಮಾ ರಾಜನ್‌ ಯಥಾಕಾಮಂ ಪ್ರಮೋದತೇ 1೧೧೯॥ 


ಆ ಬ್ರಾಹ್ಮಣನು ಬ್ರಹ್ಮಲೋಕದಲ್ಲಿದೇವತೆಗಳು, ಖಷಿಗಳಿಂದ ಸೇವ್ಯಮಾನನಾಗಿ 
ನೂರುಕೋಟಿ ವರ್ಷಗಳ ಕಾಲ ಮನಬಂದಂತೆ ಸಂತೋಷ ಪಡುತ್ತಾನೆ. 


ತತಃ ಕಾಲಾವತೀರ್ಣಶ್ಚ ಸೋಶಸ್ಟಿನ್‌ ಲೋಕೇ ದ್ವಿಜೋ ಭವೇತ್‌ ಟ 
ಷಡಂಗವಿಚ್ಚತುರ್ವೇದೀ ತ್ರಿಂಶಜ್ಜನ್ಮಾನ್ಯರೋಗವಾನ್‌ Mele] 


ಅನುಗೀತಾಪರ್ವ -335- 


ಬಳಿಕ ಕಾಲಾಂತರದಲ್ಲಿ ಈ ಭೂಮಿಗೆ ಆಗಮಿಸಿದ ಬ್ರಾಹ್ಮಣನು ಆರು 
ಅಂಗಗಳಿಂದ ಸಹಿತವಾದ ನಾಲ್ಕುವೇದಗಳನ್ನು ಅಧ್ಯಯನ ಮಾಡುತ್ತಾ ಮೂವತ್ತು 
ಜನ್ಮಗಳಲ್ಲಿರೋಗವಿಲ್ಲದವನಾಗಿ ಬದುಕುತ್ತಾನೆ. 


ಯಸ್ಸಕ್ಷಾ ಸರ್ವಕರ್ಮಾಣಿ ಶುಚಿಃ ಕ್ರೋಧವಿವರ್ಜಿತಃ । 

ಮಹಾಪ್ರಸ್ನಾನಮೇಕಾಗ್ರೋ ಯಾತಿ ಮದ್ಧತಮಾನಸಃ 11೧೨೧॥ 

ಯಾವ ವ್ಯಕ್ತಿಯು ಕ್ರೋಧವರ್ಜಿತನಾಗಿ, ಶುಚಿಯಾಗಿ ಸಮಸ್ತ ಕರ್ಮಗಳನ್ನು 
ನನ್ನಲ್ಲೇ ಸಮರ್ಪಿಸುತ್ತಾನೋ ನನ್ನ ಭಕ್ತನಾದ ಅವನು ಏಕಾಗ್ರತೆಯಿಂದ 
ಮಹಾಪ್ರಸ್ಥಾನವನ್ನು ಹೊಂದುತ್ತಾನೆ. 

ಸ ಗಚ್ಛೇದಿಂದ್ರಸದನಂ ವಿಮಾನೇನ ಮಹಾತಪಾಃ । 

ಮಹಾಮಣಿವಿಚಿತ್ರೇಣ ಸೌವರ್ಣೇನ ವಿರಾಜತಾ 11೧೨೨! 


ಆ ಮಹಾತಪಸ್ವಿಯು ವಿಮಾನದಿಂದ ಇಂದ್ರನ ಮನೆಗೆ ಸಾಗುತ್ತಾನೆ. ಆ 
ವಿಮಾನವಾದರೂ ಮಹಾಮಣಿಗಳಿಂದ ವಿಚಿತ್ರವಾಗಿ ಅಲಂಕೃತವಾಗಿರುತ್ತದೆ. 
ಬಂಗಾರದಿಂದ ಶೋಭಿಸುತ್ತಿರುತ್ತದೆ. 

ಶತಕೋಟಸಮಾಸ್ತತ್ರ ಸುರಾಧಿಪತಿಪೂಜಿತಃ । 

ನಾಕಪ್ಪಷ್ಠೇ ನಿವಸತಿ ದಿವ್ಯಸ್ತ್ರೀಗಣಸೇವಿತಃ 11೧೨೩1! 


ನೂರುಕೋಟಿ ವರ್ಷಗಳ ಕಾಲ ಇಂದ್ರದೇವನಿಂದ ಪೂಜಿತನಾದ ಅವನು ದಿವ್ಯ 
ಸ್ತ್ರೀಯರಿಂದ ಸೇವಿತನಾಗಿ ಸ್ವರ್ಗಲೋಕದಲ್ಲಿವಾಸ ಮಾಡುತ್ತಾನೆ. 


ಶಕ್ರಲೋಕಾವತೀರ್ಣಶ್ಚ ಮಾನುಷೇಷೂಪಜಾಯತೇ ।ಟ 
ರಾಜ್ಞಾಂ ರಾಜಾ ಮಹಾತೇಜಾಃ ಸರ್ವಲೋಕಾರ್ಚಿತಃ ಪ್ರಭುಃ ॥೧೨೪॥ 


ಇಂದ್ರಲೋಕದಿಂದ ಭೂಮಿಗೆ ಆಗಮಿಸಿದ ಅವನು ಮನುಷ್ಯಲೋಕದಲ್ಲಿ 
ಮಹಾತೇಜಸ್ವಿಯಾದ, ಸಮಸ್ತ ಜನರಿಂದ ಪೂಜಿತನಾದ ದೊಡ್ಡ ರಾಜನಾಗಿ 
ಶೋಭಿಸುತ್ತಾನೆ. 

ಪ್ರಾಯೋಪ್ರವೇಶಂ ಯಃ ಕುರ್ಯಾನೃದ್ಧತೇನಾಂತರಾತ್ಮನಾ 11೧೨೫॥॥ 


-336- ಮಹಾಭಾರತ ಆಶ್ಚಮೇಧಿಕಪರ್ವ 


ನಮೋ ಬ್ರಹ್ಮಣ್ಯದೇವಾಯೇತ್ಯುಕ್ತ್ವಾ ಮಂತ್ರಂ ಸಮಾಹಿತಃ । 
ಅಂತಃಸ್ಪಸ್ನೋ ಜಿತಕ್ರೋಧಸ್ತಸ್ಯ ಪುಣ್ಯಫಲಂ ಶೃಣು 11೧೨೬॥। 


ಯಾವ ವ್ಯಕ್ತಿಯು ನನ್ನಲ್ಲಿಯೇ ಮನಸ್ಸನ್ನಿಟ್ಟು ಪ್ರಾಯೋಪ್ರವೇಶವ್ರತವನ್ನು 
ಕೈಗೊಳ್ಳುತ್ತಾನೋ, ನಮೋ ಬ್ರಹ್ಮಣ್ಯದೇವಾಯ ಎಂಬ ಮಂತ್ರವನ್ನು ಏಕಾಗ್ರತೆಯಿಂದ 
ಪಠಿಸುತ್ತಾ, ನನ್ನನ್ನೇ ಧ್ಯಾನ ಮಾಡುತ್ತಾನೋ, ಕ್ರೋಧವನ್ನು ತ್ಯಜಿಸಿದ ಅವನಿಗೆ ಲಭಿಸುವ 
ಪುಣ್ಯವನ್ನು ಹೇಳುತ್ತೇನೆ, ಕೇಳು. 


ಕಾಮಗಃ ಕಾಮರೂಪೀ ಚ ಬಾಲಸೂರ್ಯಸಮಪ್ರಭಃ । 
ಸ ವಿಮಾನೇನ ದಿವ್ಯೇನ ಯಾತಿ ಲೋಕಾನನಾಮಯಾನ್‌ 11೧೨೭11 


ಆತನು ಮನಬಂದಂತೆ ಇಚ್ಛಾರೂಪಗಳನ್ನು ಸ್ವೀಕರಿಸಿ ಉದಿಸುವ, ಸೂರ್ಯನಿಗೆ 
ಸಮಾನವಾದ ಕಾಂತಿಯನ್ನುಹೊಂದಿದವನಾಗಿ ದಿವ್ಯವಾದ ವಿಮಾನವನ್ನುಏರಿಕೊಂಡು 
ದೋಷಗಳೇ ಇಲ್ಲದ ಲೋಕಗಳಲ್ಲಿ ಸಂಚರಿಸುತ್ತಾನೆ. 


ಸರ್ಗಾತ್‌ ಸ್ವರ್ಗಂ ಮಹಾತೇಜಾ ಗತ್ವಾ ಗತ್ವಾ ಯಥಾಸುಖಮ್‌ । 
ಮಮ ಲೋಕೇಷು ರಮತೇ ಯಾವದಾಭೂತಸಂಪವಮ್‌ ॥೧೨೮॥ 


ಒಂದು ಸುಖಲೋಕದಿಂದ ಮತ್ತೊಂದು ಸುಖಲೋಕಕ್ಕೆ ಯಥಾಸುಖವಾಗಿ 
ತೇಜಸ್ವಿಯಾದ ಆತನು ಸಂಚರಿಸುತ್ತಾ, ಪ್ರಲಯಕಾಲದ ತನಕ ನನ್ನ ಲೋಕದಲ್ಲಿ 
ಸುಖವನ್ನು ಹೊಂದುತ್ತಾನೆ. 


ಅಗ್ನಿಪ್ರವೇಶಂ ಯಶ್ಥಾಪಿ ಕುರುತೇ ಮದ್ಭತಾತ್ಮನಾ । 
ಸೋತಪಿ ಯಾನೇನ ದಿವ್ಯೇನ ಮಮ ಲೋಕಂ ಪ್ರಪದ್ಯತೇ ॥೧೨೯॥ 


ಯಾವ ವ್ಯಕ್ತಿಯು ನನ್ನಲ್ಲೇ ನೆಲೆಗೊಂಡ ಮನಸಿನಿಂದ ಅಗ್ನಿಪ್ರವೇಶವನ್ನು 
ಮಾಡುತ್ತಾನೋ ಅವನು ದಿವ್ಯವಾದ ವಿಮಾನವನ್ನು ಏರಿಕೊಂಡು ನನ್ನಲೋಕವನ್ನು 
ಹೊಂದುತ್ತಾನೆ. 


ತತ್ರ ಸರ್ವಗುಣೋಪೇತಃ ಪಶ್ಯನ್ನೇವ ಸ ಮಾಂ ಸದಾ । 
ತ್ರಿಂಶತ್ಕೋಟಿಸಮಾ ರಾಜನ್‌ ಮೋದತೇ ಮಮ ಸನ್ನಿಧೌ 11೧೩೦॥॥ 


ಅನುಗೀತಾಪರ್ವ -337- 


ಆತನು ಅಲ್ಲಿಸಮಸ್ತ ಗುಣಗಳಿಂದ ಕೂಡಿದ ನನ್ನನ್ನೇ ನೋಡುತ್ತಾ ಮೂವತ್ತು 
ಕೋಟಿ ವರ್ಷಗಳ ಕಾಲ ನನ್ನಸನ್ನಿಧಾನದಲ್ಲಿಸುಖ ಹೊಂದುತ್ತಾನೆ. 


ತತೋತವತೀರ್ಣಃ ಕಾಲೇನ ವೇದವಿದ್‌ ಬ್ರಾಹ್ಮಣೋ ಭವೇತ್‌ ॥ 

ಕಾಲಾಂತರದಲ್ಲಿ ಭೂಮಿಗೆ ಆಗಮಿಸಿದ ಆತನು ವೇದಜ್ಞನಾದ ಬ್ರಾಹ್ಮಣನಾಗಿ 
ಹುಟ್ಟುತ್ತಾನೆ. 

ಕಾರೀಷಂ ಸಾಧಯನ್‌ ಯಸ್ತು ಮಾಂ ಪ್ರಪನ್ನಃ ಶುಚಿವ್ರತಃ । 

ನಮೋ ಬ್ರಹ್ಮಣ್ಯದೇವಾಯೇತ್ಯೇತನ್ಫಂತ್ರಮುದಾಹರನ್‌ 11೧೩೨1 


ಬಾಲಸೂರ್ಯಪ್ರಕಾಶೇನ ವಿಮಾನೇನ ವಿರಾಜತಾ । 
ಯಮಲೋಕಂ ಸಮಾಸಾದ್ಯ ವರ್ಷಕೋಟಂ ಪ್ರಮೋದತೇ ॥೧೩೩॥ 


ಯಾವ ವ್ಯಕ್ತಿಯು ಕಾರೀಷ ಎಂಬ ಅಗ್ನಿಯನ್ನು ಸ್ಥಾಪನೆ ಮಾಡುತ್ತಾನೋ, 
ಶೌಚಾಚಾರ ನಿರತನಾದ ಆ ವ್ಯಕ್ತಿಯು ನಮೋ ಬ್ರಹ್ಮಣ್ಯದೇವಾಯ ಎಂಬ ಮಂತ್ರವನ್ನು 
ಹೇಳುತ್ತಿರುತ್ತಾನೋ ಆತನು ಬಾಲಸೂರ್ಯಪ್ರಕಾಶವುಳ್ಳ ವಿಮಾನದಲ್ಲಿಏರಿಕೊಂಡು 
ಯಮಲೋಕಕ್ಕೆ ಹೋಗಿ ಕೋಟಿವರ್ಷಗಳ ಕಾಲ ಸುಖವನ್ನು ಅನುಭವಿಸುತ್ತಾನೆ. 

ವ್ಯಾಖ್ಯಾನ ವಿಶೇಷ- ಕಾರೀಷ ಎಂಬ ಅಗ್ನಿಯು ಯಮದೇವರಿಗೆ ಸಂಬಂಧಪಟ್ಟ 
ಅಗ್ನಿಯಾಗಿದೆ. 

ಯಮಲೋಕಾವತೀರ್ಣಶ್ಚ ಲೋಕೇಷಸ್ಮಿನ್‌ ಕ್ಷತ್ರಿಯೋ ಭವೇತ್‌ ॥1೧೩೪॥ 

ಯಮಲೋಕದಿಂದ ಆಗಮಿಸಿದ ಆತನು ಈ ಭೂಮಿಯಲ್ಲಿ ಕ್ಷತ್ರಿಯನಾಗಿ 
ಹುಟ್ಟುತ್ತಾನೆ. 

ನಿವೇಶಯತಿ ಮನ್ಶೂರ್ತ್ಯಾಮಾತ್ಕಾನಂ ಮದ್ಧತಃ ಶುಚಿಃ | 

ರುದ್ರದಕ್ಷಿಣಮೂರ್ತ್ಯಾಂ ವಾ ಚತುರ್ದಶ್ಯಾಂ ವಿಶೇಷತಃ 11೧೩೫1। 


ಸಿದ್ಧೈರ್ಬ್ರಹ್ಮರ್ಷಿಭಿಶ್ಚೈವ ದೇವಲೋಕೈಶ್ಚ ಪೂಜಿತಃ । 
ಗಂಧರ್ವೈರ್ಭೂತಸಂಘೈಶ್ಚ ಗೀಯಮಾನೋ ಮಹಾತಪಾಃ 1೧೩೬॥ 


-338- ಮಹಾಭಾರತ ಆಶ್ಚಮೇಧಿಕಪರ್ವ 


ಪ್ರವಿಶೇತ್‌ ಸ ಮಹಾತೇಜಾ ಮಾಂ ವಾ ಶಂಕರಮೇವ ಚ । 
ನ ಸ್ಯಾತ್‌ ಪುನರ್ಭವೋ ರಾಜನ್‌ ನಾತ್ರ ಕಾರ್ಯಾ ವಿಚಾರಣಾ ॥ 


ಯಾವ ವ್ಯಕ್ತಿಯು ನನ್ನಲ್ಲೇ ಮನಸುಳ್ಳವನಾಗಿ ಚತುರ್ದಶಿ ತಿಥಿಯಂದು ನನ್ನ 
ರೂಪವನ್ನೇ ಧ್ಯಾನಿಸುತ್ತಾ ಪ್ರಾಣವನ್ನು ಸಮರ್ಪಿಸುತ್ತಾನೋ ಅಥವಾ ರುದ್ರದೇವನ 
ಕ್ಷೇಮಕರವಾದ ಮೂರ್ತಿಯಲ್ಲಿ ತನ್ನ ಮನಸ್ಸನ್ನು ನೆಲೆಗೊಳಿಸುತ್ತಾನೋ ಆತನು 
ಸಿದ್ಧರಿಂದ, ಬ್ರಹ್ಮರ್ಷಿಗಳಿಂದ, ದೇವತೆಗಳಿಂದಲೂ ಪೂಜಿತನಾಗಿ, ಗಂಧರ್ವರಿಂದ, 
ಸಮಸ್ತ ಪ್ರಾಣಿಗಳಿಂದ ಸ್ತೋತ್ರಪಾತ್ರನಾಗಿ ನನ್ನನಾಗಲಿ, ರುದ್ರನನ್ನಾಗಲಿ ಹೊಂದುತ್ತಾನೆ. 
ಅವನು ಪುನಃ ಇಲ್ಲಿಹುಟ್ಟನ್ನು ಪಡೆಯುವುದಿಲ್ಲ. ಇದಕ್ಕೆ ಸಂಶಯವಿಲ್ಲ. 


ಗೋಕೃತೇ ಸ್ವೀಕೃತೇ ಚೈವ ಗುರುವಿಪ್ರಕೃತೇರಪಿ ವಾ । 
ಹನ್ಯಂತೇ ಯೇ ತು ರಾಜೇಂದ್ರ ಶಕ್ರಲೋಕಂ ವ್ರಜಂತಿ ತೇ ॥೧೩೮॥ 


ಯಾರು ಗೋವುಗಳ ರಕ್ಷಣೆಗಾಗಿ, ಸ್ತ್ರೀಯರ ರಕ್ಷಣೆಗಾಗಿ, ಗುರುಗಳಿಗಾಗಿ, 
ಬ್ರಾಹ್ಮಣರ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಸಮರ್ಪಿಸುತ್ತಾರೋ ಅವರು ಇಂದ್ರಲೋಕಕ್ಕೆ 
ಸಾಗುತ್ತಾರೆ. 


ತತ್ರ ಜಾಂಬೂನದಮಯೇ ವಿಮಾನೇ ಕಾಮಗಾಮಿನಿ । 
ಮನ್ನಂತರಂ ಪ್ರಮೋದಂತೇ ದಿವ್ಯನಾರೀನಿಷೇವಿತಾಃ 11೧೩೯ 


ಅಲ್ಲಿಯಾದರೂ ಬಂಗಾರದಿಂದ ಕೂಡಿದ ವಿಮಾನದಲ್ಲಿ ಸ್ವಚ್ಛಂದವಾಗಿ 
ಸಂಚರಿಸುತ್ತಾ, ಒಂದು ಮನ್ನಂತರದ ಕಾಲ ದಿವ್ಯನಾರಿಯರಿಂದ ಸೇವ್ಯಮಾನರಾಗಿ 
ಸಂತೋಷವನ್ನುಹೊಂದುತ್ತಾರೆ. 


ಆಶ್ರುತಸ್ಯಾಪ್ರದಾನೇನ ದತ್ತಸ್ಯ ಹರಣೇನ ಚ । 
ಜನ್ಮಪ್ರಭೃತಿ ಯದ್ದತ್ತಂ ಸರ್ವಂ ನಶ್ಯತಿ ಭಾರತ Tee] 


ದಾನ ಕೊಡುತ್ತೇನೆಂದು ಕೊಡದೇ ಇದ್ದರೂ ಕೊಟ್ಟಿದ್ದನ್ನು ಅಪಹರಿಸಿದರೂ, 
ಹುಟ್ಟಿನಿಂದ ಮೊದಲುಗೊಂಡು ಮಾಡಿದ ಸಮಸ್ತ ದಾನಗಳ ಫಲವೆಲ್ಲವೂ 
ನಾಶವಾಗುತ್ತದೆ. 


ಅನುಗೀತಾಪರ್ವ -339- 


ನಾಗೋಪ್ರದಾಸ್ತತ್ರ ಪಯಃ ಪಿಬಂತಿ 
ನಾಭೂಮಿದಾ ಭೂಮಿಮಥಾಶ್ನುವಂತಿ । 
ಯಾನ್‌ ಯಾನ್‌ ಕಾಮಾನ್‌ ಬ್ರಾಹ್ಮಣೇಭ್ಯೋ ದದಾತಿ 
ತಾಂಸ್ತಾನ್‌ ಕಾಮಾನ್‌ ಸ್ವರ್ಗಲೋಕೇ ಸ ಭುಂಕ್ತೇ 11೧೪೧॥ 


ಗೋವುಗಳನ್ನು ದಾನ ಮಾಡದವರಿಗೆ ಹಾಲನ್ನು ಸೇವಿಸುವ ಭಾಗ್ಯವು 
ಒದಗುವುದಿಲ್ಲ. ಭೂಮಿಯನ್ನು ದಾನ ಮಾಡದವನಿಗೆ ಭೂಮಿಯ ಸುಖವು 
ದೊರಕುವುದಿಲ್ಲ. ಯಾವ ಯಾವ ವಸ್ತುಗಳನ್ನು ಬಯಸಿದ ಬ್ರಾಹ್ಮಣರಿಗೆ ನೀಡುತ್ತಾರೋ 
ಅವರು ಆಯಾ ಕಾಮನೆಗಳನ್ನು ಸರ್ಗಲೋಕದಲ್ಲಿ ಅನುಭವಿಸುತ್ತಾರೆ. 


ಯದ್ಯದಿಷ್ಠತಮಂ ದ್ರವ್ಯಂ ನ್ಯಾಯೇನೋಪಾರ್ಜಿತಂ ಚ ಯತ್‌ । 
ತತ್ತದ್‌ ಗುಣವತೇ ದೇಯಂ ತದೇವಾಕ್ಷಯಮಿಚ್ಛತಾ 11೧೪೨! 


ನ್ಯಾಯದಿಂದ ಗಳಿಸಿದ, ತನಗೆ ಅತ್ಯಂತ ಇಷ್ಟವಾದ ಪದಾರ್ಥವು 
ಯಾವುದಿದೆಯೋ ಅಂತಹ ಪದಾರ್ಥವನ್ನು ಅಕ್ಷಯ ಫಲವನ್ನು ಬಯಸುವ ವ್ಯಕ್ತಿಯು 
ಗುಣವಂತನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. 

ಅನುಪೋಷ್ಯ ತ್ರಿರಾತ್ರಾಣಿ ತೀರ್ಥಾನ್ಯನಭಿಗಮ್ಯ ಚ । 

ಅದತ್ತ್ಯಾ ಕಾಂಚನಂ ಗಾಂ ಚ ದರಿದ್ರೋ ನಾಮ ಜಾಯತೇ ॥೧೪೩॥। 

ಯಾವ ವ್ಯಕ್ತಿಯು ದಶಮೀ, ಏಕಾದಶೀ, ದ್ವಾದಶಿಗಳನ್ನು ಅನುಷ್ಠಾನ 
ಮಾಡಿರುವುದಿಲ್ಲವೋ, ತೀರ್ಥವನ್ನು ಸೇವಿಸಿರುವುದಿಲ್ಲವೋ, ಬಂಗಾರವನ್ನುದಾನ 
ಮಾಡಿರುವುದಿಲ್ಲವೋ, ಗೋದಾನವನ್ನುಮಾಡಿರುವುದಿಲ್ಲವೋ ಅವನು ದರಿದ್ರನಾಗಿ 
ಹುಟ್ಟುತ್ತಾನೆ. 

ದಾನಂ ಯತ್‌ ತತ್ಫಲಂ ನೈತಿ ಶ್ರೋತ್ರಿಯಾಯ ನ ದೀಯತೇ । 

ಶ್ರೋತ್ರಿಯಾ ಯತ್ರ ನಾಶ್ನಂತಿ ನ ದೇವಾಸ್ತತ್ರ ಭುಂಜತೇ 11೧೪೪॥ 


ಯಾವ ವ್ಯಕ್ತಿಯು ಶ್ರೋತ್ರಿಯ ಬ್ರಾಹ್ಮಣನಿಗೆ ದಾನವನ್ನು ಮಾಡುವುದಿಲ್ಲವೋ, 
ಶ್ರೋತ್ರಿಯ ಬ್ರಾಹ್ಮಣರನ್ನು ಊಟ ಮಾಡಿಸುವುದಿಲ್ಲವೋ ಅವನು ದಾನದ 
ಫಲವನ್ನಾಗಲಿ, ದೇವತೆಗಳ ಅನುಗ್ರಹವನ್ನಾಗಲಿ ಹೊಂದುವುದಿಲ್ಲ. 


-340- ಮಹಾಭಾರತ ಆಶ್ಚಮೇಧಿಕಪರ್ವ 


ಶೋತ್ರಿಯೇಭ್ಯಃ ಪರಂ ನಾಸ್ತಿ ಪರಮಂ ದೈವತಂ ಮಹತ್‌ | 

ನಿಧಾನಂ ಚಾಪಿ ರಾಜೇಂದ್ರ ನಾಸ್ನಾಚ್ಛೋತ್ರಿಯಭೋಜನಾತ್‌ 11೧೪೫। 

ಶ್ರೋತ್ರಿಯರಿಗಿಂತ ಶ್ರೇಷ್ಠವಾದ ಪರಮದೈವತವು ಜಗತ್ತಿನಲ್ಲಿ ಇನ್ನೊಂದು 
ಇರುವುದಿಲ್ಲ. ಇಂತಹ ಮಹತ್ವವನ್ನು ಹೊಂದಿರುವ ಶ್ರೋತ್ರಿಯ ಬ್ರಾಹ್ಮಣರ 
ಭೋಜನಕ್ಕಿಂತ ಬೇರೆ ಫಲವನ್ನು ಹೊಂದಲು ಬೇರೆ ಉಪಾಯಗಳು ಯಾವವೂ 
ಇರುವುದಿಲ್ಲ. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ಚಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ದಾನಕಥನಂ ನಾಮ 
ತ್ಯಧಿಕಶತತಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರ ಮೂರನೆಯ ಅಧ್ಯಾಯ ಮುಗಿಯಿತು. 
LS SS ರ 7೯ 
ನೂರ ನಾಲ್ಕನೆಯ ಅಧ್ಯಾಯ 
ಕೃಷ್ಣನು ಯುಧಿಷ್ಠಿರನಿಗೆ ಪಂಚಮಹಾಯಜ್ಞಗಳ ಬಗ್ಗೆ ನಿರೂಪಿಸಿದುದು. 
ಸ್ನಾನವಿಧಿಗಳನ್ನು ನಿರೂಪಿಸಿದುದು. ವೈಷ್ಣವರ ಲಕ್ಷಣವನ್ನು ಹೇಳಿದುದು. 
ಭಗವಂತನ ಪೂಜೆಗೆ ಯೋಗ್ಯವಾದ ಪುಷ್ಪಗಳ್ಯಾವವು 
ಎಂಬುದನ್ನು ತಿಳಿಸಿದುದು. 
ಯುಧಿಷ್ಠಿರಃ 
ವಿಪ್ರಯೋಗೇ ಶರೀರಸ್ಯ ಸೇಂದ್ರಿಯಸ್ಯ ವಿಶೇಷತಃ । 
ಅಂತರಾ ವರ್ತಮಾನಸ್ಯ ಗತಿಃ ಪ್ರಾಣಸ್ಯ ಕೀದೃಶೀ 11೧॥ 


ಯುಧಿಷ್ಠಿರ- ಇಂದ್ರಿಯಗಳಿಂದ ಸಹಿತನಾಗಿ ಜೀವನು ಶರೀರವನ್ನುತ್ಯಜಿಸಿದಾಗ 
ದೇಹಬಿಟ್ಟುಗತಿಸಿದ ಜೀವನ ಮಧ್ಯದ ಸ್ಥಿತಿಯು ಯಾವ ರೀತಿಯಾಗಿರುತ್ತದೆ? 
ಶ್ರೀಭಗವಾನ್‌ 


ಶುಭಾಶುಭಕೃತಂ ಸರ್ವಂ ಪ್ರಾಪ್ನೋತೀಹ ಫಲಂ ನರಃ । 
ನ ತು ಸರ್ವಸ್ಯ ಭೂತಸ್ಯ ಪಂಚತ್ಪಂ ವಿದ್ಯತೇ ನೃಪ 11೨।! 


ಅನುಗೀತಾಪರ್ವ -341- 


ಶ್ರೀಭಗವಾನ್‌- ಜೀವನು ಈ ದೇಹದ ಸಂಬಂಧದಿಂದ ಇಷ್ಟಾನಿಷ್ಟಫಲಗಳನ್ನೆಲ್ಲ 
ಇಲ್ಲಿಹೊಂದುತ್ತಾನೆ. ಮರಣದ ಬಳಿಕ ಜೀವನ ದೇಹಕ್ಕೆ ಅಂಟಿಕೊಂಡ ಇಂದ್ರಿಯಗಳು 
ಸರ್ವಾತ್ಮನ ನಾಶವನ್ನು ಹೂಂದುವುದಿಲ್ಲ. ಜೀವನಿಗೆ ಮರಣವೇ ಇಲ್ಲ. 
ಇಂದ್ರಿಯಗಳು ಭಾಗಶಃ ನಾಶವನ್ನು ಹೊಂದುತ್ತವೆ. 


ಪಂಚತ್ತಂ ಪಾಂಡವಶ್ರೇಷ್ಠ ಭೂರಿಭೂತಿಕರಂ ನೃಣಾಮ್‌ 11೩1! 
ತೇಷಾಂ ಪಂಚ ಮಹಾಯಜ್ಞಾನ್‌ ಯೇ ಕುರ್ವಂತಿ ದ್ವಿಜೋತ್ತಮಃ । 
ಪಂಚತ್ತಂ ಪಂಚಭಿರ್ಭೂತೈರ್ವಿಯೋಗಂ ಸಂಪ್ರಚಕ್ಷತೇ 11೪॥ 


ಯಾವ ಜೀವರು ಪಂಚಮಹಾಯಜ್ಞಗಳನ್ನು ಪ್ರತಿದಿನವು ಆಚರಿಸಿ 
ದೇಹಾವಸಾನವನ್ನು ಹೊಂದುತ್ತಾರೋ ಅವರು ಮರಣ ಹೊಂದಿದ ಮೇಲೆ 
ವಿಶಿಷ್ಟವಾದ ಐಶ್ಚರ್ಯವನ್ನೇ ಹೊಂದುತ್ತಾರೆ. ದೇಹಕ್ಕೆ ಮರಣವೇ ವಿನಾ ಜೀವರಿಗೆ 
ಎಂದೂ ಮರಣವಿಲ್ಲ. ದೇಹವಿಯೋಗವೆಂಬ ನಾಶವು ಪುಣ್ಯವನ್ನು ಮಾಡಿದ 
ಸಜ್ಜನರಿಗೆ ಸ್ವರ್ಗದಲ್ಲಿ ಐಶ್ವರ್ಯದಾಯಕವೇ ಆಗಿದೆ. ಆದ್ದರಿಂದ ಪಂಚಭೂತಗಳ 
ವಿಯೋಗವು ಸಜ್ಜನರ ಪಾಲಿಗೆ ಐಶ್ಚರ್ಯದಾಯಕವೇ ಎಂದು ಸಜ್ಜನರ ಅಭಿಪ್ರಾಯ. 


ನ ಜಾಯತೇ ನ ಮ್ರಿಯತೇ ಪುರುಷಃ ಶಾಶ್ಚತಃ ಸದಾ 11೫1! 


ಪ್ರಾಯೇಣ ಮರಣಂ ನಾಮ ಪಾಪಿನಾಮೇವ ಪಾಂಡವ ।ಟ 
ಯೇಷಾಂ ತು ನ ಗತಿಃ ಪುಣ್ಯಾ ತೇಷಾಂ ಮರಣಮುಚ್ಛತೇ 11೭1! 


ಸಾತ್ತಿಕನಾದ ಪುರುಷನು ಎಂದಿಗೂ ಶಾಶ್ವತವಾದ ಮರಣವನ್ನು ಹೊಂದುವುದೇ 
ಇಲ್ಲ. ಪ್ರಾಯಃ ದೇಹವಿಯೋಗವೆಂಬ ಮರಣವು ಪಾಪಿಗಳ ಪಾಲಿಗೆ ಮಾತ್ರ 
ಭಯಂಕರವಾಗಿದೆ. ಯಾರಿಗೆ ಪುಣ್ಯಗತಿಯು ಲಭಿಸುವುದಿಲ್ಲವೋ ಅವರಿಗೆ ಮರಣ 
ಎನ್ನುವ ಶಬ್ದವನ್ನು ಹೇಳುತ್ತಾರೆ. ಸಾತ್ವಿಕರಾದ ಜನರಿಗೆ ಮರಣವು ಸುಖದಾಯಕವಾದ 
ಅವಭೃಥ ಎನಿಸಿದೆ. 


ಪ್ರಾಯೇಣಾಕೃತಕೃತ್ಯಸ್ತು ಮೃತ್ಯೋರುದ್ಧಿಜತೇ ಜನಃ । 


ಫಿಶರ್‌ 
ಕೃತಕೃತ್ಯಾಃ ಪ್ರತೀಕ್ಷಂತೇ ಮೃತ್ಯುಂ ಪ್ರಿಯಮಿವಾತಿಥಿಮ್‌ 11೭1! 


-342- ಮಹಾಭಾರತ ಆಶಮೇಧಿಕಪರ್ವ 


ಪ್ರಾಯಃ ಮಾಡಬೇಕಾದ ಕರ್ತವ್ಯಗಳನ್ನು ಮಾಡದೆ ಇರುವ ಜನರು ಮರಣಕ್ಕೆ 
ಭಯಪಡುತ್ತಾರೆ. ಸತ್ಕರ್ಮಶೀಲರಾದ ಸಜ್ಜನರು ಇಷ್ಟನಾದ ಅತಿಥಿಯನ್ನು 
ನಿರೀಕ್ಷಿಸುವಂತೆ ಮೃತ್ಯುವನ್ನು ಅತಿಥಿಯಂತೆ ನಿರೀಕ್ಷಿಸುತ್ತಾರೆ. 

ಯುಧಿಷ್ಠಿರಃ 

ಪಂಚ ಯಜ್ಞಾಃ ಕಥಂ ದೇವ ಕ್ರಿಯಂತೇತತ್ರ ದ್ವಿಜಾತಿಭಿಃ । 

ತೇಷಾಂ ನಾಮ ಚ ದೇವೇಶ ಕರ್ತುಮರ್ಹಸ್ಕಶೇಷತಃ IS 

ಯುಧಿಷ್ಠಿರ- ದೇವೇಶನೇ, ಪಂಚಮಹಾಯಜ್ಞಗಳನ್ನು ಬ್ರಾಹ್ಮಣರು ಹೇಗೆ 
ಮಾಡುತ್ತಾರೆ? ಅವುಗಳ ನಾಮಧೇಯಗಳನ್ನು ಸಂಪೊರ್ಣವಾಗಿ ಹೇಳುವ ಕೃಪೆ 
ತೋರು. 


ಶ್ರೀಭಗವಾನ್‌ 
ಶೃಣು ಪಂಚ ಮಹಾಯಜ್ಞಾನ್‌ ಕೀರ್ತ್ಯಮಾನಾನ್‌ ಯುಧಿಷ್ಠಿರ । 
ಯೈರೇವ ಬ್ರಹ್ಮಸಾಲೋಕ್ಯಂ ಲಭಂತೇ ಗೃಹಮೇಧಿನಃ 11೯1 


ಶ್ರೀಭಗವಾನ್‌- ಯುಧಿಷ್ಠಿರನೇ, ನಾನು ಹೇಳಲಿರುವ ಪಂಚಮಹಾಯಜ್ಞಗಳ 
ಸ್ವರೂಪವನ್ನು ಕೇಳು. ಅವುಗಳನ್ನು ಅನುಷ್ಠಾನ ಮಾಡುವುದರಿಂದಲೇ ಗೃಹಸ್ಥನು 
ಬ್ರಹ್ಮಲೋಕವನ್ನು ಹೊಂದುತ್ತಾನೆ. 


ಖಯಷಿಯಜ್ಞಂ ಬ್ರಹ್ಮಯಜ್ಞಂ ಭೂತಯಜ್ಞಂ ಚ ಪಾಂಡವ । 
ನೃಯಜ್ಞಂ ಪಿತೃಯಜ್ಞಂ ಚ ಪಂಚ ಯಜ್ಞಾನ್‌ ಪ್ರಚಕ್ಷತೇ 11೧೦॥॥ 


ಯಷಿಯಜ್ಞ, ಬ್ರಹ್ಮಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಪಿತೃಯಜ್ಞ ಎಂಬ 
ಈ ಪಂಚಮಹಾಯಜ್ಞಗಳನ್ನು ಯಜ್ಞ ಎಂದು ಕರೆಯುತ್ತಾರೆ. 


ತರ್ಪಣಂ ಖುಷಿಯಜ್ಞಃ ಸ್ಯಾತ್‌ ಸ್ನಾಧ್ಯಾಯೋ ಬ್ರಹ್ಮಯಜ್ಞಕಮ್‌ ॥1೧೦॥ 
ತರ್ಪಣಕ್ಕೆ ಯಷಿಯಜ್ಞ ಎನ್ನುತ್ತಾರೆ. ಸ್ವಾಧ್ಯಾಯಕ್ಕೆ ಬ್ರಹ್ಮಯಜ್ಞ ಎನ್ನುತ್ತಾರೆ. 


ಭೂತಯಜ್ಞೋ ಬಲಿರ್ಜೇಯೋ ನೃಯಜ್ಞೋತತಿಧಿಪೂಜನಮ್‌ | 
ಪಿತ್ಥನುದ್ದಿಶ್ಯ ಯತ್ಸರ್ಮ ಪಿತೃಯಜ್ಞಃ ಪ್ರಕೀರ್ತಿತಃ 11೧೨॥॥ 


ಅನುಗೀತಾಪರ್ವ -343- 


ಸಮಸ್ತ ಪ್ರಾಣಿಗಳಿಗೂ ಬಲಿದಾನ ಮಾಡುವುದಕ್ಕೆ ಭೂತಯಜ್ಞ ಎನ್ನುತ್ತಾರೆ. ಅತಿಥಿ 
ಸತ್ಕಾರವು ಮನುಷ್ಯಯಜ್ಞ ಎನಿಸಿದೆ. ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ಧಾದಿಗಳನ್ನು 
ಮಾಡುವುದಕ್ಕೆ ಪಿತ್ಫಯಜ್ಞ ಎಂದು ಹೆಸರು. 

ಹುತಂ ಚಾಪ್ಯಹುತಂ ಚೈವ ತಥಾ ಪ್ರಹುತಮೇವ ಚ । 

ಪ್ರಾಶಿತಂ ಬಲಿದಾನಂ ಚ ಪಾಕಯಜ್ಞಾನ್‌ ಪ್ರಚಕ್ಷತೇ 11೧೩॥॥ 


ಹುತ, ಅಹುತ, ಪ್ರಹುತ, ಪ್ರಾಶಿತ, ಬಲಿದಾನ ಇವುಗಳನ್ನು ಪಾಕಯಜ್ಞಗಳೆಂದು 
ಕರೆಯುತ್ತಾರೆ. 


ವೈಶದೇವಾದಯೋ ಹೋಮಾ ಹುತಮಿತ್ಯುಚ್ಛತೇ ಬುಧಃ I 
ಅಹುತಂ ಚ ಭವೇದ್ದತ್ತಂ ಪ್ರಹುತಂ ಬ್ರಾಹ್ಮಣಾಶಿತಮ್‌ 11೧೪॥1 


ವೈಶ್ತದೇವಾದಿ ಕರ್ಮಗಳ ಮೂಲಕ ದೇವತೆಗಳನ್ನು ಉದ್ದೇಶಿಸಿ ಮಾಡುವ 
ಹೋಮವನ್ನು ವಿದ್ವಾಂಸರು ಹುತ ಎಂದು ಕರೆಯುತ್ತಾರೆ. ದಾನ ಕೊಡುವ ವಸ್ತುವಿಗೆ 
ಅಹುತ ಎಂದು ಹೆಸರು. ಬ್ರಾಹ್ಮಣ ಭೋಜನಕ್ಕೆ ಪ್ರಹುತ ಎಂದು ಹೆಸರು. 


ಪ್ರಾಣಾಗ್ನಿಹೋತ್ರಹೋಮಂ ಚ ಪ್ರಾಶಿತಂ ವಿಧಿವದ್‌ ವಿದುಃ । 
ಬಲಿಕರ್ಮ ಚ ರಾಜೇಂದ್ರ ಪಾಕಯಜ್ಞಾಃ ಪ್ರಕೀರ್ತಿತಾಃ 11೧೫! 


ಪ್ರಾಣಾಗ್ನಿಹೋತ್ರದ ವಿಧಿಯಿಂದ ಪ್ರಾಣಿಗಳಿಗೆ ಐದು ಗ್ರಾಸಗಳನ್ನು 
ಅರ್ಪಿಸುವುದಕ್ಕೆ ಪ್ರಾಶಿತ ಎಂದು ಹೆಸರು. ಪ್ರಾಣಿಗಳ ತೃಪ್ತಿಗಾಗಿ ಅನ್ನವನ್ನು ದಾನ 
ಮಾಡುವುದಕ್ಕೆ ಬಲಿದಾನ ಎಂದು ಹೆಸರು. ಈ ಐದು ಯಜ್ಞಗಳು ಪಂಚಪಾಕ 
ಯಜ್ಞಗಳೆಂದು ಕರೆಯಲ್ಪಟ್ಟಿವೆ. 


ಕೇಚಿತ್‌ ಪಂಚ ಮಹಾಯಜ್ಞಾನ್‌ ಪಾಕಯಜ್ಞಾನ್‌ ಪ್ರಚಕ್ಷತೇ । 
ಅಪರೇ ಬ್ರಹ್ಮಯಜ್ಞಾದೀನ್‌ ಮಹಾಯಜ್ಞವಿದೋ ವಿದುಃ HOLI 


ಕೆಲವು ವಿದ್ವಾಂಸರು ಮಹಾಯಜ್ಞಾದಿಗಳನ್ನು ಪಾಕಯಜ್ಞ ಎಂದು ಕರೆಯುತ್ತಾರೆ. 
ಇನ್ನು ಕೆಲವು ವಿದ್ವಾಂಸರು ಬ್ರಹ್ಮಯಜ್ಞವೇ ಮೊದಲಾದವುಗಳಿಗೆ ಪಂಚಮಹಾ 
ಯಜ್ಞಗಳೆಂದು ಕರೆಯುತ್ತಾರೆ. 


-344- ಮಹಾಭಾರತ ಆಶ್ಚಮೇಧಿಕಪರ್ವ 


ಸರ್ವ ಏತೇ ಮಹಾಯಜ್ಞಾಃ ಸರ್ವಥಾ ಪರಿಕೀರ್ತಿತಾಃ । 
ಬುಭುಕ್ಷಿತಾನ್‌ ಬ್ರಾಹ್ಮಣಾಂಸ್ತು ಯಥಾಶಕ್ತಿ ನ ಹಾಪಯೇತ್‌ ॥೧೭॥ 


ಇದೆಲ್ಲವೂ ಎಲ್ಲ ರೀತಿಯಿಂದಲೂ ಮಹಾಯಜ್ಞಗಳೆಂದೇ ಕರೆಸಿಕೊಳ್ಳುತ್ತದೆ. 
ಹಸಿದು ಬಂದ ಬ್ರಾಹ್ಮಣರನ್ನು ಯಥಾಶಕ್ತಿ ತೃಷಿಪಡಿಸಬೇಕೇ ಹೊರತು ಎಂದಿಗೂ 
ನಿರಾಶರನ್ನಾಗಿ ಕಳುಹಿಸಬಾರದು. 


ಅಹನ್ಯಹನಿ ಯೇ ತೇತಾನ್‌ ಅಕೃತ್ವಾ ಭುಂಜತೇ ಸ್ವಯಮ್‌ । 
ಕೇವಲಂ ಮಲಮಶ್ಚಂತಿ ತೇ ನರಾ ನ ಚ ಸಂಶಯಃ 11೧೮॥ 


ಆದ್ದರಿಂದ ವಿದ್ವಾಂಸನಾದ ಬ್ರಾಹ್ಮಣನು ಪ್ರತಿದಿನವೂ ಸ್ನಾನ ಮಾಡಿ 
ಪಂಚಮಹಾಯಜ್ಞಗಳನ್ನು ಅನುಷ್ಠಾನ ಮಾಡಬೇಕು. ಇವುಗಳನ್ನು ಆಚರಿಸದೆ ಊಟ 
ಮಾಡುವ ಬ್ರಾಹ್ಮಣನು ತಿನ್ನುವ ಅನ್ನವು ಮಲ ಸಮಾನವಾಗಿ ಮಲವನ್ನೇ 
ತಿಂದಂತಾಗುತ್ತದೆ. 


ತಸ್ಮಾತ್‌ ಸ್ನಾತ್ಚಾ ದ್ವಿಜೋ ವಿದ್ವಾನ್‌ ಕುರ್ಯಾದೇತಾನ್‌ ದಿನೇ ದಿನೇ । 
ಅತೋಶನ್ಯಥಾ ತು ಭುಂಜನ್‌ ವೈ ಪ್ರಾಯಶ್ಚಿತ್ತೀ ಭವೇದ್‌ ದ್ವಿಜಃ ॥೧೯॥ 


ಆದ್ದರಿಂದ ಸ್ನಾನವನ್ನು ಮಾಡಿ, ದೇವತೆಗಳನ್ನು ಆರಾಧಿಸಿ ಊಟ ಮಾಡಬೇಕು. 
ಈ ಪಂಚಮಹಾಯಜ್ಞಗಳನು ಆಚರಿಸದೆ ಊಟ ಮಾಡುವ ವೃಕ್ತಿಯು ಪ್ರಾಯತಶಿತ್ತ 
ಣಾ pi ಕ J ಚು 
ಮಾಡಿಕೊಳಬೇಕಾಗುತ್ತದೆ. 
ಯುಧಿಷ್ಠಿರಃ 
ದೇವದೇವ ನಮಸ್ತೇಶಸ್ತು ತ್ವದಕ್ಷಸ್ಕ ಜನಾರ್ದನ । 
ವಕ್ತುಮರ್ಹಸಿ ದೇವೇಶ ಸ್ನಾನಸ್ಯ ಚ ವಿಧಿಂ ಮಮ lel 
ಯುಧಿಷ್ಠಿರ- ದೇವದೇವೇಶನೇ, ದೈತ್ಯಹಂತಕನೇ, ನಿನ್ನಭಕ್ತನಾದ ನನಗೆ ಸ್ನಾನದ 
ವಿಧಿಯನ್ನು ಹೇಳುವ ಕೃಪೆ ತೋರು. 
ಶ್ರೀಭಗವಾನ್‌ 
ಶೃಣು ಪಾಂಡವ ತತ್ಸರ್ವಂ ಪವಿತ್ರಂ ಪಾಪನಾಶನಮ್‌ । 
ಸ್ನಾತ್ವಾ ಯೇನ ವಿಧಾನೇನ ಮುಚ್ಯಂತೇ ಕೆಲ್ಲಿಷಾದ್‌ ದಿಜಾಃ 11೨೧॥॥ 


ಅನುಗೀತಾಪರ್ವ -345- 


ಶ್ರೀಭಗವಾನ್‌- ಯುಧಿಷ್ಠಿರನೇ, ಯಾವ ವಿಧಾನದಿಂದ ಬ್ರಾಹ್ಮಣನು ಸ್ನಾನ 
ಮಾಡಿದರೆ ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೋ ಅಂತಹ ಪವಿತ್ರವೂ, ಪಾಪ 
ನಾಶಕವೂ ಆದ ಸ್ನಾನದ ವಿಧಿಯನ್ನು ಯಥಾರ್ಥವಾಗಿ ಹೇಳುತ್ತೇನೆ, ಕೇಳು. 


ಮೃದಂ ಚ ಗೋಮಯಂ ಚೈವ ತಿಲಾನ್‌ ದರ್ಭಾಂಸ್ತಥೈವ ಚ । 
ಪುಷ್ಪಾಣ್ಯಪಿ ಯಥಾಲಾಭಮಾದಾಯ ತು ಜಲಂ ವ್ರಜೇತ್‌ 12೨1 


ಮೃತ್ತಿಕೆ, ಸೆಗಣಿ, ಎಳ್ಳು, ದರ್ಭೆ, ಪುಷ್ಪಗಳು ಇವೇ ಮೊದಲಾದ ವಸ್ತುಗಳನ್ನು 
ಶಾಸ್ತ್ರದಲ್ಲಿಹೇಳಿದ ರೀತಿಯಲ್ಲಿಸ್ಟೀಕರಿಸಿ ನೀರಿನ ಬಳಿ ಸಾಗಬೇಕು. 

ನದ್ಯಾಂ ಸತ್ಯಾಂ ನ ಚ ಸ್ನಾಯಾದನ್ಯತ್ರ ದ್ವಿಜಸತ್ತಮಃ । 

ಸತಿ ಪ್ರಭೂತೇ ಪಯಸಿ ನಾಲ್ಲೇ ಸ್ನಾಯಾತ್‌ ಕದಾಚನ 11೨೩ 

ಬ್ರಾಹ್ಮಣನು ನದಿಯಲ್ಲಿಸ್ನಾನ ಮಾಡಿದ ಬಳಿಕ ನಂತರ ಬೇರೆ ಎಲ್ಲಿಯೂ ಸ್ನಾನ 
ಮಾಡಬಾರದು. ಅಪಾರವಾದ ಜಲ ತುಂಬಿರುವ ಜಲಾಶಯವಿರುವಾಗ ಅಲ್ಪಜಲ 
ತುಂಬಿದ ಹಳ್ಳದಲ್ಲಿಸ್ನಾನ ಮಾಡಬಾರದು. 


ಗತ್ಟೋದಕಸಮೀಪಂ ತು ಶುಚೌ ದೇಶೇ ಮನೋರಮೇ । 
ತತೋ ಮೃದ್ಧೋಮಯಾದೀನಿ ತತ್ರಾವೇಕ್ಟ್ಯ ವಿನಿಕ್ಷಿಪೇತ್‌ 11೨೪॥ 


ಬ್ರಾಹ್ಮಣನು ನದಿ ಅಥವಾ ಜಲಾಶಯದ ಬಳಿ ಹೋಗಿ ಶುದ್ಧವಾದ, 
ಮನೋಹರವಾದ ಸ್ಥಳಗಳಲ್ಲಿಮಣ್ಣು ಸೆಗಣಿಗಳನ್ನು ಇಡಬೇಕು. 

ಬಹಿಃ ಪ್ರಕ್ಷಾಲ್ಯ ಪಾದೌ ಚ ದ್ವಿರಾಚಮ್ಯ ಪ್ರಯತ್ನತಃ । 

ಪ್ರಕ್ಷಿಣಂ ಸಮಾವೃತ್ಯ ನಮಸ್ಸುರ್ಯಾತ್ತು ತಜ್ಜಲಮ್‌ 11೨೫1 

ಪಾತ್ರೆಯನ್ನುತುಂಬಿಕೊಂಡು ಹೋಗಿ ಜಲಾಶಯದ ಹೊರಗಡೆಯೇ ಎರಡು 
ಕಾಲುಗಳನ್ನು ತೊಳೆದುಕೊಂಡು, ಎರಡು ಬಾರಿ ಆಚಮನ ಮಾಡಿ ಜಲಾಶಯಕ್ಕೆ 
ಪ್ರದಕ್ಷಿಣೆ, ನಮಸ್ಕಾರವನ್ನು ಮಾಡಬೇಕು. 


ನ ಚ ಪ್ರಕ್ಷಾಲಯೇತ್‌ ತೀರಮದ್ದಿರ್ವಿದ್ದಾನ್‌ ಕದಾಚನ । 
ನ ಚ ಪಾದೇನ ವಾ ಹನ್ಯಾದ್ದಸ್ಟೇನಾನ್ಯೇನ ತಜ್ನಲಮ್‌ WLI 


-346- ಮಹಾಭಾರತ ಆಶ್ಚಮೇಧಿಕಪರ್ವ 


ಎಂದಿಗೂ ಮಣ್ಣಿನ ದಡವುಳ್ಳ ಸರೋವರದ ದಡವನ್ನು ನೀರಿನಿಂದ 
ತೊಳೆಯಬಾರದು, ಪಾದದಿಂದ ಕೆಡಿಸಬಾರದು, ಕೈಯಿಂದಲೂ ಆ ದಡವನ್ನು 
ತೊಳೆಯುವ ಮೂಲಕ ನೀರನ್ನುಕದಡಬಾರದು. 


ಸರ್ವದೇವಮಯಾ ಹ್ಯಾಪೋ ಮನ್ಮಯಾಃ ಪಾಂಡುನಂದನ ।ಟ 
ತಸ್ಮಾತ್‌ ತಾಸ್ತು ನ ಹಂತವ್ಯಾಸ್ತೃದ್ಧಿಃ ಪ್ರಕ್ಷಾಲಯೇತ್‌ ಸ್ಥಳಮ್‌ ॥೨೭॥ 


ಪಾಂಡವನೇ, ನೀರು ಸಮಸ್ತ ದೇವತೆಗಳ ಸ್ವರೂಪವೆನಿಸಿದೆ. ಭಗವಂತನ 
ಸ್ವರೂಪವೂ ಎನಿಸಿದೆ. ಆದ್ದರಿಂದ ಕೈಯಿಂದ ನೀರನ್ನು ಬಡಿಯಬಾರದು. ತೀರ 
ಪ್ರದೇಶದ ದೂರದ ಸ್ಥಳವನ್ನು ಆರಿಸಿಕೊಂಡು ಜಲಾಶಯದ ನೀರನ್ನು ಆ ಸ್ಥಳದಿಂದ 
ಶುದ್ಧೀಕರಿಸಬೇಕು. 


ಕೇವಲಂ ಪ್ರಥಮಂ ಮಜ್ಜೇನ್ಬಾಂಗಾನಿ ವಿಮೃಜೇದ್‌ ಬುಧಃ । 
ತತ್‌ ತೀರ್ಥಂ ಸ ಸಮಾಸಾದ್ಯ ಕುರ್ಯಾದಾಚಮನಂ ಪುನಃ ॥೨೮॥ 


ವಿದ್ದಾಂಸನಾದವನು ಮೊದಲು ನೀರಿನಲ್ಲಿ ಮುಳುಗಬೇಕು. ಮೈ-ಕೈಗಳನ್ನು 
ಉಜ್ಜಿಕೊಳ್ಳಬೇಕು. ಬಳಿಕ ಪುನಃ ಆ ತೀರ್ಥದಲ್ಲಿ ಮುಳುಗಿ ಆಚಮನವನ್ನು 
ಮಾಡಬೇಕು. 


ಗೋಕರ್ಣಾಕೃತಿವತ್‌ ಕೃತ್ವಾ ಕರಂ ತ್ರಿ; ಪ್ರಪಿಬೇಜ್ಜಲಮ್‌ 11೨೯॥॥ 


ದ್ವಿಸ್ತತ್‌ ಪರಿಮೃಜೇದ್‌ ವಕ್ಫಂ ಪಾದಾವಭ್ಯುಕ್ತ ್ಯ ಚಾತ್ಮನಃ I 
ಶೀರ್ಷಣ್ಯಾಂಸ್ತು ತತಃ ಪ್ರಾಣಾನ್‌ ಸಕ್ಕದೇವ ತು ಸಂಸ್ಪೃಶೇತ್‌ ॥೩೦॥ 


ವಿದ್ದಾಂಸನು ತನ್ನ ಹಸ್ತವನ್ನು ಹಸುವಿನ ಕಿವಿಯ ರೂಪದಲ್ಲಿಟ್ಟುಕೊಂಡು ಅದರಿಂದ 
ಮೂರು ಬಾರಿ ಪ್ರಾಶನ ಮಾಡಬೇಕು. ಅನಂತರ ನೀರಿನಿಂದ ಕೂಡಿದ ಕೈಯಿಂದ 
ಮುಖವನ್ನುಎರಡು ಬಾರಿ ಸರ್ಶಿಸಬೇಕು. ಎರಡು ಪಾದಗಳ ಮೇಲೂ ಸ್ವಲ್ಪನೀರನ್ನು 
ಹಾಕಿಕೊಳ್ಳಬೇಕು. 


ಬಾಹೂ ದ್ವೌ ಚ ತತಃ ಸೃಷ್ಟಾ ಹೃದಯಂ ನಾಭಿಮೇವ ಚ ಟ 
ಪ್ರತ್ಯಂಗಮುದಕಂ ಸ್ಪಷ್ಟ್ವಾ ಮೂರ್ಧಾನಂ ತು ತತಃ ಸ್ಪಶೇತ್‌ ॥೩೧॥ 


ಅನುಗೀತಾಪರ್ವ -347- 


ಬಳಿಕ ಎರಡು ಬಾಹುಗಳನ್ನು ಮುಟ್ಟಿಕೊಳ್ಳಬೇಕು. ಕ್ರಮವಾಗಿ ಹೃದಯ, ನಾಭಿ, 
ಇತರ ಸ್ಥಾನಗಳನ್ನು ಸ್ಪರ್ಶಿಸಿ ಕೊನೆಗೆ ತಲೆಯನ್ನು ಮುಟ್ಟಬೇಕು. 


ಆಪಃ ಪುನಂತಿತ್ಕುಕ್ತಾ, ಚ ಪುನರಾಚಮನಂ ಚರೇತ್‌ । 


ವ್‌ 


ಸೋಂಕಾರವ್ಯಾಹೃತೀರ್ವಾತಪಿ ಸದಸಸ್ಪತಿಮಿತ್ಯ ಎಚೆಮ್‌ 11೩. ೨॥॥ 


"ಆಪಃ ಪುನಂತು' ಎಂಬ ಮಂತ್ರವನ್ನು ಓಂಕಾರ ಸಹಿತವಾದ ವ್ಯಾಹೃತಿಗಳ 
ಮೂಲಕ ಹೇಳಬೇಕು ಅಥವಾ "ಸ ಸಸ್ಪತಿಮದ್ದುತಂ' ಎಂಬ ಮಂತ್ರವನ್ನಾಗಲಿ ಹೇಳಿ 
ಆಚಮನ ಮಾಡಬೇಕು. 


ಆಚಮ್ಯ ಮೃತ್ತಿಕಾಃ ಪ್ರಶ್ವಾತ್‌ ತ್ರಿಧಾಕೃತ್ಯ ಸಮಾಲಭೇತ್‌ 11೩೩1! 


ಆಚಮನ ಮಾಡಿದ ಬಳಿಕ ಮೃತ್ತಿಕೆಯನ್ನು ತೆಗೆದುಕೊಂಡು ಮೂರು ಭಾಗ ಮಾಡಿ 
ಮೈಗೆ ಹಚ್ಚಿಕೊಳ್ಳಬೇಕು. 


ಖಚೇದಂ ವಿಷ್ಣುರಿತ್ಯಂಗಮುತ್ತಮಾಧಮಮಧ್ಯಮಮ್‌ | 
ಆಲಭ್ಯ ವಾರುಣೈಃ ಸೂಕೈರ್ನಮಸ್ಸತ್ಯ ಜಲಂ ತತಃ HAVIN 


"ಇದಂ ವಿಷ್ಣು ರ್ವಿಚಕ್ರಮೇ ತ್ರೇದಾ ನಿದಧೇ ಪದಂ' ಎಂಬ ಮಂತ್ರವನ್ನು 
ಹೇಳುತ್ತಾ ಮೃತ್ತಿಕೆಯ ಮೊದಲನೆಯ ಭಾಗವನ್ನು ಶರೀರದ ಮೇಲ್ಫಾಗಕ್ಕೂ, ಎರಡನೆಯ 
ಭಾಗವನ್ನು ಮಧ್ಯಭಾಗಕ್ಕೂ ಮೂರನೆಯ ಭಾಗವನ್ನು ಕೆಳಭಾಗಕ್ಕೂ ಹಚ್ಚಿಕೊಂಡು 
ವರುಣಸೂಕ್ತವನ್ನು ಹೇಳುತ್ತಾ ನೀರಿಗೆ ನಮಸ್ಕರಿಸಿ ನೀರಿಗೆ ಇಳಿಯಬೇಕು. 

ಸ್ರವಂತ್ಯಾಂ ಚೇತ್‌ ಪ್ರತಿಸ್ರೋತಃ ಪ್ರತ್ಯರ್ಕಂ ಚಾನ್ಯವಾರಿಷು । 

ಮಜ್ಜೇದೋಮಿತ್ಯುದಾಹೃತ್ಯ ನ ಚ ವಿಕ್ಷೋಭಯೇಜ್ನಲಮ್‌ NABH 
ನದಿಯಲ್ಲಿಯಾದರೆ ಪ್ರವಾಹಕ್ಕೆ ಎದುರು ನಿಂತು ಮುಳುಗಬೇಕು. ನಿಂತಿರುವ 


ನೀರಾಗಿದ್ದರೆ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಮುಳುಗಬೇಕು. "ಓಂ' ಎಂದು 
ಪ್ರಣವೋಚ್ಚಾರಣೆ ಮಾಡುತ್ತಾ ಮುಳುಗಬೇಕು. ನೀರನ್ನುಕದಡಬಾರದು. 


ಗೋಮಯಂ ಚ ತ್ರಿಧಾ ಕೃತ್ವಾ ಜಲೇ ಪೂರ್ವಂ ಸಮಾಲಭೇತ್‌ ಟ 
ಸವ್ಯಾಹೃತಿಂ ಸಪ್ರಣವಾಂ ಗಾಯತ್ರೀಂ ಚ ಪುನರ್ಜಪೇತ್‌ HAI 


-348- ಮಹಾಭಾರತ ಆಶ್ಚಮೇಧಿಕಪರ್ವ 


ಬಳಿಕ ಗೋಮಯವನ್ನು ಕೈಯಲ್ಲಿಟ್ಟುಕೊಂಡು, ಮೊದಲು ನೀರಿನಲ್ಲಿತೊಳೆದು 
ಮೂರು ವಿಭಾಗ ಮಾಡಿ, ಮೃತ್ತಿಕೆಯಂತೆ ಒಂದು ಭಾಗವನ್ನು ಊರ್ಧ್ವಾಂಗಕ್ಕೂ 
ಎರಡನೆಯ ಭಾಗವನ್ನು ಮಧ್ಯಾಂಗಕ್ಕೂ, ಮೂರನೆಯ ಭಾಗವನ್ನು ಸೊಂಟದಿಂದ 
ಕೆಳಭಾಗಕ್ಕೂ ಲೇಪಿಸಿಕೊಳ್ಳಬೇಕು. ಹೀಗೆ ಲೇಪಿಸುವಾಗ ಓಂಕಾರ ವ್ಯಾಹೃತಿ ಸಹಿತವಾದ 
ಗಾಯತ್ರಿಯನ್ನು ಜಪಿಸುತ್ತಿರಬೇಕು. 


ಪುನರಾಚಮನಂ ಕೃತ್ವಾ ಮದ್ಧತೇನಾಂತರಾತ್ಮನಾ I 


ಆಪೋಹಿಷ್ಯೇತಿ ತಿಸ್ಫಭಿರ್ದರ್ಭಪೂತೇನ ವಾರಿಣಾ 11೩೭।॥ 
ತಥಾ ತರತ್ತಮಂದೀಭಿಃ ಸಿಂಚೀಚ್ಛತಸೃಭಿಃ ಕ್ರಮಾತ್‌ AS 


ಪುನಃ ಆಚಮನ ಮಾಡಿ, ನನ್ನಲ್ಲಿಯೇ ಮನಸನ್ನು ದೃಢಗೊಳಿಸಿ "ಆಪೋಹಿಷ್ಠಾ 
ಮಯೋ ಭುವಃ' ಮುಂತಾದ ಮೂರು ಯಕ್ಕುಗಳಿಂದ ದರ್ಭೆಯಿಂದ ಪವಿತ್ರವಾದ 
ನೀರಿನಿಂದ ಅದೇ ರೀತಿ " ತರತ್ಸಮಂದೀ ಧಾವತಿ' ಎಂಬ ನಾಲ್ಕು ಯಕ್ಕುಗಳಿಂದ 
ಕೂಡಿದ ಮಂತ್ರದಿಂದ ಕ್ರಮವಾಗಿ ಸ್ನಾನ ಮಾಡಬೇಕು. 


ಗೋಸೂಕ್ತೇನಾಶ್ನಸೂಕ್ತೇನ ಶುದ್ಧವರ್ಣೇ(ರ್ಗೇ)ನ ಚಾಪೃಥ । 
ವೈಷ್ಣವೈರ್ವಾರುಣೈಃ ಸೂಕ್ಸೆಃ ಸಾವಿತ್ರೆರಿಂದ್ರದೇವತ್ಛೈಃ 11೩೯ 


ಗೋಸೂಕ್ತ, ಅಶ್ವಸೂಕ್ತ, ಶುದ್ಧವರ್ಣ ಎನಿಸಿದ ಅಜಾದಿ ಐವತ್ತೊಂದು ಅಕ್ಷರಗಳು, 
ವೈಷ್ಣವಸೂಕ್ತ, ವಾರುಣಸೂಕ್ತ, ಸಾವಿತ್ರ ಸೂಕ್ತ, ಐಂದ್ರ ಸೂಕ್ತ ಇವುಗಳನ್ನುಕ್ರಮವಾಗಿ 
ಪಠಿಸುತ್ತಾ ಸ್ನಾನ ಮಾಡಬೇಕು. 

ವಾಮದೈವ್ಯೇನ ಚಾತ್ಮಾನಮನ್ಯೆ ಪರ್ಮನ್ನಯಸಾಮಭಿಃ I 

ಸ್ಥಿತ್ವಾ5ಂತಃಪಲಿಲೇ ಸೂಕ್ತಂ ಜಪೇದ್ವಾಚಾರಘಮರ್ಷಣಮ್‌ 11೪೦॥ 


ವಾಮದ್ಭೆವ ಸೂಕ್ತದಿಂದ, ನನಗೆ ಸಂಬಂಧಿಸಿದ ಸಾಮಗಾನಗಳಿಂದ ನೀರಿನ ಒಳಗೆ 
ನಿಂತು ಮಾರ್ಜನ ಮಾಡಿಕೊಳ್ಳುತ್ತಾ, ನೀರಿನಲ್ಲಿಯೇ ಮುಳುಗಿ ಅಘಮರ್ಷಣ 
ಸೂಕ್ತವನ್ನು ಜಪಿಸಬೇಕು. 


ಸವ್ಯಾಹೃತೀಕಾಂ ಸಪ್ರಣವಾಂ ಗಾಯತ್ರೀಂ ವಾ ತತೋ ಜಪೇತ್‌ । 
ಆಶ್ವಾಸಮುಕ್ತಾನ್‌ ಪ್ರಣವಂ ಜಪೇದ್‌ ವಾ ಮಾಮನುಸ್ಥರನ್‌ ॥೪೧॥ 


ಅನುಗೀತಾಪರ್ವ -349- 


ಪ್ರಣವ, ವ್ಯಾಹೃತಿಗಳಿಂದ ಗಾಯತ್ರಿಯನ್ನು ಜಪಿಸಬೇಕು. ಎಷ್ಟು ಹೊತ್ತು 
ಉಸಿರುಕಟ್ಟಿಕೊಂಡು ಇರಲು ಸಾಧ್ಯವೋ ಅಷ್ಟು ಹೊತ್ತಿನವರೆಗೆ ನೀರಿನಲ್ಲಿಮುಳುಗಿ 
ಕುಳಿತು, ನನ್ನನ್ನೇ ಸ್ಮರಿಸುತ್ತಾ ಸೂಕ್ತಗಳನ್ನಾಗಲಿ, ಪ್ರಣವ ಮಂತ್ರವನ್ನಾಗಲಿ 
ಜಪಿಸುತ್ತಿರಬೇಕು. 


ಉತ್ಪುತ್ಛ ತೀರಮಾಸಾದ್ಯ ಧೌತೇ ಶುಕ್ಲೇ ಚ ವಾಸಸೀ । 


ಬಾರೆ 


ಶುದ್ದೇ ಚಾಚ್ಛಾದಯೇತ್‌ ಕಕ್ಷೇರನುಕುರ್ಯಾತ್‌ ಪರಿಪಾಶಕಮ್‌ ॥೪೨॥ 


ಪುನಃ ಮುಳುಗಿ ಸ್ನಾನ ಮಾಡಿ, ತೀರಕ್ಕೆ ಬಂದು ಶುದ್ಧವಾಗಿರುವ ವಸ್ತ್ರವನ್ನು 
ಉಟ್ಟುಕೊಂಡು, ಮತ್ತೊಂದು ವಸ್ಟವನ್ನು ಹೊದ್ದುಕೊಳ್ಳಬೇಕು. ಉಡುವ ವಸಕ್ಷೆ 
ಅನುಕೂಲವಾಗುವಂತೆ ಸುತ್ತ ಕಟಿಸೂತ್ರವನ್ನು ಧಾರಣೆ ಮಾಡಬೇಕು. 


ಪಾಶೇನ ಬದ್ಧ್ವಾ ಕಕ್ಷೇ ಯತ್‌ ಕುರುತೇ ಕರ್ಮ ವೈದಿಕಮ್‌ I 
ರಾಕ್ಷಸಾ ದಾನವಾ ದೈತ್ಯಾಸ್ತದ್‌ ವಿಲುಂಪಂತಿ ಹರ್ಷಿತಾಃ 11೪೩। 


ತಸ್ಮಾತ್‌ ಸರ್ವಪ್ರಯತ್ನೇನ ಕಕ್ಷಪಾಶೇ ನ ಧಾರಯೇತ್‌ 11೪೪! 


ತೋಳುಗಳ ಕೆಳಭಾಗದಲ್ಲಿಹಗ್ಗವನ್ನು ಬಿಗಿಯುವಂತೆ ಹೊದಿಯುವ ವಸ್ತ್ರವನ್ನು 
ಹೊದ್ದುಕೊಂಡು ಮಾಡುವ ವೈದಿಕಕರ್ಮಗಳ ಫಲವನ್ನು ರಾಕ್ಷಸರು, ದಾನವರು, 
ದೈತ್ಯರು ಸಂತೋಷದಿಂದ ಅಪಹರಿಸುತ್ತಾರೆ. ಆದ್ದರಿಂದ ಯಾವುದೇ 
ಕಾರಣದಿಂದಲೂ ಹೊದೆಯುವ ವಸ್ತ್ರವನ್ನು ಕಂಕಳುಗಳ ಕೆಳಭಾಗದಲ್ಲಿ ಹಗ್ಗದಂತೆ 
ಬಿಗಿದುಕೊಳ್ಳಬಾರದು. 


ತತಃ ಪ್ರಕ್ಷಾಲ್ಯ ಪಾದೌ ದ್ವೌ ಹಸ್ತೌ ಚೈವ ಮೃದಾ ಶನೈಃ । 


೨ 


ಆಚಮ್ಯ ಪುನರಾಚಾಮೇತ್‌ ತತಃ ಸಾವಿತ್ರಿಯಾ ದ್ವಿಜಃ 11೪೫॥ 


ಬ್ರಾಹ್ಮಣನು ವಸ್ತ್ರಗಳನ್ನು ಧರಿಸಿದ ಬಳಿಕ ಆಚಮನವನ್ನುಮಾಡಿ, ಕೈ-ಕಾಲುಗಳನ್ನು 
ಮೃತ್ತಿಕೆಯಿಂದ ತೊಳೆದುಕೊಂಡು, ಪುನಃ ಗಾಯತ್ರಿಯನ್ನು ಜಪಿಸುತ್ತಾ ಆಚಮನ 
ಮಾಡಬೇಕು. 


ಪ್ರಾಜ್ಠುಖೋದಜ್ಮುಖೋ ವಾಠಪಿ ಧ್ಯಾಯನ್‌ ವೇದಾನ್‌ ಸಮಾಹಿತಃ ॥1 


-350- ಮಹಾಭಾರತ ಆಶ್ಚಮೇಧಿಕಪರ್ವ 


ಪೂರ್ವಾಭಿಮುಖವಾಗಿಯಾಗಲಿ, ಉತ್ತರಾಭಿಮುಖವಾಗಿಯಾಗಲಿ ಕುಳಿತು 
ಏಕಾಗ್ರಚಿತ್ತದಿಂದ ಧ್ಯಾನ ಮಾಡಬೇಕು. 


ಜಲೇ ಜಲಗತಃ ಶುದ್ಧ ಸ್ಥಲ ಏವ ಸ್ಥಲೇ ಸ್ಥಿತಃ । 
ಉಭಯತ್ರ ಸ್ಥಿತಸ್ತಸ್ನಾದ್‌ ಆಚಾಮೇದಾತ್ಮಶುದ್ಧಯೇ 11೪೭।! 


ನೀರಿನಲ್ಲಿ ನಿಂತಿರುವ ಮನುಷ್ಯನು ಅಲ್ಲಿಯೇ ಆಚಮನ ಮಾಡಿದರೂ 
ಶುದ್ಧನಾಗುತ್ತಾನೆ. ದಂಡೆಯ ಮೇಲೆ ಕುಳಿತ ಮನುಷ್ಯನು ಅಲ್ಲಿಯೇ ಆಚಮನ 
ಮಾಡಿದರೂ ಶುದ್ಧನಾಗುತ್ತಾನೆ. ಒಟ್ಟಿನಲ್ಲಿ ಶುದ್ಧಿಗಾಗಿ ಆಚಮನವನ್ನುಮಾಡಬೇಕು. 


ದರ್ಭೇಷು ದರ್ಭಪಾಣಿಃ ಸನ್‌ ಪ್ರಾಜ್ಯುಖಃ ಸುಸಮಾಹಿತಃ । 
ಪ್ರಾಣಾಯಾಮಾಂಸ್ತತಃ ಕುರ್ಯಾತ್‌ ಮದ್ಧತೇನಾಂತರಾತ್ಮನಾ ॥೪೮॥ 


ದರ್ಭೆಯನ್ನು ಕೈಯಲ್ಲಿ ಧರಿಸಿ, ದರ್ಭಾಸನದಲ್ಲಿ ಪೂರ್ವಾಭಿಮುಖವಾಗಿ 
ಏಕಾಗ್ರಚಿತ್ತದಿಂದ ಕುಳಿತು ನನ್ನಲ್ಲಿಯೇ ಮನಸ್ಸನ್ನುನೆಲೆಗೊಳಿಸಿ, ಪ್ರಾಣಾಯಾಮವನ್ನು 
ಮಾಡಬೇಕು. 


ಸಾವಿತ್ರೀಂ ಶತಕೃತ್ನಸ್ತು ವಾ ಜಪೇತ್‌ 11೪೯॥ 


ಟೆ 
ಗಾಯತ್ರಿ ಮಂತ್ರವನ್ನು ಒಂದು ಸಾವಿರ ಬಾರಿ ಅಥವಾ ನೂರು ಬಾರಿ 
ಜಪಿಸಬೇಕು. 


ಸಮಾಪ್ತೇ ತು ಜಪೇ ತಸ್ಮಿನ್‌ ಸಾವಿತ್ರ್ಯಾ ಚಾಭಿಮಂತ್ರ್ಯ ಚ | 

ಮಂದೇಹಾನಾಂ ವಿನಾಶಾಯ ರಕ್ಷಸಾಂ ವಿಕ್ಷಿಪೇಜ್ಜಲಮ್‌ 11೫೦॥ 

ಮಂದೇಹವೆಂಬ ರಾಕ್ಸಸರನ್ನು ನಾಶಮಾಡುವ ದೃಷ್ಟಿಯಿಂದ ಗಾಯತ್ರಿ 
ಮಂತ್ರದಿಂದ ಅಭಿಮಂತ್ರಿತವಾದ ನೀರನ್ನು ಸೂರ್ಯನಿಗೆ ಅರ್ಯ ನೀಡಬೇಕು. ಮಂದ 
ಎಂಬ ದಿರ್ಯಿಪದಲ್ಲಿ ಯಥೇಷ್ಟವಾಗಿ ಸಂಚರಿಸುವ ರಾಕ್ಷಸರನ್ನು ನಾಶಮಾಡುವ 
ದೃಷ್ಟಿಯಿಂದ ನೀರನ್ನು ವಜ್ರಾಯುಧ ಎಂದು ಭಾವಿಸಿ ಅರ್ಫ್ಯಕೊಡಬೇಕು. 


ಉದ್ದರ್ಗೋಶಸೀತ್ಯಥಾಚಾಂತಃ ಪ್ರಾಯಶ್ಚಿತ್ರಜಲಂ ಕ್ಷಿಪೇತ್‌ 11೫೧1 


ಅನುಗೀತಾಪರ್ವ -351- 


ಅನಂತರ ಆಚಮನವನ್ನು ಮಾಡಿ ರಾಕ್ಷಸ ವರ್ಗವು ಸಂವೃತವಾಗಿದೆ ಎಂಬ 
"ಉದ್ದರ್ಗೋಸಿ' ಎಂಬ ಮಂತ್ರವನ್ನು ಪಠಿಸುತ್ತಾ ಪ್ರಾಯಶ್ಲಿತ್ರಾರ್ಯವನ್ನು 
ನೀಡಬೇಕು. 

ಅಥಾದಾಯ ಸುಪುಷ್ಟಾಣಿ ತೋಯಾನ್ಯಂಜಲಿನಾ ದ್ವಿಜಃ । 

ಪ್ರಕ್ಷಿಷ್ಯ ಪ್ರತಿಸೂರ್ಯಂ ಚ ವ್ಯೋಮಮುದ್ರಾಂ ಪ್ರಕಲ್ಲಯೇತ್‌ ॥1೫೨॥ 


ಬಳಿಕ ಬ್ರಾಹ್ಮಣನು ಬೊಗಸೆಯಲ್ಲಿನೀರನ್ನು, ಸುಗಂಧಮಯವಾದ ಹೂವನ್ನು 
ಇಟ್ಟುಕೊಂಡು ಸೂರ್ಯನ ಕಡೆ ಎರಚಬೇಕು. ವ್ಯೋಮಮುದ್ರೆಯನ್ನು ಸೂರ್ಯನಿಗೆ 
ತೋರಿಸಬೇಕು. 


ತತೋ ದ್ವಾದಶಕೃತ್ಥಸ್ತು ಸೂರ್ಯಸ್ಯೈಕಾಕ್ಷರಂ ಜಪೇತ್‌ । 
ತತಃ ಷಡಕ್ಷರಾದೀನಿ ತ್ರಿಃ ಕೃತಃ ಪರಿವರ್ತಯೇತ್‌ 11೫೩1! 


ವ 
ಬಳಿಕ ಸೂರ್ಯನ ಏಕಾಕ್ಷರ ಮಂತ್ರವನ್ನು ಹನ್ನೆರಡು ಬಾರಿ ಜಪಿಸಬೇಕು. ಷಡಕ್ಷರ 
ಮಂತ್ರಗಳನ್ನು ಆರು ಬಾರಿ ಜಪಿಸಬೇಕು. 


ವ್ಯಾಖ್ಯಾನ ವಿಶೇಷ- ಸೂರ್ಯನ ಏಕಾಕ್ಷರ ಮಂತ್ರವೆಂದರೆ "ಓಂ'ಕಾರವೇ ಆಗಿದೆ. 
"ಬ್ರಹ್ಮಭೂರ್ಭುವಃ ಸ್ಟರೋಂ' ಎಂಬುದು ಷಡಕ್ಟರ ಮಂತ್ರವೆಂದು ಕರೆಸಿಕೊಂಡಿದೆ. "ಓಂ 
ಆಪೋಜ್ಯೋತಿರಸೋ' "ಅಮೃತಂ ಆಸಾವಾದಿತ್ಯೋ ಬ್ರಷ್ಠ' "ಬ್ರಹ್ಮ ಭೂರ್ಭುವಃ ಸ್ವರೋಂ' ಎಂಬ 
ಮೂರು ಮಂತ್ರಗಳನ್ನು ಜಪಿಸುತ್ತಾ ಪ್ರದಕ್ಷಿಣೆಯನ್ನುಮಾಡಬೇಕು. 
ಪ್ರದಕ್ಷಿಣಂ ಪರಾಮೃಜ್ಯ ಮುದ್ರಯಾ ಸ್ಮಮುಖಂ ತಯಾ ।ಟ 
ಊರ್ಧ್ವಬಾಹುಸ್ತತೋ ಭೂತ್ವಾ ಸೂರ್ಯಮೀಕ್ಷೇತ್‌ ಸಮಾಹಿತಃ ॥೫೪॥ 
ತನ್ನಂಡಲಸ್ಥಂ ಮಾಂ ಧ್ಯಾಯೇತ್‌ ತೇಜೋಮೂರ್ತಿಂ ಚತುರ್ಭುಜಮ್‌ । 
ಉದುತ್ಯಂ ಚ ಜಪೇನ್ಬಂತ್ರಂ ಚಿತ್ರಂ ತಚ್ಚಕ್ಸುರಿತ್ಯಪಿ 11೫೫1! 

ಯೋಮಮುದ್ರೆಯನ್ನುತೋರಿಸುತ್ತಾ ಪ್ರದಕ್ಷಿಣವಾಗಿ ತಿರುಗಿ ತನ್ನಮುಖವನ್ನು 
ಮುದ್ರೆಯಿಂದ ಮುಚ್ಚಿಕೊಳ್ಳಬೇಕು. ಬಳಿಕ ಎರಡು ಭುಜಗಳನ್ನು ಮೇಲಕ್ಕಿತ್ತಿಕೊಂಡು 
ಏಕಾಗ್ರಚಿತ್ತನಾಗಿ ಸೂರ್ಯನ ಕಡೆ ನೋಡುತ್ತಾ ಸೂರ್ಯಮಂಡಲದ ಮಧ್ಯದಲ್ಲಿರುವ 


-350- ಮಹಾಭಾರತ ಆಶ್ಚಮೇಧಿಕಪರ್ವ 


ಪೂರ್ವಾಭಿಮುಖವಾಗಿಯಾಗಲಿ, ಉತ್ತರಾಭಿಮುಖವಾಗಿಯಾಗಲಿ ಕುಳಿತು 
ಏಕಾಗ್ರಚಿತ್ತದಿಂದ ಧ್ಯಾನ ಮಾಡಬೇಕು. 


ಜಲೇ ಜಲಗತಃ ಶುದ್ಧ ಸ್ಥಲ ಏವ ಸ್ಥಲೇ ಸ್ಥಿತಃ | 
ಉಭಯತ್ರ ಸ್ಲಿತಸ್ತಸ್ನಾದ್‌ ಆಚಾಮೇದಾತ್ಮಶುದ್ಧಯೇ 11೪೭! 


ನೀರಿನಲ್ಲಿ ನಿಂತಿರುವ ಮನುಷ್ಯನು ಅಲ್ಲಿಯೇ ಆಚಮನ ಮಾಡಿದರೂ 
ಶುದ್ಧನಾಗುತ್ತಾನೆ. ದಂಡೆಯ ಮೇಲೆ ಕುಳಿತ ಮನುಷ್ಯನು ಅಲ್ಲಿಯೇ ಆಚಮನ 
ಮಾಡಿದರೂ ಶುದ್ಧನಾಗುತ್ತಾನೆ. ಒಟ್ಟಿನಲ್ಲಿ ಶುದ್ಧಿಗಾಗಿ ಆಚಮನವನ್ನು ಮಾಡಬೇಕು. 


ದರ್ಭೇಷು ದರ್ಭಪಾಣಿಃ ಸನ್‌ ಪ್ರಾಜ್ಯುಖಃ ಸುಸಮಾಹಿತಃ । 
ಪ್ರಾಣಾಯಾಮಾಂಸ್ತತಃ ಕುರ್ಯಾತ್‌ ಮದ್ಧತೇನಾಂತರಾತ್ಮನಾ ॥೪೮॥ 


ದರ್ಭೆಯನ್ನು ಕೈಯಲ್ಲಿ ಧರಿಸಿ, ದರ್ಭಾಸನದಲ್ಲಿ ಪೂರ್ವಾಭಿಮುಖವಾಗಿ 
ಏಕಾಗ್ರಚಿತ್ತದಿಂದ ಕುಳಿತು ನನ್ನಲ್ಲಿಯೇ ಮನಸನ್ನು ನೆಲೆಗೊಳಿಸಿ, ಪ್ರಾಣಾಯಾಮವನ್ನು 
ಮಾಡಬೇಕು. 


ಸಹಸ್ರಕೃತ್ವಃ ಸಾವಿತ್ರೀಂ ಶತಕೃತ್ಟಸ್ತು ವಾ ಜಪೇತ್‌ 11೪೯॥ 


ವ 


ಗಾಯತ್ರಿ ಮಂತ್ರವನ್ನು ಒಂದು ಸಾವಿರ ಬಾರಿ ಅಥವಾ ನೂರು ಬಾರಿ 
ಜಪಿಸಬೇಕು. 


ಸಮಾಪ್ರೇ ತು ಜಪೇ ತಸ್ಮಿನ್‌ ಸಾವಿತ್ರ್ಯಾ ಚಾಭಿಮಂತ್ರ್ಯ ಚ । 

ಮಂದೇಹಾನಾಂ ವಿನಾಶಾಯ ರಕ್ಷಸಾಂ ವಿಕ್ಷಿಪೇಜ್ಜಲಮ್‌ 11೫೦॥ 

ಮಂದೇಹವೆಂಬ ರಾಕ್ಚಸರನ್ನು ನಾಶಮಾಡುವ ದೃಷ್ಟಿಯಿಂದ ಗಾಯತ್ರಿ 
ಮಂತ್ರದಿಂದ ಅಭಿಮಂತ್ರಿತವಾದ ನೀರನ್ನುಸೂರ್ಯನಿಗೆ ಅರ್ಫ್ಯ ನೀಡಬೇಕು. ಮಂದ 
ಎಂಬ ದಿರ್ಯಿಪದಲ್ಲಿ ಯಥೇಷ್ಟವಾಗಿ ಸಂಚರಿಸುವ ರಾಕ್ಷಸರನ್ನು ನಾಶಮಾಡುವ 
ದೃಷ್ಟಿಯಿಂದ ನೀರನ್ನುವಜ್ರಾಯುಧ ಎಂದು ಭಾವಿಸಿ ಅರ್ಫ್ಯಕೊಡಬೇಕು. 


ಉದ್ಧರ್ಗೋಶಸೀತ್ಯಥಾಚಾಂತಃ ಪ್ರಾಯಶ್ಚಿಶ್ರಜಲಂ ಕ್ಷಿಪೇತ್‌ 11೫೧1 


ಅನುಗೀತಾಪರ್ವ -351- 


ಅನಂತರ ಆಚಮನವನ್ನು ಮಾಡಿ ರಾಕ್ಷಸ ವರ್ಗವು ಸಂವೃತವಾಗಿದೆ ಎಂಬ 
"ಉದ್ದರ್ಗೋಸಿ' ಎಂಬ ಮಂತ್ರವನ್ನು ಪಠಿಸುತ್ತಾ ಪ್ರಾಯಶ್ಚಿತ್ತಾರ್ಫ್ಯವನ್ನು 
ನೀಡಬೇಕು. 

ಅಥಾದಾಯ ಸುಪುಷ್ಟಾಣಿ ತೋಯಾನ್ಯಂಜಲಿನಾ ದ್ವಿಜಃ । 

ಪ್ರಕ್ಷಿಷ್ಯ ಪ್ರತಿಸೂರ್ಯಂ ಚ ವ್ಯೋಮಮುದ್ರಾಂ ಪ್ರಕಲ್ಲಯೇತ್‌ 1೫೨1 


ಬಳಿಕ ಬ್ರಾಹ್ಮಣನು ಬೊಗಸೆಯಲ್ಲಿನೀರನ್ನು, ಸುಗಂಧಮಯವಾದ ಹೂವನ್ನು 
ಇಟ್ಟುಕೊಂಡು ಸೂರ್ಯನ ಕಡೆ ಎರಚಬೇಕು. ವ್ಯೋಮಮುದ್ರೆಯನ್ನು ಸೂರ್ಯನಿಗೆ 
ತೋರಿಸಬೇಕು. 

ತತೋ ದಾದಶಕತಸು ಸೂರ್ಯಸೆ ಕಾಕ್ಷರಂ ಜಪೇತ್‌ । 

ಛಲದ ಬಲ 

ತತಃ ಷಡಕ್ಷರಾದೀನಿ ತ್ರಿ: ಕೃತ್ವು ಪರಿವರ್ತಯೇತ್‌ ISA 

ಬಳಿಕ ಸೂರ್ಯನ ಏಕಾಕ್ಷರ ಮಂತ್ರವನ್ನು ಹನ್ನೆರಡು ಬಾರಿ ಜಪಿಸಬೇಕು. ಷಡಕ್ಷರ 
ಮಂತ್ರಗಳನ್ನು ಆರು ಬಾರಿ ಜಪಿಸಬೇಕು. 


ವ್ಯಾಖ್ಯಾನ ವಿಶೇಷ- ಸೂರ್ಯನ ಏಕಾಕ್ಷರ ಮಂತ್ರವೆಂದರೆ "ಓಂ'ಕಾರವೇ ಆಗಿದೆ. 
"ಬ್ರಹ್ಮಭೂರ್ಭುವಃ ಸ್ಜರೋಂ' ಎಂಬುದು ಷಡಕ್ಟರ ಮಂತ್ರವೆಂದು ಕರೆಸಿಕೊಂಡಿದೆ. "ಓಂ 
ಆಪೋಜ್ಯೋತಿರಸೋ' "ಅಮೃತಂ ಆಸಾವಾದಿತ್ಯೋ ಬ್ರಹ್ಮ' "ಬ್ರಹ್ಮ ಭೂರ್ಭುವಃ ಸ್ವರೋಂ' ಎಂಬ 
ಮೂರು ಮಂತ್ರಗಳನ್ನು ಜಪಿಸುತ್ತಾ ಪ್ರದಕ್ಷಿಣೆಯನ್ನುಮಾಡಬೇಕು. 
ಪ್ರದಕ್ಷಿಣಂ ಪರಾಮೃಜ್ಯ ಮುದ್ರಯಾ ಸ್ವಮುಖಂ ತಯಾ । 
ಊರ್ಧ್ವಬಾಹುಸ್ತತೋ ಭೂತ್ವಾ ಸೂರ್ಯಮೀಕ್ಷೇತ್‌ ಸಮಾಹಿತಃ ॥೫೪॥ 
ತನ್ನಂಡಲಸ್ಥಂ ಮಾಂ ಧ್ಯಾಯೇತ್‌ ತೇಜೋಮೂರ್ತಿಂ ಚತುರ್ಭುಜಮ್‌ । 
ಉದುತ್ಯಂ ಚ ಜಪೇನ್ನಂತ್ರಂ ಚಿತ್ರಂ ತಚ್ಚಕ್ನುರಿತ್ಯಪಿ ISBN 

ಯೋಮಮುದ್ರೆಯನ್ನು ತೋರಿಸುತ್ತಾ ಪ್ರದಕ್ಷಿಣವಾಗಿ ತಿರುಗಿ ತನ್ನಮುಖವನ್ನು 
ಮುದ್ರೆಯಿಂದ ಮುಚ್ಚಿಕೊಳ್ಳಬೇಕು. ಬಳಿಕ ಎರಡು ಭುಜಗಳನ್ನು ಮೇಲಕ್ಕೆತ್ತಿಕೊಂಡು 
ಏಕಾಗ್ರಚಿತ್ತನಾಗಿ ಸೂರ್ಯನ ಕಡೆ ನೋಡುತ್ತಾ ಸೂರ್ಯಮಂಡಲದ ಮಧ್ಯದಲ್ಲಿರುವ 


-352- ಮಹಾಭಾರತ ಆಶ್ಚಮೇಧಿಕಪರ್ವ 


ಭಗವಂತನ ನಾಲ್ಕುಭುಜಗಳಿಂದ ಕೂಡಿದ ತೇಜೋರೂಪವಾಗಿರುವ ನಾರಾಯಣ 
ರೂಪವನ್ನು ಧ್ಯಾನಿಸಬೇಕು. "ಉದುತ್ಯಂ ಚಿತ್ರಂದೇವಾನಾಂ ತಚ್ಚಕ್ಟು' ಎಂಬ 
ಮಂತ್ರವನ್ನು ಜಪಿಸಬೇಕು. 
ತ್ಕ 
ಸಾವಿತ್ರೀಂ ಚ ಯಥಾಶಕ್ತಿ ಜಪ್ತ್ವಾ ಸೂಕ್ತಂ ಚ ಮಾಮಕಮ್‌ ।ಟ 
ಮನ್ನಯಾನಿ ಚ ಸಾಮಾನಿ ಪುರುಷವ್ರತಮೇವ ಚ TENT 


ಯಥಾಶಕ್ತಿ ಗಾಯತ್ರಿಮಂತ್ರವನ್ನು, ನನಗೆ ಸಂಬಂಧಿಸಿದ ವಿಷ್ಣು ಸೂಕ್ತಗಳನ್ನು, 
ಸಾಮಗಳನ್ನು, ಪುರುಷಸೂಕ್ತಗಳನ್ನು ಜಪಿಸಬೇಕು. 

ತತಶ್ಚಾಲೋಕಯೇದರ್ಕಂ ಹಂಸಃಶುಚಿಪದಿತ್ಯೃಚಾ TESA] 

ಬಳಿಕ "ಹಂಸಃ ಶುಚಿಷತ್‌' ಎಂಬ ಮಂತ್ರವನ್ನು ಹೇಳಿಕೊಂಡು ಸೂರ್ಯನ 
ಕಡೆ ನೋಡಬೇಕು. 

ಪ್ರದಕ್ಷಿಣಂ ಸಮಾವೃತ್ಯ ನಮಸ್ಸತ್ಯ ದಿವಾಕರಮ್‌ । 

ತತಸ್ತು ತರ್ಪಯೇದದ್ದಿರ್ಮಾಂ ಬ್ರಹ್ಮಾಣಂ ಚ ಶಂಕರಮ್‌ HSS 

ಪ್ರದಕ್ಷಿಣಾಪೂರ್ವಕವಾಗಿ ನಮಸ್ಕರಿಸುತ್ತಾ, ಸೂರ್ಯನನ್ನು ನೀರಿನ ಮೂಲಕ 


ತೃಷ್ತಿಪಡಿಸಬೇಕು. ಅಂತರ್ಯಾಮಿಯಾದ ಚತುರ್ಮುಖ ಬ್ರಹ್ಮನನ್ನು, ಶಂಕರನನ್ನು 
ಸಂತೋಷಪಡಿಸಬೇಕು. 

ಪ್ರಜಾಪತಿಂ ಚ ದೇವಾಂಶ್ಚ ತಥಾ ದೇವಮುನೀನಪಿ । 

ಸಾಂಗಾನಪಿ ತಥಾ ವೇದಾನಿತಿಹಾಸಾನ್‌ ಕ್ರತೂಂಸ್ತಥಾ 11೫೯॥॥ 


ಪುರಾಣಾನಿ ಚ ದಿವ್ಯಾನಿ ಕುಲಾನ್ಯಪುರಠಸಾಂ ತಥಾ । 
ಯತೂನ್‌ ಸಂವತ್ತಧಾಂಶ್ರೈವ ಕಲಾನ್‌ ಕಾಲಾತ್ಮಕಂ ತಥಾ 11೬೦॥॥ 


ಭೂತಗ್ರಾಮಾಂಶ್ಚ ಭೂತಾನಿ ಸರಿತಃ ಸಾಗರಾಂಸ್ತಥಾ । 
ಶೈಲಾನ್‌ ಶೈಲಸ್ಥಿತಾನ್‌ ದೇವಾನ್‌ ಓಷಧೀಃ ಸವನಸ್ಪತೀಃ LO 


ತರ್ಪಯೇದುಪವೀತೀ ತು ಪ್ರತ್ಯೇಕಂ ತೃಪ್ಯತಾಮಿತಿ TET 


ಅನುಗೀತಾಪರ್ವ -353- 


ಬ್ರಹ್ಮನಿಗೂ, ದೇವತೆಗಳಿಗೂ, ದೇವಮುನಿಗಳಿಗೂ, ಸಾಂಗವಾದ ವೇದಗಳಿಗೂ, 
ಇತಿಹಾಸಗಳಿಗೂ, ಕ್ರತುಗಳಿಗೂ, ಪುರಾಣಗಳಿಗೂ, ಅಪ್ಪರೆಯರಿಗೂ, ಯತುಗಳಿಗೂ, 
ಕಲಾ ಕಾಲಾತ್ಮಕವಾದ ಸಂವತ್ಸರಗಳಿಗೂ, ಭೂತಗಳಿಗೂ, ನದಿಗಳಿಗೂ, ಸಾಗರಗಳಿಗೂ, 
ಪರ್ವತಗಳಿಗೂ, ಪರ್ವತದಲ್ಲಿರುವ ದೇವತೆಗಳಿಗೂ, ಓಷಧಿ ವನಸ್ಪತಿಗಳಿಗೂ 
ಉಪವೀತವಾಗಿ ತರ್ಪಣವನ್ನುನೀಡಬೇಕು. ಬಲಗೈಯಲ್ಲಿಯಜ್ಞೋಪವೀತವನ್ನು 
ಹಿಡಿದುಕೊಂಡು "ತೃಪ್ಯತಾಂ' ಎಂದು ಹೇಳುತ್ತಾ ಅರ್ಫ್ಯಕೊಡಬೇಕು. 


ಅನ್ವಾರಭ್ಯ ಚ ಸವ್ಯೇನ ಪಾಣಿನಾ ದಕ್ಷಿಣೇನ ತು । 
ನಿವೀತೀ ತರ್ಪಯೇತ್‌ ಪಶ್ಚಾದ್‌ ಚುಷೀನ್‌ ಮಂತ್ರಕೃತಸ್ತಥಾ ॥॥೬೩॥ 


ಎಡಗೈಯಿಂದ ಯಜ್ಞೋಪವೀತವನ್ನು ಮಾಲಾಕಾರವಾಗಿ ಮಾಡಿಕೊಂಡು 
ಬಲಗೈಯಿಂದ ಮಂತ್ರದ್ರಷ್ಟುರರಾದ ಮರೀಚಿಗಳೇ ಮೊದಲಾದ ಯಷಿಗಳಿಗೂ 
ವಿದ್ವಾಂಸನಾದವನು ತರ್ಪಣವನ್ನು ನೀಡಬೇಕು. 


ಮರೀಚ್ಯಾದಿಮುನೀಂಶ್ಚೈವ ನಾರದಾಂತಾನ್‌ ಸಮಾಹಿತಃ । 
ಪ್ರಾಚೀನಾವೀತ್ಯಥೈತಾಂಸ್ತು ತರ್ಪಯೇದ್‌ ದೇವತಾಃ ಪಿತ್ಮನ್‌ ॥೬೪॥ 


ಮರೀಚಿಯೇ ಮೊದಲಾದ ನಾರದರ ತನಕ ಯಷಿಗಳಿಗೆ ತರ್ಪಣವನ್ನುನೀಡಿದ 
ಬಳಿಕ ಎಡಭಾಗದಲ್ಲಿ ಯಜ್ಞೋಪವೀತವನ್ನು ಮಾಡಿಕೊಂಡು ದೇವತೆಗಳಿಗೂ, 
ಪಿತೃಗಳಿಗೂ ಸಂಬಂಧಿಸಿದಂತೆ ತರ್ಪಣವನ್ನು ನೀಡಬೇಕು. 


ತತಸ್ತು ಕವ್ಯವಾಡಗ್ನಿಂ ಸೋಮಂ ವೈವಸ್ಥತಂ ತಥಾ । 


ತತಶ್ಲಾರ್ಯಮಣಂ ಚಾಪಿ ಅಗ್ಗಿಷ್ಲಾತ್ತಾಂಸ್ತಥೈವ ಚ LHI 
ಸೋಮಪಾಂಶ್ರೆವ ದರ್ಭೇಷು ಸತಿಲೈರೇವ ವಾರಿಭಿಃ । 
ತೃಪ್ಯತಾಮಿತಿ ಪಶ್ನಾತ್ತು ಸೃಪಿತ್ಥಂಪ್ರರ್ಪಯೇತ್‌ ಪುನಃ WEL 


ಬಳಿಕ ಕವ್ಯವಾಹನನಾದ ಅಗ್ನಿಗೆ, ಸೋಮನಿಗೆ, ವೈವಸ್ಥತನಿಗೆ, ಅರ್ಯಮ, 
ಅಗ್ಲಿಷಾತ್ತ, ಸೋಮಪ, ಮುಂತಾದವರಿಗೆ ನೀರಿನಿಂದ ದರ್ಭೆಯ ಸಹಿತವಾಗಿ 
ತೃಪ್ಯತಾಂ ಎಂದು ತರ್ಪಣವನ್ನು ನೀಡಬೇಕು. ಬಳಿಕ ಪಿತೃಗಳನ್ನು ನೀರು- 
ದರ್ಭೆಗಳಿಂದ ತೃಪ್ತಿಪಡಿಸಬೇಕು. 


-354- ಮಹಾಭಾರತ ಆಶಮೇಧಿಕಪರ್ವ 


ಪಿತ್ವನ್‌ ಪಿತಾಮಹಾಂಶ್ಚೆವ ತಥೈವ ಪ್ರಪಿತಾಮಹಾನ್‌ । 


ಪಿತಾಮಹೀಃ ತಥಾ ಚಾಪಿ ತಥೈವ ಪ್ರಪಿತಾಮಹೀಃ 11೬೭1! 
ತಥಾ ಪಿತೃಷ್ಪಸ್ವೃಶ್ಚೆವ ಮಾತೃಷ್ಟಸ್ಟೃಸ್ತಥೈವ ಚ WLS 


ಮಾತರಂ ಚಾತ್ಮನಶ್ಚವ ತಥಾ ಮಾತಾಮಹೀಮವಪಿ । 
ಮಾತುರ್ಮಾತಾಮಹೀಂ ಚೈವ ಗುರುಮಾಚಾರ್ಯಮೇವ ಚ ॥೬೯॥ 


ಪಿತ್ರಗಳಿಗೆ ಕ್ರಮದಲ್ಲಿ ತರ್ಪಣವನ್ನು ಕೊಡಬೇಕು. ತಂದೆ-ಅಜ್ಜ-ಮುತ್ತಜ್ಜ, 
ತಾಯಿ-ತಂದೆಯ ತಾಯಿ-ತಂದೆಯ ತಾಯಿಯ ತಾಯಿ, ತಂದೆಯ ತಂಗಿ ಅಥವಾ 
ಅಕ್ಕ, ತಾಯಿಯ ತಂಗಿ ಅಥವಾ ಅಕ್ಕ, ತನ್ನ ತಾಯಿ, ತಾಯಿಯ ತಾಯಿ, ತಾಯಿಯ 
ತಾಯಿಯ ತಾಯಿ, ಇವರಿಗೆ ಗುರುಗಳಿಗೆ, ಆಚಾರ್ಯರಿಗೆ; 


ಉಪಾಧ್ಯಾಯಾನ್‌ ಸಖೀನ್‌ ಬಂಧೂನ್‌ ಶಿಷ್ಯರ್ತಿಗ್ನಾ ್ಲಿತಿಪುತ್ರಕಾನ್‌ । 
ಪ್ರಮೀತಾನಾನೃಶಂಸ್ಯಾರ್ಥಂ ತರ್ಪಯೇತ್‌ ತಾನಮತ್ತರಃ 11೭೦ 


ಉಪಾಧ್ಯಾಯರು, ಮಿತ್ರರು, ಬಂಧುಗಳು, ಶಿಷ್ಯರು, ಯತಿಜರು, ಜ್ಞಾನಿಗಳು, 
ಇವರಲ್ಲಿಯಾರು ಮರಣವನ್ನು ಹೊಂದಿರುವರೋ ಅಂತಹವರಿಗೆ ಕರುಣೆಯಿಂದ 
ಈರ್ಷ್ಯಾದಿಗಳನ್ನು ಬಿಟ್ಟುತರ್ಪಣವನ್ನುನೀಡಬೇಕು. 


ತರ್ಪಯಿತ್ವಾ ತಥಾ55ಚಮ್ಯ ಸ್ನಾನವಸ್ವ್ರ ಪ್ರಪೀಡಯೇತ್‌ । 
ವೃದ್ಧಿಂ ಭೃತ್ಯಜನಸ್ಯಾಹುಃ ಸ್ನಾನಂ ಪಾನಂ ಚ ತದ್ದಿದಃ 11೭೧॥॥ 


ತರ್ಪಣ ನೀಡಿದ ಬಳಿಕ ಆಚಮನ ಮಾಡಿ ಸ್ನಾನದ ಸಮಯದಲ್ಲಿಉಟ್ಟವಸ್ವವನ್ನು 
ಹಿಂಡಬೇಕು. ಆ ವಸ್ಥದ ಜಲವು ಮೃತರಾದ ಭೃತ್ಯಜನರ ಭಾಗವಾಗಿರುತ್ತದೆ. ಅದು 
ಅವರ ಸ್ನಾನ ಮತ್ತು ಪಾನಗಳಿಗೆ ಸಂಬಂಧಿಸಿದ ನೀರಾಗಿರುತ್ತದೆ. ಆದ್ದರಿಂದ ಸ್ನಾನ 
ವಸ್ತವನ್ನು ಹಿಂಡುವುದರಿಂದ ಗತಿಸಿದವರಿಗೆ ತರ್ಪಣ ವಿಧಿಯಾಗುತ್ತದೆ. 


ಅತರ್ಪಯಿತ್ವಾ ತಾನ್‌ ಪೂರ್ವಂ ಸ್ನಾನವಸ್ತು ನ ಪೀಡಯೇತ್‌ 11೭೨॥ 


ಹಿಂದೆ ಹೇಳಿದ ದೇವ, ಯಷಿ, ಪಿತೃಗಳ ತರ್ಪಣವನ್ನು ನೀಡದೆ ಸ್ನಾನವಸ್ವವನ್ನು 
ಮೊದಲೇ ಹಿಂಡಬಾರದು. 


ಅನುಗೀತಾಪರ್ವ -355- 
ಪೀಡಯೇಚ್ಛೇತ್‌ ಪುರಾ ಮೋಹಾದ್‌ ದೇವಾಃ ಸರ್ಷಿಗಣಾಸ್ತಥಾ । 
ಪಿತರಶ್ಚ ನಿರಾಶಾಸ್ತೇ ಶಪ್ತ್ವಾ ಯಾಂತಿ ಯಥಾಗತಮ್‌ 11೭೩1! 


ಯಾವನು ಮೋಹದಿಂದ ದೇವ-ಯಷಿ-ಪಿತೃ ತರ್ಪಣಕ್ಕಿಂತ ಮೊದಲೇ 
ಸ್ನಾನವಸ್ವವನ್ನು ಹಿಂಡುತ್ತಾರೋ ಅವನ ಈ ಕ್ರಿಯೆಯಿಂದ ದೇವ-ಖುಷಿ-ಪಿತೃಗಳು 
ನಿರಾಶರಾಗಿ ಅವನಿಗೆ ಶಾಪವನ್ನು ಕೊಟ್ಟುಹಿಂದಿರುಗುತ್ತಾರೆ. 

ಪ್ರಕ್ಷಾಲ್ಯ ಚ ಮೃದಾ ಪಾದಾವಾಚಮ್ಯ ಪ್ರಯತಃ ಪುನಃ । 

ದರ್ಭೇಷು ದರ್ಭಪಾಣಿಃ ಸನ್‌ ಸ್ವಾಧ್ಯಾಯಂ ತು ಸಮಾರಭೇತ್‌ ॥1೭೪॥ 

ಬ್ರಾಹ್ಮಣನು ಕಾಲುಗಳನ್ನು ಮಣ್ಣಿನಿಂದ ತೊಳೆದುಕೊಂಡು, ದರ್ಭಾಸನದಲ್ಲಿ 
ಕುಳಿತು ದರ್ಭಪಾಣಿಯಾಗಿ ವೇದಪಠನವನ್ನು ಪ್ರಾರಂಭಿಸಬೇಕು. 


ವೇದಮಾದೌ ಸಮಾರಭ್ಯ ತತೋಪರ್ಯುಪರಿ ಕ್ರಮಾತ್‌ । 


ಯದಧೀತೇ ಸ್ವಯಂ ಶಕ್ತ್ಯಾ ತತ್‌ ಸ್ವಾಧ್ಯಾಯಂ ಪ್ರಚಕ್ಷತೇ 11೭೫1! 
ಖಚಂ ವಾಥ ಯಜುರ್ವಾಂಪಿ ಸಾಮಗಾಥಾಮಥಾಷಿ ಚ ।॥ 
ಇತಿಹಾಸಪುರಾಣಾನಿ ಯಥಾಶಕ್ತಿ ನ ಹಾಪಯೇತ್‌ ExT 


ಯಗ್ಗೇದವನ್ನಾಗಲಿ, ಯಜುರ್ವೇದವನ್ನಾಗಲಿ, ಸಾಮವೇದವನ್ನಾಗಲಿ ಪಠನ 
ಮಾಡಬೇಕು. ಇತಿಹಾಸ-ಪುರಾಣವನ್ನು ಯಥಾಶಕ್ಕಿ ಪಾರಾಯಣ ಮಾಡಬೇಕು. 
ಇವುಗಳ ಅಧ್ಯಯನವನ್ನು ಬಿಡಬಾರದು. 


ಉತ್ಕಾಯ ತು ನಮಸ್ಸತ್ಯ ದಿಶೋ ದಿಗ್ಗೇವತಾ ಅಪಿ । 


ಬ್ರಹ್ಮಾಣಂ ಚ ತತಶ್ಚಾಗ್ನಿಂ ಪೃಥಿವೀಮೋಷಧೀಸ್ತಥಾ 11೭೭1 
ವಾಚಂ ವಾಚಸ್ಪತಿಂ ಚೈವ ಮಾಂ ಚೈವ ಸರಿತ(ಸಮಿಧ)ಸ್ತಥಾ । 
ನಮಸ್ಸತ್ವಾ ತಥಾಪದ್ಧಿಸ್ತು ಪ್ರಣವಾದಿ ಚ ಪೂಜಯೇತ್‌ 11೭೮। 


ವೇದಪಠನವನ್ನು ಪೂರ್ಣಗೊಳಿಸಿ ನಿಂತುಕೊಂಡು ದಿಕ್ಕುಗಳಿಗೂ, 
ದಿಗ್ದೇವತೆಗಳಿಗೂ, ಬ್ರಹ್ಮನಿಗೂ, ಅಗ್ನಿಗೂ, ಪೃಥಿವಿಗೂ, ಓಷಧಿಗಳಿಗೂ, ವಾಕ್‌ಗೂ, 
ವಾಚಸ್ಪತಿಗೂ, ಸಮಿತ್ತುಗಳಿಗೂ, ನನಗೂ ನಮಸ್ಕರಿಸಬೇಕು. ಬಳಿಕ ನೀರಿಗೆ ಸಾಗಿ 
ಪ್ರಣವಾದಿ ಮಂತ್ರಗಳಿಂದ ಜಲಾಶಯವನ್ನುಪೂಜಿಸಬೇಕು. 


-356- ಮಹಾಭಾರತ ಆಶ್ಚಮೇಧಿಕಪರ್ವ 


ತತೋ ನಮೋತದ್ಭ್ಯ ಇತ್ಯುಕ್ತ್ವಾ ನಮಸ್ಕುರ್ಯಾತ್ತು ತಜ್ಜಲಮ್‌ ॥೭೯॥ 
"ನಮೋ ಅದ್ಭ್ಯಃ' ಎಂದು ಹೇಳುತ್ತಾ ಆ ಜಲಾಶಯವನ್ನುನಮಸ್ಕರಿಸಬೇಕು. 
ಫೃಣಿಃ ಸೂರ್ಯಸ್ತಥಾದಿತೃಸ್ತಿ ಸ್ಥಮೂರ್ಧಿ ತತೋ ಜಲೈಃ | 
ಸಿಕ್ತಾನವಲೋಕಯೇದರ್ಕಂ ಪ್ರಣವೇನ ಸಮಾಹಿತಃ 11೮೦॥ 
ಅನಂತರ ಘೃಣಿ, ಸೂರ್ಯ, ಆದಿತ್ಯ ಎಂಬ ಸೂರ್ಯಾಷ್ಟಾಕ್ಟರಿಮಂತ್ರವನ್ನು 
ಜಪಿಸುತ್ತಾ, ತನ್ನ ತಲೆಯ ಮೇಲೆ ಎರಡು ಕೈಗಳನ್ನು ಜೋಡಿಸಿಕೊಂಡು ಪ್ರಣವ 
ಮಂತ್ರದ ಮೂಲಕ ಏಕಾಗ್ರಚಿತ್ತದಿಂದ ಸೂರ್ಯನನ್ನು ಅವಲೋಕಿಸಬೇಕು. 


ತತೋ ಮಾಮರ್ಚಯೇತ್‌ ಪುಷೆ ಕ್ಸೈರ್ಮತ್ವಿಯೈರೇವ ನಿತ್ಯಶಃ 11೮೧॥॥ 
ಬಳಿಕ ನನಗೆ ಅತ್ಯಂತ ಪ್ರಿಯವಾದ ಪುಷ್ಪಗಳಿಂದ ನಿತ್ಯವೂ ಆರಾಧಿಸಬೇಕು. 
ಯುಧಿಷ್ಠಿರಃ 
ತೃಶ್ಚಿಯಾಣಿ ಪ್ರಸೂನಾನಿ ತ್ದದನಿಷ್ಟಾನಿ ಮಾಧವ । 
ಸರ್ವಾಣ್ಯಾಚಕ್ಷ್ವ ದೇವೇಶ ತದ್ಧಕ್ತಸ್ಯ ಮಮಾಚ್ಯುತ 11೮೨॥॥ 
ಯುಧಿಷ್ಠಿರ- ಮಾಧವನೇ, ಅಚ್ಯುತನೇ, ಯಾವ ಪುಷ್ಪಗಳು ನಿನಗೆ ಅತ್ಯಂತ 
ಪ್ರಿಯವಾದವು? ಯಾವ ಪುಷ್ಪಗಳಲ್ಲಿ ನಿನ್ನ ಸನ್ನಿಧಾನವಿದೆ. ಅನಿಷ್ಟ ಪುಷ್ಪಗಳು 
ಯಾವುವು? ಇವೆಲ್ಲವನ್ನೂನನಗೆ ಬಿಡಿಸಿ ಹೇಳು. 
ಶ್ರೀಭಗವಾನ್‌ 
ಶೃಣುಷ್ಟಾವಹಿತೋ ರಾಜನ್‌ ಪುಷ್ಪಾಣಿ ಪ್ರಿಯಕೃಂತಿ ಮೇ 11೮೩। 


ಶ್ರೀಭಗವಾನ್‌- ರಾಜನೇ, ನನಗೆ ಪ್ರಿಯವಾದ ಪುಷ್ಪಗಳನ್ನು ತಿಳಿಸುತ್ತೇನೆ. 
ಅವ್ಯಗ್ರಚಿತ್ತನಾಗಿ ಕೇಳು. 


ಕುಮುದಂ ಕರವೀರಂ ಚ ಚಣಕಂ ಚಂಪಕಂ ತಥಾ । 
ಮಲ್ಲಿಕಾ ಜಾತಿಪುಷ್ಪಂ ಚ ನಂದ್ಯಾವರ್ತಂ ಚ ನಂದಿಕಮ್‌ 11೮೪॥ 


ಪಲಾಶಪುಷ್ಪಪತ್ರಾಣಿ ದೂರ್ವಾ ಭೃಂಗಕಮೇವ ಚ । 
ವನಮಾಲಾ ಚ ರಾಜೇಂದ್ರ ಮತ್ಚಿಯಾಣಿ ವಿಶೇಷತಃ 11೮೫॥ 


ಅನುಗೀತಾಪರ್ವ -357- 


ಕುಮುದ, ಕರವೀರ, ಚಣಕೆ, ಚಂಪಕೆ, ಮಲ್ಲಿಕಾ, ಜಾಜಿ, ನಂದ್ಯಾವರ್ತ, ನಂದಿಕ, 
ಮುತ್ತುಗದ ಹೂವು ಮತ್ತು ಅದರ ಎಲೆ, ದೂರ್ವಾ, ಭೃಂಗರಾಜ, ವನಮಾಲೆ - 
ಇವೆಲ್ಲವೂ ವಿಶೇಷವಾಗಿ ನನಗೆ ಪ್ರಿಯವಾದವುಗಳು. 


ಸರ್ವೇಷಾಮಪಿ ಪುಷ್ಪಾಣಾಂ ಸಹಸ್ರಗುಣಮುತ್ತಲಮ್‌ । 
ತಸ್ಯಾತ್‌ ಪದ್ಮಂ ತಥಾ ರಾಜನ್‌ ಪದ್ದ್ಧಾತ್ತು ಶತಪತ್ರಕಮ್‌ 11೮೬॥॥ 


ಸಮಸ್ತ ಪುಷ್ಪಗಳಲ್ಲಿಯೂ ನೈದಿಲೆಯು ಸಾವಿರ ಪಾಲು ಹೆಚ್ಚು ಗುಣವುಳ್ಳದ್ದು. 
ಅದಕ್ಕಿಂತಲೂ ಪದ್ಧವು ಶ್ರೇಷ್ಠವಾದುದು. ಪದ್ಮಕ್ಕಿಂತಲೂ ಶತಪತ್ರಕಮಲವು 
ಶ್ರೇಷ್ಠವಾದುದು. 
ತಸಾತ್‌ ಸಹಸ್ರಪತ್ರಂ ತು ಪುಂಡರೀಕಂ ತತಃ ಪರಮ್‌ । 
ಲ 
ಪುಂಡರೀಕಸಹಸ್ರಾತ್ತು ತುಲಸೀ ಗುಣತೋರಧಿಕಾ 11೮೭ಟ॥ 


ಶತಪತ್ರಕಮಲಕ್ಕಿಂತಲೂ ಸಹಸ್ರಪತ್ರಕಮಲವು ಶ್ರೇಷ್ಠವಾದುದು. ಸಹಸ್ರಪತ್ರ 
ಕಮಲಕ್ಕಿಂತಲೂ ಶ್ವೇತಕಮಲ (ಪುಂಡರೀಕ) ಪುಷ್ಪವು ಶ್ರೇಷ್ಠವಾದುದು. ಆದರೆ ಸಾವಿರ 
ಪುಂಡರೀಕಗಳಿಗಿಂತಲೂ ಗುಣದ ದೃಷ್ಟಿಯಿಂದ ತುಲಸಿಯೇ ಶ್ರೇಷ್ಠವಾದುದು. 


ಬಕಪುಷ್ಪಂ ತತಃ ತಸ್ಥಾತ್‌ ಸೌವರ್ಣಂ ತು ತತೋರಧಿಕಮ್‌ । 
ಸೌವರ್ಣಾತ್ತು ಪ್ರಸೂನಾಚ್ಚ ಮತ್ತಿಯಂ ನಾಸ್ತಿ ಪಾಂಡವ 11೮೮॥॥ 


ತುಲಸಿಗಿಂತಲೂ ಪಾದರೀ ಹೂವು, ಬಕುಲಪುಷವು ಶ್ರೇಷ್ಠವಾದುದು. ಬಕುಲ 
ಪುಷಕ್ಕಿಂತಲೂ ಸೌವರ್ಣಪುಷ್ಪವು ಶ್ರೇಷ್ಠವಾದುದು. ಸೌವರ್ಣಪುಷ್ಪಕ್ಕಿಂತಲೂ ಹೆಚ್ಚು 
ಪ್ರಿಯವಾಗಿರುವ ಯಾವ ಪುಷ್ಪವೂ ಇರುವುದಿಲ್ಲ. 

ಪುಷ್ಪಾಲಾಭೇ ತುಲಸ್ಕಾಸ್ತು ಪತ್ರರ್ಮಾಮರ್ಚಯೇದ್‌ ಬುಧಃ । 

ಪತ್ರಾಲಾಭೇ ತು ಶಾಖಾಭಿಃ ಶಾಖಾಲಾಭೇ ಶಿಫಾಫಲೈಃ 11೮೯॥ 

ಹೂವು ಸಿಕ್ಕದಿದ್ದಲ್ಲಿ ನನ್ನ ಭಕ್ತನಾದವನು ನನ್ನನ್ನು ತುಳಸಿ ಪತ್ರದಿಂದಲೇ 
ಪೂಜಿಸಬೇಕು. ತುಳಸಿ ಪತ್ರವು ಸಿಕ್ಕದಿದ್ದಲ್ಲಿ ತುಳಸಿಯ ಕಡ್ಡಿಯಿಂದ ಪೂಜಿಸಬೇಕು. 
ತುಳಸಿ ಕಡ್ಡಿಯೂ ಸಿಕ್ಕದಿದ್ದಲ್ಲಿತುಳಸಿಯ ಬೇರಿನ ತುಂಡುಗಳಿಂದ ಪೂಜಿಸಬೇಕು. 


-358- ಮಹಾಭಾರತ ಆಶ್ಚಮೇಧಿಕಪರ್ವ 


ಶಿಫಾಲಾಭೇ ಮೃದಾ ತತ್ರ ಭಕ್ತಿಮಾನರ್ಚಯೇತ ಮಾಮ್‌ xe] 
ತುಳಸಿಯ ಬೇರು ಸಿಕ್ಕದಿದ್ದ 
ನನ್ನನ್ನು ಪೂಜಿಸಬೇಕು. 


(ಯೇನ ಕೇನ ಪ್ರಕಾರೇಣ ತುಲಸೀದಲಪೂರ್ವಕೈ: । 
ಪುಷ್ಪೈಃ ಫಲೈರ್ವಾsಪ್ಯನ್ನಾದ್ಯೆ ಪರ್ಮದಾರಾಧನಮುತ್ತಮಮ್‌ 14೯0೧11) 


ತುಳಸಿ ಗಿಡದ ಸ್ಥಳದಲ್ಲಿರುವ ಮಣ್ಣಿನಿಂದಾದರೂ 


[ag] 


ಯಾವ ರೀತಿಯಿಂದಲಾದರೂ ತುಳಸೀದಳಗಳಿಂದ, ಪುಷ್ಪಗಳಿಂದ, ಫಲಗಳಿಂದ, 
ಅನ್ನಾದಿಗಳಿಂದ ನನ್ನ ಆರಾಧನೆಯು ಶ್ರೇಷ್ಠವೇ ಎನಿಸಿದೆ. 


ವರ್ಜನೀಯಾನಿ ಪುಷ್ಪಾಣಿ ಶೃಣು ರಾಜನ್‌ ಸಮಾಹಿತಃ IE ೨1 
ಇನ್ನುಮುಂದೆ ನನ್ನಪೂಜೆಗೆ ಯೋಗ್ಯವಲ್ಲದ ಪುಷ್ಠಗಳನ್ನು ಹೇಳುತ್ತೇನೆ, ಕೇಳಿಸಿಕೊ. 
ಕಿಂಕಿಣೀ ಮುನಿಪುಷ್ಬಂ ಚ ದುತ್ತೂರಂ ಪಾಟಲಂ ತಥಾ । 

ತಥಾಠತಿಮುಕ್ತಕಂ ಚೈವ ಪುನ್ನಾಗಂ ನಕ್ತಮಾಲಿಕಾಮ್‌ 11೯೩।॥ 


ಕಿಂಕಿಣೀ (ಗೆಜ್ಜೆ ಹೂವು), ಮುನಿಪುಷ್ಪ, ದುರ್ದೂರ (ದತ್ತೂರ- ಹೆಮ್ಮರದ 
ಹೂವು), ಪಾಟಲ (ಪಾದರಿ), ಅತಿಮುಕ್ತಕ (ತಾಳೆ), ಪುನ್ನಾಗ (ಸುರಗಿ ಹೂವು), 
ನಕ್ತಮಾಲಿಕ (ಹೊಂಗೆ ಹೂವು); 

ಯೌಧಿಕಂ ಕ್ಷೀರಿಕಾಪುಷ್ಠಂ ನಿರ್ಗುಂಡೀ ಲಾಂಗುಲೀ ಜಪಾ । 

ಕರ್ಣಿಕಾರಂ ತಥಾ5೮ಶೋಕಂ ಶಾಲ್ಮಲೀಪುಷ್ಟಮೇವ ಚ 11೯೪॥ 

ಕಕುಭಾಃ ಕೋವಿದಾರಶ್ಚ ವೈಭೀತಕಮಥಾಪಿ ಚ । 

ಕುರಂಟಕಪ್ರಸೂನಂ ಚ ಕಲ್ಪಕಂ ಲಾಂಗಲೀ ತಥಾ WEBI 


ಅಂಕೋಲಂ ಗಿರಿಕರ್ಣೀ ಚ ನೀಲಾನ್ಯೇವ ಚ ಸರ್ವಶಃ । 
ಏಕವರ್ಣಾನಿ ಚಾನ್ಯಾನಿ ಸರ್ವಾಣ್ಯೇವ ವಿವರ್ಜಯೇತ್‌ HELI 


ಯೌಧಿಕ, ಕ್ಷೀರಿಕ (ಹಾಲೆ ಹೂವು), ನಿರ್ಗುಂಡೀ (ಲಕ್ಕಿ ಹೂವು), ಲಾಂಗುಲೀ 
(ಕೋಳಿಕುಟುಕನ ಹೂವು), ಜಪ (ದಾಸವಾಳದ ಹೂವು), ಕರ್ಣಿಕಾರ, ಅಶೋಕ, 


ಅನುಗೀತಾಪರ್ವ -359- 


ಸೇವಲಕ, ಶಾಲ್ನಲೀ, ಕಕುಭಾ (ಕೆಂಪು ಮತ್ತೀ ಹೂವು), ಕೋವಿದಾರ (ಕೆಂಗಾಂಚಾಳ 
ಹೂವು), ವೈಭೀತಕ (ತಾರೆ ಹೂವು), ಕುರಂಟಕ, ಕಲ್ಪಕ (ಖರ್ಜೂರದ ಹೂವು), 
ಲಾಂಗಲಿ, ಅಂಕೋಲ, ಗಿರಿಕರ್ಣಿ (ಕಪ್ಪು ಚುಕ್ಕೆ ಇರುವ ಹೂವು), ನೀಲಿ ಬಣ್ಣದ 
ಪುಷ್ಪಗಳು, ಒಂದೇ ವರ್ಣದಲ್ಲಿಇರುವ ಒಂದೆಲೆಯ ಹೂವು - ಈ ಎಲ್ಲ ಪುಷ್ಪಗಳನ್ನು 
ನಿರಾಕರಿಸಬೇಕು. 


ಅರ್ಕಪುಷ್ಟಾಣಿ ವರ್ಜ್ಯಾನಿ ಚಾರ್ಕಪತ್ರಸ್ಥಿತಾನಿ ಚ । 
ವ್ಯಾಘಾತಪಿಚುಮಂದಾನಿ ಸರ್ವಾಣ್ಯೇವ ವಿವರ್ಜಯೇತ್‌ HE 


ಎಕ್ಕದ ಹೂವುಗಳಿಂದ ನನ್ನನ್ನು ಪೂಜಿಸಬಾರದು. ಎಕ್ಕದ ಎಲೆಯ ಮೇಲಿಟ್ಟ 
ಹೂವುಗಳಿಂದಲೂ ನನ್ನನ್ನು ಪೂಜಿಸಬಾರದು. ಹಾಗೆಯೇ ಬೇವಿನ ಹೂವುಗಳಿಂದಲೂ 
ಪೂಜಿಸುವುದು ಯೋಗ್ಯವಲ್ಲ. 

ಅನ್ಯೈಸ್ತು ಶುಕ್ಲಪತ್ರೈಶ್ಚ ಗಂಧವದ್ದಿರ್ನರಾಧಿಪ । 

ಅವರ್ಜೈಸ್ಟೆರ್ಯಥಾಲಾಭಂ ಮದ್ಗಕ್ರೋ ಮಾಂ ಸಮರ್ಚಯೇತ್‌ ॥। 


ಹೀಗೆ ನಿಷೇಧಿಸಲ್ಪಟ್ಟಿರುವ ಪುಷ್ಪಗಳನ್ನು ಬಿಟ್ಟು ಬಿಳಿಯ ಯಸಳುಗಳಿರುವ 
ಸುಗಂಧಮಯ ಹೂವುಗಳಿಂದ ನನ್ನನ್ನು ಭಕ್ತರು ಆರಾಧಿಸಬೇಕು. 
ಯುಧಿಷ್ಠಿರಃ 
ಕಥಂ ತಮರ್ಚನೀಯೋತಸಿ ಮೂರ್ತಯಃ ಕೀದೃಶಾಸ್ತು ತೇ । 
ವೈಖಾನಸಾಃ ಕಥಂ ಬ್ರೂಯುಃ ಕಥಂ ವಾ ಪಾಂಚರಾತ್ರಿಕಾಃ Taal 
ಯುಧಿಷ್ಠಿರ- ಮಾಧವನೇ, ನಿನ್ನನ್ನು ಹೇಗೆ ಪೂಜಿಸಬೇಕು? ನಿನ್ನ ಮೂರ್ತಿಗಳು 
ಯಾವುವು? ಈ ವಿಷಯದಲ್ಲಿ ವೈಖಾನಸ ಆಗಮಕ್ಕೆ ಸಂಬಂಧಿಸಿದವರು ಏನು 
ಹೇಳುತ್ತಾರೆ? ಪಾಂಚರಾತ್ರಾಗಮಕ್ಕೆ ಸಂಬಂಧಿಸಿದ ಜ್ಞಾನಿಗಳು ಏನು ಹೇಳುತ್ತಾರೆ? 
ಶ್ರೀಭಗವಾನ್‌ 
ಶೃಣು ಪಾಂಡವ ತತ್ತರ್ವಮರ್ಚನಾಕ್ರಮಮಾತ್ಮನಃ । 
ಸಂಡಿಲೇ ಪದಕಂ ಕೃತ್ನಾ ಚಾಷಪತ್ರಂ ಸಕರ್ಣಿಕಮ್‌ 11೧೦೦॥॥ 
ಛು ೬ ಲ ಹ wu 


-360- ಮಹಾಭಾರತ ಆಶ್ಚಮೇಧಿಕಪರ್ವ 


ಶ್ರೀಭಗವಾನ್‌- ಪಾಂಡವನೇ, ನನ್ನ ಅರ್ಚಾಕ್ರಮವನ್ನುಸಮಗ್ರವಾಗಿ ಹೇಳುತ್ತೇನೆ, 
ಕೇಳಿಸಿಕೊ. ಸಮವಾಗಿರುವ ವೇದಿಕೆಯಲ್ಲಿಕರ್ಣಿಕೆಗಳಿಂದ ಯುಕ್ತವಾದ ಅಷ್ಟದಳ 
ಪದ್ಧವನ್ನು ರಚಿಸಬೇಕು. 


ಅಷ್ಪಾಕ್ಷರವಿಧಾನೇನ ಹ್ಯಥವಾ ದ್ವಾದಶಾಕ್ಷರೈಃ । 
ವೈದಿಕೈರಥವಾ ಮಂತ್ರೈರ್ಮಮ ಸೂಕ್ತೇನ ವಾ ಪುನಃ 1೧೦೧॥ 


ಅಷ್ಟಾಕ್ಟರ ಮಂತ್ರದಿಂದಾಗಲಿ, ದ್ವಾದಶಾಕ್ಬರ ಮಂತ್ರದಿಂದಾಗಲಿ, ವೈದಿಕ 
ಮಂತ್ರದಿಂದಾಗಲಿ, ಪುರುಷಸೂಕ್ತದಿಂದಾಗಲಿ ನನ್ನನ್ನು ಆವಾಹಿಸಬೇಕು. 


ಸ್ಥಾಪಿತಂ ಮಾಂ ತತಸ್ತಸ್ಥಿನ್ಫರ್ಚಯಿತ್ವಾ ವಿಚಕ್ಷಣಃ । 
ಪುರುಷಂ ಚ ತತಃ ಸತ್ಯಮಚ್ಯುತಂ ಚ ಯುಧಿಷ್ಠಿರ 11೧೦೨ 


ಅನಿರುದ್ಧಂ ಚ ಮಾಂ ಪ್ರಾಹುರ್ವೈಖಾನಸವಿದೋ ಜನಾಃ । 
ಅನ್ಯೇ ತ್ಹೇವಂ ವಿಜಾನಂತಿ ಮಾಂ ರಾಜನ್‌ ಪಾಂಚರಾತ್ರಿಕಾಃ ॥೧೦೩॥ 


ವಾಸುದೇವಂ ಚ ರಾಜೇಂದ್ರ ಸಂಕರ್ಷಣಮಥಾಪಿ ವಾ । 
ಪ್ರದ್ಯುಮ್ನಮನಿರುದ್ಧಂ ಚ ಚತುರ್ಮೂರ್ತಿಂ ಪ್ರಚಕ್ಷತೇ 11೧೦೪॥ 


ರಾಜೇಂದ್ರನೇ, ವೈಖಾನಸಾಗಮವನ್ನು ತಿಳಿದವರು ನನ್ನನ್ನು ಪುರುಷ, ಸತ್ಯ, 
ಅಚ್ಯುತ, ಅನಿರುದ್ಧಎಂಬ ಹೆಸರುಗಳಿಂದ ಆರಾಧಿಸುತ್ತಾರೆ. ಪಾಂಚರಾತ್ರಾಗಮವನ್ನು 
ತಿಳಿದವರು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ , ಅನಿರುದ್ದಎಂಬ ಚತುರ್ವಿಧ 
ರೂಪಗಳನ್ನು ಆರಾಧಿಸುತ್ತಾರೆ. 

ಏತಾಶ್ಚಾನ್ಯಾಶ್ಚ ರಾಜೇಂದ್ರ ಸಂಜ್ಞಾಭೇದೇನ ಮೂರ್ತಯಃ | 

ವಿದ್ಯನರ್ಥಾಂತರಾ ಏವಂ ಮಾಮೇವಂ ಚಾರ್ಚಯೇದ್‌ ಬುಧಃ ॥ 

ಅತ್ಯಂತಭೇದರಹಿತಂ ಗುಣಪೂರ್ಣಂ ಸದೈವ ಹಿ 11೧೦೬।1 


ಇವುಗಳಲ್ಲದೇ ಸಂಜ್ಞಾಭೇದದಿಂದ ನನ್ನ ಇನ್ನೂ ಅನೇಕ ಮೂರ್ತಿಗಳಿವೆ. 
ಹೆಸರುಗಳು ಬೇರೆಯಾದರೂ ಆರಾಧನೆಯನ್ನು ಹೊಂದುವವನು ನಾನೇ ಆಗಿದ್ದೇನೆ. 
ಎಲ್ಲರೂಪಗಳಿಂದಲೂ ಭೇದರಹಿತನಾಗಿ, ಗುಣಪೂರ್ಣನಾಗಿ ಯಾವಾಗಲೂ ನಾನೇ 
ಆರಾಧ್ಯನಾಗಿದ್ದೇನೆ. 


ಅನುಗೀತಾಪರ್ವ -361- 


ಯುಧಿಷ್ಠಿರಃ 
ತದ್ಧಕ್ತಾಃ ಕೀದೃಶಾ ದೇವ ಕಾನಿ ತೇಷಾಂ ವ್ರತಾನಿ ಚ । 
ಏತತ್‌ ಕಥಯ ದೇವೇಶ ತದ್ಧಕ್ಷಸ್ಯ ಮಮಾಚ್ಯುತ 11೧೦೭॥ 
ಯುಧಿಷ್ಠಿರ- ಅಚ್ಯುತನೇ, ನಿನ್ನ ಭಕ್ತರು ಎಂತಹವರು? ಅವರ ವ್ರತನಿಯಮಗಳು 
ಯಾವುವು? ಭಕ್ತನಾದ ನನಗೆ ಈ ವಿಷಯವನ್ನುಕ್ಳಪೆ ಮಾಡಿ ಹೇಳು. 
ಶ್ರೀಭಗವಾನ್‌ 
ಅನನ್ಯದೇವತಾಭಕ್ತಾ ಯೇ ಮದ್ದಕ್ರಜನಪ್ರಿಯಾಃ । 
ಮಾಮೇವ ಶರಣಂ ಪ್ರಾಪ್ತಾಸ್ತೇ ಮದ್ದಕ್ತಾಃ ಪ್ರಕೀರ್ತಿತಾಃ 11೧೦೮॥ 
ಶ್ರೀಭಗವಾನ್‌- ಯಾರು ಇತರ ದೇವತೆಗಳಿಗೆ ಭಕ್ತರಾಗಿರದೆ ಅನನ್ಯವಾದ 
ಭಕ್ತಿಯಿಂದ ನನ್ನನ್ನೇ ಶರಣು ಹೊಂದಿ ನನ್ನ ಭಕ್ತರೇ ಆಗಿರುತ್ತಾರೋ, ನನ್ನ ಭಕ್ತರಿಗೆ 
ಪ್ರೀತಿಪಾತ್ರರಾಗಿರುತ್ತಾರೋ ಅವರೇ ನನ್ನ ಭಕ್ತರೆಂದು ತಿಳಿ. 
ಸ್ಪರ್ಗ್ಯಾಣ್ಯಪಿ ಯಶಸ್ಯಾನಿ ಮತ್ಚಿಯಾಣಿ ವಿಶೇಷತಃ । 
ಮದ್ಗಕ್ತಃ ಪಾಂಡವಶ್ರೇಷ್ಠ ವ್ರತಾನೀಮಾನಿ ಧಾರಯೇತ್‌ 1೧೦೯॥ 
ಸ್ಪರ್ಗವನ್ನುನೀಡುವ, ಕೀರ್ತಿಯನ್ನು ಕೊಡುವ, ವಿಶೇಷವಾಗಿ ನನಗೆ ಅತ್ಯಂತ 
ಪ್ರಿಯವಾದ ವ್ರತವನ್ನು ನನ್ನ ಭಕ್ತರು ಅನುಷ್ಠಾನ ಮಾಡಬೇಕು. 


ನಾನ್ಯದಾಚ್ಚಾದಯೇದ್‌ ವಸ್ತು ಮದ್ದಕ್ತೋ ಜಲತಾರಣೇ । 
ಸ್ಪಸ್ಥಸ್ತು ನ ದಿವಾ ಸ್ವಹ್ಯೇನ್ನಧುಮಾಂಸಾನಿ ವರ್ಜಯೇತ್‌ 11೧೧೦॥ 


ನನ್ನ ಭಕ್ತರು ನೀರನ್ನು ದಾಟುವಾಗ ಒಂದೇ ವಸ್ತ್ರವನ್ನು ಧರಿಸಬೇಕೇ ಹೊರತು 
ಎರಡನೆಯ ವಸ್ತ್ರವನ್ನು ಧರಿಸಬಾರದು. ಹಗಲಿನಲ್ಲಿ ನಿದ್ರಿಸಬಾರದು. ಮಧು 
ಮಾಂಸಗಳನ್ನು ವರ್ಜಿಸಬೇಕು. 

ಪ್ರದಕ್ಷಿಣಂ ವ್ರಜೇದ್‌ ವಿಪ್ರಾನ್‌ ಗಾಮಶ್ನತ್ನಂ ಹುತಾಶನಮ್‌ । 

ನ ಧಾವೇತ್‌ ಪತಿತೇ ವರ್ಷೇ ನಾಗ್ರಭಿಕ್ಷಾಂ ಚ ಲೋಪಯೇತ್‌॥॥೧೧೧॥ 


-362- ಮಹಾಭಾರತ ಆಶಮೇಧಿಕಪರ್ವ 


ದಾರಿಯಲ್ಲಿ ಪ್ರಯಾಣ ಮಾಡುವಾಗ ದಾರಿಯಲ್ಲಿಸಿಗುವ ಬ್ರಾಹ್ಮಣ, ಗೋವು, 
ಅಶ್ವತ್ಥ ವೃಕ್ಚ, ಅಗ್ನಿ ಇವುಗಳನ್ನು ಬಲಕ್ಕೆ ಇಟ್ಟುಕೊಂಡು ಪ್ರಯಾಣ ಮಾಡಬೇಕು. 
ಮಳೆ ಬರುತ್ತಿರುವಾಗ ಓಡಿ ಹೋಗಬಾರದು. ಭಿಕ್ಷುಗಳು ಆಗಮಿಸಿದಾಗ ಅವರಿಗೆ 
ಮೊದಲು ಭಿಕ್ಷೆಯನ್ನುನೀಡಿ ನಂತರ ಊಟ ಮಾಡಬೇಕು. 


ಪ್ರತ್ಯಕ್ಷಲವಣಂ ನಾದ್ಯಾತ್‌ ಶೋಭಾಂಜನಕರಂಜನೌ । 
ಗ್ರಾಸಮುಷ್ಟಿಂ ಗವೇ ದದ್ಯಾದ್‌ ಧಾನ್ಯಾಮ್ಸಂ ಚೈವ ವರ್ಜಯೇತ್‌ ॥ 


ಭೋಜನ ಪಾತ್ರೆಗೆ ನೇರವಾಗಿ ಉಪ್ಪನ್ನು ಹಾಕಿಕೊಂಡು ಊಟ ಮಾಡಬಾರದು. 
ನುಗ್ಗೆಕಾಯಿಯನ್ನು ತಿನ್ನಬಾರದು. ಹುಳಿಗಂಜಿಯನ್ನು ಕುಡಿಯಬಾರದು. ಹಸುವಿಗೆ 
ಪ್ರತಿದಿನವೂ ಮುಷ್ಟಿಯಷ್ಟು ಆಹಾರವನ್ನು ತಿನ್ನಿಸಬೇಕು. 


ತಥಾ ಪರ್ಯುಷಿತಂ ಚಾಪಿ ಪಕ್ಷಂ ಪರಗೃಹಾಗತಮ್‌ । 
ನಿವೇದಿತಂ ಚ ಯದ್‌ ದ್ರವ್ಯಂ ತತ್‌ ಪ್ರಯತ್ನೇನ ವರ್ಜಯೇತ್‌ ॥ 


ಇತರ ಮನೆಗಳಿಂದ ತಂದ ಪಕ್ಷಾನ್ನವನ್ನಾಗಲಿ, ಹಳಸಿದ ಅನ್ನವನ್ನಾಗಲಿ, 
ಇನ್ನೊಬ್ಬರಿಗೆ ಕೊಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ ಅನ್ನವನ್ನಾಗಲಿ ಪ್ರಯತ್ನ 
ಪೂರ್ವಕವಾಗಿ ನಿರಾಕರಿಸಬೇಕು. 


ವಿಭೀತಕಕರಂಜ್ಞಾನಾಂ ಛಾಯಾಂ ದೂರಾತ್‌ ತು ವರ್ಜಯೇತ್‌ । 
ವಿಪ್ರದೇವಪರೀವಾದಂ ನ ವದೇತ್‌ ಪೀಡಿತೋsಪಿ ಸನ್‌ ॥೧೧೪॥ 


ತಾಳೆಗಿಡದ ನೆರಳಿನಲ್ಲಾಗಲಿ, ಹೊಂಗೆ ಮರದ ನೆರಳಿನಲ್ಲಾಗಲಿ ಕುಳಿತು 
ಕೊಳ್ಳಬಾರದು. ಎಷ್ಟೇ ಕಷ್ಟವಿದ್ದರೂ ಬ್ರಾಹ್ಮಣರನ್ನಾಗಲಿ, ದೇವತೆಗಳನ್ನಾಗಲಿ 
ನಿಂದಿಸಬಾರದು. ಅವರಿಗೆ ಪೀಡೆಯನ್ನು ನೀಡಬಾರದು. 


ಸಾತ್ತಿಕಾ ರಾಜಸಾಶ್ಟಾಪಿ ತಾಮಸಾಶ್ವಾಪಿ ಪಾಂಡವ ।ಟ 
ಮಾಮರ್ಚಯಂತಿ ಮದ್ದಕ್ತಾಸ್ತೇಷಾಮೀದೃಗ್ವಿಧಾ ಗತಿಃ leer I 


ಕಸಿ 
ಸಾತ್ವಿಕರು, ರಾಜಸರು, ತಾಮಸರು ಎಂದು ಮೂರುವಿಧವಾದ ಭಕ್ತರೂ ಇದ್ದಾರೆ. 
ಅವರು ನನ್ನನ್ನು ಆರಾಧಿಸಿ ಹೊಂದುವ ಗತಿಗಳನ್ನು ಕೇಳಿಸಿಕೊ. ವಿಷಯಪದಾರ್ಥಗಳ 


ಅನುಗೀತಾಪರ್ವ -363- 
ಅಭಿಲಾಷೆಯನ್ನು ಹೊಂದಿದ ವ್ಯಕ್ತಿಗಳು ರಾಜಸರು ಎನಿಸಿಕೊಳ್ಳುತ್ತಾರೆ. ಕ್ರೋಧ, 
ಹೊಟ್ಟೆಕಿಚ್ಚು ಮೊದಲಾದ ದೋಷವುಳ್ಳವರು ತಾಮಸರು ಎಂದು ಕರೆಸಿಕೊಳ್ಳುತ್ತಾರೆ. 


ತಾಮಸಾಸ್ತಿಮಿರಂ ಯಾಂತಿ ರಾಜಸಾ ರಜ ಏವ ತತ್‌ | 
ಸಾತಿಕಾಃ ಸತಸಂಪನಾಃ ಸತಮೇವ ಪ್ರಯಾಂತಿ ತೇ 11೧೧೬॥ 
ವ ವ ಷಟ್ಕ ವ 

ತಾಮಸರು ನರಕಕ್ಕೆ ಹೋಗುತ್ತಾರೆ. ರಾಜಸರು ರಜೋಗುಣವನ್ನೇ ಹೊಂದುತ್ತಾರೆ. 
ಸಾತಿಕರು ಸತಗುಣಸಂಪನರಾಗಿ ಸತಗುಣವನೇ ಹೊಂದುತ್ತಾರೆ. 

ವ ವ a ವ ೩ ರ 

ಯೇ ಸಿದ್ಧಾ ಸಂತಿ ಸಾಂಖ್ಯೇನ ಯೋಗಸತ್ವಬಲೇನ ಚ । 

ನಭಸ್ಯಾದಿತ್ಯಚಂದ್ರಾಭ್ಯಾಂ ಪಶ್ಯಂತಿ ಪದವಿಸ್ತರಮ್‌ 11೧೧೭1 


ಸಿದ್ಧರು ಯಥಾರ್ಥಜ್ಞಾನವನ್ನು ಹೊಂದಿ ಯೋಗಸತ್ಪಬಲದಿಂದ ಕೂಡಿದವರು. 
ಆಕಾಶದಲ್ಲಿಸೂರ್ಯ-ಚಂದ್ರರನ್ನು ಭಗವಂತನ ವ್ಯಾಪ್ತಿಯನ್ನುನೋಡುವ ವ್ಯಕ್ತಿಗಳು 
ಸಾತ್ವಿಕರೆನಿಸುತ್ತಾರೆ. 

ಏಕಸ್ತಂಭೇ ನವದ್ದಾರೇ ತ್ರಿಸ್ಥೂಣೇ ಪಂಚಧಾತುಕೇ । 

ಏತಸ್ಥಿನ್‌ ದೇಹನಗರೇ ರಾಜಸಸ್ತು ಸದಾ ಭವೇತ್‌ 11೧೧೮॥ 


ಪ್ರಕೃತಿ ಎಂಬ ಮೂಲಸ್ತಂಭದಿಂದ ಕೂಡಿದ, ನವದ್ದಾರಗಳು ಇರುವ, 
ಸತ್ವ- ರಜಸ್‌-ತಮೋಗುಣಗಳೆಂಬ ಸ್ಥೂಣಗಳಿಂದ ಕೂಡಿರುವ, ಪಂಚಧಾತುಗಳಿಂದ 
ಕೂಡಿರುವ ಈ ದೇಹವೆಂಬ ನಗರದಲ್ಲಿ ರಾಜಸರು ಯಾವಾಗಲೂ 
ಉತ್ಪನ್ನರಾಗಿರುತ್ತಾರೆ. 


ಉದಿತೇ ಸವಿತರ್ಯಾಪ್ಯಕ್ರಿಯಾಯುಕ್ತಸ್ಯ ಧೀಮತಃ । 
ಚತುರ್ವೇದವಿದಶ್ಚಾಪಿ ದೇಹೇ ಷಟ್‌ ವೃಷಲಾಃ ಸ ಕೃತಾಃ 11೧೧೯1 


ಸೂರ್ಯೋದಯದಿಂದ ಆರಂಭಿಸಿ ನಿತ್ಯವೂ ಕ್ರಿಯಾಶೀಲರಾಗಿರುವ, 
ಧೀಮಂತರಾದ, ಚತುರ್ವೇದಪಾರಂಗತನಾದ ಬ್ರಾಹ್ಮಣನ ಶರೀರದಲ್ಲಿಆರು ಮಂದಿ 
ವೃಷಲರೂ (ಶೂದ್ರರು) ಇದ್ದಾರೆ ಎಂದು ತಿಳಿಯಬೇಕು. 

ಕ್ಷತ್ರಿಯಾಃ ಸಪ್ತ ವಿಜ್ಞೇಯಾ ವೈಶ್ಯಾಸ್ತೃಷ್ಟ್‌ ಪ್ರಕೀರ್ತಿತಾಃ । 

ನಿಯತಾಃ ಪಾಂಡವಶ್ರೇಷ್ಠ ಶೂದ್ರಾಣಾಮೇಕವಿಂಶತಿಃ 11೧೨೦॥ 


-364- ಮಹಾಭಾರತ ಆಶ್ಚಮೇಧಿಕಪರ್ವ 
ಹಾಗೆಯೇ ಈ ಶರೀರದಲ್ಲಿಏಳು ಮಂದಿ ಕ್ಷತ್ರಿಯರು, ಎಂಟು ಮಂದಿ ವೈಶ್ಯರು, 
ಇಪ್ಪತ್ತೊಂದು ಮಂದಿ ಶೂದ್ರರು ನಿಯಮೇನ ಇರುತ್ತಾರೆಂದು ತಿಳಿಯಬೇಕು. 


ಕಾಮಃ ಕ್ರೋಧಶ್ಚ ಲೋಭಶ್ಚ ಮೋಹಶ್ಚ ಮದ ಏವ ಚ । 
ಮಹಾಮೋಹಶ್ಚ ಇತ್ಯೇತೇ ದೇಹೇ ಷಟ್‌ ವೃಷಲಾಃ ಸ್ನ ತಾಃ 11೧೨೧॥। 


ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಹಾಮೋಹ ಎಂಬ ಈ ಆರನ್ನು 
ಶರೀರದಲ್ಲಿರುವ ವೃಷಲರು ಎಂದು ತಿಳಿಯಬೇಕು. 


ಗರ್ವಃ ಸ್ತಂಭೋ ಹ್ಯಹಂಕಾರ ಈರ್ಷ್ಯಾ ಚ ದ್ರೋಹ ಏವ ಚ । 
ಪಾರುಷ್ಯಂ ಕ್ರೂರತಾ ಚೇತಿ ಸಪೈತೇ ಕ್ಷತ್ರಿಯಾಃ ಸ್ಮೃತಾಃ 11೧೨೨ 


ಗರ್ವ, ಸ್ತಂಭ, ಅಹಂಕಾರ, ಈರ್ಫ್ಯೆ, ದ್ರೋಹ, ಪಾರುಷ್ಯ, ಕ್ರೌರ್ಯ - ಈ 
ಏಳನ್ನು ಶರೀರದಲ್ಲಿರುವ ಕ್ಷತ್ರಿಯರೆಂದು ತಿಳಿಯಬೇಕು. 


ತೀಕ್ಷತಾ ನಿಕೃತಿರ್ಮಾಯಾ ಶಾಠ್ಯಂ ಡಂಭೋ ಹ್ಯನಾರ್ಜವಮ್‌ । 
ಪೈಶುನ್ಯಮನೃತಂ ಚೈವ ವೈಶ್ಯಾಸ್ತೃಹ್ಟೌ ಪ್ರಕೀರ್ತಿತಾಃ 11೧೨೩ 


ತೀಕ್ಷ್ಣತೆ, ಕಪಟ, ಮಾಯೆ, ಶಠತ್ವ, ಡಂಭ, ಕುಟಿಲತೆ, ಚಾಡಿಕೋರತನ, ಅಸತ್ಯ 
ಭಾಷಣ - ಈ ಎಂಟನ್ನು ಶರೀರದಲ್ಲಿರುವ ವೈಶ್ಯರೆಂದು ತಿಳಿಯಬೇಕು. 


ತೃಷ್ಣಾ ಬುಭುಕ್ಷಾ ನಿದ್ರಾ ಚ ಹ್ಯಾಲಸ್ಯಂ ಚಾಫೃುಣಾsದಯಾ । 


ಆಧಿಶ್ನಾಪಿ ವಿಷಾದಶ್ವ ಪ್ರಮಾದೋ ಹೀನಸತ್ತತಾ 11೧೨೪॥ 
ಭಯಂ ವಿಕ್ಷವತಾ ಜಾಡ್ಯಂ ಪಾಪಕಂ ಮನ್ಯುರೇವ ಚ ॥ 

ಆಶಾ ಚಾಶ್ರದ್ದಧಾನತ್ವಮನವಸ್ಥಾಪ್ಯಮಂತ್ರಣಮ್‌ 11೧೨೫ 
ಅಶೌಚಂ ಮಲಿನತ್ತು ಚ ಶೂದ್ರಾ ಹ್ಯೇತೇ ಪ್ರಕೀರ್ತಿತಾಃ 11೧೨೬॥। 


ತೃಷ್ಣೆ (ದಾಹ), ಯಾವಾಗಲೂ ತಿನ್ನುವ ಆಸೆ, ನಿದ್ರೆ, ಆಲಸ್ಯ, ನಿರ್ದಯತೆ, 
ಕ್ರೌರ್ಯ, ಮಾನಸಿಕ ಚಿಂತೆ, ವಿಷಾದ, ಪ್ರಮಾದ, ಸತ್ತಹೀನತೆ, ಭಯ, 
ಗಾಬರಿಗೊಳ್ಳುವಿಕೆ, ಜಡತ್ವ, ಪಾಪಕರ್ಮಾನುಷ್ಠಾನ, ನಿತ್ಯವೂ ಕ್ರೋಧ, ಮಿತಿಮೀರಿದ 
ಆಸೆ, ಅಶ್ರದ್ಧೆ, ಅವ್ಯವಸ್ಥೆ, ಅಜಿತೇಂದ್ರಿಯತ್ತ, ಅಪಾವಿತ್ರ್ಯ, ಮಾಲಿನ್ಯ - ಈ 


ಇಪ್ಪತ್ತೊಂದನ್ನು ಶರೀರದಲ್ಲಿರುವ ಶೂದ್ರರೆಂದು ಭಾವಿಸಬೇಕು. 


ಅನುಗೀತಾಪರ್ವ -365- 
ಯಸ್ಸಿನ್ನೇತೇ ನ ದೃಶ್ಯಂತೇ ಸ ವೈ ಬ್ರಾಹ್ಮಣ ಉಚ್ಯತೇ 11೧೨೭1 


ಯಾವ ವ್ಯಕ್ತಿಯಲ್ಲಿ ಇವುಗಳಿರುವುದಿಲ್ಲವೋ ಅವನೇ ಬ್ರಾಹ್ಮಣ ಎಂದು 
ಕರೆಸಿಕೊಳ್ಳುತ್ತಾನೆ. 


ಯೇಷು ಯೇಷು ಹಿ ಭಾವೇಷು ಯತ್ಕಾಲಂ ವರ್ತತೇ ದ್ವಿಜಃ । 
ತತ್ತತ್ಕಾಲಂ ಸ ವಿಜ್ಞೇಯೋ ಬ್ರಾಹ್ಮಣೋ ಜ್ಞಾನದುರ್ಬಲಃ 11೧೨೮॥ 


ಆದುದರಿಂದ ಕಾಮ-ಕ್ರೋಧಾದಿ ವೃಷಲಭಾವಗಳು ಎಲ್ಲಿಯ ತನಕ 
ಬ್ರಾಹ್ಮಣನಲ್ಲಿರುತ್ತವೋ ಅಲ್ಲಿಯ ತನಕ ಬ್ರಾಹ್ಮಣನು ಶೂದ್ರನೇ ಎಂದು 
ಕರೆಸಿಕೊಳ್ಳುತ್ತಾನೆ. ಹೀಗೆ ಕೃತ್ರಿಯರಲ್ಲಿರುವ ಆಯಾ ದುರ್ಗುಣಗಳು ನಾಶವಾದಾಗ, 
ಕೃತ್ರಿಯೋಚಿತವಾದ ಗುಣಗಳು ಬಂದಾಗ ಮಾತ್ರ ಕ್ಚತ್ರಿಯರು ಎಂದು ಕರೆಸಿಕೊಳ್ಳುತ್ತಾರೆ. 


ಪ್ರಾಣಾನಾಯಮ್ಯ ಯತ್ಕಾಲೇ ಯೋ ಮಾಂ ಚಾಪಿ ವಿಚಿಂತಯೇತ್‌ । 
ತತ್ಕಾಲೇ ವೈ ದ್ವಿಜೋ ಜ್ಞೇಯಃ ಶೇಷಕಾಲೇ ಹ್ಯಥೇತರಃ eal 


ಯಾರು ಪ್ರಾಣಾಯಾಮಗಳನ್ನು ಆಚರಿಸಿ, ನನ್ನನ್ನು ಯಾವ ಕಾಲದಲ್ಲಿ 
ಧ್ಯಾನಿಸುತ್ತಾರೋ ಅದೇ ಕಾಲವು ಬ್ರಾಹ್ಮಣನಿಗೆ ದ್ವಿಜ ಎಂದು ಹೇಳಿಸಿಕೊಳ್ಳುವ ಕಾಲ. 
ನನ್ನನ್ನು ಧ್ಯಾನಿಸದೆ ಇರುವ ಕಾಲ ಅವನು ಬ್ರಾಹ್ನಣನಾಗದಿರುವ ಕಾಲ ಎಂದು 
ತಿಳಿಯಬೇಕು. 


ತಸ್ಥಾತ್ತು ಸಾತ್ವಿಕೋ ಭೂತ್ವಾ ಶುಚಿಃ ಕ್ರೋಧವಿವರ್ಜಿತಃ । 
ಮಾಮರ್ಚಯೇತ್ತು ಸತತಂ ಮತ್ಚಿಯತ್ನಂ ಯದೀಚ್ಛತಿ Tete] 


ಆದ್ದರಿಂದ ಸಾತ್ತಿಕನಾಗಿ, ಶುಚಿಯಾಗಿ, ಕ್ರೋಧವನ್ನು ಬಿಟ್ಟು ನನ್ನ ಪ್ರೀತಿಯನ್ನು 
ಬಯಸುವ ವ್ಯಕ್ತಿಯು ಯಾವಾಗಲೂ ನನ್ನ ಆರಾಧನೆಯಲ್ಲಿಯೇ ತತ್ಪರನಾಗಿರಬೇಕು. 


ಅಲೋಲಜಿಹ್ಯ ಸಮುಪಸ್ಥಿತೋ ಧೃತಿಂ 
ನಿಧಾಯ ಚಕ್ಷುರ್ಯುಗಮಾತ್ರಮೇವ ಚ । 
ಮನಶ್ಚ ವಾಚಂ ಚ ನಿಗೃಹ್ಯ ಚಂಚಲಂ 


ಭಯಾನ್ನಿವೃತ್ತೋ ಮಮ ಭಕ್ತ ಉಚ್ಛತೇ 11೧೩೧॥ 


-366- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾರಿಗೆ ನಾಲಿಗೆಯ ಚಾಪಲ್ಯವಿಲ್ಲವೋ, ಯಾವನು ಮಹಾದ್ಫೆರ್ಯಶಾಲಿಯೋ, 
ಯಾವನು ಚಂಚಲವಾದ ಮನಸ್ಸನ್ನು, ವಾಣಿಯನ್ನುನಿಗ್ರಹಿಸಿಕೊಂಡಿದ್ದಾನೋ, ಎರಡು 
ಕಣ್ಣುಗಳ ದೃಷ್ಟಿಯನ್ನೂ ಜೊತೆಗೂಡಿಸಿ ನನ್ನನ್ನೇ ಧ್ಯಾನ ಮಾಡುತ್ತಾನೋ, 
ನಿರ್ಭೀತನಾಗಿರುತ್ತಾನೋ ಅವನೇ ನನ್ನ ಭಕ್ತ. 


ಈದೃಶಾ ಧ್ಯಾನಿನೋ ಯೇ ತು ಬ್ರಾಹ್ಮಣಾ ನಿಯತೇಂದ್ರಿಯಾಃ । 
ತೇಷಾಂ ಶ್ರಾದ್ದೇಷು ತೃಪ್ಯಂತಿ ತೇನ ತೃಪ್ತಾಃ ಪಿತಾಮಹಾಃ 11೧೩೨ 


ಇಂತಹ ಅಧ್ಯಾತ್ಮಜ್ಞಾನದಿಂದ ಕೂಡಿದ, ಜಿತೇಂದ್ರಿಯರಾದ ಬ್ರಾಹ್ಮಣರು 
ಶ್ರಾದ್ಧಗಳಲ್ಲಿ ಭೋಜನ ಮಾಡಿ ತೃಪ್ತರಾದರೆ ಕರ್ತೃವಿನ ಪಿತೃ-ಪಿತಾಮಹರು 
ತೃಪ್ತರಾಗುತ್ತಾರೆ. 

ಧರ್ಮೋ ಜಯತಿ ನಾಧರ್ಮಃ ಸತ್ಯಂ ಜಯತಿ ನಾನೃತಮ್‌ | 

ಕ್ಷಮಾ ಜಯತಿ ನ ಕ್ರೋಧಃ ಕ್ಷಮಾವಾನ್‌ ಬ್ರಾಹ್ಮಣೋ ಭವೇತ್‌ ॥ 

ಧರ್ಮವೇ ಜಯಿಸುತ್ತದೆ, ಅಧರ್ಮಕ್ಕೆ ಎಂದಿಗೂ ಜಯವಿಲ್ಲ. ಸತ್ಯವೇ 
ಜಯಿಸುತ್ತದೆ, ಅಸತ್ಯಕ್ಕೆ ಜಯವಿಲ್ಲ. ಕ್ಷಮೆಯೇ ಜಯಿಸುತ್ತದೆ, ಕ್ರೋಧಕ್ಕೆ ಜಯವಿಲ್ಲ. 
ಆದ್ದರಿಂದ ಬ್ರಾಹ್ಮಣನು ಯಾವಾಗಲೂ ಕ್ಷಮಾವಂತನಾಗಿರಬೇಕು. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಭಕ್ತಲಕ್ಷಣಕಥನಂ ನಾಮ 
ಚತುರಧಿಕಶತತಮೋತಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರನಾಲ್ಕನೆಯ ಅಧ್ಯಾಯ ಮುಗಿಯಿತು. 
Xk 
ನೂರ ಐದನೆಯ ಅಧ್ಯಾಯ 
ಕೃಷ್ಣಮ ಯುಧಿಷ್ಠಿರನನ್ನು ಕುರಿತು ಹತ್ತು ಪ್ರಕಾರವಾದ ಕಪಿಲಗೋವುಗಳ 
ವಿಭಾಗವನ್ನು ಹೇಳುವ ಮೂಲಕ ಅದರ ದಾನದ ಮಹತ್ವವನ್ನು ಬಣ್ಣಿಸಿದುದು. 
ವೈಶಂಪಾಯನಃ 
ದಾನಪುಣ್ಯಫಲಂ ಶ್ರುತ್ವಾ ತಪಃ ಪುಣ್ಯಫಲಾನಿ ಚ । 
ಧರ್ಮಪುತ್ರಃ ಪ್ರಹೃಷ್ಟಾತ್ಮಾ ಕೇಶವಂ ಪುನರಬ್ರವೀತ್‌ 11೧॥ 


ಅನುಗೀತಾಪರ್ವ -367- 


ವೈಶಂಪಾಯನ- ಜನಮೇಜಯನೇ, ದಾನಗಳ ಮತ್ತು ತಪಸಿನ ಪುಣ್ಯದ ಫಲವನ್ನು 
ಕೃಷ್ಣನ ಮುಖದಿಂದ ಕೇಳಿಸಿಕೊಂಡು ಸಂತುಷ್ಠನಾದ ಧರ್ಮರಾಜನು ಕೇಶವನನ್ನು 
ಕುರಿತು ಪುನಃ ಹೀಗೆ ಹೇಳಿದನು. 
ಯುಧಿಷ್ಠಿರಃ 
ಯಾ ಚೈಷಾ ಕಪಿಲಾ ದೇವ ಪೂರ್ವಮುತ್ನಾದಿತಾ ವಿಭೋ । 
ಹೋಮಧೇನುಃ ಸದಾ ಪುಣ್ಯಾ ಚತುರ್ವಕ್ವೇಣ ಮಾಧವ 11೨11 


ಯುಧಿಷ್ಠಿರ- ಮಾಧವನೇ, ಅಗ್ನಿಹೋತ್ರದ ಸಿದ್ದಿಗಾಗಿ ಚತುರ್ಮುಖ ಬ್ರಹ್ಮನು 
ಕಪಿಲಾ ಎಂಬ ಪುಣ್ಯಸ್ವರೂಪಳಾದ ಹೋಮಧೇನುವನ್ನು ಹಿಂದೆ ಸೃಷ್ಟಿಸಿದನು. 

ಸಾ ಕಥಂ ಬ್ರಾಹ್ಮಣೇಭ್ಯೋ ಹಿ ದೇಯಾ ಕಸ್ಮಿನ್‌ ದಿನೇsಪಿ ವಾ। 

ಕೀದೃಶಾಯ ಚ ವಿಪ್ರಾಯ ದಾತವ್ಯಾ ಪುಣ್ಯಲಕ್ಷಣಾ TERT 


ಅಂತಹ ಕಪಿಲ ಧೇನುವನ್ನು ಬ್ರಾಹ್ಮಣರಿಗೆ ಹೇಗೆ ದಾನ ಮಾಡಬೇಕು? ಯಾವ 
ದಿವಸದಲ್ಲಿನೀಡಬೇಕು? ಪುಣ್ಯಲಕ್ಷಣಗಳುಳ್ಳಆ ಧೇನುವನ್ನು ಎಂತಹ ಬ್ರಾಹ್ಮಣನಿಗೆ 
ದಾನ ಮಾಡಬೇಕು? 

ಕತಿ ವಾ ಕಪಿಲಾಃ ಪ್ರೋಕ್ತಾಃ ಸ್ವಯಮೇವ ಸ್ವಯಂಭುವಾ । 

ಕೈರ್ವಾ ದೇಯಾಶ್ಚ ತಾ ದೇವ ಶ್ರೋತುಮಿಚ್ಛಾಮಿ ತತ್ತ್ವತಃ mY 

ಕಪಿಲಧೇನುಗಳಲ್ಲಿ ಎಷ್ಟು ಪ್ರಭೇದಗಳಿವೆ ಎಂದು ಚತುರ್ಮುಖ ಬ್ರಹ್ಮನು 
ತಿಳಿಸಿದ್ದಾನೆ? ಕಪಿಲಧೇನುವನ್ನು ದಾನ ಮಾಡುವವನು ಹೇಗಿರಬೇಕು? ಇದನ್ನು 
ಯಥಾವತ್ತಾಗಿ ನಿನ್ನಿಂದ ತಿಳಿಯಬಯಸುವೆ. 

ವೈಶಂಪಾಯನಃ 

ಏವಮುಕ್ತೋ ಹೃಷೀಕೇಶೋ ಧರ್ಮಪುತ್ರೇಣ ಸಂಸದಿ । 

ಅಬ್ರವೀತ್‌ ಕಪಿಲಾಸಂಖ್ಯಾಂ ತಾಸಾಂ ಮಾಹಾತ್ಮ್ಯಮೇವ ಚ 11೫! 

ವೈಶಂಪಾಯನ- ಜನಮೇಜಯನೇ, ರಾಜಸಭೆಯಲ್ಲಿ ಧರ್ಮಪುತ್ರನಾದ 
ಹೃಷೀಕೇಶನನ್ನು ಹೀಗೆ ಪ್ರಶ್ನಿಸಲು, ಕಪಿಲಾಧೇನುಗಳ ಸಂಖ್ಯೆಯನ್ನು, ಅವುಗಳ 
ಮಹಿಮೆಯನ್ನುಹೇಳಿದನು. 


-368- ಮಹಾಭಾರತ ಆಶ್ಚಮೇಧಿಕಪರ್ವ 


ಶ್ರೀಭಗವಾನ್‌ 
ಶೃಣು ಪಾಂಡವ ತತ್ತೆ ರಿನ ಪವಿತ್ರಂ ಪಾವನಂ ಪರಮ್‌ । 
ಯಚ್ಚುತ್ವಾ ಪಾಪಕರ್ಮಾತಪಿ ನರಃ ಪಾಪೈಃ ಪ್ರಮುಚ್ಯತೇ 11೬ || 


ಶ್ರೀಭಗವಾನ್‌- ಪಾಂಡವನೇ, ಪವಿತ್ರವೂ, ಪಾವನವೂ ಶ್ರೇಷ್ಠವೂ ಆದ 
ಕಪಿಲಧೇನುವಿನ ಇತಿಹಾಸವನ್ನು ಹೇಳುತ್ತೇನೆ. ಇದರ ಮಹತ್ವವನ್ನು ಕೇಳುವುದರಿಂದ 
ಪಾಪಕರ್ಮ ಮಾಡಿದ ಮನುಷ್ಯನು ಸಕಲ ಪಾಪಕರ್ಮಗಳಿಂದ ಮುಕ್ತನಾಗುತ್ತಾನೆ. 


ಅಗ್ನಿಮಧ್ಯೋದ್ಧವಾಂ ದಿವ್ಯಾಮಗ್ಗಿಜ್ಞಾಲಾಸಮಪ್ರಭಾಮ್‌ । 
ಅಗ್ನಿಜ್ವಾಲೋಜ್ಜಲಚ್ಛಂಗೀಂ ಪ್ರದೀಪ್ತಾಂಗಾರಲೋಚನಾಮ್‌ 11೭! 


ಪೂರ್ವಕಾಲದಲ್ಲಿ ಚತುರ್ಮುಖಬ್ರಹ್ಮನು ಅಗ್ನಿಹೋತ್ರದ ನಿಮಿತ್ತದಿಂದ 
ಸಮಸ್ತವಾದ ತೇಜಸ್ಸುಗಳನ್ನು ಒಂದು ಕಡೆ ಸಂಗ್ರಹಿಸಿ ಅಗ್ನಿಯಂತೆ ಜ್ವಲಿಸುವ, 
ಬೆಳಗುವ, ಬೆಂಕಿಯಂತೆ ಕಣ್ಣುಗಳುಳ್ಳ , ಅಗ್ನಿಜ್ಜಾಲೆಯಂತೆ ಶೃಂಗಗಳಿಂದ ಶೋಭಿಸುವ, 


ಅಗ್ನಿಪುಚ್ಚಾಮಗ್ಡಿಬುರಾಮ್‌ ಅಗ್ನಿರೋಮಪ್ರಭಾನ್ಫಿತಾಮ್‌ । 
ತಾಮಾಗ್ನೇಯೀಮಗ್ಗಿಜಿಹ್ನಾಮಗ್ಗಿಗ್ರೀವಾಂ ಜ್ವಲತ್ಭಭಾಮ್‌ ISI 
ki 8 ವ ಲ ವ 


ಅಗ್ನಿಯಂತೆ ಬೆಳಗುವ ಪುಚ್ಛವುಳ್ಳ, ಅಗ್ನಿಯಂತೆ ಬೆಳಗುವ ಗೊರಸುಗಳುಳ್ಳ, 
ಅಗ್ನಿಯಂತೆ ರೋಮಗಳ ಪ್ರಭೆಯಿಂದ ಕೂಡಿದ, ಅಗ್ನಿಯಂತೆ ನಾಲಿಗೆಯುಳ್ಳ, 
ಅಗ್ನಿಯಂತೆ ಕುತ್ತಿಗೆಯುಳ್ಳ, ಅಗ್ನಿಯಂತೆ ಜ್ವಲಿಸುವ ಕಾಂತಿಯಿಂದ ಕೂಡಿದ ಗೋವನ್ನು 
ನಿರ್ಮಿಸಿದನು. 


ಭುಂಜತೇ ಕಪಿಲಾಂ ಯೇ ತು ಶೂದ್ರಾ ಲೋಭೇನ ಮೋಜಹಿತಾಃ । 
ಪತಿತಾಂಸ್ತಾನ್‌ ವಿಜಾನೀಯಾತ್‌ ಚಂಡಾಲಸದ್ಭಶಾ ಹಿ ತೇ WE 


ಇಂತಹ ಕಪಿಲಗೋವನ್ನು ಲೋಭದಿಂದ ಮೋಹಿತರಾಗಿ ಯಾವ ಶೂದ್ರರು 
ವಧೆ ಮಾಡಿ ತಿನ್ನುತ್ತಾರೋ ಅವರನ್ನು ಪತಿತರನ್ನಾಗಿಯೂ, ಚಂಡಾಲ ಸದೃಶರನ್ನಾಗಿ 
ತಿಳಿಯಬೇಕು. 


ನ ತೇಷಾಂ ಬ್ರಾಹ್ಮಣಃ ಕಶ್ಚಿದ್‌ ಗೃಹೇ ಕುರ್ಯಾತ್‌ ಪ್ರತಿಗ್ರಹಮ್‌ । 
ದೂರಾಚ್ಚ ಪರಿಹರ್ತವ್ಯಾ ಮಹಾಪಾತಕಿನೋ ಹಿ ತೇ 11೧೦॥। 


ಅನುಗೀತಾಪರ್ವ -369- 


ಬ್ರಾಹ್ಮಣನು ಇಂತಹ ಗೋವನ್ನುವಧೆ ಮಾಡಿದ ವ್ಯಕ್ತಿಗಳ ಮನೆಯಲ್ಲಿದಾನವನ್ನು 
ಸ್ವೀಕರಿಸಬಾರದು. ಅವರನ್ನು ದೂರದಲ್ಲೇ ನಿರಾಕರಿಸಬೇಕು. ಗೋಹತ್ಯೆ ಮಾಡಿದವರು 
ಮಹಾಪಾತಕಿಗಳು ಎಂದು ಕರೆಸಿಕೊಳ್ಳುತ್ತಾರೆ. 

ಸರ್ವಕಾಲಂ ಹಿ ತೇ ಸರ್ವೈರ್ವರ್ಜಿತಾಃ ಪಿತೃದೈವತ್ಛೈಃ । 

ತೇ ಸದಾ ಹ್ಯಪ್ರತಿಗ್ರಾಹ್ಯಾ ಹ್ಯಸಂಭಾಷ್ಯಾಶ್ಚ ಪಾಪಿನಃ 11೧೧1 

ಎಲ್ಲ ಕಾಲಗಳಲ್ಲಿಯೂ ಗೋಪಾತಕಿಗಳು ಎಲ್ಲ ಪಿತೃದೇವತೆಗಳಿಂದ 
ವರ್ಜಿತರಾಗಿದ್ದಾರೆ. ಅವರ ಬಳಿ ದಾನವನ್ನು ಸ್ವೀಕರಿಸಬಾರದು, ಅವರ ಬಳಿ 
ಮಾತುಗಳನ್ನೂ ಆಡಬಾರದು. 

ಪಿಬಂತಿ ಕಪಿಲಾಂ ಯಾವತ್‌ ತಾವತ್‌ ತೇಷಾಂ ಪಿತಾಮಹಾಃ । 

ಅಮೇಧ್ಯಮುಪಭುಂಜಂತಿ ಭೂಮ್ಯಾಂ ವೈ ಶ್ವಸ್ಟಗಾಲವತ್‌ 0೨H 

ಯಾವ ಶೂದ್ರರು ಕಪಿಲಧೇನುವಿನ ಹಾಲನ್ನು ಪಾನ ಮಾಡುತ್ತಾರೋ ಅವರ 
ಪಿತೃಗಳು ನಾಯಿ, ನರಿಗಳಂತೆ ಭೂಮಿಯಲ್ಲಿಅಮೇಧ್ಯವನ್ನೇ ತಿನ್ನುವವರಾಗುತ್ತಾರೆ. 


ಕಪಿಲಾಯಾ ಫೃತಂ ಕ್ಷೀರಂ ದಧಿ ತಕ್ರಮಥಾಪಿ ವಾ । 

ಯೇ ಶೂದ್ರಾ ಉಪಭುಂಜಂತಿ ತೇಷಾಂ ಗತಿಮಿಮಾಂ ಶೃಣು ॥1೧೩॥ 

ಯಾವ ಶೂದ್ರರು ಕಪಿಲಧೇನುವಿನ ತುಪ್ಪವನ್ನಾಗಲಿ, ಹಾಲನ್ನಾಗಲಿ, 
ಮೊಸರನ್ನಾಗಲಿ, ಮಜ್ಜಿಗೆಯನ್ನಾಗಲಿ ಸ್ವೀಕರಿಸುತ್ತಾರೋ ಅವರಿಗೆ ದೊರಕುವ ಗತಿಗಳ 
ಬಗ್ಗೆ ಕೇಳಿಸಿಕೊ. 


ಕಪಿಲೋಪಜೀವೀ ಶೂದ್ರಸ್ತು ಮೃತೋ ಗಚ್ಛತಿ ರೌರವಮ್‌ । 
ಕ್ಲಿಶ್ಯತೇ ರೌರವೇ ಘೋರೇ ವರ್ಷಕೋಟಿಶತಂ ವಸನ್‌ 11೧೪॥ 


ಕಪಿಲಧೇನುವಿನಿಂದ ಜೀವಿಕೆಯನ್ನು ನಡೆಸುವ ಶೂದ್ರನು ಸತ್ತ ಬಳಿಕ ರೌರವ 
ನರಕಕ್ಕೆ ಸೇರುತ್ತಾನೆ. ಕೋಟಿ ವರ್ಷಗಳ ಕಾಲ ರೌರವ ನರಕದಲ್ಲಿದುಃಖಕ್ಕೀಡಾಗುತ್ತಾನೆ. 


ರೌರವಾಚ್ಚ ಪರಿಭ್ರಷ್ಟೋ ವಿಷ್ಠಾಯಾಂ ಜಾಯತೇ ಕ್ರಿಮಿಃ 11೧೫1 


-370- ಮಹಾಭಾರತ ಆಶ್ಚಮೇಧಿಕಪರ್ವ 


ಬಳಿಕ ರೌರವ ನರಕದಿಂದ ಹೊರಬಂದವನಾಗಿ ಅಮೇಧ್ಯದಲ್ಲಿ ಕ್ರಿಮಿಯಾಗಿ 
ಹುಟ್ಟುತ್ತಾನೆ. 


ವಿಷ್ಣಾಗರ್ತೇಷು ಸಂವಿಷ್ಣೋ ದುರ್ಗಂಧೇಷು ಸಹಸ್ರಶಃ । 
ತತ್ರ ತತ್ರೋಪಜಾಯೇತ ನೋತ್ತಾರಂ ತತ್ರ ವಿಂದತಿ 11೧೬॥॥ 


ಅಮೇಧ್ಯದ ಹೊಂಡಗಳಲ್ಲಿದೂಡಲ್ಪಟ್ಟವನಾಗಿ, ಸಾವಿರಾರು ದುರ್ಗಂಧಗಳಿಂದ 
ಅಭಿಭೂತನಾಗಿ, ಅಲ್ಲಿಯೇ ಹೊರಳಾಡುತ್ತಿರುತ್ತಾನೆ. ಅಲ್ಲಿಂದ ಉದ್ಧಾರವನ್ನು 
ಹೊಂದುವುದೇ ಇಲ್ಲ. 


ಬ್ರಾಹ್ಮಣಶ್ಚೆವ ಯಸ್ತೇಷಾಂ ಗೃಹೇ ಕುರ್ಯಾತ್‌ ಪ್ರತಿಗ್ರಹಮ್‌ । 
ತತಃ ಪ್ರಭೃತಿ ತಸ್ಯಾಪಿ ಪಿತರಃ ಸ್ಯುರಮೇಧ್ಯಪಾಃ 11೧೭॥ 


ಯಾವ ಬ್ರಾಹ್ಮಣನು ಕಪಿಲಗೋವನ್ನು ಜೀವಿಸಿಕೊಂಡು ಬದುಕುವ ಶೂದ್ರನ 
ಮನೆಯಲ್ಲಿ ದಾನವನ್ನು ಸ್ಟೀಕರಿಸುತ್ತಾನೋ ಅಂದಿನಿಂದ ಆ ಬ್ರಾಹ್ಮಣರ ಪಿತೃಗಳು 
ಅಮೇಧ್ಯವನ್ನು ಉಣ್ಣಲು ಆರಂಭಿಸುತ್ತಾರೆ. 


ನ ತೇನ ಸಾರ್ಧಂ ಸಂಭಾಷ್ಯೇನ್ನ ಚಾಪ್ಯೇಕಾಸನಂ ವ್ರಜೇತ್‌ । 
ಸ ನಿತ್ಯಂ ವರ್ಜನೀಯೋ ಹಿ ದೂರಾತ್ತು ಬ್ರಾಹ್ಮಣಾಧಮಃ 11೧೮॥ 


ಅಂತಹ ಬ್ರಾಹ್ಮಣನ ಜೊತೆಗೆ ಪಿತೃಗಳು ಮಾತುಗಳನ್ನಾಡುವುದಿಲ್ಲ. ಅವನ 
ಆಸನವನ್ನು ಸ್ವೀಕರಿಸುವುದಿಲ್ಲ. ಆ ಬ್ರಾಹ್ಮಣನು ನಿತ್ಯವೂ ಉತ್ತಮರಿಂದ 
ತ್ಯಜಿಸಲ್ಪಡುವವನಾಗುತ್ತಾನೆ. 


ಯಸ್ತೇನ ಸಹ ಸಂಭಾಷೇದ್‌ ಏಕಶಯ್ಯಾಂ ವ್ರಜೇತ ವಾ । 
ಪ್ರಾಜಾಪತ್ಯಂ ಚರೇತ್‌ ಕೃಚ್ಚಂ ಸ ಚ ತೇನ ವಿಶುದ್ಧೃತಿ Teal 


ಯಾವ ವ್ಯಕ್ತಿಯು ಕಪಿಲಧೇನುವಿನ ಜೀವಿಕೆಯನ್ನುನಡೆಸುವ ಶೂದ್ರನ ಮನೆಯಲ್ಲಿ 
ಪ್ರತಿಗ್ರಹವನ್ನು ಮಾಡಿದ್ದಾನೋ ಅವನ ಜೊತೆಗೆ ಮಾತನಾಡಬಾರದು. ಅವನ 
ಹಾಸಿಗೆಯಲ್ಲಿಮಲಗಬಾರದು. ಒಂದು ವೇಳೆ ತಿಳಿಯದೆ ಮಾಡಿದಲ್ಲಿಪ್ರಾಜಾಪತ್ಯ 
ವ್ರತವನ್ನು, ಕೃಚ್ಛವ್ರತವನ್ನು ಆಚರಿಸಬೇಕು. ಇದರಿಂದ ಶುದ್ಧಿಯನ್ನು ಹೊಂದುತ್ತಾನೆ. 


ಅನುಗೀತಾಪರ್ವ -371- 


ಕಪಿಲೋಪಜೀವಿನಃ ಶೂದ್ರಾದ್‌ ಯಃ ಕರೋತಿ ಪ್ರತಿಗ್ರಹಮ್‌ । 
ಪ್ರಾಯಶ್ಚಿತ್ತಂ ಭವೇತ್‌ ತಸ್ಯ ವಿಪ್ರಸ್ಯೈತನ್ನ ಸಂಶಯಃ Te] 


ಯಾವ ವ್ಯಕ್ತಿಯು ಕಪಿಲಧೇನುವನ್ನು ಅವಲಂಬಿಸಿಕೊಂಡು ಜೀವಿಕೆಯನ್ನು 
ನಡೆಸುವ ಶೂದ್ರನಿಂದ ಪ್ರತಿಗ್ರಹವನ್ನು ಮಾಡುತ್ತಾನೋ ಅವನಿಗೆ ಇದೇ ಪ್ರಾಯಶಿತ್ತವು. 
ಇದರಲ್ಲಿಯಾವ ಸಂಶಯವೂ ಇರುವುದಿಲ್ಲ. 


ಬ್ರಹ್ಮಕೂರ್ಚಂ ಪ್ರಕುರ್ವೀತ ಚಾಂದ್ರಾಯಣಮಥಾಷಪಿ ವಾ । 
ಮುಚ್ಯತೇ ಕಿಲ್ಬಿಷಾತ್‌ ತಸ್ಮಾದ್‌ ಏತೇನ ಬ್ರಾಹ್ಮಣೋ ಹಿ ಸಃ ॥೨೧॥॥ 


ಬ್ರಹ್ಮಕೂರ್ಚ ಎಂಬ ವ್ರತವನ್ನು ಮಾಡಬೇಕು. ಅರ್ಥಾತ್‌ ಪ್ರಾಜಾಪತ್ಯ ವ್ರತವನ್ನು 
ಮಾಡಬೇಕು. ಚಾಂದ್ರಾಯಣ ವ್ರತವನ್ನು ಮಾಡಬೇಕು. ಇದರಿಂದ ಬ್ರಾಹ್ಮಣನು ಆ 
ಪಾಪದಿಂದ ಮುಕ್ಕನಾಗುತ್ತಾನೆ. 


ಕಪಿಲಾ ಹೃಗ್ನಿಹೋತ್ರಾರ್ಥಂ ಯಜಚ್ಛಾರ್ಥೇ ಚ ಸ್ವಯಂಭುವಾ I 

ಸರ್ವತಸ್ತೇಜ ಉದ್ಭತ್ಯ ಬ್ರಹ್ಮಣಾ ನಿರ್ಮಿತಾ ಪುರಾ 11೨೨1 

ಕಪಿಲಧೇನುವು ಅಗ್ನಿಹೋತ್ರದ ಸಲುವಾಗಿ ಯಜ್ಞದಲ್ಲಿ ಚತುರ್ಮುಖ ಬ್ರಹ್ಮನಿಂದ 
ಸೃಷ್ಟವಾಗಿದೆ. ಚತುರ್ಮುಖ ಬ್ರಹ್ಮನು ಎಲ್ಲಕಡೆಯ ತೇಜಸ್ಸನ್ನು ಸಂಗ್ರಹಿಸಿ ಕಪಿಲ 
ಧೇನುವನ್ನು ಹಿಂದೆ ನಿರ್ಮಿಸಿರುತ್ತಾನೆ. 

ಪವಿತ್ರಂ ಚ ಪವಿತ್ರಾಣಾಂ ಮಂಗಲಾನಾಂ ಚ ಮಂಗಲಮ್‌ । 

ಪುಣ್ಯಾನಾಂ ಪರಮಂ ಪುಣ್ಯಂ ಕಪಿಲಾ ಪಾಂಡುನಂದನ 12೩1 

ಕಪಿಲಧೇನುವು ಪವಿತ್ರ ವಸ್ತುಗಳಿಗೂ ಪರಮಪವಿತ್ರವಾದುದು. ಮಂಗಳ 
ವಸ್ತುಗಳಲ್ಲಿಯೂ ಮಂಗಳಕರವಾದುದು. ಪುಣ್ಯಗಳೆಲ್ಲದಕ್ಕೂ ಪರಮ ಪುಣ್ಯಸರೂಪವು. 

ತಪಸಾಂ ತಪ ಏವಾಗ್ರ್ಯಂ ವ್ರತಾನಾಂ ವ್ರತಮುತ್ತಮಮ್‌ । 

ದಾನಾನಾಂ ಪರಮಂ ದಾನಂ ನಿಧಾನಂ ಹ್ಯೇತದಕ್ಷಯಮ್‌ 2೪H 

ತಪಸ್ಸುಗಳಲ್ಲಿ ಶ್ರೇಷ್ಠವಾದ ತಪಸ್ಸು ವ್ರತಗಳಲ್ಲಿಉತ್ತಮವಾದ ವ್ರತ, ದಾನಗಳಲ್ಲಿ 
ಉತ್ತಮವಾದ ದಾನ ಎಲ್ಲದರ ಅಕ್ಷಯಕ್ಕೂ ಈ ಕಪಿಲಧೇನುವೇ ಕಾರಣವಾಗಿದೆ. 


-370- ಮಹಾಭಾರತ ಆಶ್ಚಮೇಧಿಕಪರ್ವ 


ಬಳಿಕ ರೌರವ ನರಕದಿಂದ ಹೊರಬಂದವನಾಗಿ ಅಮೇಧ್ಯದಲ್ಲಿ ಕ್ರಿಮಿಯಾಗಿ 
ಹುಟ್ಟುತ್ತಾನೆ. 


ವಿಷ್ಣಾಗರ್ತೇಷು ಸಂವಿಷ್ಣೋ ದುರ್ಗಂಧೇಷು ಸಹಸ್ರಶಃ । 
ತತ್ರ ತತ್ರೋಪಜಾಯೇತ ನೋತ್ತಾರಂ ತತ್ರ ವಿಂದತಿ 11೧೬॥॥ 


ಅಮೇಧ್ಯದ ಹೊಂಡಗಳಲ್ಲಿದೂಡಲ್ಪಟ್ಟವನಾಗಿ, ಸಾವಿರಾರು ದುರ್ಗಂಧಗಳಿಂದ 
ಅಭಿಭೂತನಾಗಿ, ಅಲ್ಲಿಯೇ ಹೊರಳಾಡುತ್ತಿರುತ್ತಾನೆ. ಅಲ್ಲಿಂದ ಉದ್ಧಾರವನ್ನು 
ಹೊಂದುವುದೇ ಇಲ್ಲ. 


ಬ್ರಾಹ್ಮಣಶ್ಷೈವ ಯಸ್ತೇಷಾಂ ಗೃಹೇ ಕುರ್ಯಾತ್‌ ಪ್ರತಿಗ್ರಹಮ್‌ । 
ತತಃ ಪ್ರಭೃತಿ ತಸ್ಯಾಪಿ ಪಿತರಃ ಸ್ಕುರಮೇಧ್ಯಪಾಃ 11೧೭1 


ಯಾವ ಬ್ರಾಹ್ಮಣನು ಕಪಿಲಗೋವನ್ನು ಜೀವಿಸಿಕೊಂಡು ಬದುಕುವ ಶೂದ್ರನ 
ಮನೆಯಲ್ಲಿ ದಾನವನ್ನು ಸ್ಟೀಕರಿಸುತ್ತಾನೋ ಅಂದಿನಿಂದ ಆ ಬ್ರಾಹ್ಮಣರ ಪಿತೃಗಳು 
ಅಮೇಧ್ಯವನ್ನು ಉಣ್ಣಲು ಆರಂಭಿಸುತ್ತಾರೆ. 


ನ ತೇನ ಸಾರ್ಧಂ ಸಂಭಾಷ್ಯೇನ್ನ ಚಾಪ್ಯೇಕಾಸನಂ ವ್ರಜೇತ್‌ । 
ಸ ನಿತ್ಯಂ ವರ್ಜನೀಯೋ ಹಿ ದೂರಾತ್ತು ಬ್ರಾಹ್ಮಣಾಧಮಃ 11೧೮॥ 


ಅಂತಹ ಬ್ರಾಹ್ಮಣನ ಜೊತೆಗೆ ಪಿತೃಗಳು ಮಾತುಗಳನ್ನಾಡುವುದಿಲ್ಲ. ಅವನ 
ಆಸನವನ್ನು ಸ್ವೀಕರಿಸುವುದಿಲ್ಲ. ಆ ಬ್ರಾಹ್ಮಣನು ನಿತ್ಯವೂ ಉತ್ತಮರಿಂದ 
ತ್ಯಜಿಸಲ್ಪಡುವವನಾಗುತ್ತಾನೆ. 


ಯಸ್ತೇನ ಸಹ ಸಂಭಾಷೇದ್‌ ಏಕಶಯ್ಯಾಂ ವ್ರಜೇತ ವಾ । 
ಪ್ರಾಜಾಪತ್ಯಂ ಚರೇತ್‌ ಕೃಚ್ಛಂ ಸ ಚ ತೇನ ವಿಶುದ್ಧೃತಿ Teal 


ಯಾವ ವ್ಯಕ್ತಿಯು ಕಪಿಲಧೇನುವಿನ ಜೀವಿಕೆಯನ್ನು ನಡೆಸುವ ಶೂದ್ರನ ಮನೆಯಲ್ಲಿ 
ಪ್ರತಿಗ್ರಹವನ್ನು ಮಾಡಿದ್ದಾನೋ ಅವನ ಜೊತೆಗೆ ಮಾತನಾಡಬಾರದು. ಅವನ 
ಹಾಸಿಗೆಯಲ್ಲಿಮಲಗಬಾರದು. ಒಂದು ವೇಳೆ ತಿಳಿಯದೆ ಮಾಡಿದಲ್ಲಿ ಪ್ರಾಜಾಪತ್ಯ 
ವ್ರತವನ್ನು, ಕೃಚ್ಛವ್ರತವನ್ನು ಆಚರಿಸಬೇಕು. ಇದರಿಂದ ಶುದ್ಧಿಯನ್ನು ಹೊಂದುತ್ತಾನೆ. 


ಅನುಗೀತಾಪರ್ವ -371- 


ಕಪಿಲೋಪಜೀವಿನಃ ಶೂದ್ರಾದ್‌ ಯಃ ಕರೋತಿ ಪ್ರತಿಗ್ರಹಮ್‌ । 
ಪ್ರಾಯಶ್ಚಿತ್ತಂ ಭವೇತ್‌ ತಸ್ಯ ವಿಪ್ರಸ್ಕೈತನ್ನ ಸಂಶಯಃ 11೨೦1 


ಯಾವ ವ್ಯಕ್ತಿಯು ಕಪಿಲಧೇನುವನ್ನು ಅವಲಂಬಿಸಿಕೊಂಡು ಜೀವಿಕೆಯನ್ನು 
ನಡೆಸುವ ಶೂದ್ರನಿಂದ ಪ್ರತಿಗ್ರಹವನ್ನುಮಾಡುತ್ತಾನೋ ಅವನಿಗೆ ಇದೇ ಪ್ರಾಯಶ್ಚಿಶ್ಟವು. 
ಇದರಲ್ಲಿಯಾವ ಸಂಶಯವೂ ಇರುವುದಿಲ್ಲ. 


ಬ್ರಹ್ಮಕೂರ್ಚಂ ಪ್ರಕುರ್ವೀತ ಚಾಂದ್ರಾಯಣಮಥಾಷಿ ವಾ । 
ಮುಚ್ಯತೇ ಕಿಲ್ಲಿಷಾತ್‌ ತಸ್ಥಾದ್‌ ಏತೇನ ಬ್ರಾಹ್ಮಣೋ ಹಿ ಸಃ 11೨೧॥ 


ಬ್ರಹ್ಮಕೂರ್ಚ ಎಂಬ ವ್ರತವನ್ನು ಮಾಡಬೇಕು. ಅರ್ಥಾತ್‌ ಪ್ರಾಜಾಪತ್ಯ ವ್ರತವನ್ನು 
ಮಾಡಬೇಕು. ಚಾಂದ್ರಾಯಣ ವ್ರತವನ್ನುಮಾಡಬೇಕು. ಇದರಿಂದ ಬ್ರಾಹ್ಮಣನು ಆ 
ಪಾಪದಿಂದ ಮುಕ್ಕನಾಗುತ್ತಾನೆ. 

ಕಪಿಲಾ ಹೃಗ್ನಿಹೋತ್ರಾರ್ಥಂ ಯಜ್ಞಾರ್ಥೇ ಚ ಸ್ವಯಂಭುವಾ । 

ಸರ್ವತಸ್ತೇಜ ಉದ್ಭೃತ್ಯ ಬ್ರಹ್ಮಣಾ ನಿರ್ಮಿತಾ ಪುರಾ 1೨೨1 

ಕಪಿಲಧೇನುವು ಅಗ್ನಿಹೋತ್ರದ ಸಲುವಾಗಿ ಯಜ್ಞದಲ್ಲಿ ಚತುರ್ಮುಖ ಬ್ರಹ್ಮನಿಂದ 
ಸೃಷ್ಠವಾಗಿದೆ. ಚತುರ್ಮುಖ ಬ್ರಹ್ಮನು ಎಲ್ಲ ಕಡೆಯ ತೇಜಸ್ಸನ್ನು ಸಂಗ್ರಹಿಸಿ ಕಪಿಲ 
ಧೇನುವನ್ನು ಹಿಂದೆ ನಿರ್ಮಿಸಿರುತ್ತಾನೆ. 

ಪವಿತ್ರಂ ಚ ಪವಿತ್ರಾಣಾಂ ಮಂಗಲಾನಾಂ ಚ ಮಂಗಲಮ್‌ । 

ಪುಣ್ಯಾನಾಂ ಪರಮಂ ಪುಣ್ಯಂ ಕಪಿಲಾ ಪಾಂಡುನಂದನ 12೩11 

ಕಪಿಲಧೇನುವು ಪವಿತ್ರ ವಸ್ತುಗಳಿಗೂ ಪರಮಪವಿತ್ರವಾದುದು. ಮಂಗಳ 
ವಸ್ತುಗಳಲ್ಲಿಯೂ ಮಂಗಳಕರವಾದುದು. ಪುಣ್ಯಗಳೆಲ್ಲದಕ್ಟೂ ಪರಮ ಪುಣ್ಯಸರೂಪವು. 

ತಪಸಾಂ ತಪ ಏವಾಗ್ರ್ಯಂ ವ್ರತಾನಾಂ ವ್ರತಮುತ್ತಮಮ್‌ । 

ದಾನಾನಾಂ ಪರಮಂ ದಾನಂ ನಿಧಾನಂ ಹ್ಯೇತದಕ್ಷಯಮ್‌ 11೨೪॥ 

ತಪಸ್ಸುಗಳಲ್ಲಿಶ್ರೇಷ್ಠವಾದ ತಪಸ್ಸು ವ್ರತಗಳಲ್ಲಿಉತ್ತಮವಾದ ವ್ರತ, ದಾನಗಳಲ್ಲಿ 
ಉತ್ತಮವಾದ ದಾನ ಎಲ್ಲದರ ಅಕ್ಷಯಕ್ಕೂ ಈ ಕಪಿಲಧೇನುವೇ ಕಾರಣವಾಗಿದೆ. 


-372- ಮಹಾಭಾರತ ಆಶ್ಚಮೇಧಿಕಪರ್ವ 


ಪೃಥಿವ್ಯಾಂ ಯಾನಿ ತೀರ್ಥಾನಿ ಪುಣ್ಯಾನ್ಯಾಯತನಾನಿ ಚ । 


ಪವಿತ್ರಾಣಿ ಚ ರಮ್ಯಾಣಿ ಸರ್ವಲೋಕೇಷು ಪಾಂಡವ 11೨೫1 
ತೇಭ್ಯಸ್ತೇಜಃ ಸಮುದ್ಧತ್ಯ ಬ್ರಹ್ಮಣಾ ಲೋಕಕರ್ತೃಣಾ । 
ಲೋಕನಿಸ್ತರಣಾಯೈವ ನಿರ್ಮಿತಾ ಕಪಿಲಾ ಸ್ವಯಮ್‌ 11೨೬।॥ 


ಭೂಮಂಡಲದಲ್ಲಿ ಯಾವ ತೀರ್ಥಗಳಿವೆಯೋ, ಪುಣ್ಯಕ್ಟೇತ್ರಗಳಿವೆಯೋ, 
ಪವಿತ್ರವಾದ ಯಾವ ವಸ್ತುಗಳಿವೆಯೋ ಆ ಎಲ್ಲ ವಸ್ತುಗಳ ತೇಜಸುಗಳನ್ನುದ್ದರಿಸಿ 
ಚತುರ್ಮುಖ ಬ್ರಹ್ಮನು ಸಮಸ್ತ ಜಗತ್ತಿನ ದುಃಖಪರಿಹಾರಕ್ಕಾಗಿ ಕಪಿಲಧೇನುವನ್ನು 


ನಿರ್ಮಿಸಿರುತ್ತಾನೆ. 


ಸರ್ವತೇಜೋಮಯೀ ಹ್ಯೇವಂ ಕಪಿಲಾ ಪಾಂಡುನಂದನ । 
ಸದಾತsಮೃತವಹಾ ಮೇಧ್ಯಾ ಶುಚಿಃ ಪಾವನಮುತ್ತಮಮ್‌ ೨2೭ 


ಪಾಂಡುತನಯನೇ, ಸಮಸ್ತ ತೇಜಸುಗಳಿಂದ ತುಂಬಿದ ಕಪಿಲಧೇನುವು ನಿತ್ಯವೂ 
ಅಮೃತವನ್ನು ಕೊಡುವಂತಹ ಧೇನುವಾಗಿದೆ. ಅದರ ಕ್ಷೀರವು ಸ್ಟೀಕಾರಾರ್ಹವಾದ, 
ಉತ್ತಮವಾದ, ಶುಚಿಯಾದ ಪದಾರ್ಥವಾಗಿದೆ. 


ಕ್ಷೀರೇಣ ಕಪಿಲಾಯಾಸ್ತು ದದ್ದಾ ಚ ಸಫೃತೇನ ವಾ | 
ಹೋತವ್ಯಾನ್ಯಗ್ನಿಹೋತ್ರಾಣಿ ಸಾಯಂ ಪ್ರಾತರ್ದಿಜಾತಿಭಿಃ WS 
ಕಪಿಲಾಯಾ ಫೃತೇನಾಪಿ ದದ್ದಾ ಕ್ಷೀರೇಣ ವಾ ಪುನಃ । 

ಜುಹ್ಹತೇ ಯೇಠಗ್ನಿಹೋತ್ರಾಣಿ ಬ್ರಾಹ್ಮಣಾ ವಿಧಿವತ್‌ ಪ್ರಭೋ ॥೨೯॥ 


ಕಪಿಲಧೇನುವಿನ ಹಾಲಿನಿಂದಾಗಲಿ, ಮೊಸರಿನಿಂದಾಗಲಿ, ತುಪ್ಪದಿಂದಾಗಲಿ, 
ಸಾಯಂಕಾಲ, ಪ್ರಾತಃಾಲಗಳಲ್ಲಿ ವಿಧಿಬದ್ಧವಾಗಿ ಬ್ರಾಹ್ಮಣರು ಅಗ್ನಿಹೋತ್ರವನ್ನು 
ಆಚರಿಸಬೇಕು. 


ಪೂಜಯಂತೃತಿಥೀಂಶ್ಚೆವ ಪರಾಂ ಭಕ್ತಿಮುಪಾಗತಾಃ । 
ಶೂದ್ರಾನ್ನವಿರತಾ ನಿತ್ಯಂ ಡಂಭಾನೃತವಿವರ್ಜಿತಾಃ 11೩೦॥॥ 


ಕಪಿಲಧೇನುವಿನ ಹಾಲಿನ ಪದಾರ್ಥಗಳಿಂದ ಅತಿಥಿ-ಅಭ್ಯಾಗತರನ್ನು ಭಕ್ತಿಯಿಂದ 


ಅನುಗೀತಾಪರ್ವ -373- 


ಸತ್ತರಿಸಬೇಕು. ಕಪಿಲಧೇನುವನ್ನು ಪೋಷಿಸುವವರು ಶೂದ್ರಾನ್ನವನ್ನು ಬಿಟ್ಟಿರಬೇಕು. 
ಜಂಬ, ಸುಳ್ಳುಗಳಿಗೆ ಎಂದೂ ತುತ್ತಾಗಬಾರದು. 
ಯೇ ಯಾತಾ್ಯಾದಿತ್ಯಸಂಕಾಶೈರ್ವಿಮಾನೈರ್ದ್ವಿಜಸತ್ತಮಾಃ । 
ಸೂರ್ಯಮಂಡಲಮಧ್ಯೇನ ಬ್ರಹ್ಮಲೋಕಮನುತ್ತಮಮ್‌ HAO 
ಇಂತಹ ಬ್ರಾಹ್ಮಣರು ಆದಿತ್ಯಸದೃಶವಾದ ವಿಮಾನದಲ್ಲಿ ಕುಳಿತು, ಸೂರ್ಯ 
ಮಂಡಲದ ಮಧ್ಯದಿಂದ ಶ್ರೇಷ್ಠವಾದ ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ. 
ಬ್ರಹ್ಮಣೋ ಭವನೇ ದಿವ್ಯೇ ಕಾಮಗಾಃ ಕಾಮರೂಪಿಣಃ । 
ಬ್ರಹ್ಮಣಾ ಪೂಜ್ಯಮಾನಾಸ್ತು ಮೋದಂತೇ ಕಲ್ಲಮಕ್ಷಯಮ್‌ 11೩೨ 
ಬ್ರಹ್ಮನ ಆಜ್ಞೆಯಂತೆ, ಬ್ರಹ್ಮನ ಭವನದಲ್ಲಿ ಇಚ್ಚಾರೂಪವಾಗಿ ಸಂಚರಿಸುತ್ತಾ 
ಚತುರ್ಮುಖ ಬ್ರಹ್ಮನಿಂದ ಪೂಜಿಸಲ್ಪಡುತ್ತಾ, ಒಂದು ಕಲ್ಪಗಳ ಕಾಲ ಸುಖವಾಗಿ 
ವಿಹರಿಸುತ್ತಾರೆ. 
ಏವಂ ಹಿ ಕಪಿಲಾ ರಾಜನ್‌ ಪುಣ್ಯಾ ಮಂತ್ರಾಮೃತಾರಣಿಃ । 
ಆದಾವೇವಾಗ್ನಿಮಧ್ಯಾತ್ರು ಮೈತ್ರೇಯೀ ಬ್ರಹ್ಮನಿರ್ಮಿತಾ 11೩೩11 


ಈ ರೀತಿಯಾಗಿ ಕಪಿಲಧೇನುವು ಬಹಳ ಪುಣ್ಯಪ್ರದವಾದುದು. ಚತುರ್ಮುಖ 
ಬ್ರಹ್ಮನಿಂದ ಸೃಷ್ಟಿಯ ಆರಂಭದಲ್ಲಿ ಅಗ್ನಿಯ ಮಧ್ಯದಿಂದ ನಿರ್ಮಿತವಾದುದು. 


ಆ 

ಶೃಂಗಾಗ್ರೇ ಕಪಿಲಾಯಾಸ್ತು ಸರ್ವತೀರ್ಥಾನಿ ಪಾಂಡವ । 

ಬ್ರಹ್ಮಣೋ ಹಿ ನಿಯೋಗೇನ ನಿವಸಂತಿ ದಿನೇ ದಿನೇ HAY 

ಕಪಿಲಧೇನುವಿನ ಕೊಂಬುಗಳ ತುದಿಯಲ್ಲಿಸಕಲ ತೀರ್ಥಗಳು ಯಾವಾಗಲೂ 
ಸನ್ನಿಹಿತವಾಗಿರುತ್ತವೆ. ಚತುರ್ಮುಖ ಬ್ರಹ್ಮನ ಆದೇಶದಂತೆ ಪ್ರತಿದಿನವೂ ಸಮಸ್ತ 
ತೀರ್ಥಗಳು ಕೊಂಬಿನ ತುದಿಯಲ್ಲಿವಾಸಿಸುತ್ತಿರುತ್ತವೆ. 

ಪ್ರಾತರುತ್ಥಾಯ ಯೋ ಮರ್ತ್ಯಃ ಕಪಿಲಾಶೃಂಗಮಸ್ತಕಾತ್‌ । 

ಚ್ಯುತಾ ಆಪಸ್ತು ಶೀರ್ಷೇಣ ಧಾರಯೇತ್‌ ಪ್ರಯತಃ ಶುಚಿಃ 11೩೫1 


-374- ಮಹಾಭಾರತ ಆಶಮೇಧಿಕಪರ್ವ 


ಸ ತೇನ ಪುಣ್ಯತೀರ್ಥೇನ ಸಹಸಾ ದಗ್ಗತಿಲ್ಲಿಷಃ I 
ವರ್ಷತ್ರಯಕೃತಂ ಪಾಪಂ ಪ್ರದಹತ್ಯಗ್ನಿವತ್‌ ತೃಣಮ್‌ 11೩೬।॥ 


ಪ್ರಾತಃಕಾಲದಲ್ಲಿ ಎದ್ದು ಯಾವ ಮನುಷ್ಯನು ಕಪಿಲಾಧೇನುವಿನ ಕೊಂಬಿನ 
ತುದಿಯಿಂದ ಹರಿದುಬರುವ ನೀರನ್ನುತನ್ನತಲೆಯಲ್ಲಿಧರಿಸುತ್ತಾನೋ, ಶುಚಿಯಾಗಿ 
ಧರಿಸಿದ ಆ ಪುಣ್ಯತೀರ್ಥದಿಂದ ಸಮಸ್ತ ಪಾಪಗಳನ್ನು ಕೂಡಲೇ ಕಳೆದುಕೊಳ್ಳುತ್ತಾನೆ. 
ಬೆಂಕಿಯು ಹುಲ್ಲನ್ನು ಸುಡುವಂತೆ ಮೂರು ವರ್ಷಗಳ ಪಾಪವು ಕಪಿಲಾಧೇನುವಿನ 
ಕೊಂಬಿನಿಂದ ಬಂದ ನೀರು ಪರಿಹರಿಸುತ್ತದೆ. 


ಮೂತ್ರೇಣ ಕಪಿಲಾಯಾಸ್ತು ಯಸ್ತು ಪ್ರಾತರುಪಸ್ಟೃಶೇತ್‌ । 
ಸ್ನಾನೇನ ತೇನ ಪುಣ್ಯೇನ ನಷ್ಟಪಾಪಃ ಸ ಮಾನವಃ [EEA] 


ಕಪಿಲಾಧೇನುವಿನ ಮೂತ್ರದಿಂದ ಯಾವನು ಪ್ರಾತಃಕಾಲದಲ್ಲಿ ಸ್ನಾನವನ್ನು 
ಆಚರಿಸುತ್ತಾ ನೋ ಆ ಸ್ನಾನದಿಂದ ಲಭಿಸುವ ಪುಣ್ಯದಿಂದ ಮಾನವನು ಸಮಸ್ತ 
ಪಾಪಗಳಿಂದ ಮುಕ್ಕನಾಗುತ್ತಾನೆ. 


ತ್ರಿಂಶದ್ವರ್ಷಕೃತಾತ್‌ ಪಾಪಾನ್ನುಚ್ಛತೇ ನಾತ್ರ ಸಂಶಯಃ HASH 


ಮೂವತ್ತು ವರ್ಷಗಳಲ್ಲಿ ಮಾಡಿದ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. 
ಇದರಲ್ಲಿಯಾವ ಸಂಶಯವೂ ಇಲ್ಲ. 


ಪ್ರಾತರುತ್ಥಾಯ ಯೋ ಭಕ್ತ್ಯಾ ಪ್ರಯಚ್ಛೇತ್‌ ತೃಣಮುಷ್ಠಿಕಮ್‌ । 
ತಸ್ಯ ನಶ್ಯತಿ ತತ್‌ ಪಾಪಂ ತ್ರಿಂಶದ್ರಾತ್ರಕೃತಂ ನೃಪ 11೩೯॥ 


ಆ 


ರಾಜನೇ, ಪ್ರಾತಃಕಾಲದಲ್ಲಿಯಾವನು ಭಕ್ತಿಯಿಂದ ಎದ್ದು ಒಂದು ಮುಷ್ಟಿಹುಲ್ಲನ್ನು 
ಕಪಿಲಾ ಧೇನುವಿಗೆ ನೀಡುತ್ತಾನೋ ಅವನು ಮೂವತ್ತು ರಾತ್ರಿಗಳಲ್ಲಿ ಮಾಡಿದ 
ಪಾಪಗಳನ್ನುಪರಿಹರಿಸಿಕೊಳ್ಳುತ್ತಾನೆ. 


ಪ್ರಾತರುತ್ಥಾಯ ಮದ್ಭಕ್ಷ್ಯಾ ಕುರ್ಯಾದ್‌ ಯಸ್ತಾಂ ಪ್ರದಕ್ಷಿಣಮ್‌ । 
ಪ್ರದಕ್ಷಿಣೀಕೃತಾ ತೇನ ಪೃಥಿವೀ ನಾತ್ರ ಸಂಶಯಃ 11೪೦॥ 


ಪ್ರಾತಃಕಾಲದಲ್ಲಿ ಎದ್ದು ಭಗವದ್ಧಕ್ಷಿಯಿಂದ ಯಾವಾತನು ಕಪಿಲಾಧೇನುವಿಗೆ 


ಅನುಗೀತಾಪರ್ವ -375- 


ಪ್ರದಕ್ಷಿಣೆ ಮಾಡುತ್ತಾನೋ ಅವನು ಭೂಮಂಡಲವನ್ನೇ ಪ್ರದಕ್ಷಿಣೆ ಮಾಡಿದಂತೆ. 


೦ ಇಸಿ ೦ 
ಇದರಲ್ಲಿಯಾವ ಸಂಶಯವೂ ಇಲ್ಲ. 

ಪ್ರದಕ್ಷಿಣೇನ ಚೈಕೇನ ಶ್ರದ್ಧಾಯುಕ್ತಸ್ಯ ಪಾಂಡವ । 

ದಶರಾತ್ರಕೃತಂ ಪಾಪಂ ತಸ್ಯ ತನ್ನಶ್ಯತಿ ಧ್ರುವಮ್‌ 11೪೧1 

ಕಪಿಲಾಧೇನುವಿಗೆ ಶ್ರದ್ದೆಯಿಂದ ಮಾಡಿದ ಒಂದು ಪ್ರದಕ್ಷಿಣೆ, ನಮಸ್ಕಾರವು 
ನಿಶ್ಚಯವಾಗಿಯೂ ಹತ್ತು ರಾತ್ರಿಗಳಲ್ಲಿಮಾಡಿದ ಪಾಪವನ್ನುನಾಶಮಾಡುತ್ತದೆ. 


ಕಪಿಲಾಪಂಚಗವ್ಯೇನ ಯಃ ಸ್ನಾಯಾತ್ತು ಶುಚಿರ್ನರಃ । 
ಸ ಗಂಗಾದ್ಯೇಷು ತೀರ್ಥೇಷು ಸ್ನಾತೋ ಭವತಿ ಪಾಂಡವ 11೪೨॥! 


ಕಪಿಲಾಧೇನುವಿನಿಂದ ಮಾಡಿದ ಪಂಚಗವ್ಯದಿಂದ ಸ್ನಾನ ಮಾಡುವವನು 
ಪವಿತ್ರನಾಗುತ್ತಾನೆ. ಗಂಗಾದಿ ಸರ್ವತೀರ್ಥಗಳಲ್ಲಿಯೂ ಸ್ನಾನ ಮಾಡಿದಂತಾಗುತ್ತದೆ. 


ತೇನ ಸ್ನಾನೇನ ತಸ್ಯಾಪಿ ಶ್ರದ್ಧಾಯುಕ್ತಸ್ಯ ಪಾಂಡವ । 
ದಶರಾತ್ರಕೃತಂ ಪಾಪಂ ತತ್ಮಣಾದೇವ ನಶ್ಯತಿ IVAN 


ಆ ಕಪಿಲಾಧೇನುವಿನ ಪಂಚಗವ್ಯದಿಂದ ಶ್ರದ್ದೆಯಿಂದ ಸ್ನಾನ ಮಾಡಿದವನು ಹತ್ತು 
ರಾತ್ರಿಯಲ್ಲಿಮಾಡಿದ ಪಾಪವನ್ನು ಆ ಕ್ಷಣದಲ್ಲಿಯೇ ಪರಿಹರಿಸಿಕೊಳುತ್ತಾನೆ. 

ದೃಷ್ಟ್ವಾ ತು ಕಪಿಲಾಂ ಭಕ್ಕಾ ಶ್ರುತ್ವಾ ಹುಂಕಾರನಿಃಸ್ಪ್ಸನಮ್‌ । 

ವ್ಯಪೋಹತಿ ನರಃ ಪಾಪಮಹೋರಾತ್ರಕೃತಂ ನೃಪ 11೪೪ 


ರಾಜನೇ, ಕಪಿಲಾಧೇನುವನ್ನು ನೋಡಿ, ಅದರ ಅಂಬಾ ಎಂಬ ಧ್ವನಿಯನ್ನು 
ಕೇಳಿದರೆ ಒಂದು ದಿನದ ಪಾಪವು ಪರಿಹಾರವಾಗುತ್ತದೆ. 


ಯತ್ರ ವಾ ತತ್ರ ವಾ ಚಾಂಗೇ ಕಪಿಲಾಂ ಯಃ ಸ್ಪೃಶೇತ್‌ ಶುಚಿಃ | 

ಸಂವತ್ತರಕೃತಂ ಪಾಪಂ ವಿನಾಶಯತಿ ಪಾಂಡವ 11೪೫। 

ಎಲ್ಲಿಯೇ ಆಗಲಿ, ಕಪಿಲಾ ಗೋವನ್ನುಕಂಡು ಶುಚಿಯಾಗಿ ಅದರ ದೇಹವನ್ನು 
ಸವರುತ್ತಾನೋ ಅವನು ಒಂದು ಸಂವತ್ಸರದಲ್ಲಿ ಮಾಡಿದ ಪಾಪವನ್ನು 
ಪರಿಹರಿಸಿಕೊಳ್ಳುತ್ತಾನೆ. 


-376- ಮಹಾಭಾರತ ಆಶ್ಚಮೇಧಿಕಪರ್ವ 


ಗೋಸಹಸ್ರಂ ಚ ಯೋ ದದ್ಯಾದ್‌ ಏಕಾಂ ಚ ಕಪಿಲಾಂ ನರಃ । 
ಸಮಂ ತಸ್ಯ ಫಲಂ ಪ್ರಾಹ ಬ್ರಹ್ಮಲೋಕೇ ಪಿತಾಮಹಃ 11೪೬॥। 


ಒಂದು ಸಾವಿರ ಗೋವುಗಳನ್ನು ದಾನ ಮಾಡಿದವನಿಗೆ ಲಭಿಸುವ ಫಲವು, ಒಂದು 
ಕಪಿಲಾಧೇನುವನ್ನು ದಾನ ಮಾಡಿದವನಿಗೆ ಲಭಿಸುವ ಫಲವು ಒಂದೇ ಎಂದು ಲೋಕ 
ಪಿತಾಮಹನಾದ ಬ್ರಹ್ಮದೇವನು ಹೇಳಿದ್ದಾನೆ. 


ಯಸ್ತ್ವೇಕಾಂ ಕಪಿಲಾಂ ಹನ್ಯಾನ್ನರಃ ಕಶ್ಚಿತ್‌ ಪ್ರಮಾದತಃ । 
ಗೋಸಹಸ್ರಂ ಹತಂ ತೇನ ಭವೇನ್ಹಾತ್ರ ವಿಚಾರಣಾ 11೪೭! 


ಯಾವ ವ್ಯಕ್ತಿಯು ಪ್ರಮಾದದಿಂದ ಕಪಿಲಾಧೇನುವನ್ನು ಕೊಂದರೆ ಅವನಿಗೆ ಒಂದು 
ಸಾವಿರ ಗೋವುಗಳನ್ನು ಕೊಂದ ಪಾಪವು ಉಂಟಾಗುತ್ತದೆ. ಇದರಲ್ಲಿ ಯಾವ 
ಸಂಶಯವೂ ಇಲ್ಲ. 


ಯಸ್ತ್ವೇಕಾಂ ಕಪಿಲಾಂ ದದ್ಯಾತ್‌ ಶ್ರೋತ್ರಿಯಾಯಾಹಿತಾಗ್ಗಯೇ । 
ಗವಾಂ ಶತಸಹಸ್ರಂ ತು ದತ್ತಂ ಭವತಿ ಪಾಂಡವ 11೪೮॥ 


ಆಹಿತಾಗ್ನಿಯಾದ ಬ್ರಾಹ್ಮಣನಿಗೆ ಯಾವನು ಒಂದು ಕಪಿಲಾಧೇನುವನ್ನು ದಾನ 
ಮಾಡುತ್ತಾನೋ ಅವನು ಸಾವಿರ ಗೋವುಗಳನ್ನು ದಾನ ಮಾಡಿದ ಫಲವನ್ನು 
ಹೊಂದುತ್ತಾನೆ. 


ದಶೇಹ ಕಪಿಲಾಃ ಪ್ರೋಕ್ತಾಃ ಸ್ವಯಮೇವ ಸ್ವಯಂಭುವಾ । 
ಯೋ ದದ್ಯಾಚ್ಟೋತ್ರಿಯೇಭ್ಯೋ ವೈ ಸರ್ಗಂ ಗಚ್ಛತಿ ತಚ್ಚಣು 1॥೪೯॥ 
ಬ್ರ ಲ ಆಖ 


ಕೆ ಎ ಲ 
ಸ್ವಯಂ ಚತುರ್ಮುಖ ಬ್ರಹ್ಮನೇ ಕಪಿಲಾಧೇನುಗಳಲ್ಲಿ ಹತ್ತು ಭೇದಗಳನ್ನು 
ಹೇಳಿದ್ದಾನೆ. ಅವುಗಳನ್ನು ಬ್ರಾಹ್ಮಣರಿಗೆ ನೀಡಿದಾಗ ಉತ್ತಮ ಸದ್ಗತಿ ಹೊಂದುವಿಕೆಯ 
ಬಗ್ಗೆ ಹೇಳುತ್ತೇನೆ, ಕೇಳಿಸಿಕೊ. 


ಪ್ರಥಮಾ ಸ್ಪರ್ಣಕಪಿಲಾ ದ್ವಿತೀಯಾ ಗೌರಪಿಂಗಲಾ । 
ತೃತೀಯಾ ರಕ್ತಪಿಂಗಾಕ್ಷೀ ಚತುರ್ಥೀ ಗಲಪಿಂಗಲಾ 11೫೦॥॥ 


ಹೊಂಬಣ್ಣದಿಂದ ಕೂಡಿದ ಕಪಿಲಾ ಮೊದಲನೆಯದ್ದು. ಎರಡನೆಯದ್ದು 
ಗೌರಪಿಂಗಲಾ (ಬಿಳಿ-ಹಳದಿ), ಮೂರನೆಯದ್ದು ರಕ್ತಪಿಂಗಾಕ್ಟಿ (ಹಳದಿ ಬಣ್ಣದ 


ಅನುಗೀತಾಪರ್ವ -371- 


ಕಣ್ಣುಗಳುಳ್ಳದ್ದು), ನಾಲ್ಕನೆಯದ್ದುಗಲಪಿಂಗಲಾ (ಕುತ್ತಿಗೆಯಲ್ಲಿಕಂದು-ಹಳದಿ ಬಣ್ಣ 
ಮಿಶ್ರಿತವಾದುದು). 


ಪಂಚಮೀ ಬಭ್ರುವರ್ಣಾಭಾ ಷಷ್ಠೀ ಚ ಶ್ಲೇತಪಿಂಗಲಾ । 
ಸಪ್ತಮೀ ರಂಗಪಿಂಗಾಕ್ಷೀ ತಷ್ಠಮೀ ಖುರಪಿಂಗಲಾ ISO 


ಐದನೆಯದ್ದುಕೆಂಪು ಮಿಶ್ರಿತ ಕಂದುಬಣ್ಣವುಳ್ಳದ್ದು , ಆರನೆಯದ್ದುಬಿಳಿಯ ಮತ್ತು 


ಕಂದು ಹಳದಿ ಬಣ್ಣದ್ದು, ಏಳನೆಯದ್ದು ಕೆಂಪು ಮತ್ತು ಕೆಂದು ಹಳದಿ ಬಣ್ಣದ 
ಕಣ್ಣುಗಳುಳ್ಳದ್ದು, ಎಂಟನೆಯದ್ದುಗೊರಸುಗಳಲ್ಲಿಮಾತ್ರ ಕಂದು ಹಳದಿ ಬಣ್ಣವುಳ್ಳದ್ದು. 


ನವಮೀ ಪಾಟಲಾ ಜ್ಞೇಯಾ ದಶಮೀ ಪುಚ್ಚಪಿಂಗಲಾ | 
ದಶೈತಾಃ ಕಪಿಲಾಃ ಪ್ರೋಕ್ತಾಃ ತಾರಯಂತಿ ನರಾನ್‌ ಸದಾ 11೫೨1 


ಒಂಬತ್ತನೆಯದ್ದು ಬಿಳಿ ಮತ್ತು ಕೆಂಪು ಮಿಶ್ರಿತ ಬಣ್ಣವುಳ್ಳದ್ದು . ಹತ್ತನೆಯದ್ದು 
ಬಾಲದಲ್ಲಿ ಮಾತ್ರ ಕಂದು ಹಳದಿ ಬಣ್ಣವುಳದ್ದು . ಈ ಹತ್ತುವಿಧವಾದ ಕಪಿಲಾ 
ಧೇನುಗಳು ಮನುಷ್ಯರನ್ನು ಪಾಪದಿಂದ ದಾಟಿಸುತ್ತವೆ. 


ಮಂಗಲ್ಯಾಶ್ಚ ಪವಿತ್ರಾಶ್ಚ ಸರ್ವಪಾಪಪ್ರಣಾಶನಾಃ । 
ಏವಮೇವ ಹ್ಯನಾಹೋ ದಶ ಪ್ರೋಕ್ತಾ ನರೇಶ್ವರ 11೫೩ 


ಇವು ಮಂಗಳಮಯವಾದವುಗಳು, ಪವಿತ್ರವಾದವುಗಳು, ಸರ್ವವಿಧವಾದ 
ಪಾಪಗಳನ್ನು ಪರಿಹರಿಸಬಲ್ಲವುಗಳು. ಹೀಗೆಯೇ ಎತ್ತುಗಳು ಹತ್ತು ಪ್ರಕಾರವಾಗಿವೆ. 


ಬ್ರಾಹ್ಮಣೋ ವಾಹಯೇತ್‌ ತಾಂಸ್ತು ನಾನ್ಯೋ ವರ್ಣಃ ಕಥಂಚನ । 

ನ ವಾಹಯೇಚ್ಚ ಕಪಿಲಾಂ ಕ್ಷೇತ್ರೇ ವಾಠಧ್ದನಿ ವಾ ದ್ವಿಜಃ 11೫೪1 

ಪ್ರಯಾಣಕ್ಕೆ ಕಪಿಲಾ ಜಾತಿಯ ಎತ್ತುಗಳನ್ನು ಬ್ರಾಹ್ಮಣನು ಮಾತ್ರವೇ ಗಾಡಿಗೆ 
ಹೂಡಲು ಉಪಯೋಗಿಸಿಕೊಳ್ಳಬಹುದು. ಇತರ ವರ್ಣದವರು ಯಾವುದೇ 
ಕಾರಣದಿಂದಲೂ ಇದನ್ನು ಸವಾರಿಗೆ ಉಪಯೋಗಿಸಬಾರದು. ಬ್ರಾಹ್ಮಣನು 
ಉಳುವುದಕ್ಕಾಗಲಿ, ಬೇರೆಯವರ ಸಂಚಾರಕ್ಕಾಗಲಿ ಗಾಡಿಯನ್ನುಎಳೆಯುವುದಕ್ಕಾಗಲಿ 
ಉಪಯೋಗಿಸಬಾರದು. 


-378- ಮಹಾಭಾರತ ಆಶಮೇಧಿಕಪರ್ವ 


ವಾಹಯೇದ್‌ ಹುಂಕೃತೇನೈವ ಶಾಖಯಾ ವಾ ಸಪತ್ರಯಾ । 
ನ ದಂಡೇನ ನ ಯಷ್ಟ್ಯಾ ವಾ ನ ಪಾಶೇನ ಚ ವಾ ಪುನಃ etl 


ಕಪಿಲಾ ವೃಷಭವು ಪ್ರಯಾಣ ಮಾಡುವಾಗ, ಗಾಡಿಗೆ ಕಟ್ಟಿದಾಗಲು ಹೂಂಕಾರದ 
ಧ್ವನಿಯಿಂದ ಅಥವಾ ಎಲೆಗಳ ಕೋಲಿನಿಂದ ಮೃದುವಾಗಿ ಪ್ರಹರಿಸಿ, ಎತ್ತುಗಳನ್ನು 
ಮುಂದುವರೆಯುವಂತೆ ಮಾಡಬೇಕು. ದಂಡದಿಂದಾಗಲಿ, ಕೋಲಿನಿಂದಾಗಲಿ, 
ಹಗ್ಗದಿಂದಾಗಲಿ ಅವುಗಳನ್ನು ಹೊಡೆಯಬಾರದು. 


ನ ಕುತ್ಸಷ್ಠಾಶ್ರಮಶ್ರಾಂತಾನ್‌ ವಾಹಯೇದ್‌ ವಿಕಲೇಂದ್ರಿಯಾನ್‌ । 
ಸುತೃಪ್ತೇಷು ತು ಭುಂಜೀಯಾತ್‌ ಪಿಬೇತ್‌ ಪೀತೇಷು ಚೋದಕಮ್‌ ॥ 


ಎತ್ತುಗಳು ಹಸಿದಾಗ, ಬಾಯಾರಿದಾಗ, ನಡೆದು ಬಳಲಿದಾಗ ಅವುಗಳನ್ನು ಗಾಡಿಗೆ 
ಕಟ್ಟಬಾರದು. ಇಂದ್ರಿಯಗಳು ಶಿಥಿಲವಾಗಿದ್ದಾಗಲೂ ಗಾಡಿಗೆ ಕಟ್ಟಬಾರದು. ಅವುಗಳು 
ಯಥೇಷ್ಟವಾಗಿ ಹುಲ್ಲುತಿಂದು ತೃಪ್ರವಾಗುವ ತನಕ, ನೀರನ್ನು ಕುಡಿಯುವ ತನಕ ಸೇವೆಗೆ 
ಬಳಸಿಕೊಳ್ಳಬಾರದು. ಕಪಿಲಾ ವೃಷಭಗಳು ಹುಲ್ಲು ತಿಂದು ತೃಪ್ರವಾಗುವ ತನಕ 
ಬ್ರಾಹ್ಮಣನು ಊಟ ಮಾಡಬಾರದು. ಅವುಗಳು ನೀರು ಕುಡಿದ ಬಳಿಕವೇ ನೀರು 
ಕುಡಿಯಬೇಕು. 


ಶುಶ್ರೂಹೋರ್ಮಾತರಶ್ವೆತಾಃ ಪಿತರಸ್ತೇ ಪ್ರಕೀರ್ತಿತಾಃ । 
ಅಹ್ನಾಂ ಪೂರ್ವಂ ತ್ರಿಭಾಗೇ ತು ಧುರ್ಯಾಣಾಂ ವಾಹನಂ ಸ್ಮೃತಮ್‌॥ 


ಶುಶ್ರೂಷೆ ಮಾಡಲು ಬಯಸುವ ಪುರುಷನಿಗೆ ಕಪಿಲಾಧೇನುವು ತಾಯಿಯಾದರೆ, 
ಕಪಿಲಾ ವೃಷಭವು ತಂದೆಯಾಗಿರುತ್ತದೆ. ವೃಷಭಗಳನ್ನು ಪ್ರಾತಃಕಾಲದಲ್ಲಿ ಮಾತ್ರ 
ವಾಹನಕ್ಕೆ ಕಟ್ಟುವುದು ಯೋಗ್ಯವಾಗಿದೆ. 

ಎಶ್ರಾಮೇನ್ನಧ್ಯಮೇ ಭಾಗೇ ಭಾಗೇ ಚಾಂತೇ ಯಥಾಸುಖಮ್‌ ॥1೫೮॥ 


ದಿನದ ಮಧ್ಯಭಾಗದಲ್ಲಿ ವಿಶ್ರಮಿಸಿಕೊಳ್ಳಲು ಅವುಗಳನ್ನು ಬಿಟ್ಟುಬಿಡಬೇಕು. ದಿನದ 
ಮೂರನೆಯ ಭಾಗದಲ್ಲಿಅವಶ್ಯಕತೆ ಇದ್ದರೆ ಗಾಡಿಗೆ ಕಟ್ಟಬಹುದು. 

ಯತ್ರ ವಾ ತ್ವರಯಾ ಕೃತ್ಯಂ ಸಂಶಯೋ ಯತ್ರ ಚಾದ್ವನಿ | 

ವಾಹಯೇತ್‌ ತತ್ರ ಧುರ್ಯಾಂಸ್ತು ನ ಸ ಪಾಪೇನ ಲಿಪ್ಯತೇ ॥೫೯॥ 


ಅನುಗೀತಾಪರ್ವ -379- 


ಎಲ್ಲಿಯಾದರೂ ಅವಸರದ ಕಾರ್ಯವಿರುವ ಸಂದರ್ಭದಲ್ಲಿ ಮಾರ್ಗದಲ್ಲಿ 
ಕಳ್ಳ-ಕಾಕರ ಭೀತಿಯ ಸಂಶಯ ಇದ್ದಾಗ ಮಧ್ಯಾಹ್ನದ ವೇಳೆಯೂ ಗಾಡಿಗೆ ಕಟ್ಟಬಹುದು. 
ಅನಿವಾರ್ಯವಾಗಿ ಕಟ್ಟಿದಾಗ ಪಾಪವು ಬರುವುದಿಲ್ಲ. 


ಅನ್ಯಥಾ ವಾಹಯನ್‌ ರಾಜನ್‌ ನಿರಯಂ ಯಾತಿ ರೌರವಮ್‌ ॥೬೦॥ 
ಅನಿವಾರ್ಯವಿಲ್ಲದೆ ಮಧ್ಯಾಹ್ನಕಾಲದಲ್ಲಿಕಪಿಲವೃಷಭಗಳನ್ನುಗಾಡಿಗೆ ಕಟ್ಟಿದರೆ 
ರೌರವ ನರಕಕ್ಕೆ ಹೋಗುತ್ತಾನೆ. ಸಂಶಯವಿಲ್ಲ. 


ರುಧಿರಂ ವಾಹಯೇತ್‌ ತೇಷಾಂ ಯಸ್ತು ಮೋಹಾನ್ನರಾಧಿಪ I 
ಭ್ರೂಣಹತ್ಯಾಸಮಂ ಪಾಪಂ ತಸ್ಯ ಸ್ಯಾತ್‌ ಪಾಂಡುನಂದನ 11೬೧॥ 


ಯಾವನು ಮೋಹವಶನಾಗಿ ಎತ್ತುಗಳ ಶರೀರದಲ್ಲಿರಕ್ತಬರುವಂತೆ ಭಾರವನ್ನು 
ತುಂಬಿ ಎಳೆಸುತ್ತಾನೊ ಅವನಿಗೆ ಭ್ರೂಣಹತ್ಯೆಗೆ ಸಮಾನವಾದ ಪಾಪವು 
ಉಂಟಾಗುತ್ತದೆ. 


ತೇನ ಪಾಪೇನ ಪಾಪಾತ್ಮಾ ನರಕಂ ಯಾತ್ಯಸಂಶಯಮ್‌ ೬.೨1 
ಈ ಪಾಪದಿಂದ ಅವನು ನಿಶ್ಚಿತವಾಗಿ ನರಕಕ್ಕೆ ಹೋಗುತ್ತಾನೆ, ಸಂಶಯವಿಲ್ಲ. 


ನರಕೇಷು ಚ ಸರ್ವೇಷು ಸಮಾಃ ಸ್ಥಿತ್ವಾ ಶತಂ ಶತಮ್‌ । 
ಇಹ ಮಾನುಷ್ಯಕೇ ಲೋಕೇ ಬಲೀವರ್ದೋ ಭವಿಷ್ಯತಿ LAI 


ಅವನು ಆ ಪಾಪದಿಂದ ನರಕದಲ್ಲಿ ನೂರು ನೂರು ವರ್ಷಗಳ ಕಾಲ ವಾಸ 
ಮಾಡಿ, ಪುನಃ ಮನುಷ್ಯಲೋಕದಲ್ಲಿಯೇ ಎತ್ತಾಗಿ ಹುಟ್ಟುತ್ತಾನೆ. 

ತಸ್ಥಾತ್ತು ಮುಕ್ತಿಮನ್ಹಿಚ್ಛನ್‌ ದದ್ಯಾತ್ತು ಕಪಿಲಾಂ ನರಃ WYN 

ಆದ್ದರಿಂದ ಸಂಸಾರದಿಂದ ಮುಕ್ತಿಯನ್ನು ಬಯಸುವ ಮನುಷ್ಯನು ಕಪಿಲಾ 
ಧೇನುವನ್ನು ದಾನವಾಗಿ ಕೊಡಬೇಕು. 


ಕಪಿಲಾಂ ವಾಹಯೇದ್‌ ಯಸ್ತು ವೃಷಲೋ ಲೋಭಮೋಹಿತಃ । 
ತೇನ ದೇವಾಸ್ತ್ರಯಸ್ವಿಂಶತ್‌ ಪಿತರಶ್ಚಾಪಿ ವಾಹಿತಾಃ HLH 


-380- ಮಹಾಭಾರತ ಆಶ್ವಮೇಧಿಕಪರ್ವ 


ಕಪಿಲಾಧೇನುವನ್ನುಲೋಭ-ಮೋಹಗಳಿಗೆ ತುತ್ತಾಗಿ ಯಾವ ವೃಷರನು ಗಾಡಿಗೆ 
ಕಟ್ಟುತ್ತಾನೋ ಅವನಿಂದ ಮೂವತ್ಕೂರು ಕೋಟಿ ದೇವತೆಗಳು, ಪಿತೃಗಳು ಗಾಡಿಯನ್ನು 
ಎಳೆದವರಂತೆ ದುಃಖಿತರಾಗುತ್ತಾರೆ. 


ಸ ದೇವೈಃ ಪಿತೃಭಿರ್ನಿತ್ಯಂ ವಧ್ಯಮಾನಃ ಸುದುರ್ಮತಿಃ । 
ನರಕಾನ್ನರಕಂ ಘೋರಂ ಗಚ್ಛೇದಾಪ್ರಲಯಂ ನೃಪ WLI 


ಅಂತಹ ವೃಷಲನು ದೇವತೆಗಳಿಂದ, ಪಿತೃಗಳಿಂದ ನಿತ್ಯವೂ ದುರ್ಮತಿಯೆಂದು 
ಘಾಸಿಗೆ ತುತ್ತಾದವನಾಗಿ, ನರಕವನ್ನುಕುರಿತು ಹೋಗಿ, ಪ್ರಲಯವಾಗುವ ತನಕವೂ 
ಸಂಚರಿಸುತ್ತಿರುತ್ತಾನೆ. 

ಬ್ರಹ್ಮಾ ರುದ್ರಸ್ತಥಾಗ್ನಿಶ್ಚ ಕಪಿಲಾನಾಂ ಗತಿಂ ಗತಾಃ | 

ತಸ್ಕಾತ್‌ ತೇ ತು ನ ಹಂತವ್ಯಾಃ ಪೂಜ್ಯಾಸ್ತೇ ತು ವಿಶೇಷತಃ XAT 

ಚತುರ್ಮುಖ ಬ್ರಹ್ಮನು, ಮಹರುದ್ರನು, ಅಗ್ನಿದೇವನು ಕಪಿಲಾಧೇನುವಿನ 
ಗತಿಯನ್ನು ಹೊಂದಿರುತ್ತಾರೆ. ಅದರ ನಡೆಯನ್ನು ಅನುಸರಿಸುತ್ತಾರೆ. ಆದ್ದರಿಂದ ಕಪಿಲಾ 
ಧೇನುವನ್ನುಕೊಲ್ಲಬಾರದು. ವಿಶೇಷವಾಗಿ ಪೂಜ್ಯವಾದವುಗಳು ಕಪಿಲಾ ಧೇನುಗಳು. 

ನಿಃಶಸಂತಿ ಯದಾ ಶ್ರಾಂತಾಸ್ತದಾ ಹನ್ಶುಶ್ಚ ತತ್ಕುಲಮ್‌ WLS 

ಕಪಿಲಾಧೇನುವು ಯಾವಾಗ ಬಳಲಿ ಉಸಿರನ್ನು ಬಿಡುತ್ತದೋ ಅದರ 
ಬಳಲುವಿಕೆಯು ಅವನ ಕುಲವನ್ನೇ ನಾಶಮಾಡುತ್ತದೆ. 


ಯಾವಂತಿ ತೇಷಾಂ ರೋಮಾಣಿ ತಾವದ್‌ ವರ್ಷಶತಂ ನೃಪ | 
ನರಕೇ ಪರಿಪಚ್ಯಂತೇ ತತ್ರ ತದ್ದಾಹಕಾ ನರಾಃ WEE 


ಯಾವ ವ್ಯಕ್ತಿಯು ಕಪಿಲಾ ಗೋವನ್ನು ಹಿಂಸಿಸುತ್ತಾನೋ ಅವನು ಆ ಧೇನುವಿನ 
ದೇಹದಲ್ಲಿರುವ ರೋಮಗಳಷ್ಟುಕಾಲ ಗಾಡಿಗೆ, ಪೀಡೆ ಮಾಡಿ ಕಟ್ಟಿದ ಪಾಪದಿಂದಾಗಿ 
ನರಕಲೋಕದಲ್ಲಿದುಃಖಕ್ಕೆ ಈಡಾಗುತ್ತಾನೆ. 


ಕಪಿಲಾ ಸರ್ವಯಜ್ಞೇಷು ದಕ್ಷಿಣಾರ್ಥಂ ವಿಧೀಯತೇ । 
ತಸ್ಮಾತ್‌ ತದ್ದಕ್ಷಿಣಾ ದೇಯಾ ಯಜ್ಞೇಷ್ಟೇವ ದ್ವಿಜಾತಿಭಿಃ Won 


ಅನುಗೀತಾಪರ್ವ -381- 


ಎಲ್ಲಯಜ್ಞಗಳಲ್ಲಿಯೂ ಕಪಿಲಾಧೇನುವನ್ನೇ ದಕ್ಷಿಣೆಯನ್ನಾಗಿ ಕೊಡಬೇಕೆಂದು 
ಶಾಸ್ತವಚನವಿದೆ. ಆದ್ದರಿಂದ ಬ್ರಾಹ್ಮಣರಿಗೆ ಯಜ್ಞದಲ್ಲಿ ಕಪಿಲಾಧೇನುವನ್ನೇ 
ದಕ್ಷಿಣೆಯನ್ನಾಗಿ ನೀಡಬೇಕು. 

ಲ ಹ 

ಹೋಮಾರ್ಥಂ ಚಾಗ್ನಿಹೋತ್ರಸ್ಯ ಯಾಂ ಪ್ರಯಚ್ಛೇತ್‌ ಪ್ರಯತ್ನತಃ । 

ಶ್ರೋತ್ರಿಯಾಯ ದರಿದ್ರಾಯ ಶ್ರಾಂತಾಯ ಚ ಯತಾತ್ಮನೇ 11೭೧॥ 

ಅಗ್ನಿಹೋತ್ರದ ಹೋಮಕ್ಕಾಗಿ ಕಪಿಲಾಧೇನುವನ್ನು ಶ್ರೋತ್ರಿಯನಾದ, ದರಿದ್ರನಾದ, 
ಬಳಲಿರುವ, ಜಿತೇಂದ್ರಿಯನಾದ ಬ್ರಾಹ್ಮಣನಿಗೆ ಪ್ರಯತ್ನಪೂರ್ವಕವಾಗಿ ದಾನ 
ಮಾಡಬೇಕು. 


ತೇನ ದಾನೇನ ಪೂತಾತ್ಮಾ ಸೋಠಗ್ನಿಲೋಕೇ ಮಹೀಯತೇ 11೭೨1 
ಆ ದಾನದಿಂದ ಪೂತಾತ್ಮನಾದ ವ್ಯಕ್ತಿಯು ಅಗ್ನಿಲೋಕದಲ್ಲಿಪೂಜಿತನಾಗುತ್ತಾನೆ. 


ಯಾವಂತಿ ಚೈವ ರೋಮಾಣಿ ಕಪಿಲಾಯಾಂ ನರೇಶ್ವರ । 
ತಾವದ್‌ ವರ್ಷಸಹಸ್ರಾಣಿ ನರಃ ಸ್ವರ್ಗೇ ಮಹೀಯತೇ 11೭೩1! 


ಕಪಿಲಾಧೇನುವಿನ ದೇಹದಲ್ಲಿಎಷ್ಟುರೋಮಗಳು ಇವೆಯೋ ಅಷ್ಟುವರ್ಷಗಳ 
ಕಾಲ ಸರ್ಗಲೋಕದಲ್ಲಿಪೂಜಿತನಾಗುತ್ತಾನೆ. 


ಸುವರ್ಣಖುರಶ್ಛಂಗೀಂ ಚ ಕಪಿಲಾಂ ಯಃ ಪ್ರಯಚ್ಛತಿ । 
ವಿಷುವೇ ಚಾಯನೇ ಚಾಪಿ ಸೋತಶ್ರಮೇಧಫಲಂ ಲಭೇತ್‌ 11೭೪॥ 


ಸುವರ್ಣದಿಂದ ಅಲಂಕರಿಸಲ್ಪಟ್ಟ ಕೊಂಬುಗಳಿಂದ ಕೂಡಿದ ಮತ್ತು 
ಗೊರಸುಗಳಿಂದ ಕೂಡಿದ ಕಪಿಲಾಧೇನುವನ್ನುವಿಷುವ ಯೋಗದಲ್ಲಿ ದಕ್ಷಿಣಾಯನ, 
ಉತ್ತರಾಯಣ ಸಂಕ್ರಮಣಗಳಲ್ಲಿ ಯಾವನು ದಾನ ಮಾಡುತ್ತಾನೋ ಅವನು 
ಅಶ್ವಮೇಧ ಯಾಗದ ಫಲವನ್ನು ಹೊಂದುತ್ತಾನೆ. 

ತೇನಾಶ್ಚಮೇಧತುಲ್ಯೇನ ಮಮ ಲೋಕಂ ಸ ಗಚ್ಛತಿ 11೭೫।! 


ಅಂತಹ ಅಶ್ವಮೇಧ ಯಾಗದ ಸಮಾನವಾದ ಪುಣ್ಯದಿಂದ ನನ್ನ ಲೋಕವನ್ನು 
ಹೊಂದುತ್ತಾನೆ. 


-382- ಮಹಾಭಾರತ ಆಶ್ಚಮೇಧಿಕಪರ್ವ 


ಸ್ವರ್ಣಶೃಂಗೀಂ ರೂಪ್ಯಖುರಾಂ ಸವತ್ತಾಂ ಕಾಂಸ್ಕದೋಹನಾಮ್‌ | 
ವಸೆ ಶ್ರ್ರೈರಲಂಕೃತಾಂ ಪುಷ್ಟಾಂ ಗಂಧ್ಭರ್ಮಾಲ್ಕೆ ಶ್ವ ಶೋಭಿತಾಮ್‌ ॥೭೬॥ 


ಬಂಗಾರದಿಂದ ಅಲಂಕೃತವಾದ ಕೊಂಬುಗಳುಳ್ಳ, ಬೆಳ್ಳಿಯಿಂದ ಅಲಂಕಾರ 
ಮಾಡಿದ ಗೊರಸುಗಳುಳ್ಳ, ಕರುವಿನಿಂದ ಕೂಡಿದ, ಕಂಚಿನ ಹಾಲುಕರೆಯುವ ಪಾತ್ರೆ 
ಸಹಿತವಾದ ಹಸುವನ್ನು ವಸ್ಥಗಳಿಂದ ಅಲಂಕಾರ ಮಾಡಿ, ಆಹಾರವನ್ನು ನೀಡಿ, 
ಗಂಧ-ಮಾಲ್ಯಗಳಿಂದ ಅಲಂಕರಿಸಿ ಯಾವಾತನು ದಾನ ಮಾಡುತ್ತಾನೋ ಅವನು 
ಅಕ್ಷಯವಾದ ಫಲವನ್ನು ಹೊಂದುತ್ತಾನೆ. 


ಪವಿತ್ರಂ ಹಿ ಪವಿತ್ರಾಣಾಂ ಸುವರ್ಣಮಿತಿ ಮೇ ಮತಿಃ । 
ತಸ್ಮಾತ್‌ ಸುವರ್ಣಾಭರಣಾ ದಾತವ್ಯಾ ಚಾಗ್ನಿಹೋತ್ರಿಣೇ 11೭೭ 


ಪವಿತ್ರಗಳಲ್ಲಿಪವಿತ್ರವಾದದ್ದುಸುವರ್ಣ ಎಂದು ನನ್ನ ಬುದ್ಧಿಯು. ಆದ್ದರಿಂದ 
ಸುವರ್ಣಾಭರಣಗಳಿಂದ ಅಲಂಕೃತವಾದ ಕಪಿಲಧೇನುವನ್ನು ಅಗ್ನಿಹೋತ್ರನಿರತನಾದ 
ಬ್ರಾಹ್ಮಣನಿಗೆ ದಾನ ಮಾಡಬೇಕು. 


ಲ 


ಏವಂ ದತ್ತ್ವಾ ತು ರಾಜೇಂದ್ರ ಸಪ್ತ ಪೂರ್ವಾನ್‌ ಪರಾನಪಿ । 
ತಾರಯಿಷ್ಯತಿ ರಾಜೇಂದ್ರ ನಾತ್ರ ಕಾರ್ಯಾ ವಿಚಾರಣಾ 11೭೮॥ 


ಈ ಕ್ರಮದಲ್ಲಿದಾನ ಮಾಡಿದ ವ್ಯಕ್ತಿಯು ಹಿಂದಿನ ಏಳು ತಲೆಗಳನ್ನು, ಮುಂದಿನ 
ಏಳು ತಲೆಗಳನ್ನುನರಕದಿಂದ ಉದ್ಗರಿಸುತ್ತಾನೆ. ಇದರಲ್ಲಿವಿಚಾರ ಮಾಡಬೇಕಾಗಿಲ್ಲ. 


ಅಗ್ನಿಷ್ಟೋಮಸಹಸ್ರಸ್ಯ ವಾಜಪೇಯಂ ಚ ತತ್ತಮಮ್‌ । 


ವಾಜಪೇಯಸಹಸ್ರಸ್ಯ ಅಶ್ಚಮೇಧಂ ಚ ತತ್ತಮಮ್‌ 11೭೯॥ 
ಅಶ್ಚಮೇಧಸಹಸ್ರಸ್ಯ ರಾಜಸೂಯಂ ಚ ತತ್ತಮಮ್‌ 11೮೦॥ 


ಕಪಿಲಾನಾಂ ಸಹಸ್ರೇಣ ವಿಧಿದತ್ತೇನ ಪಾಂಡವ । 
ರಾಜಸೂಯಫಲಂ ಪ್ರಾಪ್ಯ ಮಮ ಲೋಕೇ ಮಹೀಯತೇ Sol 


ಸಾವಿರ ಅಗ್ಗಿಷ್ಟೋಮ ಯಾಗಗಳು ಒಂದು ವಾಜಪೇಯಕ್ಕೆ ಸಮಾನವಾದುದು. 
ಸಾವಿರ ವಾಜಪೇಯಗಳು ಒಂದು ಅಶಮೇಧಕ್ಕೆ ಸಮಾನವಾದುದು. ಸಾವಿರ 
ಅಶಮೇಧಗಳು ಒಂದು ರಾಜಸೂಯಕ್ಕೆ ಸಮವಾದುದು. ವಿಧಿವತ್ತಾಗಿ ಸಾವಿರ 


ಅನುಗೀತಾಪರ್ವ -383- 
ಕಪಿಲಧೇನುಗಳನ್ನು ದಾನ ಮಾಡುವುದರಿಂದ ರಾಜಸೂಯ ಯಾಗವನ್ನು ಮಾಡಿದ 
ಫಲವನ್ನು ಮನುಷ್ಯನು ಹೊಂದುತ್ತಾನೆ. ನನ್ನಲೋಕದಲ್ಲಿ ಪೂಜಿಸಲ್ಪಡುತ್ತಾನೆ. 


ನ ತಸ್ಯ ಪುನರಾವೃತ್ತಿರ್ವಿದ್ಯತೇ ಕುರುಪುಂಗವ 11೮೨1 
ಇಂತಹ ದಾನವನ್ನು ಮಾಡಿದ ವ್ಯಕ್ತಿಯು ನನ್ನ ಲೋಕದಿಂದ ಹಿಂದಿರುಗುವುದಿಲ್ಲ. 


ಪ್ರಯಚ್ಛತೇ ಯಃ ಕಪಿಲಾಂ ಸಚೇಲಾಂ 
ಸಕಾಂಸ್ಕದೋಹಾಂ ಕನಕಾಗ್ರಶ್ಚಂಗೀಮ್‌ । 
ತೈಸ್ರೆರ್ಗುಣೈಃ ಕಾಮದುಘಾ ಹಿ ಭೂತ್ವಾ 
ನರಂ ಪ್ರದಾತಾರಮುಪೈತಿ ಸಾ ಗೌಃ 11೮೩॥। 


ಯಾವ ವ್ಯಕ್ತಿಯು ಕಪಿಲಾಧೇನುವು ಬಟ್ಟೆಯಿಂದ, ಕಾಂಸ್ಕ(ಕಂಚು) ಪಾತ್ರೆಯಿಂದ, 
ಬಂಗಾರದಿಂದ ಅಲಂಕೃತವಾಗಿ ದಾನ ಮಾಡಲ್ಪಡುತ್ತದೋ ಆಯಾ ಗುಣಗಳಿಂದ 
ಇಷ್ಟಾರ್ಥಗಳನ್ನುಸುರಿಸುತ್ತಾ ದಾನ ಮಾಡಿದ ವ್ಯಕ್ತಿಯನ್ನು ಅದೇ ಹಸುವು ರಕ್ಷಿಸುತ್ತದೆ. 


ಸಕರ್ಮಭಿಶ್ಥಾಪ್ಯನುಬಧ್ಯಮಾನಂ 
ತೀವ್ರಾಂಧಕಾರೇ ನರಕೇ ಪತಂತಮ್‌ । 
ಮಹಾರ್ಣವೇ ನೌರಿವ ವಾಯುನೀತಾ 
ದತ್ತಾ ಹಿ ಗೌಸ್ತಾರಯತೇ ಮನುಷ್ಯಮ್‌ 11೮೪॥ 


ಮಹಾವಾಯುವಿನಿಂದ ಒಯ್ಯಲ್ಲಡುವ ದೋಣಿಯು ತೀರಕ್ಕೆ ತಲುಪಿಸುವಂತೆ 
ದಾನ ಮಾಡಿದ ಹಸುವು ತನ್ನ ಕರ್ಮಗಳಿಂದ ಬಂಧಿತನಾದ, ಘೋರವಾದ 
ಅಂಧಕಾರದಿಂದ ಕೂಡಿದ ನರಕದಲ್ಲಿ ಬಿದ್ದಿರುವ ಮನುಷ್ಯನನ್ನು ಉದ್ಗರಿಸುತ್ತದೆ. 


ಪುತ್ರಾಂಶ್ಚ ಪೌತ್ರಾಂಶ್ಚ ಕುಲಂ ಚ ಸರ್ವಮ್‌ 
ಆಸಪ್ತಮಂ ತಾರಯತೇ ಪರತ್ರ ॥ 
ಯಾವನ್ನನುಷ್ಯಾನ್‌ ಪೃಥಿವೀ ಬಿಭರ್ತಿ । 
ತಾವತ್‌ ಪ್ರದಾತಾರಮಿತೋ5ಪರತ್ರ 11೮೫॥ 


ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸಮಸ್ತ ಕುಲವನ್ನು ಏಳು ತಲೆಮಾರುಗಳ ತನಕ 
ಉದ್ಧರಿಸುತ್ತದೆ. ಸಮಸ್ತ ಮನುಷ್ಯರನ್ನು ಭೂಮಿಯು ಎಲ್ಲಿಯ ತನಕ ಧರಿಸಿರುತ್ತದೋ 


-384- ಮಹಾಭಾರತ ಆಶ್ಚಮೇಧಿಕಪರ್ವ 


ಅಲ್ಲಿಯ ತನಕವೂ ಗೋದಾನ ಮಾಡಿದವನು ಇಹ, ಪರಲೋಕಗಳಲ್ಲಿಸುಖವನ್ನು 
ಅನುಭವಿಸುತ್ತಾನೆ. 


ಯಥೌಷಧಂ ಮಂತ್ರಕೃತಂ ನರಸ್ಯ 
ಪ್ರಯುಕ್ತಮಾತ್ರಂ ವಿನಿಹಂತಿ ರೋಗಾನ್‌ । 
ತಥೈವ ದತ್ತಾ ಕಪಿಲಾ ಸುಪಾತ್ರೇ 
ಪಾಪಂ ನರಸ್ಯಾಶು ನಿಹಂತಿ ಸರ್ವಮ್‌ HCL 


ಮಂತ್ರದಿಂದ ಅಭಿಮಂತ್ರಿಸಿಕೊಟ್ಟ ಔಷಧವು ಮನುಷ್ಯನ ರೋಗಗಳನ್ನು 
ಪರಿಹರಿಸುವಂತೆ ಸತ್ಪಾತ್ರನಿಗೆ ನೀಡಿದ ಕಪಿಲಾಧೇನುವು ಮನುಷ್ಯನ ಸಕಲ ಪಾಪಗಳನ್ನು 
ಕ್ಷಣಮಾತ್ರದಲ್ಲಿ ನಾಶಗೊಳಿಸುತ್ತದೆ. 


ಯಥೈವ ದೃಷ್ಟ್ಯಾ ಭುಜಗಾಃ ಸುಪರ್ಣಂ 
ನಶ್ಯಂತಿ ದೂರಾದ್‌ ವಿವಶಾ ಭಯಾರ್ತಾಃ । 
ತಥೈವ ದೃಷ್ಟ್ವಾ ಕಪಿಲಾಪ್ರದಾನಂ 
ನಶ್ಯಂತಿ ಪಾಪಾನಿ ನರಸ್ಯ ಶೀಘ್ರಮ್‌ C೭ 


ಯಾವ ರೀತಿಯಲ್ಲಿ ಗರುಡನನ್ನು ದೂರದಿಂದಲೇ ನೋಡಿದ ಹಾವುಗಳು 
ವಿವಶವಾಗಿ ಮತ್ತು ಭಯಪೀಡಿತವಾಗಿ ನಾಶವಾಗುವವೋ, ಹಾಗೆಯೇ ಕಪಿಲಾ 
ಧೇನುವಿನ ದಾನವನ್ನುಮಾಡಿದ ಮನುಷ್ಯನ ಪಾಪಗಳು ಬೇಗನೇ ನಾಶವಾಗುತ್ತದೆ. 


ಯಥಾ ತ್ವಚಂ ಸ್ಲಾಂ ಭುಜಗೋ ವಿಹಾಯ 

ಪುನರ್ನವಂ ರೂಪಮುಖೈತಿ ಪುಣ್ಯಮ್‌ । 
ತಥೈವ ಮುಕ್ತಃ ಪುರುಷಃ ಸಪಾಪೈಃ 

ವಿರಾಜತೇ ವೈ ಕಪಿಲಾಪ್ರದಾನಾತ್‌ 11೮೮॥ 
ಯಾವ ರೀತಿಯಾಗಿ ಸರ್ಪವು ಪೊರೆಯನ್ನು ಬಿಟ್ಟುನೂತನವಾದ ಸುಂದರವಾದ 


ರೂಪವನ್ನು ಹೊಂದುತ್ತದೋ, ಅದೇ ರೀತಿಯಲ್ಲಿ ಕಪಿಲಾಧೇನುವನ್ನು ದಾನ 
ಮಾಡಿದವನು ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದಿ ಶೋಭಿಸುತ್ತಾನೆ. 


ಯಥಾಂಂಧಕಾರಂ ನಯನೇಷು ಲಗ್ನಂ 
ದೀಪ್ರೋ ಹಿ ನಿರ್ಯಾತಯತಿ ಪ್ರದೀಪಃ । 


ಅನುಗೀತಾಪರ್ವ -385- 


ತಥಾ ನರೇ ಪಾಪಮತಿಪ್ರಲೀನಂ 
ನಿರ್ಯಾತಯೇದ್‌ ವೈ ಕಪಿಲಾಪ್ರದಾನಮ್‌ 11೮೯॥ 


ಪ್ರಜ್ವಲಿಸುವ ದೀಪವು ಮನೆಯಲ್ಲಿತುಂಬಿರುವ ಕತ್ತಲೆಯನ್ನುತೊಡೆಯುವಂತೆ 
ಕಪಿಲಾಧೇನುವನ್ನು ದಾನ ಮಾಡಿದ ಮನುಷ್ಯನು ತನ್ನಲ್ಲಿ ತುಂಬಿರುವ ಪಾಪವನ್ನು 
ಹೊಡೆದಟ್ಟುತ್ತಾನೆ. 


ಯಾವಂತಿ ರೋಮಾಣಿ ಭವಂತಿ ತಸ್ಯಾ 
ವತ್ತಾನ್ಷಿತಾಯಾಶ್ಚ ಶರೀರಜಾನಿ । 
ತಾವತ್‌ ಪ್ರದಾತಾ ಯುಗವರ್ಷಕೋಟಿಂ 
ಸ ಬ್ರಹ್ಮಲೋಕೇ ರಮತೇ ಮನುಷ್ಯಃ Fol 


ಕರುವಿನಿಂದ ಕೂಡಿದ ಕಪಿಲಾಧೇನುವಿನ ದೇಹದಲ್ಲಿಉತ್ಸನ್ನವಾದ ರೋಮಗಳು 
ಎಷ್ಟುಇವೆಯೋ ಅಷ್ಟುಸಂಖ್ಯೆಯ ಕೋಟಿ ಯುಗವರ್ಷಗಳ ಕಾಲ ಗೋದಾನಿಯು 
ಬ್ರಹ್ನ್ಮಲೋಕದಲ್ಲಿಸಂತೋಷವನ್ನು ಹೊಂದುತ್ತಾನೆ. 


ಯಸ್ಯಾಹಿತಾಗ್ನೇರತಿಥಿಪ್ರಿಯಸ್ಯ 
ಶೂದ್ರಾನ್ನದೂರಸ್ಯ ಜಿತೇಂದ್ರಿಯಸ್ಯ । 
ಸತ್ಯವ್ರತಸ್ಯಾಧ್ಯಯನಾನ್ನಿತಸ್ಯ 
ದತ್ತಾ ಹಿ ಗೌಸ್ತಾರಯತೇ ಪರತ್ರ 11೯೧॥ 
ಯಾವನು ಅನುದಿನವೂ ಅಗ್ನಿಹೋತ್ರವನ್ನು ಮಾಡುತ್ತಾನೋ, ಅತಿಥಿ 
ಪ್ರಿಯನಾಗಿರುತ್ತಾನೋ, ಶೂದ್ರಾನ್ನದಿಂದ ದೂರವಿರುತ್ತಾನೋ, ಜಿತೇಂದ್ರಿಯನೂ, 
ಸತ್ಯವ್ರತನೂ, ಸ್ವಾಧ್ಯಾಯ ಪರಾಯಣನೂ ಅಗಿರುತ್ತಾನೋ ಅಂತಹವನಿಗೆ ಕೊಡಲ್ಪಟ್ಟ 
ಕಪಿಲಾಧೇನುವು ದಾನಿಯನ್ನುಪರಲೋಕದಲ್ಲಿಯೂ ಉದ್ದರಿಸುತ್ತದೆ. 
॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಕಪಿಲಾಮಾಹಾತ್ಮ್ಯಕಥನಂ ನಾಮ 
ಪಂಚಾಧಿಕಶತತಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರ ಐದನೆಯ ಅಧ್ಯಾಯ ಮುಗಿಯಿತು. 
ರ್ಕರ್ಸ( 1೫೯ ರ೯ 7೫ 


-386- ಮಹಾಭಾರತ ಆಶ್ಚಮೇಧಿಕಪರ್ವ 


ನೂರ ಆರನೆಯ ಅಧ್ಯಾಯ 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಕಪಿಲಾಧೇನುವಿನ ದಾನದ ಪ್ರಶಂಸೆಯನ್ನು 
ಮಾಡಿದುದು. ಚತುರ್ಮುಖ ಬ್ರಹ್ಮನಿಂದ ಅಗ್ನಿಕುಂಡದ ಮಧ್ಯದಲ್ಲಿ ಕಪಿಲಾಧೇನುವು 
ಸೃಷ್ಟವಾದುದು. ಆ ಪ್ರಸಂಗದಲ್ಲಿ ರುದ್ರಾದಿ ದೇವತೆಗಳು ಕಪಿಲಾಧೇನುವಿಗೆ ಎಲ್ಲ 
ಧೇನುಗಳಿಗಿಂತ ಅಧಿಕವಾದ ಪೂಜ್ಯತ್ವ ವರವನ್ನು ನೀಡಿದುದು. ದೇವತೆ-ಯಷಿ 
ಮುಂತಾದವರು ತಮ್ಮ ಆಶ್ರಯಕ್ಕಾಗಿ ಕಪಿಲಾಧೇನುವನ್ನು ಆಶ್ರಯಿಸಿದುದು. ಕೃಷ್ಣ 
ಹವ್ಯ-ಕವ್ಯ ದಾನಗಳ ಕಾಲವನ್ನು ನಿರೂಪಿಸಿದುದು. ಶ್ರಾದ್ಧಭೋಜನಕ್ಕೆ ಅರ್ಹರಾದ 
ಬ್ರಾಹ್ಮಣರು, ಅನರ್ಹರಾದ ಬ್ರಾಹ್ಮಣರು ಯಾರೆಂದು ನಿರೂಪಿಸಿದುದು. ಸ್ವರ್ಗಪ್ರಾಪಕ 
ಸುಕೃತ-ದುಷೃತಗಳನ್ನು ನಿರೂಪಿಸಿದುದು. 


ವೈಶಂಪಾಯನಃ 
ಏವಂ ಶ್ರುತ್ವಾ ಪರಂ ಪುಣ್ಯಂ ಕಪಿಲಾದಾನಮುತ್ತಮಮ್‌ । 
ಧರ್ಮಪುತ್ರಃ ಪ್ರಹೃಷ್ಟಾತ್ಮಾ ಕೇಶವಂ ಪುನರಬ್ರವೀತ್‌ 11೧ 
ವೈಶಂಪಾಯನ- ಜನಮೇಜಯನೇ, ಯುಧಿಷ್ಠಿರನು ಶ್ರೇಷ್ಠವೂ, ಪುಣ್ಯಪ್ರದವೂ 


ಆದ ಕಪಿಲಾಧೇನುವಿನ ದಾನದ ವಿಧಿ-ನಿಯಮವನ್ನುಕೇಳಿ ಸಂತುಷ್ಟನಾಗಿ ಕೇಶವನನ್ನು 
ಕುರಿತು ಹೇಳಿದನು. 


ಯುಧಿಷ್ಠಿರಃ 
ದೇವದೇವೇಶ ಕಪಿಲಾ ಯದಾ ವಿಪ್ರಾಯ ದೀಯತೇ । 
ಕಥಂ ಸರ್ವೇಷು ಚಾಂಗೇಷು ತಸ್ಯಾಸ್ತಿಷ್ಠಂತಿ ದೇವತಾಃ 11೨1 


ಯುಧಿಷ್ಠಿರ- ದೇವದೇವೇಶನೇ, ಕಪಿಲಾಧೇನುವನ್ನು ಬ್ರಾಹ್ಮಣನಿಗೆ ದಾನ 
ಮಾಡುವಾಗ ಅದರ ಶರೀರದಲ್ಲಿದೇವತೆಗಳು ಹೇಗೆ ವಾಸ ಮಾಡುತ್ತಾರೆ? 


ಯಾಶ್ವೆತಾಃ ಕಪಿಲಾಃ ಪ್ರೋಕ್ತಾ ದಶ ಚೈವ ತ್ವಯಾ ಮಮ । 
ತಾಸಾಂ ಕತಿ ಸುರಶ್ರೇಷ್ಠ ಕಪಿಲಾಃ ಪುಣ್ಯಲಕ್ಷಣಾಃ 11೩.1 


ದೇವಶ್ರೇಷ್ಠನೇ, ನನಗೆ ನೀನು ಹೇಳಿದ ಹತ್ತು ಬಗೆಯ ಕಪಿಲಾ ಗೋವುಗಳಲ್ಲಿ 
ಪುಣ್ಯಲಕ್ಷಣವುಳ್ಳ ಗೋವುಗಳು ಯಾವುವು? 


ಅನುಗೀತಾಪರ್ವ -387- 


ಕಥಂ ವಾಠನುಗೃಹೀತಾಸ್ತಾಃ ಸುರೈಃ ಪಿತೃಗಣೈರಪಿ । 

ಕೇನ ಯುಕ್ತಾಶ್ಚ ವರ್ಣೇನ ಶ್ರೋತುಂ ಕೌತೂಹಲಂ ಹಿ ಮೇ Wal 

ಕಪಿಲಾ ಗೋವುಗಳು ದೇವತೆಗಳಿಂದ, ಪಿತೃಗಣಗಳಿಂದ ಹೇಗೆ ಪೂಜ್ಯವಾಗಿವೆ? 
ಯಾವ ಬಣ್ಣಗಳಿಂದ ಕೂಡಿದವು? ಇವುಗಳ ಬಗ್ಗೆ ಕೇಳುವ ಕುತೂಹಲವು ನನಗೆ 
ಉಂಟಾಗಿದೆ. 

ವೈಶಂಪಾಯನಃ 

ಯುಧಿಷ್ಠಿರೇಣೈವಮುಕ್ತಃ ಕೇಶವಃ ಸತ್ಯವಾಕ್‌ ತದಾ । 

ಗುಹ್ಯಾನಾಂ ಪರಮಂ ಗುಹ್ಯಂ ವಕ್ತುಮೇವೋಪಚಕ್ರಮೇ 11೫ 

ವೈಶಂಪಾಯನ- ಈ ರೀತಿಯಾಗಿ ಯುಧಿಷ್ಠಿರನು ಪ್ರಶ್ನಿಸಲು, ಸತ್ಯವಾದಿಯಾದ 
ಕೇಶವನು ಗೋವುಗಳ ವಿಷಯದಲ್ಲಿ ಅತ್ಯಂತ ಗುಹ್ಯವಾದ ವಿಷಯವನ್ನು ಹೇಳಲು 
ಪ್ರಾರಂಭಿಸಿದನು. 

ಶ್ರೀಭಗವಾನ್‌ 

ಶೃಣು ರಾಜನ್‌ ಪವಿತ್ರಂ ವೈ ರಹಸ್ಯಂ ಧರ್ಮಮುತ್ತಮಮ್‌ । 

ಗ್ರಹಣೀಯಂ ಸತ್ಯಮಿದಂ ನ ಶ್ರಾವ್ಯಂ ಹೇತುವಾದಿನಾ WEI 

ಶ್ರೀಭಗವಾನ್‌- ಯುಧಿಷ್ಠಿರನೇ, ಧರ್ಮವೂ, ರಹಸ್ಯವೂ ಆಗಿರುವ ಶ್ರೇಷ್ಠವಾದ 
ಈ ವಿಷಯಮನ್ನು ಕೇಳಿಸಿಕೊ. ಈ ವಿಷಯವು ಕೇವಲ ಕುತರ್ಕ ಮಾಡುವವರಿಂದ 
ಕೇಳಲ್ಲಡಲು ಯೋಗ್ಯವಾಗಿರುವುದಿಲ್ಲ. 

ಯದಾ ವತ್ತಸ್ಯ ಪಾದೌ ದ್ವೌ ಪ್ರಸವೇ ಶಿರಸಾ ಸಹ । 

ದೃಶ್ಯೇತೇ ದಾನಕಾಲಂ ತಮಾಹುಃ ಕಾಲವಿದೋ ಜನಾಃ 11೭1! 

ಯಾವಾಗ ಕಪಿಲಾಧೇನುವಿನ ಉದರದಿಂದ ಅದರ ಕರುವಿನ ಎರಡು ಪಾದಗಳು 
ಪ್ರಸವವನ್ನು ತಲೆಯಿಂದ ಸಹಿತವಾಗಿ ಹೊಂದುತ್ತಿರುತ್ತವೋ ಆ ಕಾಲವು ಕಪಿಲಾ 
ಧೇನುವಿನ ದಾನ ಕಾಲವು ಎಂದು ಜ್ಞಾನಿಗಳಿಂದ ಕರೆಯಸಲ್ಪಟ್ಟಿದೆ. 


ಅಂತರಿಕ್ಷಗತೋ ವತ್ಲೋ ಯಾವದ್ಧೂಮಿಂ ನ ಯಾಸ್ಕತಿ । 
ಗೌಸ್ತಾವತ್‌ ಪೃಥಿವೀ ಜ್ಞೇಯಾ ತಸ್ಮಾದ್‌ ದೇಯಾ ತು ತಾದೃಶೀ ॥೮॥ 


-388- ಮಹಾಭಾರತ ಆಶ್ಚಮೇಧಿಕಪರ್ವ 


ಕಪಿಲಾಗೋವಿನ ಉದರದಿಂದ ಪ್ರಸವವನ್ನು ಹೊಂದುತ್ತಿರುವ ಕರುವು ಎಲ್ಲಿಯ 
ತನಕವು ಭೂಮಿಯನ್ನು ಮುಟ್ಟಿಲ್ಲವೋ ಅಲ್ಲಿಯ ತನಕ ಆ ಕಪಿಲಾ ಗೋವು ಸಮಗ್ರ 
ಭೂಮಂಡಲಕ್ಕೆ ಸಮಾನವಾಗಿದೆ. ಆದ್ದರಿಂದ ಅಂತಹ ಗೋವನ್ನು ಬ್ರಾಹ್ಮಣನಿಗೆ ದಾನ 
ಮಾಡಬೇಕು. 


ಯಾವಂತಿ ಧೇನೋ ರೋಮಾಣಿ ಸವತ್ತ್ಸಾಯಾ ಯುಧಿಷ್ಠಿರ । 
ತಾವಂತ್ಯಃ ಸಿಕತಾಶ್ಚಾಪಿ ಗರ್ಭೋದಕಪರಿಪ್ಪತಾಃ Lal 


ತಾವದ್‌ ವರ್ಷಸಹಸ್ರಾಣಿ ದಾತಾ ಸ್ವರ್ಗೇ ಮಹೀಯತೇ 11೧೦॥॥ 


ಯುಧಿಷ್ಠಿರನೇ, ಆ ಕರುವಿನಿಂದ ಸಹಿತವಾದ ಧೇನುವಿನಲ್ಲಿ ಎಷ್ಟು 
ರೋಮಗಳಿವೆಯೋ, ಗರ್ಭೋದಕದಿಂದ ತೊಯ್ಯಲ್ಪಟ್ಟಎಷ್ಟುಕಣಗಳಿವೆಯೋ ಅಷ್ಟು 
ಸಾವಿರ ವರ್ಷಗಳ ಕಾಲ ದಾನ ಮಾಡಿದ ವ್ಯಕ್ತಿಯು ಸ್ವರ್ಗಲೋಕದಲ್ಲಿ 
ಪೂಜ್ಯನಾಗುತ್ತಾನೆ. 


ಸುವರ್ಣಾಭರಣಾಂ ಕೃತ್ವಾ ಸವತ್ತಾಂ ಕಪಿಲಾಂ ತಿಲೈಃ । 
ಪ್ರಚ್ಛಾದ್ಯ ತಾಂ ತು ದದ್ಯಾದ್‌ ವೈ ಸರ್ವರತ್ನೈರಲಂಕೃತಾಮ್‌ ॥೧೧॥ 


ಸಸಮುದ್ರನದೀ ತೇನ ಸಶೈಲವನಕಾನನಾ । 
ಚತುರಂತಾ ಭವೇದ್‌ ದತ್ತಾ ನಾತ್ರ ಕಾರ್ಯಾ ವಿಚಾರಣಾ 11೧೨11 


ಕಪಿಲಾ ಧೇನುವನ್ನು ಕರುವಿನ ಜೊತೆಗೆ ಬಂಗಾರದಿಂದ ಅಲಂಕರಿಸಿ, ತಿಲದ 
ರಾಶಿಯ ಜೊತೆಗೆ ಸಮಸ್ತ ರತ್ನಗಳಿಂದ ಅಲಂಕರಿಸಿ ಯಾವಾತನು ದಾನ 
ಮಾಡುತ್ತಾನೋ ಆ ವ್ಯಕ್ತಿಯು ಸಮುದ್ರ, ನದಿ, ಪರ್ವತ, ಕಾಡು ಮೊದಲಾದ 
ವಸ್ತುಗಳಿಂದ ತುಂಬಿದ ಭೂಮಂಡಲವನ್ನುದಾನ ಮಾಡಿದ ಫಲವನ್ನುಹೊಂದುತ್ತಾನೆ. 
ಇದರಲ್ಲಿಯಾವ ಸಂಶಯವೂ ಇಲ್ಲ. 


ಪೃಥಿವೀದಾನತುಲ್ಯೇನ ತೇನ ದಾನೇನ ಮಾನವಃ । 
ಸಂಸಾರಸಾಗರಾತ್‌ ತೀರ್ಣೋ ಯಾತಿ ಲೋಕಂ ಪ್ರಜಾಪತೇಃ 11೧೩॥ 


ಭೂಮಿಯನ್ನು ದಾನ ಮಾಡಿದ ಸಮಾನವಾದ ಫಲವನ್ನು ಇಂತಹ ಗೋವನ್ನು 
ದಾನ ಮಾಡಿದ ಮನುಷ್ಯನು ಹೊಂದುತ್ತಾನೆ. ಸಂಸಾರ ಸಮುದ್ರದಿಂದ ಬಿಡುಗಡೆಯನ್ನು 
ಹೊಂದಿದವನಾಗಿ ಚತುರ್ಮುಖ ಬ್ರಹ್ಮನ ಲೋಕವನ್ನು ಹೊಂದುತ್ತಾನೆ. 


ಅನುಗೀತಾಪರ್ವ -389- 


ಬ್ರಹ್ಮಹಾ ಯದಿ ವಾ ಗೋಘ್ನ್ಲೋ ಭ್ರೂಣಹಾ ಗುರುತಲ್ಪಗಃ । 

ಮಹಾಪಾತಕಯುಕ್ತೋsಪಿ ದಾನೇನಾನೇನ ಶುದ್ಧೃತಿ 11೧೪॥ 

ಬ್ರಹ್ಮಹತ್ಯೆಯನ್ನುಮಾಡಿರಲಿ, ಗೋಹತ್ಯೆಯನ್ನುಮಾಡಿರಲಿ, ಭ್ರೂಣಹತ್ಯೆಯನ್ನು 
ಎಸಗಿರಲಿ, ಗುರುತಲ್ಪವನ್ನು ಏರಿರಲಿ, ಮಹಾಪಾತಕವನ್ನೇ ಮಾಡಿರಲಿ, ಇಂತಹ 
ಗೋದಾನದಿಂದ ಶುದ್ಧಿಯನ್ನುಹೊಂದುತ್ತಾನೆ. 


ಇದಂ ಪಠತಿ ಯಃ ಪುಣ್ಯಂ ಕಪಿಲಾದಾನಮುತ್ತಮಮ್‌ । 

ಪ್ರಾತರುತ್ನಾಯ ಮದ್ಗಕ್ಕಾ ತಸ್ಯ ಪುಣ್ಯಫಲಂ ಶೃಣು 11೧೫॥ 

ಯಾವನು ಇಂತಹ ಕಪಿಲಾಧೇನುವಿನ ದಾನವನ್ನು ಪ್ರತಿದಿನವೂ ಪುಣ್ಯತರವೆಂದು 
ಪಠಿಸುತ್ತಾನೋ, ಪ್ರಾತಃಕಾಲದಲ್ಲಿ ಭಕ್ತಿಯಿಂದ ಪಠಿಸುವವನಿಗೆ ಫಲವೇನೆಂದು 
ಹೇಳುತ್ತೇನೆ, ಕೇಳಿಸಿಕೊ. 


ಮನಸಾ ಕರ್ಮಣಾ ವಾಚಾ ಮತಿಪೂರ್ವಂ ಯುಧಿಷ್ಠಿರ । 
ಪಾಪಂ ರಾತ್ರಿಕೃತಂ ಹನ್ಯಾದ್‌ ಅಸ್ಯಾಧ್ಯಾಯಸ್ಯ ಪಾಠಕಃ 11೧೬।! 


ಮನಸ್ಸಿನಿಂದ, ಕರ್ಮದಿಂದ, ಮಾತಿನಿಂದ, ಮತಿಪೂರ್ವಕವಾಗಿ ಏನೆಲ್ಲ 
ಪಾಪಕರ್ಮಗಳನ್ನು ಮಾಡಿರುತ್ತಾನೋ ಅಂಥವನು ಈ ಅಧ್ಯಾಯವನ್ನು ಪ್ರತಿದಿನವು 
ಪಾಠ ಮಾಡುವದರಿಂದ ರಾತ್ರಿ ಮಾಡಿದ ಪಾಪಗಳನ್ನುಪರಿಹರಿಸಿಕೊಳ್ಳುತ್ತಾನೆ. 


ಇದಮಾವರ್ತಮಾನಸ್ತು ಶ್ರಾದ್ದೇ ಯಸ್ತರ್ಪಯೇದ್‌ ದ್ವಿಜಾನ್‌ । 
ತಸ್ಯಾಪ್ಯಮೃತಮಪಶ್ನಂತಿ ಪಿತರೋಠತ್ಯಂತಹರ್ಷಿತಾಃ 11೧೭1! 


ಯಾವಾತನು ಶ್ರಾದ್ಮಕಾಲದಲ್ಲಿಈ ಅಧ್ಯಾಯದ ಪಾರಾಯಣವನ್ನುಮಾಡುತ್ತಾ, 
ಬ್ರಾಹ್ಮಣರನ್ನು ಭೋಜನಾದಿಗಳಿಂದ ತೃಪ್ತಿಪಡಿಸುತ್ತಾನೋ ಅಂತಹವನ ಪಿತೃಗಳು 
ಅತ್ಯಂತ ಹರ್ಷಿತರಾಗಿ ಅಮೃತವನ್ನೇ ಭೋಜನ ಮಾಡುತ್ತಾರೆ. 


ಯಶ್ಚೇದಂ ಶೃಣುಯಾದ್‌ ಭಕ್ಕಾ ಮದ್ಧತೇನಾಂತರಾತ್ಮನಾ | 
ತಸ್ಯ ರಾತ್ರಿಕೃತಂ ಸರ್ವಂ ಪಾಪಮಾಶು ಪ್ರಣಶ್ಯತಿ 11೧೮॥ 


ಯಾವಾತನು ನನ್ನಲ್ಲೇ ಮನಸ್ಸುಳ್ಳವರಾಗಿ ಈ ಅಧ್ಯಾಯವನ್ನು ಭಕ್ತಿಯಿಂದ ಶ್ರವಣ 


-390- ಮಹಾಭಾರತ ಆಶ್ಚಮೇಧಿಕಪರ್ವ 


ಮಾಡುತ್ತಾನೋ ಅವನು ರಾತ್ರಿ ಮಾಡಿದ ಸಮಸ್ತ ಪಾಪಗಳನ್ನು ಕೂಡಲೇ ನಾಶ 
ಪಡಿಸಿಕೊಳ್ಳುತ್ತಾನೆ. 


ಅತಃ ಪರಂ ವಿಶೇಷಂ ತು ಕಪಿಲಾನಾಂ ಬ್ರವೀಮಿ ತೇ 1೧೯॥ 


ಇನ್ನು ಮುಂದೆ ಇದಕ್ಕಿಂತ ವಿಶೇಷವಾದ ಕಪಿಲಾಧೇನುಗಳ ಮಹತ್ವವನ್ನು 
ತಿಳಿಸುತ್ತೇನೆ. 


ಯಾಶ್ಚೆತಾಃ ಕಪಿಲಾಃ ಪ್ರೋಕ್ತಾ ದಶ ರಾಜನ್‌ ಮಯಾ ತವ । 
ತಾಸಾಂ ಚತಸ್ರಃ ಪ್ರವರಾಃ ಪುಣ್ಯಾಃ ಪಾಪಪ್ರಣಾಶನಾಃ 11೨೦॥॥ 


ನಾನು ಹತ್ತು ಬಗೆಯ ಕಪಿಲಾಧೇನುಗಳನ್ನು ಹಿಂದೆ ತಿಳಿಸಿದ್ದೇನೆ. ಆ ಹತ್ತರಲ್ಲಿ 
ಪಾಪವನ್ನು ನಾಶಮಾಡುವ ನಾಲ್ಕು ಬಗೆಯ ಧೇನುಗಳು ಪುಣ್ಯಪ್ರದವಾದವುಗಳು, 
ಶ್ರೇಷ್ಠವಾದವುಗಳು ಎಂದು ಹೇಳುತ್ತಾರೆ. 


ಸುವರ್ಣಕಪಿಲಾ ಪುಣ್ಯಾ ತಥಾ ರಕ್ತಾಕ್ಷಿಪಿಂಗಲಾ । 
ಪಿಂಗಲಾಕ್ಷೀ ಚ ಯಾ ಗೌಶ್ಚ ಯಾ ಸ್ಯಾತ್‌ ಪಿಂಗಲಪಿಂಗಲಾ ॥1೨೧॥ 


ಮೊದಲನೆಯದ್ದು ಸುವರ್ಣಕಪಿಲಾ, ಎರಡನೆಯದು ಗೌರಪಿಂಗಲ, 
ಮೂರನೆಯದು ರಕ್ತಪಿಂಗಾಕ್ಷೀ, ನಾಲ್ಕನೆಯದ್ದು ಗಲಪಿಂಗಾಕ್ಟೀ, ಐದನೆಯದ್ದು 
ಬಭ್ರುವರ್ಣ, ಆರನೆಯದು ಶ್ಲೇತಪಿಂಗಲಾ, ಏಳನೆಯದ್ದು ವಕ್ಟಪಿಂಗಾಕ್ಮೀ, 
ಎಂಟನೆಯದ್ದು ಚರಪಿಂಗಲಾ, ಒಂಬತ್ತನೆಯದ್ದು ಪಾಟಲ, ಹತ್ತುನೆಯದ್ದು ಪುಚ್ಛ 
ಪಿಂಗಲಾ. ಇವುಗಳಲ್ಲಿಸುವರ್ಣಕಪಿಲಾ, ರಕ್ತಾಕ್ಟಿಹಿಂಗಲಾ, ಪಂಗಲಾಕ್ಷೀ, ಪಿಂಗಲ 
ಪಿಂಗಲಾ. 


ಏತಾಶ್ನತಸ್ರಃ ಪ್ರವರಾಃ ಪವಿತ್ರಾಃ ಪಾಪನಾಶನಾಃ । 
ನಮಸ್ಫತಾ ವಾ ಸ್ಪಷ್ಟಾವಾ ಘಂತಿ ಪಾಪಂ ನರಸ್ಯ ತು 11೨೨! 
ಈ ನಾಲ್ಕು ಬಗೆಯ ಕಾಮಧೇನುಗಳು ಶ್ರೇಷ್ಠವೂ, ಪವಿತ್ರವೂ, ಪಾಪಹರವೂ 


ಆಗಿವೆ. ಇವುಗಳ ಸ್ಪರ್ಶನ ಮತ್ತು ನಮಸ್ಕಾರಗಳಿಂದಲೇ ಮನುಷ್ಯನ ಪಾಪವು 
ದೂರವಾಗುತ್ತದೆ. 


ಅನುಗೀತಾಪರ್ವ -391- 


ಯಸ್ಯೈತಾಃ ಕಪಿಲಾಃ ಸಂತಿ ಗೃಹೇ ಪಾಪಪ್ರಣಾಶನಾಃ । 
ತತ್ರ ಶ್ರೀರ್ವಿಜಯಃ ಕೀರ್ತಿಃ ಸ್ಮಿರಾ ನಿತ್ಯಂ ಯುಧಿಷ್ಠಿರ 11೨೩ 


ಪಾಪನಾಶಕಗಳಾದ ಕಪಿಲಾಧೇನುಗಳು ಯಾರ ಮನೆಯಲ್ಲಿಇವೆಯೋ ಅವನಲ್ಲಿ 
ಸಂಪತ್ತು, ವಿಜಯ, ಕೀರ್ತಿ, ಸಮೃದ್ಧಿ ಇವುಗಳು ನಿತ್ಯವಾಸವಾಗಿರುತ್ತವೆ. 


ಏತಾಸಾಂ ಪ್ರೀತಿಮಾಯಾತಿ ಕ್ಷೀರೇಣ ತು ವೃಷಧ್ವಜಃ । 
ದಧ್ನಾ ಚ ತ್ರಿದಶಾಃ ಸರ್ವೇ ಫೃತೇನ ಚ ಹುತಾಶನಃ 11೨೪॥ 


ಈ ಹಸುಗಳ ಹಾಲಿನಿಂದ ಭಗವಾನ್‌ ಶಂಕರನು ಸುಪ್ರೀತನಾಗುತ್ತಾನೆ. ಇವುಗಳ 
ಮೊಸರಿನಿಂದ ದೇವತೆಗಳು, ತುಪ್ಪದಿಂದ ಯಜ್ಞೇಶ್ವರನು ತೃಷ್ತರಾಗುತ್ತಾರೆ. 


ಪಿತಾ ಪಿತಾಮಹಾಶ್ಚೆವ ತಥೈವ ಪ್ರಪಿತಾಮಹಾಃ । 

ಸಕೃದ್ಧತ್ತೇನ ತುಷ್ಯಂತಿ ವರ್ಷಕೋಟಿಂ ಯುಧಿಷ್ಠಿರ 11೨೫ 

ಕಪಿಲಾಧೇನುವಿನ ತುಪ್ಪ, ಹಾಲು, ಮೊಸರುಗಳನ್ನು ಶ್ರೋತ್ರಿಯ ಬ್ರಾಹ್ಮಣರಿಗೆ 
ಒಮ್ಮೆ ದಾನ ಮಾಡಿದರೂ ತಂದೆ, ಅಜ್ಜ, ಮುತ್ತಜ್ಜಇವರೆಲ್ಲರೂ ಕೋಟಿ ವರ್ಷಗಳ 
ಕಾಲ ಸಂತೋಷವನ್ನು ಹೊಂದುತ್ತಾರೆ. 


ಕಪಿಲಾನಾಂ ಫೃತಂ ಕ್ಷೀರಂ ದಧಿ ಪಾಯಸಮೇವ ವಾ ಟ 
ಶ್ರೋತ್ರಿಯೇಭ್ಯಃ ಸಕೃದ್ಧತ್ತಾ ನರಃ ಪಾಪೈಃ ಪ್ರಮುಚ್ಯತೇ 2೬ 


ಲಎ೨ 

ಕಪಿಲಾಧೇನುವಿನ ತುಪ್ಪ- ಹಾಲು-ಮೊಸರು-ಪಾಯಸಗಳನ್ನು ಶ್ರೋತ್ರಿಯ 
ಬ್ರಾಹ್ಮಣನಿಗೆ ಒಂದು ಬಾರಿ ದಾನ ಮಾಡಿದರೂ ಮನುಷ್ಯನು ಸಮಸ್ತ ಪಾಪಗಳಿಂದ 
ಬಿಡುಗಡೆ ಹೊಂದುತ್ತಾನೆ. 

ಉಪವಾಸಂ ತು ಯಃ ಕೃತ್ವಾಪ್ಯಹೋರಾತ್ರಂ ಜಿತೇಂದ್ರಿಯಃ । 

ಕಪಿಲಾಪಂಚಗವ್ಯಂ ತು ಪೀತ್ವಾ ಚಾಂದ್ರಾಯಣಾತ್‌ ಪರಮ್‌ ॥೨೭॥ 

ಯಾವನು ಹಗಲು-ರಾತ್ರಿ ಜಿತೇಂದ್ರಿಯನಾಗಿ ಉಪವಾಸದಲ್ಲಿದ್ದು 
ಕಪಿಲಾಧೇನುವಿನ ಪಂಚಗವ್ಯವನ್ನುಪಾನ ಮಾಡುತ್ತಾನೋ ಅವನು ಚಾಂದ್ರಾಯಣ 
ಫಲಕ್ಕಿಂತ ಅಧಿಕವಾದ ಫಲವನ್ನು ಹೊಂದುತ್ತಾನೆ. 


-392- ಮಹಾಭಾರತ ಆಶ್ಚಮೇಧಿಕಪರ್ವ 


ಸೌಮ್ಯೇ ಮುಹೂರ್ತೇ ತತ್‌ ಪ್ರಾಶ್ಯ ಶುದ್ಧಾತ್ಮಾ ಶುದ್ಧಮಾನಸಃ । 
ಕ್ರೋಧಾನೃತವಿನಿರ್ಮುಕ್ತೋ ಮದ್ಧತೇನಾಂತರಾತ್ಮನಾ 2S 


ಯಾವನು ಕೋಪ, ಅಸತ್ಯಗಳನ್ನು ಬಿಟ್ಟು ಭಗವಂತನಲ್ಲಿಯೇ ನೆಲೆಗೊಂಡ 
ಮನಸುಳ್ಳವನಾಗಿ, ಶುಭವಾದ ಮುಹೂರ್ತದಲ್ಲಿಕಪಿಲಾಧೇನುವಿನ ಪಂಚಗವ್ಯವನ್ನು 
ಪ್ರಾಶನ ಮಾಡುತ್ತಾನೋ ಅವನು ಶುದ್ಧಾತ್ಮನೂ, ಶುದ್ಧ ಅಂತಕರಣವುಳ್ಳವನೂ 
ಆಗುತ್ತಾನೆ. 


ಕಪಿಲಾಪಂಚಗವ್ಯೇನ ಸಮಂತ್ರೇಣ ಪೃಥಕ್‌ ಪೃಥಕ್‌ । 
ಯೋ ಮತ್ಯತಿಕೃತಿಂ ವಾಪಿ ಶಂಕರಾಕೃತಿಮೇವ ವಾ 2೯ 


ಸ್ನಾಪಯೇದ್‌ ವಿಷುವೇ ಯಸ್ತು ಸೋತಶ್ಚಮೇಧಫಲಂ ಲಭೇತ್‌ ॥1೩೦॥। 


ಯಾರು ವಿಷುವತ್‌ ಪುಣ್ಯಕಾಲದಲ್ಲಿ ಪ್ರತ್ಯೇಕವಾಗಿ ಮಂತ್ರಗಳನ್ನು ಪಠಿಸುತ್ತಾ, 


ಕಪಿಲಾಧೇನುವಿನ ಪಂಚಗವ್ಯದಿಂದ ನನ್ನಪ್ರತಿಮೆಗಾಗಲಿ, ರುದ್ರನ ಪ್ರತಿಮೆಗಾಗಲಿ 
ಅಭಿಷೇಕವನ್ನುಮಾಡಿದರೆ ಅವನು ಅಶ್ವಮೇಧ ಮಾಡಿದ ಫಲವನ್ನು ಹೊಂದುತ್ತಾನೆ. 


ಸ ಮುಕ್ತಪಾಪಃ ಪೂತಾತ್ಮಾ ಯಾನೇನಾಂಬರಶೋಭಿನಾ । 
ಮಮ ಲೋಕಂ ವ್ರಜೇನ್ಯುಕ್ತೋ ರುದ್ರೋಕ್ರಮಥಾಪಿ ವಾ HAO 


ಆ ವ್ಯಕ್ತಿಯು ಸಮಸ್ತ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿದವನಾಗಿ 
ಶುದ್ಧಾಂತಃಕರಣದವನಾಗಿ ಆಕಾಶದಲ್ಲಿ ಬೆಳಗುವ ವಿಮಾನದಲ್ಲಿ ಕುಳಿತು ನನ್ನ 
ಲೋಕಕ್ಕಾಗಲಿ, ರುದ್ರನ ಲೋಕಕ್ಕಾಗಲಿ ಹೋಗುತ್ತಾನೆ. 


ಬ್ರಹ್ಮಣಾ ತು ಪುರಾ ಸೃಷ್ಟಾ ಕಪಿಲಾ ಕಾಂಚನಪ್ರಭಾ । 
ಅಗ್ನಿಕುಂಡಾತ್‌ ಪರೈರ್ಮಂತ್ರೈರ್ಹ್ಣೋಮಧೇನುರ್ಮಹಾಪ್ರಭಾ 1೩೨11 


ಬಂಗಾರದ ಬಣ್ಣದಿಂದ ಬೆಳಗುವ ಕಪಿಲಾಧೇನುವು ಹಿಂದೆ ಚತುರ್ಮುಖ 
ಬ್ರಹ್ಮನಿಂದ ಶ್ರೇಷ್ಠವಾದ ಮಂತ್ರಗಳ ಮೂಲಕ ಅಗ್ನಿಕುಂಡದಿಂದ ಸೃಷ್ಟಿಸಲ್ಪಟ್ಟಿದೆ. 
ಮಹಾಕಾಂತಿಸಂಪನ್ನವಾದ ಈ ಕಪಿಲಾಧೇನುವನ್ನೇ ಹೋಮಧೇನು ಎನ್ನುತ್ತಾರೆ. 


ಸೃಷ್ಟಮಾತ್ರಾಂ ತು ತಾಂ ದೃಷ್ಟ್ವಾ ದೇವಾ ರುದ್ರಾದಯೋ ದಿವಿ । 


೨ 


ಸಿದ್ಧಾ ಬ್ರಹ್ಮರ್ಹಯಶ್ಚೆವ ವೇದಾಃ ಸಾಂಗಾಃ ಸಹಾದ್ದರಾಃ 11೩೩11 


ಅನುಗೀತಾಪರ್ವ -393- 


ಸಾಗರಾಃ ಸರಿತಶ್ಚೆವ ಪರ್ವತಾಃ ಸಬಲಾಹಕಾಃ । 
ಗಂಧರ್ವಾಪರಸೋ ಯಕ್ಷಾಃ ಪನ್ನಗಾಶ್ಚಾಪ್ಟೃಪಸ್ಥಿತಾಃ 11೩೪॥ 


ಅಗ್ನಿಕುಂಡದಿಂದ ಬ್ರಹ್ಮದೇವರ ಮೂಲಕ ಸೃಷ್ಟವಾದ ಕಪಿಲಾಧೇನುವನ್ನುನೋಡಿದ 
ಕೂಡಲೇ ರುದ್ರಾದಿ ದೇವತೆಗಳು, ಸಿದ್ದರು, ಬ್ರಹ್ಮರ್ಷಿಗಳು, ವೇದಗಳು, ಷಡಂಗಗಳು, 
ಸಮಸ್ತ ಯಜ್ಞಗಳು, ಸಮುದ್ರಗಳು, ನದಿ-ಸರೋವರಗಳು, ಪರ್ವತಗಳು, ಸಮಸ್ತ 
ಮೇಘಗಳು, ಗಂಧರ್ವರು, ಅಪ್ಸರೆಯರು, ಯಕ್ಷರು, ಪನ್ನಗಗಳು (ಸರ್ಪಗಳು) 
ಎಲ್ಲರೂ ಅಲ್ಲಿಸನ್ನಿಹಿತರಾದರು. 

ಸರ್ವೇ ವಿಸ್ಮಯಮಾಪನ್ನಾ ಶಿಖಿಮಧ್ಯೇ ಮಹಾಪ್ರಭಾಮ್‌ । 

ಮಂತ್ರೆಶ್ಚ ವಿವಿಧೈಃ ಸರ್ವಾಸ್ತುಷ್ಟುವುಸ್ತಾಮನೇಕಶಃ 11೩೫1 

ಎಲ್ಲರೂ ಪರಮ ಆಶ್ಚರ್ಯವನ್ನು ಹೊಂದಿದವರಾಗಿ, ಅಗ್ನಿಯ ಮಧ್ಯದಲ್ಲಿ 
ಮಹಾತೇಜಸಿನಿಂದ ಕಂಗೊಳಿಸುವ ಕಪಿಲಾಧೇನುವನ್ನು ಬಗೆ ಬಗೆಯ ಮಂತ್ರಗಳಿಂದ 
ಅನೇಕ ವಿಧವಾಗಿ ಸ್ತೋತ್ರ ಮಾಡಿದರು. 

ಕೃತಾಂಜಲಿಪುಟಾಃ ಸರ್ವೇ ತಾಮ್ರಶೃ್ಫಂಗೀಂ ತ್ರಿಲೋಚನಾಮ್‌ । 

ಶಿರೋಭಿಃ ಪತಿತಾ ಭೂಮೌ ಸವತ್ತಾಮಮೃತಾರಣಿಮ್‌ HAL 


ಊಚುಃ ಪ್ರಾಂಜಲಯಃ ಸರ್ವೇ ಚತುರ್ವಕ್ತು ಪಿತಾಮಹಮ್‌ ॥೩೭॥ 
ಸಮಸ್ತ ದೇವತೆಗಳು ಕೈಮುಗಿದುಕೊಂಡು, ಕರುವಿನಿಂದ ಸಹಿತವಾದ, 
ಮುಕ್ತಿಯನ್ನೇ ನೀಡಲು ಸಮರ್ಥವಾದ, ಕೆಂಪಾದ ಶೃಂಗದಿಂದ ಕೂಡಿರುವ, 


ರುದ್ರನಂತೆ ಬೆಳಗುವ ಕಪಿಲಧೇನುವನ್ನು ಕಂಡು ಸಾಷ್ಟಾಂಗ ನಮಸ್ಕರಿಸಿ, ಎಲ್ಲರೂ 
ಕೈಮುಗಿದು ಪಿತಾಮಹನಾದ ಚತುರ್ಮುಖ ಬ್ರಹ್ಮನನ್ನುಕುರಿತು ಹೇಳಿದರು. 


ದೇವತಾಃ 
ಆಜ್ಞಾಪಯ ಮಹಾದೇವ ಕಿಂ ತೇ ಕರ್ಮ ಪ್ರಿಯಂ ವಿಭೋ  11೩೮। 
ಇ 
ದೇವತೆಗಳು- ನಾವು ಯಾವ ಕರ್ಮವನ್ನು ಮಾಡಬೇಕು ಎಂಬುದನ್ನು ನಮ್ಮ 


ಪಾಲಿಗೆ ತಿಳಿಸು. 


-394- ಮಹಾಭಾರತ ಆಶ್ಚಮೇಧಿಕಪರ್ವ 
ಶ್ರೀಭಗವಾನ್‌ 
ಏವಮುಕ್ತಃ ಸುರೈಃ ಸರ್ವೈರ್ಬ್ರಹ್ಮಾ ವಚನಮಬ್ರವೀತ್‌ HAE 


ಶ್ರೀಭಗವಾನ್‌- ಈ ರೀತಿಯಾಗಿ ದೇವತೆಗಳು ಚತುರ್ಮುಖ ಬ್ರಹ್ಮನ ಬಳಿ 
ಹೇಳಿದಾಗ ಬ್ರಹ್ಮನು ಹೀಗೆ ಹೇಳುತ್ತಾನೆ. 
ಬ್ರಹ್ಮಾ 
ಭವಂತೋತsಪ್ಯನುಗೃಹ್ನಂತು ದೋಗ್ದೀಮೇನಾಂ ಪಯಸ್ಸಿನೀಮ್‌ ॥೪೦॥ 


ಬ್ರಹ್ಮಾ ಸಮಸ್ತ ದೇವತೆಗಳೇ, ಹಾಲನ್ನುನೀಡುವ ಈ ಹಸುವನ್ನುನೀವೆಲ್ಲರೂ 
ಅನುಗ್ರಹಿಸಿರಿ. 

ಹೋಮಧೇನುರಿಯಂ ಯಜ್ಞೇ ಹ್ಯಗ್ನೀನ್‌ ಸಂತರ್ಪಯಿಷ್ಯತಿ । 

ಅತೋಶಗಿಸ್ಪರ್ಪಿತಃ ಸರ್ವಾನ್‌ ಭವತಸ್ತರ್ಪಯಿಷ್ಯತಿ WYO 


ಬ ೨ ಈ ಕಾಮಧೇನುವು ಸಮಸ್ತ ಅಗ್ನಿಗಳನ್ನು ಜಾ 


ಪ್ರೀತಾಃ ಕ್ಷೀರಾಮೃತೇನಾಸ್ಕಾ ಜಾತವೀರ್ಯಪರಾಕ್ರಮಾಃ । 
ಜಯಿಷ್ಯಥ ಯಥಾಕಾಮಂ ದಾನವಾನ್‌ ಸರ್ವ ಏವ ತು 11೪೨॥ 


ಈ ಹಸುವಿನ ಅಮೃತಮಯವಾದ ಹಾಲಿನಿಂದ ಪ್ರೀತರಾದ ನೀವೆಲ್ಲರೂ 
ಶ್ರೇಷ್ಠವಾದ ಬಲವನ್ನು ಹೊಂದಿದವರಾಗಿ ಇಚ್ಛೆ ಬಂದಂತೆ ದಾನವರನ್ನು ಜಯಿಸಿರಿ. 


ಜಾತವೀರ್ಯಬಲೈಶ್ಚರ್ಯಾಃ ಸತ್ತ್ಯವಂತೋ ಜಿತಾರಯಃ । 
ಸದೇವಮಾತೃ್ಛಕಾಃ ಸರ್ವಾಃ ಪಾಲಯಿಷ್ಯಥ ವೈ ಪ್ರಜಾಃ HVA 


ಸಮಸ್ತ ಬಲ-ಐಶ್ಚರ್ಯಗಳಿಂದ ತುಂಬಿದವರಾಗಿ, ಸತ್ತವಂತರಾಗಿ, ಶತ್ರುಗಳನ್ನು 
ಗೆದ್ದವರಾಗಿ, ಮಳೆಯಿಂದ ಸಸ್ಯಭರಿತವಾದ ದೇಶವನ್ನು ಹೊಂದಿದವರಾಗಿ ಸಮಸ್ತ 
ಪ್ರಜೆಗಳನ್ನು ರಕ್ಕಿಸಿರಿ. 


ಅನುಗೀತಾಪರ್ವ -395- 


ಪಾಲಿತಾಶ್ಚ ಪ್ರಜಾಃ ಸರ್ವಾ ಭವದ್ದಿರಿಹ ಧರ್ಮತಃ । 
ಪೂಜಯಿಷ್ಯಂತಿ ವೋ ನಿತ್ಯಂ ಯಚ್ಛೆರ್ವಿವಿಧದಕ್ಷಿಣ್ಯೆ: JEST 
ಸಮಸ್ತ ಪ್ರಜೆಗಳನ್ನು ನೀವು ರಕ್ಷಿಸಿದಲ್ಲಿಆ ಪ್ರಜೆಗಳು ನಿಮ್ಮನ್ನು ಯಜ್ಞದ ಮೂಲಕ 
ವಿವಿಧ ದಕ್ಷಿಣೆಗಳಿಂದ ಪೂಜಿಸುತ್ತಾರೆ. 
ಶ್ರೀಭಗವಾನ್‌ 
ಏವಮುಕ್ತಾಃ ಸುರಾಃ ಸರ್ವೇ ಬ್ರಹ್ಮಣಾ ಪರಮೇಷ್ಠಿನಾ । 
ತತಃ ಸಂಹೃಷ್ಠಮನಸಃ ಕಪಿಲಾಯೈ ವರಂ ದದುಃ Del 


ಶ್ರೀಭಗವಾನ್‌- ಹೀಗೆ ಚತುರ್ಮುಖ ಬ್ರಹ್ಮನು ದೇವತೆಗಳನ್ನು ಕುರಿತು ಹೇಳಿದ 
ಬಳಿಕ ಆ ದೇವತೆಗಳೆಲ್ಲರೂ ಸಂತುಷ್ಠರಾಗಿ ಕಪಿಲಧೇನುವಿಗೆ ವರವನ್ನುನೀಡಿದರು. 


ದೇವತಾಃ 
ಯಸ್ಥಾಲ್ಲೋಕಹಿತಾಯಾದ್ಯ ಬ್ರಹ್ಮಣಾ ತ್ವಂ ವಿನಿರ್ಮಿತಾ । 
ತಸ್ಕಾತ್‌ ಪೂತಾ ಪವಿತ್ರಾ ಚ ಭವ ಪಾಪವ್ಯಪೋಹನೀ 11೪೬॥ 
ದೇವತೆಗಳು- ಕಪಿಲಧೇನುವೇ, ಚತುರ್ಮುಖ ಬ್ರಹ್ಮನ ಮೂಲಕ ಲೋಕದ 
ಹಿತಕ್ಕೋಸ್ಸರ ನೀನು ನಿರ್ಮಿಸಲ್ಪಟ್ಟಿರುವೆಯೋ ಆದ್ದರಿಂದ ನೀನು ಪವಿತ್ರಳಾಗಿ ಸಮಸ್ತ 
ಜೀವರ ಪಾಪಗಳನ್ನುಕಳೆಯುವವಳಾಗಿ ಇರು. 


ಯೇ ತ್ಚಾಂ ದೃಷ್ಟ್ಯಾ ನಮಸ್ಯಂತಿ ಸ್ಪಶಂತಿ ಚ ಕರೈರ್ನರಾಃ | 


ತೇಷಾಂ ವರ್ಷಕೃತಂ ಪಾಪಂ ತ್ಹದ್ಧಕ್ತಾನಾಂ ಪ್ರಣಶ್ಯತಿ 11೪೭॥ 


ಕಪಿಲಧೇನುವೇ, ನಿನ್ನನ್ನು ನೋಡಿ ಯಾರು ನಮಸ್ಕರಿಸುತ್ತಾರೋ ಕೈಗಳಿಂದ 
ಮುಟ್ಟುತ್ತಾರೋ ಅಂತಹ ನಿನ್ನ ಭಕ್ತರಿಗೆ ಒಂದು ವರ್ಷಗಳಲ್ಲಿ ಆಚರಿಸಿದ ಪಾಪವು 
ನಾಶವಾಗುತ್ತದೆ. 


ಅಕಾಮಕೃತಮಜ್ಞಾತಮದೃಷ್ಟಂ ಯತ್ತು ಪಾತಕಮ್‌ । 
ತಾಂ ದೃಷ್ಟ್ವಾ ಯೇ ನಮಸ್ಯಂತಿ ನರಾಃ ಸರ್ವಂಸಹೇತಿ ಚ 11೪೮॥| 


ಸಂಕಲ್ಪಿಸದೆ ಮಾಡಿದ, ತಿಳಿಯದೆ ಮಾಡಿದ, ಕಾಣದೆ ಮಾಡಿದ ಪಾಪಗಳೆಲ್ಲವೂ 


-396- ಮಹಾಭಾರತ ಆಶ್ಚಮೇಧಿಕಪರ್ವ 


ನಿನ್ನನ್ನು ನೋಡಿದ ಕೂಡಲೇ ಯಾರು ನಮಸ್ಕರಿಸುತ್ತಾರೋ ಅವರ ಪಾಲಿಗೆ 
ಪರಿಹಾರವಾಗಲಿ. ನೀನು "ಸರ್ವಂಸಹ' ಎಂಬ ಬಿರುದಿನಿಂದ ಭೂಷಿತಳಾಗು. 
ತೇಷಾಂ ತದ್ದಿಲಯಂ ಯಾತಿ ತಮಃ ಸೂರ್ಯೋದಯೇ ಯಥಾ ೪೯1 
ನಿನ್ನನ್ನುನಮಸ್ಕರಿಸಿದ ವ್ಯಕ್ತಿಗಳ ಪಾಪಗಳೆಲ್ಲವೂ ಸೂರ್ಯೋದಯವಾದಾಗ ಕತ್ತಲು 
ಪರಿಹಾರವಾದಂತೆ ನಾಶವಾಗುತ್ತದೆ. 
ಶ್ರೀಭಗವಾನ್‌ 
ಇತ್ಯುಕ್ತಾ 5ಸ್ಕೈ ವರಂ ದತ್ತ್ವಾ ಪ್ರಯಯುಸ್ತೇ ಯಥಾಗತಮ್‌ । 


ಡಿ.೨ ವಷ ಅ 


ಲೋಕನಿಸ್ತರಣಾರ್ಥಾಯ ಸಾ ಚ ಲೋಕಾಂಶ್ನಚಾರ ಹ 11೫೦॥॥ 


ಶ್ರೀಭಗವಾನ್‌- ಈ ರೀತಿಯಾಗಿ ದೇವತೆಗಳು ಕಪಿಲಧೇನುವಿಗೆ ವರವನ್ನುನೀಡಿ 
ತಾವು ತಮ್ಮ ಮನೆಗಳಿಗೆ ತೆರಳಿದರು. ಕಪಿಲಧೇನುವಾದರೂ ಸಮಸ್ತ -ಜೀವರ 
ಪಾಪವನ್ನುಪರಿಹರಿಸುವ ದೃಷ್ಟಿಯಿಂದ ಸಮಸ್ತ ಲೋಕಗಳಲ್ಲಿಯೂ ಸಂಚರಿಸಿದಳು. 

ತಸ್ಯಾಮೇವ ಸಮುದ್ಧೂತಾಃ ಶೇಷಾಶ್ಚ ಕಪಿಲಾ ನವ । 

ವಿಚರಂತಿ ಮಹೀಮೇನಾಂ ಲೋಕಾನುಗ್ರಹಕಾರಣಾತ್‌ 11೫೧1 


ಅಂತಹ ಕಪಿಲಧೇನುವಿನಿಂದ ಉತ್ಪನ್ನವಾದ ಉಳಿದ ಕಪಿಲಗೋವುಗಳೇ 
ಲೋಕಾನುಗ್ರಹ ಕಾರಣದಿಂದ ಸಂಚರಿಸುತ್ತಿವೆ. 


ತಸ್ಥಾತ್ತು ಕಪಿಲಾ ದೇಯಾ ಪರತ್ರ ಹಿತಮಿಚ್ಛತಾ 11೫೨1 


ಆದ್ದರಿಂದ ಪರಲೋಕದ ಹಿತವನ್ನು ಬಯಸುವ ವ್ಯಕ್ತಿಗಳು ಕಪಿಲಾಧೇನುವನ್ನು 
ದಾನ ಮಾಡಬೇಕು. 


ಯದಾ ಚ ದೀಯತೇ ರಾಜನ್‌ ಕಪಿಲಾ ಹ್ಯಗ್ನಿಹೋತ್ರಿಣೇ । 
ತದಾ5ಗ್ರಶೃಂಗಯೋಪ್ತಸ್ಯಾ ವಿಷ್ಣುರಿಂದ್ರಶ್ಚ ತಿಷ್ಠತಃ SAN 


ರಾಜನೇ, ಅಗ್ನಿಹೋತ್ರನಿರತನಾದ ವ್ಯಕ್ತಿಗೆ ಕಪಿಲಾಧೇನುವನ್ನು ದಾನ ಮಾಡಿದಾಗ 
ಆ ಕಪಿಲಾಧೇನುವಿನ ಕೊಂಬಿನ ಅಗ್ರಭಾಗದಲ್ಲಿ ವಿಷ್ಣು-ಇಂದ್ರರು 
ಸನ್ನಿಹಿತರಾಗಿರುತ್ತಾರೆ. 


ಅನುಗೀತಾಪರ್ವ -397- 


ಚಂದ್ರವಜ್ರಧರೌ ಚಾಪಿ ತಿಷ್ಠತಃ ಶೃಂಗಮೂಲಯೋಃ । 
ಶೃಂಗಮಧ್ಯೇ ತಥಾ ಬ್ರಹ್ಮಾ ಲಲಾಟೇ ಗೋವೃಷಧ್ದಜಃ HSV 


ಕೊಂಬುಗಳ ಬುಡದಲ್ಲಿ ಚಂದ್ರನು, ವಜ್ರಧರನಾದ ಇಂದ್ರನು ಇರುತ್ತಾರೆ. 
ಕೊಂಬುಗಳ ಮಧ್ಯದಲ್ಲಿ ಚತುರ್ಮುಖ ಬ್ರಹ್ಮನೂ, ಹಣೆಯಲ್ಲಿ ಪರಶಿವನು ಇರುತ್ತಾರೆ. 


ಕರ್ಣಯೋರಶ್ಟಿನೌ ದೇವೌ ಚಕ್ಷುಷೋಃ ಶಶಿಭಾಸ್ಕರೌ I 
ದಂತೇಷು ಮರುತೋ ದೇವಾ ಜಿಹ್ನಾಯಾಂ ಚ ಸರಸ್ವತೀ 11೫೫1।॥ 


ರೋಮಾಂತೇ ಮುನಯಃ ಸರ್ವೇ ಚರ್ಮಣ್ಯೇವ ಪ್ರಜಾಪತಿಃ । 
ನಿಃಶ್ವಾಸೇಷು ಸ್ಥಿತಾ ವೇದಾಃ ಸಷಡಂಗಪದಕ್ರಮಾಃ 11೫೬॥( 


ಕಪಿಲಾಧೇನುವಿನ ಕಿವಿಯಲ್ಲಿ ಅಶ್ವಿನೀದೇವತೆಗಳೂ, ಕಣ್ಣುಗಳಲ್ಲಿ ಸೂರ್ಯ- 
ಚಂದ್ರರು, ಹಲ್ಲುಗಳಲ್ಲಿ ಮರುದ್ದೇವತೆಗಳು, ನಾಲಿಗೆಯಲ್ಲಿ ಸರಸ್ಪತಿಯೂ, 
ರೋಮಕೂಪಗಳಲ್ಲಿ ಎಲ್ಲ ಮುನಿಗಳು, ಚರ್ಮದಲ್ಲಿ ಪ್ರಜಾಪತಿಯೂ, ಅದರ 
ನಿಃಶ್ವಾಸದಲ್ಲಿ ಷಡಂಗಗಳಿಂದ ಮತ್ತು ಪದಕ್ರಮಗಳಿಂದ ಸಹಿತವಾದ ವೇದಗಳು 
ಇರುತ್ತವೆ. 

ನಾಸಾಪುಟೇ ಸ್ಥಿತಾ ಗಂಧಾಃ ಪುಷ್ಪಾಣಿ ಸುರಭೀಣಿ ಚ । 

ಅಧರೇ ವಸವಃ ಸರ್ವೇ ಮುಖೇ ಚಾಗಿ! ಪ್ರತಿಷ್ಠಿತಃ 11೫೭1 

ಮೂಗಿನ ಹೊಳ್ಳೆಗಳಲ್ಲಿ ಗಂಧ, ಸುಗಂಧಯುಕ್ತವಾದ ಪುಷ್ಪಗಳು ಇರುತ್ತವೆ. 
ಕೆಳತುಟಿಯಲ್ಲಿವಸುಗಳು, ಮುಖದಲ್ಲಿಅಗ್ನಿಯು ಇರುತ್ತಾನೆ. 

ಸಾಧ್ಯಾ ದೇವಾಃ ಸ್ಥಿತಾಃ ಕಕ್ಷೇ ಗ್ರೀವಾಯಾಂ ಪಾರ್ವತೀ ಸ್ಥಿತಾ । 

ಪೃಷ್ಠೇ ಚ ನಕ್ಷತ್ರಗಣಾಃ ಕಕುದ್ದೇಶೇ ನಭಃ ಸ್ಥಿತಮ್‌ 11೫೮। 


ಅಪಾನೇ ಸರ್ವತೀರ್ಥಾನಿ ಗೋಮೂತ್ರೇ ಜಾಹ್ನವೀ ಸ್ವಯಮ್‌ । 
ಅಷ್ಟೈಶ್ಚರ್ಯಮಯೀ ಲಕ್ಷ್ಮೀರ್ಗೋಮಯೇ ವಸತೇ ತದಾ 11೫೯1 


ಕಂಕಳುಗಳಲ್ಲಿಸಾಧ್ಯದೇವತೆಗಳು, ಕುತ್ತಿಗೆಯಲ್ಲಿಪಾರ್ವತಿಯು, ಪೃಷ್ಠಭಾಗದಲ್ಲಿ 
ನಕ್ಷತ್ರಗಳು, ಕಕುದ್ದೇಶದಲ್ಲಿ ಆಕಾಶವು, ಅಪಾನ ಸ್ಥಾನದಲ್ಲಿ ಸರ್ವತೀರ್ಥಗಳು, 


-398- ಮಹಾಭಾರತ ಆಶ್ಚಮೇಧಿಕಪರ್ವ 
ಗೋಮೂತ್ರದಲ್ಲಿ ಸ್ವತಃ ಜಾಹ್ನವಿಯು, ಗೋಮಯದಲ್ಲಿ ಅಷ್ಟೈಶರ್ಯದಿಂದ 
ಯುಕ್ತಳಾದ ಮಹಾಲಕ್ಷ್ಮೀ ಯು ಸನ್ನಿಹಿತಳಾಗಿರುತ್ತಾಳೆ. 


ನಾಸಿಕಾಯಾಂ ಸದಾ ದೇವೀ ಜ್ಯೇಷ್ಠಾ ವಸತಿ ಭಾಮಿನೀ । 
ಶ್ರೋಣೀತಟಸ್ವಾ: ಪಿತರೋ ರಮಾ ಲಾಂಗಲಮಾಶ್ರಿತಾಃ 11೬೦ 


ಮೂಗಿನಲ್ಲಿ ಸುಂದರಿಯಾದ ಜ್ಯೇಷ್ಠಾದೇವಿಯೂ, ನಿತಂಬದಲ್ಲಿ 
ಪಿತೃದೇವತೆಗಳೂ, ಬಾಲದಲ್ಲಿಲಕ್ಷ್ಮೀದೇವಿಯು ವಾಸವಾಗಿರುತ್ತಾಳೆ. 


ಪಾರ್ಶಯೋರುಭಯೋಃ ಸರ್ವೇ ವಿಶ್ವೇ ದೇವಾಃ ಪ್ರತಿಷ್ಠಿತಾಃ । 


ತಿಷ್ಠತ್ಯುರಸಿ ತಾಸಾಂ ತು ಪ್ರೀತಃ ಶಕ್ತಿಧರೋ ಗುಹಃ 11೬೧1 
ಜಾನುಜಂಘೋರುದೇಶೇಷು ಪಂಚ ತಿಷ್ಠಂತಿ ವಾಯವಃ । 
ಖುರಮಧ್ಯೇಷು ಗಂಧರ್ವಾಃ ಖುರಾಗ್ರೇಷು ಚ ಪನ್ನಗಾಃ 11೬೨ 


ಎರಡು ಪಾರ್ಶಗಳಲ್ಲಿವಿಶ್ಲೇದೇವತೆಗಳು, ಎದೆಯಲ್ಲಿಶಕ್ನಾಯುಧವನ್ನುಧರಿಸಿದ 
ಸೃಂಧನು, ಜಾನು-ಜಂಘ ಪ್ರದೇಶಗಳಲ್ಲಿ (ತೊಡೆಗಳಲ್ಲಿ) ಪಂಚಪ್ರಾಣರು, 
ಗೊರಸುಗಳಲ್ಲಿ ಗಂಧರ್ವರು, ಗೊರಸುಗಳ ಅಗ್ರಭಾಗದಲ್ಲಿ ಸರ್ಪದೇವತೆಗಳು 
ಇರುತ್ತಾರೆ. 


ಚತ್ವಾರಃ ಸಾಗರಾಃ ಪೂರ್ಣಾಸ್ತಸ್ಯಾ ಏವ ಪಯೋಧರಾಃ ಟ 

ರತಿರ್ಮೇಧಾ ಕ್ಷಮಾ ಸ್ವಾಹಾ ಶ್ರದ್ಧಾ ಶಾಂತಿರ್ಧ್ಯೃತಿಃ ಸ್ಮೃತಿಃ WEA 

ಕೀರ್ತಿರ್ದೀಷ್ತಿಃ ಕ್ರಿಯಾ ಕಾಂತಿಸ್ತುಷ್ಠಿ; ಪುಷ್ಠಿಶ್ಚ ಸಂತತಿಃ । 

ದಿಶಶ್ಚ ವಿದಿಶಶ್ಚವ ಸೇವಂತೇ ಕಪಿಲಾಂ ಸದಾ WEY 

ಕಪಿಲಾಧೇನುವಿನ ಕೆಚ್ಚಲಿನಲ್ಲಿ ನಾಲ್ಕು ಸಮುದ್ರಗಳು, ರತಿ-ಮೇಧಾ-ಕ್ಷಮಾ- 
ಸ್ವಾಹಾ-ಶ್ರದ್ಧಾ-ಶಾಂತಿ-ಧೃತಿ-ಸ್ಥೃತಿ-ಕೀರ್ತಿ- ದೀಷ್ಟಿ-ಕ್ರಿಯಾ-ಕಾಂತಿ-ಸ್ತುಷ್ಟಿ-ಪುಷ್ಟಿ- 
ಸಂತತಿ-ದಿಕ್ಕುಗಳು-ಉಪದಿಕ್ಕುಗಳು ಎಲ್ಲವೂ ಅಧಿದೇವತೆಗಳಾಗಿ ಕೆಚ್ಚಲಿನಲ್ಲಿ 
ಸೇವಿಸುತ್ತಾ ವಾಸಿಸುತ್ತಿವೆ. 

ದೇವಾಃ ಪಿತೃಗಣಾಶ್ನಾಪಿ ಗಂಧರ್ವಾಪುರಸಾಂ ಗಣಾಃ । 

ಲೋಕಾ ದ್ದೀಪಾರ್ಣವಾಶ್ಚೆವ ಗಂಗಾದ್ಯಾಃ ಸರಿತಸ್ತಥಾ 11೬೫। 


ಅನುಗೀತಾಪರ್ವ -399- 


ಗ್ರಹಾಃ ಪಿತೃಗಣಾಶ್ಚಾಪಿ ವೇದಾಃ ಸಾಂಗಾಃ ಸಹಾಧ್ಯದೈಃ । 

ವೇದೋಕ್ರೆರ್ವಿವಿಧೈರ್ಮಂತ್ರೆಃ ಸ್ತುವಂತಿ ಹೃಷಿತಾಸ್ತಥಾ WEL 

ದೇವತೆಗಳು, ಪಿತೃಗಳು, ಗಂಧರ್ವರು, ಅಪರೆಯರು, ಲೋಕಗಳು, 
ದಿರ್ಯಿಪಗಳು, ಸಮುದ್ರಗಳು, ಗಂಗೆಯೇ ಮೊದಲಾದ ನದಿಗಳು, ಗ್ರಹಗಳು, 
ಪಿತೃಗಣಗಳು, ಯಜ್ಞಗಳಿಂದ ಸಹಿತವಾದ ಸಾಂಗವಾದ ವೇದಗಳು, ಸಂತುಷ್ಠರಾದ 
ಸಮಸ್ತ ದೇವತೆಗಳು ವೇದೋಕ್ತವಾದ ವಿವಿಧ ಮಂತ್ರಗಳಿಂದ ಕಪಿಲಾಧೇನುವನ್ನು 
ಸ್ತುತಿಸುತ್ತಾರೆ. 

ವಿದ್ಯಾಧರಾಶ್ಚ ಯೇ ಸಿದ್ಧಾ ಭೂತಾಸ್ತಾರಾಗಣಾಸ್ತಥಾ । 

ಪುಷ್ಪವೃಷ್ಟಿಂ ಚ ವರ್ಷಂತಿ ಪ್ರನೃತ್ಯಂತಿ ಚ ಹರ್ಷಿತಾಃ 11೬೭! 

ವಿದ್ಯಾಧರರು, ಸಿದ್ದರು, ಭೂತಗಣಗಳು, ತಾರಾಗಣಗಳು ಕಪಿಲಾಧೇನುವಿನ 
ವಿಷಯದಲ್ಲಿಸಂತುಷ್ಟರಾಗಿ ನರ್ತನ ಮಾಡುತ್ತಾರೆ, ಪುಷ್ಪವೃಷ್ಟಿಯನ್ನು ಗೈಯ್ಯುತ್ತಾರೆ. 

ದೇವಾಃ 

ಬ್ರಹ್ಮಣೋತ್ಪಾದಿತಾ ದೇವೀ ವಹ್ಲಿಕುಂಡಾತ್‌ ಮಹಾಪ್ರಭಾ NLS 

ದೇವತೆಗಳು- ದೇವಿಯೇ, ಮಹಾಪ್ರಭೆಯಿಂದ ಕೂಡಿರುವ ನಿನ್ನನ್ನು ಚತುರ್ಮುಖ 
ಬ್ರಹ್ಮನು ಅಗ್ನಿಕುಂಡದಿಂದ ಸೃಷ್ಟಿಸಿದ್ದಾನೆ. 

ನಮಸ್ತೇ ಕಪಿಲೇ ಪುಣ್ಯೇ ಸರ್ವದೇವೈರ್ನಮಸ್ಸತೇ । 

ಕಪಿಲೇ5ಥ ಮಹಾಸತ್ವೇ ಸರ್ವತೀರ್ಥಮಯೇ ಶುಭೇ 11೬೯॥ 

ಕಪಿಲೆಯೇ, ಪುಣ್ಯಸ್ವರೂಪಿಣಿಯೇ, ಸಕಲದೇವತೆಗಳಿಂದ ನಮಸ್ನತಳೇ, 
ಮಹಾಸತ್ವಳೇ, ಸರ್ವತೀರ್ಥಮಯಳೇ, ಶುದ್ಧನ್ನರೂಷಳೇ; 

ದಾತಾರಂ ಸ್ವಜನೋಪೇತಂ ಬ್ರಹ್ಮಲೋಕಂ ನಯ ಸ್ವಯಮ್‌ । 

ಅಹೋ ರತ್ನಮಿದಂ ಪುಣ್ಯಂ ಸರ್ವದುಃಖಫ್ನಮುತ್ತಮಮ್‌ [Xe] 


ಕಪಿಲಗೋರೂಪವಾದ ಈ ರತ್ನವು ಎಷ್ಟುಪವಿತ್ರವಾಗಿದೆ! ಎಷ್ಟುಉತ್ತಮವಾಗಿದೆ! 
ಇದು ಸಮಸ್ತ ದುಃಖಗಳನ್ನು ಪರಿಹರಿಸಲು ಸಮರ್ಥವಾಗಿದೆ. ದಾನ ಮಾಡಿದ 


-400- ಮಹಾಭಾರತ ಆಶ್ಚಮೇಧಿಕಪರ್ವ 
ವ್ಯಕ್ತಿಯನ್ನು ಬಂಧು-ಬಾಂಧವರಿಂದ ಬ್ರಹ್ಮಲೋಕಕ್ಕೆ ಹೊತ್ತೊಯ್ಯುವ ಸಾಮರ್ಥ್ಯ 
ಉಳ್ಳವಳಾಗಿರುವಿ. | 
ಅಹೋ ಧರ್ಮಾರ್ಜಿತಂ ಶುದ್ಧಮಿದಮಗ್ರಂ ಮಹದ್ದನಮ್‌ ॥೭೧॥ 
ಧರ್ಮದಿಂದ ಸಂಪಾದಿಸಲ್ಪಟ್ಟ ಶುದ್ಧವಾದ ಶ್ರೇಷ್ಠವಾದ ಮಹಾಧನವಾಗಿರುವಿ. 
ಶ್ರೀಭಗವಾನ್‌ 
ಇತ್ಯಾಕಾಶಸ್ಥಿತಾಸ್ತೇ ತು ಜಲ್ಬಂತಿ ಚ ರಮಂತಿ ಚ 11೭೨॥॥ 


ಶ್ರೀಭಗವಾನ್‌- ದೇವತೆಗಳು ಕಪಿಲಧೇನುವಿನ ಮಂತ್ರವನ್ನು ಆಕಾಶದಲ್ಲಿಹೀಗೆ 
ನಿಂತು ಜಪಿಸುತ್ತಾರೆ, ಸಂತೋಷ ಹೊಂದುತ್ತಾರೆ. 


ತಸ್ಯಾಃ ಪ್ರತಿಗ್ರಹೀತಾ ಚ ಭುಂಕ್ತೇ ಯಾವದ್‌ ದ್ವಿಜೋತ್ತಮಃ । 
ತಾವದ್‌ ದೇವಗಣಾಃ ಸರ್ವೇ ಕಪಿಲಾಮರ್ಚಯಂತಿ ವೈ 11೭41 


ಕಪಿಲಧೇನುವನ್ನು ದಾನವನ್ನಾಗಿ ಸ್ವೀಕರಿಸಿದವ ಎಷ್ಟು ಕಾಲ ಅದರ ಹಾಲನ್ನು 


ಸ್ವೀಕರಿಸುತ್ತಾನೋ ಅಷ್ಟು ಕಾಲ ದೇವತಾಗಣಗಳು ಕಪಿಲಾಧೇನುವನ್ನು 


ಪೂಜಿಸುತ್ತಿರುತ್ತಾರೆ. 
ಸ್ವರ್ಣಶೃಂಗೀಂ ರೂಪ್ಯಖುರಾಂ ಗಂಧೈಃ ಪುಷ್ಪೈಃ ಸುಪೂಜಿತಾಮ್‌ ॥೭೪॥ 


ಬಂಗಾರದ ಕೊಂಬಿನಿಂದ ಅಲಂಕೃತವಾದ, ಬೆಳ್ಳಿಯಿಂದ ಅಲಂಕೃತವಾದ 
ಗೊರಸುಳ್ಳ , ಗಂಧ-ಪುಷ್ಪಗಳಿಂದ ಪೂಜಿತವಾದ; 

ವಸ್ತಾಬ್ಯಾಮಹತಾಭ್ಯಾಂ ತು ಯಾವತ್‌ ತಿಷ್ಠತ್ಯಲಂಕೃತಾ । 

ತಾವದ್‌ ಯದಿಚ್ಛೇತ್‌ ಕಪಿಲಾ ಮಂತ್ರಪೂತಾ ಸುಸಂಸ್ಕತಾ 11೭೫॥॥ 

ತುಂಡುಮಾಡದ ವಸ್ಥಗಳಿಂದ ಅಲಂಕೃತವಾದ ಕಪಿಲಧೇನುವು ಎಷ್ಟು ಕಾಲ 
ಅಲಂಕೃತವಾಗಿರುತ್ತದೋ ಅಷ್ಟುಕಾಲ ಸುಸಂಸ್ಕೃತವಾದ, ಮಂತ್ರಪೂತವಾದ ಕಪಿಲಾ 
ಧೇನುವು ಇಷ್ಟಾರ್ಥಗಳನ್ನುನೀಡುತ್ತದೆ. 


ಭೂಲೋಕವಾಸಿನಃ ಸರ್ವಾನ್‌ ಬ್ರಹ್ಮಲೋಕಂ ನಯೇತ್‌ ಸ್ವಯಮ್‌ ॥ 


ಅನುಗೀತಾಪರ್ವ -401- 


ಭೂಲೋಕವಾಸಿಗಳಾದ ವ್ಯಕ್ತಿಗಳನ್ನು ಬ್ರಹ್ಮನ ಲೋಕಕ್ಕೆ ಸ್ವಯಂ ಕೊಂಡೊಯ್ಯಬಲ್ಲ 
ಸಾಮರ್ಥ್ಯವು ಕಪಿಲಾಧೇನುವಿಗಿದೆ. 


ಭೂರಶ್ಚಃ ಕನಕಂ ಗಾವೋ ರೂಪ್ಯಮನ್ನಂ ತಿಲಾ ಯವಾಃ । 
ದೀಯಮಾನಾನಿ ವಿಪ್ರಾಯ ಪ್ರಹೃಷ್ಯಂತಿ ದಿನೇ ದಿನೇ 11೭೭1 


ಭೂಮಿ, ಕುದುರೆ, ಬಂಗಾರ, ಹಸುಗಳು, ಬೆಳ್ಳಿ, ಅನ್ನ, ಎಳ್ಳು, ಗೋಧಿ- 
ಇವುಗಳನ್ನು ಪ್ರತಿದಿನವೂ ಬ್ರಾಹ್ಮಣರಿಗೆ ದಾನ ಮಾಡಿದಾಗ ದೇವತೆಗಳು 
ಸಂತುಷ್ಠರಾಗುತ್ತಾರೆ. 

ಅಥ ತ್ಪಶ್ರೋತ್ರಿಯೇಭ್ಯೋ ವೈ ತಾನಿ ದತ್ತಾನಿ ಪಾಂಡವ । 

ತಥಾ ನಿಂದಂತ್ಯಥಾತ್ಮಾನಮಶುಭಂ ಕಿಂ ನು ನಃ ಕೃತಮ್‌ 11೭೮॥ 

ಆದರೆ ಇವುಗಳನ್ನೇ ಶ್ರೋತ್ರಿಯರಲ್ಲದ ಬ್ರಾಹ್ಮಣರಿಗೆ ದಾನ ಮಾಡಿದಲ್ಲಿ 
ದೇವತೆಗಳೇ ತಮ್ಮನ್ನು ನಾವೇನು ಅಶುಭಕರ್ಮಗಳನ್ನು ಮಾಡಿದ್ದೇವೆ ಎಂದು 
ನಿಂದಿಸಿಕೊಳ್ಳುತ್ತಾರೆ. 

ಅಹೋ ರಕ್ಷ: ಪಿಶಾಚೈಶ್ಚ ಲುಪ್ಯಮಾನಾಃ ಸಮಂತತಃ | 

ಯಾಸ್ಯಾಮೋ ನಿರಯಂ ಶೀಘ್ರಮಿತಿ ಶೋಚಂತಿ ತಾನಿ ವೈ 11೭೯॥ 

ಅಶ್ರೋತ್ರಿಯರಿಗೆ ದಾನ ಮಾಡಿದಾಗ ರಾಕ್ಷಸರು, ಪಿಶಾಚಿಗಳು ಆ ದಾನದ 
ಪುಣ್ಯವನ್ನು ಅಪಹರಿಸುತ್ತಾರೆ. ಇದರಿಂದ ಪಿತೃದೇವತೆಗಳು ಅಯ್ಯೋ! ನಾವು ನರಕಕ್ಕೆ 
ಹೋಗುತ್ತೇವಲ್ಲಎಂದು ದುಃಖಿತರಾಗುತ್ತಾರೆ. 

ಏತಾನ್ಯಪಿ ದ್ವಿಜೇಭ್ಯೋ ವೈ ಶ್ರೋತ್ರಿಯೇಭ್ಯೋ ವಿಶೇಷತಃ । 

ದೀಯಮಾನಾನಿ ಹೃಷ್ಯಂತಿ ದಾತಾರಂ ತಾರಯಂತಿ ಚ 11೮೦॥ 

ಭೂಮಿ, ಅಶ್ವ, ಕನಕ ಮೊದಲಾದ ದ್ರವ್ಯಗಳನ್ನು ಶ್ರೋತ್ರಿಯ ಬ್ರಾಹ್ಮಣರಿಗೆ 
ವಿಶೇಷವಾಗಿ ದಾನ ಮಾಡಿದಾಗ, ಇದರಿಂದ ಸಂತುಷ್ಟರಾದ ದೇವತೆಗಳು ದಾನ 
ಮಾಡಿದ ವ್ಯಕ್ತಿಯನ್ನು ಪಾಪಗಳಿಂದ ಬಿಡುಗಡೆ ಮಾಡುತ್ತಾರೆ. 


-402- ಮಹಾಭಾರತ ಆಶ್ಚಮೇಧಿಕಪರ್ವ 


ಯುಧಿಷ್ಠಿರಃ 
ದೇವದೇವೇಶ ದೈತ್ಯಫ್ನ ಕಾಲಃ ಕೋ ಹವ್ಯಕವ್ಯಯೋಃ । 
ಕೇ ತತ್ರ ಪೂಜಾಮರ್ಹಂತಿ ವರ್ಜನೀಯಾಶ್ಚ ಕೇ ದ್ವಿಜಾಃ 11೮೧॥ 


ಯುಧಿಷ್ಠಿರ- ದೇವದೇವೇಶನೇ, ದೈತ್ಯಹಂತಕನೇ, ಹವ್ಯ-ಕವ್ಯಗಳಿಗೆ ಸರಿಯಾದ 
ಕಾಲ ಯಾವುದು? ಯಜ್ಞ ಮತ್ತು ಶ್ರಾದ್ಧಕರ್ಮಗಳಲ್ಲಿಎಂತಹ ಬ್ರಾಹ್ಮಣರು ಪೂಜೆಗೆ 
ಅರ್ಹರಾಗಿರುತ್ತಾರೆ? ಎಂತಹ ಬ್ರಾಹ್ಮಣರನ್ನು ಹವ್ಯ-ಕವ್ಯಗಳಿಗೆ ಆಹ್ವಾನ 
ಮಾಡಬಾರದು?ಇದೆಲ್ಲವನ್ನೂಕ್ಳಪೆ ಮಾಡಿ ತಿಳಿಸು. 


ಶ್ರೀಭಗವಾನ್‌ 
ದೈವಂ ಪೂರ್ವಾಹ್ಲಿಕಂ ಜ್ಞೇಯಂ ಪೈತಕಂ ಚಾಪರಾಹ್ಮಿಕಮ್‌ । 
ಕಾಲಹೀನಂ ಚ ಯದ್ದಾನಂ ತದ್ದಾನಂ ರಾಜಸಂ ವಿದುಃ 11೮೨॥॥ 


ಶ್ರೀಭಗವಾನ್‌- ಧರ್ಮಜನೇ, ದೇವತೆಗಳಿಗೆ ಸಂಬಂಧಿಸಿದ ಹವ್ಯಕರ್ಮಗಳನ್ನು 
ಪೂರ್ವಾಹ್ನದಲ್ಲಿ ಮಾಡುವುದು ಯೋಗ್ಯವಾಗಿದೆ. ಪಿತೃಗಳಿಗೆ ಸಂಬಂಧಿಸಿದ ಕವ್ಯ 
ಕರ್ಮಗಳನ್ನು ಅಪರಾಹ್ನದಲ್ಲಿಮಾಡುವುದು ಯೋಗ್ಯವಾಗಿದೆ. ಅಕಾಲದಲ್ಲಿಮಾಡಿದ 
ದಾನವು ರಾಜಸ ಎನಿಸುತ್ತದೆ. 


ಖಾದಿತಂ ಚ ಅವೀಡಂ ಚ ಕಾಲಾತ್ಪೂರ್ವಂ ಚ ಯತ್ಛತಮ್‌ | 
ರಜಸ್ವಲಾಭಿಮೃಷ್ಠಂ ಚ ತದ್ದಾಗಂ ರಾಕ್ಷಸಂ ವಿದುಃ 11೮೩॥॥ 


ತಿಂದು ಉಳಿದ ಪದಾರ್ಥಗಳು, ಎಂಜಲು ಮಾಡಿದ ಪದಾರ್ಥಗಳು, ಕಾಲಕ್ಕಿಂತ 
ಮೊದಲು ಮಾಡಿದ ಕರ್ಮಗಳು, ರಜಸಲೆಯರಿಂದ ಮುಟ್ಟಲ್ಪಟ್ಟ ಪದಾರ್ಥಗಳನ್ನು 
ರಾಕ್ಷಸರಿಗೆ ಸಂಬಂಧಿಸಿದ್ದುಎಂದು ಹೇಳಿದ್ದಾರೆ. 


ಅವಶಿಷ್ಟೇನ ಯದ್ದುಕ್ರಂ ಅವ್ರತೇನ ಚ ಭಾರತ । 


ಪರಾಮೃಷ್ಟಂ ಶುನಾ ವಾಪಿ ತದ್ಧಾಗಂ ರಾಕ್ಷಸಂ ವಿದುಃ HEY 


ತಿಂದು ಉಳಿದ ಪದಾರ್ಥವು ಯಾವುದಿದೆಯೋ, ಅಶುಚಿಯಾದ ಪದಾರ್ಥವು 
ಯಾವುದಿದೆಯೋ, ನಾಯಿ ಮುಟ್ಟಿದ ಅನ್ನವು ಯಾವುದಿದೆಯೋ ಅವು ರಾಕ್ಷಸರಿಗೆ 
ಸಂಬಂಧಿಸಿದವು ಎಂದು ವಿದ್ವಾಂಸರು ತಿಳಿದಿದ್ದಾರೆ. 


ಅನುಗೀತಾಪರ್ವ -403- 


ಯಾವಂತಃ ಪತಿತಾ ವಿಪ್ರಾ ಜಡೋನತ್ತಾದಯೋಪಪಿ ಚ । 
ದೈವೇ ಚ ಪಿತ್ರೇ ತೇ ವಿಪ್ರಾ ರಾಜನ್‌ ನಾರ್ಹಂತಿ ಸತ್ತಿಯಾಮ್‌ ॥ 


ಪತಿತರಾದ, ಉನ್ನತ್ತರಾದ, ಜಡರಾದ ಬ್ರಾಹ್ಮಣರು ದೇವ-ಪಿತ್ಫ ಸಂಬಂಧವಾದ 
ಹವ್ಯ-ಕವ್ಯಗಳಲ್ಲಿಸತ್ಕಾರ ಹೊಂದಲು ಯೋಗ್ಯರಾಗಿರುವುದಿಲ್ಲ. 

ಕ್ಲೀಬಃ ಪ್ಲೀಹೀ ಚ ಕುಷ್ಠೀ ಚ ರಾಜಯಕ್ಷಾನ್ನಿತಶ್ಚಯಃ । 

ಅಪಸ್ಥಾರೀ ಚ ಯಶ್ಚಾಪಿ ಪಿತ್ರೇ ನಾರ್ಹತಿ ಸತ್ಕಿಯಾಮ್‌ 11೮೬॥ 

ನಪುಂಸಕನು, ಉದರದಲ್ಲಿ ಗುಲ ವ್ಯಾಧಿಯನ್ನು ಹೊಂದಿರುವವನು, ಕುಷ್ಠ 
ರೋಗಿಯು, ಕ್ಷಯರೋಗಿಯು, ಮೂರ್ಛಾರೋಗಿಯು ಇವರೆಲ್ಲರೂ ಪಿತೃ 
ಕಾರ್ಯದಲ್ಲಿಸತ್ಕಾರ ಹೊಂದಲು ಯೋಗ್ಯರಾಗುವುದಿಲ್ಲ. 


ಚಿಕಿತ್ತಕಾ ದೇವಲಕಾ ವೃಥಾ ನಿಯಮಧಾರಿಣಃ । 
ಸೋಮವಿಕ್ರಯಿಣಶ್ಚಾಪಿ ಶ್ರಾದ್ಧೇ ನಾರ್ಹಂತಿ ಸತೃತಿಮ್‌ 11೮೭/ 


ಜೀವಿಕೆಗಾಗಿ ವೈದ್ಯವೃತ್ತಿಯನ್ನು ಮಾಡುವವರು, ಜೀವಿಕೆಗಾಗಿ ದೇವರ ಪೂಜೆಯನ್ನು 
ಮಾಡುವವರು, ಡಾಂಭಿಕವಾಗಿ ನಿಯಮಾನುಷ್ಠಾನವನ್ನು ಮಾಡುವವರು, ಸೋಮ 
ಲತೆಯನ್ನು ಮಾರುವವರು ಇವರೆಲ್ಲರೂ ಶ್ರಾದ್ಧದಲ್ಲಿ ಸತ್ಕಾರ ಹೊಂದಲು 
ಯೋಗ್ಯರಾಗಿರುವುದಿಲ್ಲ. 

ಏಕೋದ್ದಿಷ್ಟೇ ಚಯೇ ಚಾನ್ನಂ ಭುಂಜತೇ ವಿಧಿವದ್‌ ದ್ವಿಜಾಃ । 

ಚಾಂದ್ರಾಯಣಮಕೃತ್ವಾ ತೇ ಪುನರ್ನಾರ್ಹಂತಿ ಸತೃತಿಮ್‌ 11೮೮॥ 

ಏಕೋದ್ದಿಷ್ಟಶ್ರಾದ್ದದಲ್ಲಿವಿಧಿವತ್ತಾಗಿ ಯಾವ ಬ್ರಾಹ್ಮಣನು ಊಟ ಮಾಡುತ್ತಾನೋ 
ಅವನು ಚಾಂದ್ರಾಯಣ ವ್ರತವನ್ನು ಮಾಡದೆ ಮತ್ತೊಂದು ದಾನಕ್ಕೆ 
ಅರ್ಹನಾಗುವುದಿಲ್ಲ. 

ಗಾಯಕಾ ನರ್ತಕಾಶ್ಚೆವ ಪ್ಲವಕಾ ವಾದಕಾಸ್ತಥಾ । 


ಕಥಕಾ ಯೌಧಿಕಾಶ್ಚೆವ ಶ್ರಾದ್ಧೇ ನಾರ್ಹಂತಿ ಸತ್ತಿಯಾಮ್‌ 11೮೯॥ 
ಗಾಯಕರು, ನರ್ತಕರು, ಕತ್ತಿಯ ಅಲುಗಿನ ಮೇಲೆ ನರ್ತನ ಮಾಡುವವರು, 


-404- ಮಹಾಭಾರತ ಆಶ್ಚಮೇಧಿಕಪರ್ವ 


ವಾದ್ಯಗಳನ್ನು ನುಡಿಸುವವರು, ಕಥೆಯನ್ನು ಹೇಳಿ ಜೀವಿಸುವವರು, ಯೋಧರು 
ಇವರು ಶ್ರಾದ್ಧದಲ್ಲಿಸತ್ಕಾರ ಹೊಂದಲು ಯೋಗ್ಯರಾಗುವುದಿಲ್ಲ. 


ಅನಗ್ನಯಶ್ಚ ಯೇ ವಿಪ್ರಾಃ ಪ್ರೇತನಿರ್ಯಾತಕಾಶ್ಚ ಯೇ । 
ಸ್ತೇನಾಶ್ಚಾಪಿ ವಿಕರ್ಮಸ್ಥಾ ರಾಜನ್‌ ನಾರ್ಹಂತಿ ಸತೃತಿಮ್‌ 11೯೦॥॥ 


ರಾಜನೇ, ಅಗ್ನಿಹೋತ್ರವನ್ನು ಮಾಡದಿರುವವರು, ಜೀವಿಕೆಗಾಗಿ ಹೆಣ 
ಹೊರುವವರು, ಕಳ್ಳತನ ಮಾಡುವವರು, ವರ್ಣಾಶ್ರಮಧರ್ಮಕ್ಕೆ ವಿರುದ್ಧವಾದ 
ಕರ್ಮಗಳಲ್ಲಿತೊಡಗಿಸಿ- ಕೊಂಡಿರುವವರು ಶ್ರಾದ್ಧಕ್ಕೆ ಅರ್ಹರಾಗಿರುವುದಿಲ್ಲ. 


ಅಪರಿಜ್ಞಾತಪೂರ್ವಾಶ್ವ ಗಣಪುತ್ರಶ್ಚ ಯೋ ದ್ವಿಜಃ । 
ಪುತ್ರಿಕಾಪುತ್ರಕಾಶ್ಚಾಪಿ ಶ್ರಾದ್ಧೇ ನಾರ್ಹಂತಿ ಸತ್ಕಿಯಾಮ್‌ 11೯೧॥ 


ಅಪರಿಚಿತರಾದ ಬ್ರಾಹ್ಮಣರು, ತಂದೆ ಯಾರೆಂದು ತಿಳಿಯದೆ ಸಾಮೂಹಿಕವಾಗಿ 
ಬ್ರಾಹ್ಮಣಪುತ್ರರೆಂದು ಹೇಳಿಸಿಕೊಳ್ಳುವವರು, ಪುತ್ರಿಯನ್ನು ಶಾಸ್ತ್ರೀಯವಾಗಿ ದಾನ 
ಮಾಡಿ, ಅವಳಲ್ಲಿಹುಟ್ಟುವ ಮಗುವನ್ನುಮಗನನ್ನಾಗಿ ಮಾಡಿಕೊಂಡ ಬಳಿಕ ಆ ಮಗನು 
ಶ್ರಾದ್ಧದಲ್ಲಿಸತ್ಕಾರ ಹೊಂದಲು ಯೋಗ್ಯನಾಗುವುದಿಲ್ಲ. 


ರಣಕರ್ತಾ ಚ ಯೋ ವಿಪ್ರೋ ಯಶ್ಚ ವಾಣಿಜ್ಯಕೋ ದ್ವಿಜಃ । 
ಪ್ರಾಣಿವಿಕ್ರಯವೃತ್ತಿಶ್ಚ ಶ್ರಾದ್ದೇ ನಾರ್ಹಂತಿ ಸತೃತಿಮ್‌ 11೯ ೨॥ 


ದಾಗ್‌ 

ಯುದ್ಧದಲ್ಲಿಹೋರಾಡುವ, ವ್ಯಾಪಾರ ಮಾಡುವ, ಪಶು-ಪಕ್ಷಿಗಳನ್ನುಮಾರಾಟ 
ಮಾಡುವ ಬ್ರಾಹ್ಮಣರು ಶ್ರಾದ್ಧದಲ್ಲಿಸತ್ಕಾರ ಹೊಂದಲು ಯೋಗ್ಯನಾಗುವುದಿಲ್ಲ. 

ಚೀರ್ಣವ್ರತಗುಣೈರ್ಯಕ್ತಾ ನಿತ್ಯಂ ಸ್ವಾಧ್ಯಾಯತತ್ನರಾಃ । 

ಸಾವಿತ್ರೀಜ್ಞಾಃ ಕ್ರಿಯಾವಂತಸ್ತೇ ಶ್ರಾದ್ಧೇ ಸತೃತಿಕ್ಷಮಾಃ HEA 

ವ್ರತಾನುಷ್ಠಾನಗಳನ್ನು ಮಾಡುವ, ಗುಣವಂತರಾದ, ಸದಾ ಸ್ವಾಧ್ಯಾಯಶೀಲರಾದ, 
ಗಾಯತ್ರೀಮಂತ್ರವನ್ನು ಚೆನ್ನಾಗಿ ತಿಳಿದಿರುವ, ಕ್ರಿಯಾನಿಷ್ಠರಾದ ಬ್ರಾಹ್ಮಣರು ಶ್ರಾದ್ಧದಲ್ಲಿ 
ಸತ್ಕಾರಕ್ಕೆ ಅರ್ಹರಾಗಿರುತ್ತಾರೆ. 

ಶ್ರಾದ್ಧಸ್ಯ ಬ್ರಾಹ್ಮಣಃ ಕಾಲಪ್ರಾಪ್ತೋ ದಧಿ ಫೃತಂ ತಥಾ । 

ದರ್ಭಾಃ ಸುಮನಸಃ ಕ್ಷೇತ್ರಂ ತತ್ಕಾಲೇ ಶ್ರಾದ್ಧದೋ ಭವೇತ್‌ 11೯೪। 


ಅನುಗೀತಾಪರ್ವ -405- 


ಸತ್ಪಾತ್ರನಾದ ಬ್ರಾಹ್ಮಣನ ಆಗಮನ ಕಾಲವೇ ಶ್ರಾದ್ಧಕಾಲಕ್ಕೆ ಉತ್ತಮ ಕಾಲ ಎನಿಸಿದೆ. 
ಯಾವ ಸಮಯದಲ್ಲಿ ಬ್ರಾಹ್ಮಣನು ಆಗಮಿಸುತ್ತಾನೋ, ಮೊಸರು, ತುಪ್ಪ, ದರ್ಭೆ, 
ಹೂವು, ಪವಿತ್ರವಾದ ಕ್ಷೇತ್ರ ಇವುಗಳು ಪ್ರಾಪ್ತವಾಗುತ್ತವೆಯೋ ಆ ಸಮಯದಲ್ಲಿ 
ಶ್ರಾದ್ಧವನ್ನು ಮಾಡಬೇಕು. 


ಚಾರಿತ್ರನಿಯತಾ ರಾಜನ್‌ ಕೃಶಾ ಯೇ ಕೃಶವೃತ್ತಯಃ । 
ಅರ್ಥಿನಶ್ಚೋಪಗಚ್ಛಂತಿ ತೇಭ್ಯೋ ದತ್ತಂ ಮಹತ್‌ ಫಲಮ್‌ 11೯೫॥ 
ತಪಸ್ವಿನಶ್ಚ ಯೇ ವಿಪ್ರಾಸ್ತಥಾ ಭೈಕ್ಷಚರಾಶ್ವ ಯೇ । 
ಅರ್ಥಿನಃ ಕೇಚಿದಿಚ್ಛಂತಿ ತೇಷಾಂ ದತ್ತಂ ಮಹತ್ಸಲಮ್‌ TNT 
ರಾಜನೇ, ಸದಾಚಾರನಿರತರಾದ, ದುರ್ಬಲರಾದ, ವೃತ್ತಿಹೀನರಾದ, 
ಭಿಕ್ಷಾವೃತ್ತಿಯಿಂದ ಜೀವಿಸುವ, ತಪಸ್ವಿಗಳಾದ ಬ್ರಾಹ್ಮಣರು ಏನನ್ನಾದರೂ ಬೇಡಲು 
ಬಂದರೆ ಅವರಿಗೆ ಅದನ್ನು ದಾನ ಮಾಡಬೇಕು. ಅದಕ್ಕೆ ಮಹತ್ತರವಾದ ಫಲವಿದೆ. 
ಏವಂ ಧರ್ಮವಿದಾಂ ಶ್ರೇಷ್ಠ ಜ್ಞಾತ್ವಾ ಸರ್ವಾತ್ಮನಾ ಸದಾ । 
ಶ್ರೋತ್ರಿಯಾಯ ದರಿದ್ರಾಯ ಪ್ರಯಚ್ಛಾನುಪಕಾರಿಣೇ । (೯೭! 
ಧರ್ಮಾತ್ಮರಲ್ಲಿ ಶ್ರೇಷ್ಠನಾದವನೇ, ಈ ಎಲ್ಲ ವಿಷಯಗಳನ್ನು ಚೆನ್ನಾಗಿ 
ತಿಳಿದುಕೊಂಡು, ಯಾವ ಉಪಕಾರವನ್ನೂ ಮಾಡದಿರುವ ಶ್ರೋತ್ರಿಯನಾದ 
ಬ್ರಾಹ್ಮಣನಿಗೆ ದಾನ ಮಾಡು. 


ದಾನಂ ಯತ್‌ ತೇ ಪ್ರಿಯಂ ಕಿಂಚಿಚ್ಛೋತ್ರಿಯಾಣಾಂ ಚ ಯತ್‌ ಪ್ರಿಯಮ್‌। 
ತತ್‌ ಪ್ರಯಚ್ಛಸ್ನ ಧರ್ಮಜ್ಞ ಯದೀಚ್ಛಸಿ ತದಕ್ಷಯಮ್‌ asl 
ಉವ ಇ [x 


ಧರ್ಮಜ್ಞನೇ, ನೀನು ದಾನದ ಅಕ್ಷಯಫಲವನ್ನು ಹೊಂದಲು ಬಯಸುತ್ತಿಯಾದರೆ 
ನಿನಗೆ ಯಾವುದು ಅತ್ಯಂತ ಇಷ್ಟವಾದ ವಸ್ತುವಾಗಿದೆಯೋ ಅದರಂತೆ ಶ್ರೋತ್ರಿಯರಿಗೆ 
ಯಾವ ವಸ್ತುವು ಪ್ರಿಯವಾಗಿದೆಯೋ ಅದನ್ನು ದಾನ ಮಾಡು. 


ನಿರಯಂ ಯೇ ಚ ಗಚ್ಚಂತಿ ತಚ್ಚಣುಷ್ಟ ಯುಧಿಷ್ಠಿರ HE 
ಇನ್ನು ಮುಂದೆ ನರಕಕ್ಕೆ ಯಾರು ಹೋಗುತ್ತಾರೆಂದು ಹೇಳುತ್ತೇನೆ, ಕೇಳು. 


-406- ಮಹಾಭಾರತ ಆಶಮೇಧಿಕಪರ್ವ 


ಗುರ್ವರ್ಥಂ ವಾ ಗವಾರ್ಥಂ ವಾ ನೋ ಚೇದನ್ಯತ್ರ ಪಾಂಡವ । 
ವದಂತಿ ಯೇಠನೃತಂ ವಿಪ್ರಾಸ್ತೇ ವೈ ನಿರಯಗಾಮಿನಃ Teele 


ಪಾಂಡವನೇ, ಯಾರು ಗುರುವಿಗಾಗಿ, ಹಸುವಿಗಾಗಿ ಅಲ್ಲದೆ ಬೇರೆ ಕಡೆ ಸುಳ್ಳನ್ನು 
ಮಾತನಾಡುತ್ತಾರೋ ಅಂತಹ ಬ್ರಾಹ್ಮಣರು ನರಕಕ್ಕೆ ಹೋಗುತ್ತಾರೆ. 


ಪರದಾರಾಪಹರ್ತಾರ: ಪರದಾರಾಭಿಮರ್ಶಕಾಃ । 
ಪರದಾರಪ್ರಯೋಕ್ತಾರಸ್ತೇ ವೈ ನಿರಯಗಾಮಿನಃ Teele 


ಪರಪತ್ನಿಯರನ್ನು ಅಪಹರಿಸುವವರು, ಪರಪತ್ನಿಯರ ಸ್ಪರ್ಶ ಮಾಡುವವರು, 
ಪರಪತ್ನಿಯರೊಡನೆ ಸಂಬಂಧವನ್ನು ವವು. ನರಕಕ್ಕೆ ಹೋಗುತ್ತಾರೆ. 


ಸೂಚಕಾಃ ಸಂಧಿಭೇತ್ತಾರಃ ಪರದ್ರವ್ಯೋಪಜೀವಿನಃ । | 
ಅಕೃತಜ್ಞಾಶ್ಚ ವಿಪ್ರಾಣಾಂ ತೇ ವೈ ನಿರಯಗಾಮಿನಃ 11೧೦೨॥॥ 


ಚಾಡಿಕೋರರು, ಮಾಡಿಕೊಂಡಿದ್ದಸಂಧಾನವನ್ನುಮುರಿಯುವವರು, ಇತರರ 
ದ್ರವ್ಯದಿಂದ ಜೀವನವನ್ನುನಡೆಸುವವರು, ಮಾಡಿದ ಉಪಕಾರವನ್ನುಮರೆಯುವವರು 
ನರಕಕ್ಕೆ ಹೋಗುತ್ತಾರೆ. 


ವರ್ಣಾಶ್ರಮಾಣಾಂ ಯೇ ಬಾಹ್ಯಾಃ ಪಾಷಂಡಸ್ಥಾಶ್ಚ ಪಾಂಡವ । 
ಪಾಸತೇ ಚ ತಾನೇವ ತೇ ಸರ್ವೇ ನಿರಯಾಲಯಾಃ 11೧೦೩॥ಟ 


ವರ್ಣದಿಂದಲೂ ಆಶ್ರಮದಿಂದಲೂ ಭ್ರಷ್ಟ 'ರಾದವರು, ವೇದಗಳನ್ನು 
ನಿಂದಿಸುವವರು, ನಾಸ್ತಿಕರು, ಇವರನ್ನು ಆಶ್ರಯಿಸಿಕೊಂಡು ಜೀವನವನ್ನು ನಡೆಸುವವರು. 
ಇವರೆಲ್ಲರೂ ನರಕಕ್ಕೆ ಹೋಗುತ್ತಾರೆ. 


ವೇದವಿಕ್ರಯಿಣಶ್ಚೆವ ವೇದಾನಾಂ ಚೈವ ದೂಷಕಾಃ । 
ವೇದಾನಾಂ ಲೇಖಕಾಶ್ಚೆವ ತೇ ವೈ ನಿರಯಗಾಮಿನಃ 11೧೦೪॥1 


ವೇದವನ್ನು ಮಾರಿಕೊಂಡು ಬದುಕುವವರು, ವೇದವನ್ನು ನಿಂದಿಸುವವರು, 
ವೇದಗಳನ್ನು ಬರೆದು ಮಾರಾಟ ಮಾಡುವವರು ನರಕಗಳಿಗೆ ಹೋಗುತ್ತಾರೆ. 


ಅನುಗೀತಾಪರ್ವ -407- 


ರಸವಿಕ್ರಯಿಣೋ ರಾಜನ್‌ ವಿಷವಿಕ್ರಯಿಣಶ್ಚ ಯೇ । 
ಕ್ಷೀರವಿಕ್ರಯಿಣಶ್ಚಾಪಿ ತೇ ವೈ ನಿರಯಗಾಮಿನಃ 11೧೦೫॥ 


ರಾಜನೇ, ಪಾಕವನ್ನು ಮಾರಾಟ ಮಾಡುವವರು, ವಿಷವನ್ನು ಮಾರಾಟ 
ಮಾಡುವವರು ಮತ್ತು ಹಾಲನ್ನು ಮಾರಾಟ ಮಾಡುವ ಬ್ರಾಹ್ಮಣರು ನರಕಕ್ಕೆ 
ಹೋಗುತ್ತಾರೆ. 

ಚಂಡಾಲೇಭ್ಯಶ್ಚ ಯೇ ಕ್ಷೀರಂ ಪ್ರಯಚ್ಛಂತಿ ನರಾಧಮಾಃ । 

ಅರ್ಥಾರ್ಥಮಥವಾ ಸ್ನೇಹಾತ್‌ ತೇ ವೈ ನಿರಯಗಾಮಿನಃ ॥ ೧೦೬॥ 

ಯಾವ ಬ್ರಾಹ್ಮಣರು ಚಂಡಾಲರಿಗೆ ಹಾಲನ್ನು ದಾನ ಮಾಡುತ್ತಾರೋ ಅಂತಹ 
ನರಾಧಮರು, ಬಡ್ಡಿಗಾಗಿ ಚಂಡಾಲರಿಗೆ ಹಣವನ್ನು ಕೊಡುವವರು ಅಥವಾ ಸ್ನೇಹದಿಂದ 
ಹಣವನ್ನು ಕೊಡುವವರು ನರಕಕ್ಕೆ ಹೋಗುತ್ತಾರೆ. 


ಪಶೂನಾಂ ದಮಕಾಶ್ಚೆವ ತಥಾ ನಾಸಾನುವೇಧಕಾಃ । 
ಪುಂಸ್ತೃಹಿಂಸಾಕರಾಶ್ಚೆವ ತೇ ವೈ ನಿರಯಗಾಮಿನಃ (1೧೦೭1 


ಪಶುಗಳನ್ನು ಹಿಂಸಿಸುವವರು, ಪಶುಗಳ ಮೂಗನ್ನು ಚುಚ್ಚಿ ಹಿಂಸಿಸುವವರು, 
ವೃಷಭಗಳ ಬೀಜವನ್ನು ಒಡೆದು ಪುಂಸ್ತ ವನ್ನು ನಾಶ ಮಾಡುವವರು ನರಕಕ್ಕೆ 
ಹೋಗುತ್ತಾರೆ. 


ಅದಾತಾರಃ ಸಮರ್ಥಾ ಯೇ ದ್ರವ್ಯಾಣಾಂ ಲೋಭಕಾರಣಾತ್‌ । 
ದೀನಾನಂಧಾನ್‌ ನ ಪಶ್ಯಂತಿ ತೇ ವೈ ನಿರಯಗಾಮಿನಃ 11೧೦೮॥ 


ದಾನ ಕೊಡಲು ಸಾಮರ್ಥ್ಯವಿದ್ದರೂ ಲೋಭದಿಂದ ದ್ರವ್ಯಗಳನ್ನುದಾನ ಮಾಡದೆ 
ಇದ್ದವರೂ, ದುಃಖಿತರನ್ನು, ಕುರುಡರನ್ನುನೋಡದೆ ಉನ್ನತ್ತರಾಗಿ ನಡೆಯುವವರು 
ನರಕಗಳಿಗೆ ಹೋಗುತ್ತಾರೆ. 
ಕ್ಷಾಂತಾನ್‌ ದಾಂತಾನ್‌ ಕೃಶಾನ್‌ ಪ್ರಾಜ್ಞಾನ್‌ ದೀರ್ಥಕಾಲಸಹೋಷಿತಾನ್‌ । 
ತ್ಯಜಂತಿ ಕೃತಕ್ಕತ್ಯಾ ಯೇ ತೇ ವೈ ನಿರಯಗಾಮಿನಃ 11೧೦೯॥ 


ತಮ್ಮ ಜೊತೆಯಲ್ಲಿಯೇ ಬಹಳ ಕಾಲದಿಂದ ವಾಸವಾಗಿದ್ದ, ಸಹನಶೀಲರಾದ, 
ಜಿತೇಂದ್ರಿಯರಾದ, ದುರ್ಬಲರಾದ, ಬುದ್ಧಿವಂತರಾದ ಮನುಷ್ಯರನ್ನು ತಮ್ಮ 


-408- ಮಹಾಭಾರತ ಆಶ್ಚಮೇಧಿಕಪರ್ವ 


ಕಾರ್ಯವು ಮುಗಿದಕೂಡಲೇ ಬಿಟ್ಟುಬಿಡುವವರು ಅರ್ಥಾತ್‌ ಕೃತಘುರಾದವರು ನರಕಕ್ಕೆ 
ಹೋಗುತ್ತಾರೆ. 


ಬಾಲಾನಾಮಪಿ ವೃದ್ಧಾನಾಂ ಶ್ರಾಂತಾನಾಂ ಚಾಪಿ ಯೇ ನರಾಃ । 
ಅದತ್ತಾಎಶ್ಲಂತಿ ಯೇ ಮೃಷ್ಟಂ ತೇ ವೈ ನಿರಯಗಾಮಿನಃ 11೧೧೦॥ 


ಯಾರು ಬಾಲಕರಿಗೂ, ವೃದ್ಧರಿಗೂ, ಬಳಲಿರುವ ವ್ಯಕ್ತಿಗಳಿಗೂ ಆಹಾರವನ್ನು 
ಕೊಡದೆ ತಾವು ಮೃಷ್ಠಾನ್ನವನ್ನು ಉಣ್ಣುತ್ತಾರೋ ಅವರೂ ನರಕಕ್ಕೆ ಹೋಗುತ್ತಾರೆ. 


ಏತೇ ಪೂರ್ವರ್ಷಿಭಿಃ ಪ್ರೋಕ್ತಾ ನರಾ ನಿರಯಗಾಮಿನಃ 1೧೧೧॥ 
ಈ ಎಲ್ಲವ್ಯಕ್ತಿಗಳು ನರಕಕ್ಕೆ ಹೋಗುವವರೆಂದು ಯಷಿಗಳೇ ಹೇಳಿರುತ್ತಾರೆ. 
ಯೇ ಸ್ವರ್ಗಂ ಸಮನುಪ್ರಾಪ್ತಾಸ್ತಾನ್‌ ಶೃಣುಷ್ಟ ಯುಧಿಷ್ಠಿರ  ॥೧೧೨॥ 
ಯಾರು ಸ್ಪರ್ಗಕ್ಕೆ ಹೋಗುತ್ತಾರೆ ಅಂತಹ ವ್ಯಕ್ತಿಗಳನ್ನು ಹೇಳುವೆ, ತಿಳಿದುಕೊ. 


ದಾನೇನ ತಪಸಾ ಚೈವ ಸತ್ಯೇನ ಚ ದಮೇನ ಚ । 
ಯೇ ಧರ್ಮಮನುವರ್ತಂತೇ ತೇ ನರಾಃ ಸ್ವರ್ಗಗಾಮಿನಃ ॥೧೧೩॥ 


ಯುಧಿಷ್ಠಿರನೇ, ದಾನದಿಂದ, ತಪಸ್ಸಿನಿಂದ, ಸತ್ಯದಿಂದ, ಇಂದ್ರಿಯನಿಗ್ರಹದಿಂದ, 
ಯಾರು ಧರ್ಮಾನುಷ್ಠಾನವನ್ನು ಮಾಡುತ್ತಾರೋ ಆ ಮನುಷ್ಯರು ಸ್ವರ್ಗಕ್ಕೆ 
ಹೋಗುತ್ತಾರೆ. 


ಶುಶ್ರೂಷಯಾತಪ್ಯುಪಾಧ್ಯಾಯಾತ್‌ ಶ್ರುತಮಾದಾಯ ಪಾಂಡವ । 
ಯೇ ಪ್ರತಿಗ್ರಹನಿಃಸ್ನೇಹಾಃ ತೇ ನರಾಃ ಸ್ವರ್ಗಗಾಮಿನಃ 11೧೧೪॥ 


ಪಾಂಡವನೇ, ಯಾರು ಗುರುಗಳಿಗೆ ಸೇವೆ ಮಾಡುತ್ತಾ, ಸಾಂಗವೇದಗಳನ್ನು 
ಹೃದ್ಧತ ಮಾಡಿಕೊಳ್ಳುತ್ತಾರೋ, ಪ್ರತಿಗ್ರಹದಲ್ಲಿನಿರಾಸಕ್ತರಾಗಿರುತ್ತಾರೋ ಅಂತಹವರು 
ಸರ್ಗಕ್ಕೆಹೋಗುತ್ತಾರೆ. 


ವ ಕೆ 
ಮಧುಮಾಂಸಾಸವೇಭ್ಯಸ್ತು ನಿವೃತ್ತಾ ವೃತ್ತವತ್ತು ಯೇ । 
ಪರದಾರನಿವೃತ್ತಾಶ್ಚ ತೇ ನರಾಃ ಸ್ವರ್ಗಗಾಮಿನಃ 11೧೧೫॥ 


ಅನುಗೀತಾಪರ್ವ -409- 


ಯಾರು ಮಧು-ಮಾಂಸ ಮತ್ತು ಆಸವಗಳನ್ನು ಬಿಟ್ಟು ಉತ್ತಮ 
ವ್ರತಾನುಷ್ಠಾನಗಳಲ್ಲಿ ನಿರತರಾಗಿರುತ್ತಾರೋ ಪರಸ್ತ್ರೀ ಸಹವಾಸವನ್ನು 
ಮಾಡುವುದಿಲವೋ ಅವರು ಸ ಸರ್ಗಕ್ಕೆ ಹೋಗುತ್ತಾರೆ. 

ಮಾತರಂ ಪಿತರಂ ಚೈವ ಶುಶ್ರೂಷಂತಿ ಚ ಯೇ ನರಾಃ । 

ಭ್ರಾತ್ಮಣಾಮಪಿ ಸಸ್ನೇಹಾಸ್ತೇ ನರಾಃ ಸ್ವರ್ಗಗಾಮಿನಃ 11೧೧೬॥ 

ತಾಯಿಯನ್ನು ಕ ತಂದೆಯನ್ನು ಸೇವಿಸುವ, ಸಹೋದರರೊಡನೆ ಪ್ರೀತಿಯಿಂದ 
ಇರುವ ಮನುಷ್ಯರು ಸ್ಪರ್ಗಕ್ಕೆ ಹೋಗುತ್ತಾರೆ. 

ಯೇ ಚ ಭೋಜನಕಾಲೇ ತು ನಿರ್ಯಾತಾಶ್ಚಾತಿಥಿಪ್ರಿಯಾಃ । 

ದ್ವಾರರೋಧಂ ನ ಕುರ್ವಂತಿ ತೇ ನರಾಃ ಸ್ವರ್ಗಗಾಮಿನಃ 11೧೧೭॥ 


ಯಾರು ಭೋಜನಕಾಲದಲ್ಲಿ ಮನೆಯಿಂದ ಹೊರಗೆ ಹೋಗಿ ಅತಿಥಿಗಳನ್ನು 
ಸ್ವಾಗತಿಸಿ ಸತ್ಕರಿಸುತ್ತಾರೋ, ಅತಿಥಿಗಳಿಗಾಗಿ ಯಾವಾಗಲೂ ಬಾಗಿಲನ್ನು ತೆರದೇ 
ಇರುತ್ತಾರೋ ಅಂತಹ ಅತಿಥಿಪ್ರಿಯರಾದ ಮನುಷ್ಯರು ಸ್ವರ್ಗಕ್ಕೆ ಹೋಗುತ್ತಾರೆ. 


ವೈವಾಹಿಕಂ ತು ಕನ್ಯಾನಾಂ ದರಿದ್ರಾಣಾಂ ಚ ಯೇ ನರಾಃ । 
ಕಾರಯಂತಿ ಚ ಕುರ್ವಂತಿ ತೇ ನರಾಃ ಸ್ವರ್ಗಗಾಮಿನಃ 11೧೧೮॥। 


ಯಾರು ಬಡಹೆಣ್ಣುಮಕ್ಕಳಿಗೆ ಅಥವಾ ಬಡ ಗಂಡುಮಕ್ಕಳಿಗೆ ಮದುವೆ 
ಮಾಡಿಸುತ್ತಾರೋ, ಮದುವೆ ಮಾಡುವವರೂ ಕೂಡ ಸ್ವರ್ಗಕ್ಕೆ ಹೋಗುತ್ತಾರೆ. 


ರಸಾನಾಮಥ ಬೀಜಾನಾಮೋಷಧೀನಾಂ ತಥೈವ ಚ । 
ದಾತಾರಃ ಶ್ರದ್ದಯೋಪೇತಾಸ್ತೇ ನರಾಃ ಸ್ಪರ್ಗಗಾಮಿನಃ 11೧೧೯॥ 


ಯಾರು ಶ ಶ್ರದ್ಧಾಪೂರ್ವಕವಾಗಿ ರಸಗಳನ್ನು, ಬೀಜಗಳನ್ನು, ಓಷಧಿಗಳನ್ನು 
ಶ್ರದ್ಧೆಯಿಂದ ದಾನ ಮಾಡುತ್ತಾರೋ ಅವರು ಸ್ಪರ್ಗಕ್ಕೆ ಹೋಗುತ್ತಾರೆ. 


ಕ್ಷೇಮಾಕ್ಷೇಮಂ ಚ ಮಾರ್ಗೇಷು ಸಮಾನಿ ವಿಷಮಾನಿ ಚ । 
ಅರ್ಥಿನಾಂ ಯೇ ಚ ವಕ್ಷ 5೦ತಿ ತೇ ನರಾಃ ಸ್ಪರ್ಗಗಾಮಿನಃ ॥1೧೨೦॥॥ 


-410- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾರು ಮಾರ್ಗದಲ್ಲಿ ಸಂಚರಿಸುವ ವ್ಯಕ್ತಿಗಳ ಹಿತ-ಅಹಿತಗಳನ್ನು ಸುಖ- 
ದುಃಖಗಳನ್ನು ಅರ್ಥ ಮಾಡಿಕೊಂಡು, ದುಃಖಿತರಾದವರನ್ನು ಉಪಚರಿಸುತ್ತಾರೊ 
ಅವರು ಸರ್ಗಕ್ಕೆ ಹೋಗುತ್ತಾರೆ. 


ಪರ್ವದ್ದಯೇ ಚತುರ್ದಶ್ಯಾಮಷ್ಟಮ್ಯಾಂ ಸಂಧ್ಯಯೋರ್ದ್ವಯೋಃ | 
ಆರ್ದ್ರಾಯಾಂ ಜನ್ಮನಕ್ಷತ್ರೇ ವಿಷುವೇ ಶ್ರವಣೇsಥವಾ 11೧೨೧॥ 


ಯೇ ಗ್ರಾಮ್ಯಧರ್ಮವಿರತಾಸ್ತೇ ನರಾಃ ಸ್ವರ್ಗಗಾಮಿನಃ 11೧೨೨ 


ಯಾರು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ, ಚತುರ್ದಶಿ ಮತ್ತು ಅಷ್ಟಮಿ 
ತಿಥಿಗಳಲ್ಲಿ, ಎರಡು ಸಂಧಿಗಳಲ್ಲಿ ಆರ್ದ್ರಾ ಮತ್ತು ಜನ್ಮನಕ್ಷತ್ರಗಳಲ್ಲಿ ವಿಷುವ ಕಾಲ 
ಎನಿಸುವ ಮೇಷ ಮತ್ತು ತುಲಾ ಸಂಕ್ರಮಣ ಕಾಲದಲ್ಲಿ, ಶ್ರವಣಾ ನಕ್ಚತ್ರದಲ್ಲಿ ಸ್ವೀ 
ಸಮಾಗಮವನ್ನು ಮಾಡುವುದಿಲ್ಲವೋ ಅಂತಹವರು ಸರಕ್ಕೆ ಹೋಗುತ್ತಾರೆ. 
ಹವ್ಯಕವ್ಯವಿಧಾನಂ ಚ ನರಕಸ್ಟರ್ಗಗಾಮಿನೌ । 


ಧರ್ಮಾಧರ್ಮೌ ಚ ಕಥಿತೌ ಕಂ ಭೂಯಃ ಶ್ರೋತುಮಿಚ್ಛಸಿ 11೧೨೩॥ 
ಯುಧಿಷ್ಠಿರನೇ, ನಾನು ನಿನಗೆ ಹವ್ಯ-ಕವ್ಯ ವಿಧಾನಗಳನ್ನು, ನರಕ ಮತ್ತು ಸ್ಪರ್ಗಕ್ಕೆ 


ಹೋಗುವವರನ್ನು, ಧರ್ಮಾಧರ್ಮಗಳ ವಿಷಯಗಳನ್ನು ನಿರೂಪಿಸಿದ್ದೇನೆ. ನೀನು 
ಇನ್ನೂ ಯಾವ ವಿಷಯವನ್ನುಕೇಳಲು ಬಯಸುತ್ತೀಯಾ? 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ಚಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಸರ್ಗನರಕಗಮನಕಥನಂ ನಾಮ 
ಷಡಧಿಕಶತತಮೋಧ್ಯಾಯಃ ॥1 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರ ಆರನೆಯ ಅಧ್ಯಾಯ ಮುಗಿಯಿತು. 
XK 


ಅನುಗೀತಾಪರ್ವ -411- 


ನೂರ ಏಳನೆಯ ಅಧ್ಯಾಯ 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಸಾಕ್ಷಾತ್‌ ಬ್ರಹ್ಮಹತ್ಯೆಯನ್ನು ಮಾಡದಿದ್ದರೂ 
ಬ್ರಹ್ಮಹತ್ಯೆಗೆ ಸಮಾನವಾದ ದುಷ್ಕರ್ಮ ಯಾವುದು ಎಂದು ಹೇಳಿದುದು. 
ಅದರಂತೆ ಅಭೋಜ್ಯವೆನಿಸಿದ ಅನ್ನಗಳ ಬಗ್ಗೆ, 
ಪಾಪಿಗಳ ಲಕ್ಷಣದ ಬಗ್ಗೆ ನಿರೂಪಿಸಿದುದು. 
ಯುಧಿಷ್ಠಿರಃ 
ಇದಂ ಮೇ ತತ್ತ್ವತೋ ದೇವ ವಕ್ತುಮರ್ಹಸ್ಯಶೇಷತಃ । 
ಹಿಂಸಾಮಕೃತ್ವಾ ಯೋ ಮರ್ತ್ಯೋ ಬ್ರಹ್ಮಹತ್ಯಾಮವಾಷ್ನಯಾತ್‌ ॥೧॥ 
ವ ಆ "ಶಿ 


ಯುಧಿಷ್ಠಿರ- ದೇವೇಶನೇ, ಹಿಂಸೆಯನ್ನೇ ಮಾಡದಿದ್ದರೂ ಯಾವನು 
ಬ್ರಹ್ಮಹತ್ಯೆಯ ಪಾಪಕ್ಕೆ ಸಮಾನವಾದ ಪಾಪವನ್ನು ಹೊಂದುತ್ತಾನೆ? ಈ ವಿಷಯವಾಗಿ 
ಯಥಾರ್ಥವಾಗಿ, ಸಮಗ್ರವಾಗಿ ತಿಳಿಸು. 

ಶ್ರೀಭಗವಾನ್‌ 

ಬ್ರಾಹ್ಮಣಂ ಸ್ಹ್ವಯಮಾಹೂಯ ಭಿಕ್ಷಾರ್ಥಂ ಕೃಶವೃತ್ತಿನಮ್‌ । 

ಬ್ರೂಯಾನ್ಹಾಶ್ತೀತಿ ಯಃ ಪಶ್ಚಾತ್‌ ತಮಾಹುರ್ಬ್ರಹ್ಮಘಾತಕಮ್‌ ॥೨॥ 

ಶ್ರೀಭಗವಾನ್‌- ಬದುಕಿಗೆ ಮಾರ್ಗವೇ ಇಲ್ಲದ ಬ್ರಾಹ್ಮಣನನ್ನು ಭಿಕ್ಷೆಯನ್ನು 
ನೀಡುತ್ತೇನೆ ಎಂದು ಸ್ವಯಂ ತಾನೇ ಆಹ್ವಾನಿಸಿ, ಅವನು ಮನೆಗೆ ಬಂದ ಬಳಿಕ ಏನೂ 
ಇಲ್ಲ, ಹೊರಟು ಹೋಗು ಎಂದು ಯಾವನು ಹೇಳುತ್ತಾನೋ ಅವನನ್ನು 


ಬ್ರಹ್ಮಘಾತಕನೆಂದು ಹೇಳುತ್ತಾರೆ. 
ಮಧ್ಯಸ್ಥಸ್ಯೇಹ ವಿಪ್ರಸ್ಯ ಯೋತನೂಚಾನಸ್ಯ ಭಾರತ । 
ವೃತ್ತಿಂ ಹರತಿ ದುರ್ಬುದ್ದಿಸ್ತಮಾಹುರ್ಬ್ರಹ್ಮಘಾತಕಮ್‌ 11೩11 
ದುಷ್ಪಬುದ್ಧಿಯುಳ್ಳ ಮನುಷ್ಯನು ಸುಮ್ಮನಿರುವ ಬ್ರಹ್ಮಜ್ಞಾನಿಯಾದ ಬ್ರಾಹ್ಮಣನ 
ಜೀವಿಕೆಯನ್ನೇ ಅಪಹರಿಸುತ್ತಾನೋ ಅವನನ್ನೂ ಬ್ರಹ್ಮಘಾತಕನೆಂದು ಹೇಳುತ್ತಾರೆ. 


ಗೋಕುಲಸ್ಯ ತೃಷಾರ್ತಸ್ಯ ಜಲಾಂತೇ ವಸುಧಾಧಿಪ ಟ 
ಉತ್ಪಾದಯತಿ ಯೋ ವಿಘಂ ತಮಾಹುರ್ಬ್ರಹ್ಹಘಾತಕಮ್‌ 11೪॥ 


-412- ಮಹಾಭಾರತ ಆಶ್ಚಮೇಧಿಕಪರ್ವ 


ಗೋವುಗಳಿಗೆ ಬಾಯಾರಿಕೆ ಉಂಟಾಗಲು ಬಾಯಾರಿಕೆಯನ್ನು ಪರಿಹರಿಸಲು 
ಇರುವ ಸರೋವರವನ್ನುಯಾವನು ನಾಶಗೈಯ್ಯುತ್ತಾನೋ ಅವನನ್ನು ಬ್ರಕ್ಮಘಾತಕನೆಂದು 
ಹೇಳುತಾರೆ. 


ಯಃ ಪ್ರವೃತ್ತಾಂ ಶ್ರುತಿಂ ಸಮ್ಯಕ್‌ ಶಾಸ್ತ್ರಂ ವಾ ಮುನಿಭಿಃ ಕೃತಮ್‌ । 


ಡೆ ರ್‌ 


ದೂಷಯತ್ಯನಭಿಜ್ಞಾಯ ತಮಾಹುರ್ಬ್ರಹ್ನಘಾತಕಮ್‌ 11೫11 


ಯಾರು ಅನಾದಿಕಾಲದಿಂದ ಕಿವಿಯಿಂದ ಕಿವಿಗೆ ಹರಿದುಬಂದಿರುವ 
ವೇದಮಾತುಗಳನ್ನೂ, ಶಾಸ್ತ್ರಗಳನ್ನೂ ಯಷಿ- ಮುನಿಗಳಿದ ರಚಿತವಾದ ಶಾಸ್ತ್ರಗಳನ್ನು 
ಏನೂ ತಿಳಿಯದೇ ದೂಷಣೆ ಮಾಡುತ್ತಾರೋ ಅವರನ್ನು ಬ್ರಹ್ಮಘಾತಕರೆಂದು 
ಹೇಳುತ್ತಾರೆ. 


ಆಶ್ರಮೇ ವಾ ವನೇ ವಾಪಿ ಗ್ರಾಮೇ ವಾ ನಗರೇಶಪಿ ವಾ । 
ಅಗ್ನಿಂ ಯಃ ಪ್ರಕ್ಷಿಪೇತ್‌ ಕ್ರುದ್ಧ ತಮಾಹುರ್ಬ್ರಹ್ಮಘಾತಕಮ್‌ WL 


ಆಶ್ರಮದಲ್ಲಿಯೇ ಆಗಲಿ, ಮನೆಯಲ್ಲಿಯೇ ಆಗಲಿ, ಗ್ರಾಮದಲ್ಲಿಯೇ ಆಗಲಿ, 
ಪಟ್ಟಣದಲ್ಲಿಯೇ ಆಗಲಿ, ಯಾರು ಕ್ರುದ್ಧರಾಗಿ ಅವುಗಳಿಗೆ ಬೆಂಕಿಯನ್ನುನೀಡುತ್ತಾರೋ 
ಅವನನ್ನು ಬ್ರಹ್ಮಘಾತಕನೆಂದು ಹೇಳುತ್ತಾರೆ. 


ಚಕ್ಷುಷಾ ವಾ ವಿಹೀನಸ್ಯ ಪಂಗೋರ್ವಾರಠಪಿ ಜಡಸ್ಯ ವಾ। 
ಹರೇದ್ವೈ ಯಸ್ತು ಸರ್ವಸ್ವಂ ತಮಾಹುರ್ಬ್ರಹ್ಮಘಾತಕಮ್‌ 11೭1! 


ಕಣ್ಣಿಲ್ಲದವನ, ಕಾಲಿಲ್ಲದವನ, ಬುದ್ಧಿಯಿಲ್ಲದವನ ಸರ್ವಸ್ವವನ್ನು ಯಾವನು 
ಅಪಹರಿಸುತ್ತಾನೋ ಅವನನ್ನು ಬ್ರಹ್ಮಘಾತಕನೆಂದು ಹೇಳುತ್ತಾರೆ. 


ಯಾವತ್ನಾಧೋ ಭವೇದ್‌ ದೀನಸ್ತನ್ನಾಶೇ ಯಸ್ಯ ದುಸ್ಥಿತಿಃ । 
ತತ್ತರ್ವಸ್ಪಂ ಹರೇದ್‌ ಯೋ ವೈ ತಮಾಹುರ್ಬಹ್ನಘಫಾತಕಮ್‌ ॥೮॥ 


ಯಾವ ಒಬ್ಬ ದೀನನಾದ ಮನುಷ್ಯನು ತನ್ನಲ್ಲಿರುವ ಅಲ್ಪಸ್ವಲ್ಪ ವಸ್ತುವನ್ನೇ 
ಸಾರಸರ್ವಸ್ವವೆಂದು ಭಾವಿಸಿಕೊಂಡಿರುತ್ತಾನೋ, ಅವುಗಳ ನಾಶದಿಂದ ದುಃಖ 
ಹೊಂದುತ್ತಾನೋ ಅಂತಹವನ ಸಮೀಪದಲ್ಲಿರುವ ಅಲ್ಪ ವಸ್ತುಗಳನ್ನು 
ಅಪಹರಿಸುವವನಿಗೆ ಬ್ರಹ್ಮಘಾತಕನೆಂದು ಹೇಳುತ್ತಾರೆ. 


ಅನುಗೀತಾಪರ್ವ -413- 


ಕ್ರೋಧಾದ್ವಾ ಯದಿ ವಾ ದ್ದೇಷಾದಾಕ್ರುಷ್ಠಸ್ತರ್ಜಿತೋತಪಿ ವಾ । 

ಖಯತೌ ಸ್ತ್ರಿಯಂ ವಾ ನೋಪೇಯಾತ್‌ ತಮಾಹುರ್ಬ್ರಹ್ಮಘಾತಕಮ್‌ ॥೯॥ 

ಕ್ರೋಥದಿಂದಾಗಲಿ, ದ್ವೇಷದಿಂದಾಗಲಿ, ಕಿರುಚುತ್ತಾ, ಹೆದರಿಸುತ್ತಾ ತನ್ನ ಪತ್ನಿಯನ್ನು 
ತರ್ಜಿಸುತ್ತಲಾಗಲಿ, ಯತುಕಾಲದಲ್ಲಿತನ್ನಪತ್ನಿಯನ್ನು ಸೇರುವುದಿಲ್ಲವೋ ಅವನನ್ನು 
ಬ್ರಹ್ಮಘಾತಕನೆಂದು ಹೇಳುತ್ತಾರೆ. 

ಯುಧಿಷ್ಠಿರಃ 

ಸರ್ವೇಷಾಮಪಿ ದಾನಾನಾಂ ಯತ್ತು ದಾನಂ ವಿಶಿಷ್ಯತೇ । 

ಅಭೋಜ್ಯಾನ್ಹಾಶ್ಚ ಯೇ ವಿಪ್ರಾಸ್ತಾನ್‌ ಬ್ರವೀಹಿ ಸುರೋತ್ತಮ ॥೧೦॥ 

ಯುಧಿಷ್ಠಿರ- ಸಮಸ್ತ ದಾನಗಳಿಗಿಂತಲೂ ಯಾವ ದಾನವು ವಿಶಿಷ್ಟವಾದುದು? 
ಯಾವ ಬ್ರಾಹ್ಮಣರ ಅನ್ನವು ತಿನ್ನಲು ಯೋಗ್ಯವಲ್ಲ? ಇದನ್ನು ವಿಷದವಾಗಿ ತಿಳಿಸು. 

ಶ್ರೀಭಗವಾನ್‌ 

ಅನ್ನಮೇವ ಪ್ರಶಂಸಂತಿ ದೇವಾ ಬ್ರಹ್ಮಪುರಃಸರಾಃ । 

ಅನ್ನೇನ ಸದೃಶಂ ದಾನಂ ನ ಭೂತಂ ನ ಭವಿಷ್ಯತಿ Lele] 

ಶ್ರೀಭಗವಾನ್‌- ಯುಧಿಷ್ಠಿರನೇ, ಬ್ರಹ್ಮನೇ ಮೊದಲಾದ ಸಮಸ್ತ ದೇವತೆಗಳೂ 
ಅನ್ನವನ್ನೇ ಪ್ರಶಂಸೆ ಮಾಡುತ್ತಾರೆ. ಆದ್ದರಿಂದ ಅನ್ನದಾನಕ್ಕಿಂತ ಪ್ರಶಂಸನೀಯವಾದ 
ದಾನವು ಹಿಂದೆಯೂ ಇರಲಿಲ್ಲ, ಮುಂದೆಯೂ ಇರಲಾರದು. 
ಅನ್ನಮೂರ್ಜಸ್ಥರಂ ಲೋಕೇ ಅನ್ನಾತ್‌ ಪ್ರಾಣಾಃ ಪ್ರತಿಷ್ಠಿತಾಃ । 
ಅಭೋಜ್ಯಾನ್ಹಾನ್‌ ಮಯಾ ರಾಜನ್‌ ವಕ್ಚ ಕಮಾಣಾನ್‌ ನಿಬೋಧ ಮೇ ॥ 

ಈ ಲೋಕದಲ್ಲಿ ಅನ್ನವೇ ಪ್ರಾಣಿಗಳ ಬಲವನ್ನು ಹೆಚ್ಚಿಸುತ್ತದೆ. ಅನ್ನವನ್ನು 
ಅವಲಂಬಿಸಿಕೊಂಡು ಪ್ರಾಣಿಗಳು ಬದುಕಿವೆ. ಇನ್ನುಮುಂದೆ ನಾನು ಯಾರ ಅನ್ನವನ್ನು 
ಉಣ್ಣಬಾರದೆಂದು ಉತ್ತರಿಸುತ್ತೇನೆ. ಏಕಾಗ್ರತೆಯಿಂದ ಕೇಳು. 


ದೀಕ್ಷಿತಸ್ಯ ಕದರ್ಯಸ್ಯ ಬದ್ಧಸ್ಯ ನಿಗಲೇನ ತು | 
ಅಭಿಶಸ್ತಸ್ಯ ಷಂಡಸ್ಯ ಪಾಕಭೇದಕರಸ್ಯ ಚ Merl 


-414- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಜ್ಞದಲ್ಲಿದೀಕ್ಷಿತನಾಗಿರುವವನ, ಜಿಪುಣನ, ಕೋಪಿಷ್ಟನ, ಶಠನ, ಶಾಪಗ್ರಸ್ಥನ, 
ನಪುಂಸಕನ, ಪಂಕ್ತಿಭೇದ ಮಾಡುವವನ ಅನ್ನವನ್ನು ಉಣ್ಣಬಾರದು. 


ಚಿಕಿತಕಸ್ಕ ದೂತಸ್ಯ ತಥಾ ಚೋಚ್ಚಿಷ್ಟಭೋಜಿನಃ 11೧೪॥ 


ಚಿಕಿತ್ಸೆಯನ್ನು ನೀಡುವ ವೈದ್ಯನ, ದೂತನ, ಉಚ್ಛಿಷ್ಟಾನ್ನವನ್ನು ತಿನ್ನುವವನ ಮನೆಯಲ್ಲಿ 
ಅನ್ನವನ್ನು ಉಣ್ಣಬಾರದು. 


ಉಗ್ರಾನ್ನಂ ಸೂತಕಾನ್ನಂ ಚ ಶೂದ್ರೋಚ್ಛೇಷಣಮೇವ ಚ । 
ದ್ವಿಷದನ್ನಂ ನ ಭೋಕ್ತವ್ಯಂ ಪತಿತಾನ್ನಂ ಚ ಯಚ್ಛುತಮ್‌ 11೧೫1! 


ಉಗ್ರನ, ಅಶೌಚದಲ್ಲಿರುವವನ, ವೃಷಲನು ಊಟ ಮಾಡಿದ ಬಳಿಕ ಉಳಿದ 
ಅನ್ನವನ್ನು, ದ್ವೇಷ ಮಾಡುವವನ ಅನ್ನವನ್ನು, ಪತಿತನ ಮನೆಯ ಅನ್ನವನ್ನು 
ಉಣ್ಣಬಾರದು. 


ತಥಾ ಚ ಪಿಶುನಸ್ಯಾನ್ನಂ ಯಜ್ಞವಿಕ್ರಯಿಣಸ್ತಥಾ 11೧೬॥ 


ಚಾಡಿಹೇಳುವವನ ಮನೆಯ ಅನ್ನವನ್ನು, ಯಜ್ಞದ ಫಲವನ್ನು ಮಾರುವವನ 
ಅನ್ನವನ್ನು ಉಣ್ಣಬಾರದು. | 


ಶೈಲೂಷೀತಂತುವಾಯಾನ್ನಂ ಕೃತಘಸ್ಯಾನಮೇವ ಚೆ | 
ಅಂಬಷ್ಠಸ್ಯ ನಿಷಾದಸ್ಯ ರಂಗಾವತರಕಸ್ಯ ಚ HO 


ವೇದೋಕ್ತವಾದ ಮರ್ಯಾದೆಯನ್ನು ನಾಶಪಡಿಸಿದ, ತಲೆಯಲ್ಲಿನಾಯಿ ಚಿಹ್ನೆ 
ಮೊದಲಾದ ರೀತಿಯಲ್ಲಿ ವಿರೂಪವಾಗಿ ಕೇಶದಲ್ಲಿ ಅಲಂಕೃತನಾದ ವ್ಯಕ್ತಿಯನ್ನು 
ಶೈಲೂಷಿ ಎಂದು ಕರೆದಿದ್ದಾರೆ. ಅಂತಹ ವ್ಯಕ್ತಿಯ ಮನೆಯ ಅನ್ನವನ್ನು, ಬಟ್ಟೆಯನ್ನು 
ಹೊಲಿದು ಜೀವನ ಮಾಡುವ ವ್ಯಕ್ತಿಯ ಮನೆಯ ಅನ್ನವನ್ನು, ಕೃತಫ್ನನ ಮನೆಯ 
ಅನ್ನವನ್ನು, ವೇಶ್ಯಾಸ್ಟ್ರೀಯಲ್ಲಿ ಬ್ರಾಹ್ಮಣನಿಂದ ಹುಟ್ಟಿದವನ ಮನೆಯ ಅನ್ನವನ್ನು, ಬೇಡನ 
ಮನೆಯ ಅನ್ನವನ್ನು, ರಂಗಭೂಮಿಯಲ್ಲಿ ನಾಟಕವನ್ನು ಮಾಡುವವನ ಮನೆಯ 
ಅನ್ನವನ್ನು ಉಣ್ಣಬಾರದು. 


ಸುವರ್ಣಕರ್ತುರ್ವೈಣಸ್ಯ ಶಸ್ತ್ರವಿಕ್ರಯಿಣಸ್ತಥಾ । 
ಸೂತಾನಾಂ ಶೌಂಡಿಕಾನಾಂ ಚ ವೈದ್ಯಸ್ಯ ರಜಕಸ್ಯ ಚ 11೧೮॥॥ 


ಅನುಗೀತಾಪರ್ವ -415- 


ಅಕ್ಕಸಾಲಿಗನ ಮನೆಯ ಅನ್ನವನ್ನು, ವೀಣೆಯನ್ನುನುಡಿಸಿಕೊಂಡು ಜೀವಿಸುವವನ 
ಮನೆಯ ಅನ್ನವನ್ನು, ಆಯುಧಗಳನ್ನು ಮಾರುವವನ ಅನ್ನವನ್ನು, ಸೂತನ ಮನೆಯ 
ಅನ್ನವನ್ನು, ಹೆಂಡವನ್ನು ಮಾರುವವನ ಮನೆಯ ಅನ್ನವನ್ನು, ವೈದ್ಯನ ಮನೆಯ 
ಅನ್ನವನ್ನು, ರಜಕನ (ಅಗಸನ) ಮನೆಯ ಅನ್ನವನ್ನುಉಣ್ಣಬಾರದು. 


ಸ್ವ್ರೀಜಿತಸ್ಯ ನೃಶಂಸಸ್ಯ ತಥಾ ಮಾಹಿಷಕಸ್ಯ ಚ | 


ಅನಿರ್ದಶಾನಾಂ ಪ್ರೇತಾನಾಂ ಗಣಿಕಾನಾಂ ತಥೈವ ಚ 11೧೯॥ 


ಹೆಂಗಸಿನ ಅಡಿಯಾಳಾಗಿ ಬದುಕುವವನ ಮನೆಯ ಅನ್ನವನ್ನು , ಕ್ರೂರಿಯ ಮನೆಯ 
ಅನ್ನವನ್ನು ಕ ವೈಶ್ಯಸ್ತ್ರೀಯಲ್ಲಿ ಕೃತ್ರಿಯನಿಂದ ಹುಟ್ಟಿದವನ ಮನೆಯ ಅನ್ನವನ್ನು , ಸತ್ತವರ 
ಮನೆಯಲ್ಲಿಹತ್ತುದಿನಗಳ ಒಳಗೆ ಇರುವವರ ಮನೆಯ ಅನ್ನವನ್ನು , ವೇಶ್ಯೆಯ ಅನ್ನವನ್ನು 
ಉಣ್ಣಬಾರದು. 


ಬಂದಿನೋ ದ್ಯೂತಕರ್ತುಶ್ಚ ತಥಾ ದ್ಯೂತವಿದಾಮಪಿ । 
ಪರಿವಿತ್ತೇಶ್ಚ(ಸ್ಯ) ಯಚ್ಛಾನ್ನಂ ಪರಿವೇತ್ತುಸ್ತಥೈವ ಚ Idol 


ಹೊಗಳುಭಟ್ಟರ ಮನೆಯ ಅನ್ನವನ್ನು , ದ್ಯೂತಕ್ರೀಡೆಯನ್ನು ಆಡುವವರ ಮನೆಯ 
ಅನ್ನವನ್ನು, ದ್ಯೂತದ ವಿಷಯದಲ್ಲಿ ನಿಷ್ಠಾತರಾದವರ ಮನೆಯ ಅನ್ನವನ್ನು, 
ಹಿರಿಯಣ್ಣನು ಮದುವೆಯಾಗದಿದ್ದಾಗ ತಾನೆ ಮೊದಲು ಮದುವೆಯಾದ ತಮ್ಮನ 
ಮನೆಯ ಅನ್ನವನ್ನು, ಅಣ್ಣನು ಮರಣ ಹೊಂದಿದ ನಂತರ ತಮ್ಮನು ಪರಿವೇತ್ಛವಾಗಿ 
ಬಡಿಸುವ ಅನ್ನವನ್ನು ಸ್ವೀಕರಿಸಬಾರದು. 

ಯಶ್ಚಾಗ್ರೇ ದಿಧಿಷುರ್ವಿಪ್ರೋ ದಿಧಿಷೂಪಪತಿಸ್ತಥಾ । 

ತಯೋರಪ್ರ್ಯಭಯೋರನ್ನಂ ರಾಜ್ಞಾಂ ಚಾಪಿ ವಿವರ್ಜಯೇತ್‌ 20 

ಯಾವ ನಾರಿಯು ಎರಡು ವಿವಾಹವನ್ನು ಮಾಡಿಕೊಂಡಿರುತ್ತಾಳೋ ಅವಳು 
ದಿಧಿಷು ಎಂದು ಕರೆಸಿಕೊಳ್ಳುತ್ತಾಳೆ. ಅವಳ ಗಂಡ ಕೃತ್ರಿಯನಾಗಿದ್ದಲ್ಲಿದಿಧಿಷು ಎಂದು 
ಕರೆಸಿಕೊಳ್ಳುತ್ತಾನೆ. ಬ್ರಾಹ್ಮಣನಾಗಿದ್ದಲ್ಲಿ ಅಗ್ರೇ ದಿಧಿಷು ಎಂದು ಕರೆಸಿಕೊಳ್ಳುತ್ತಾನೆ. ಇಂತಹ 
ನಾರಿಯನ್ನು ವಿವಾಹ ಮಾಡಿಕೊಂಡ ಕ್ಚತ್ರಿಯನ ಮನೆಯಲ್ಲಾಗಲಿ, ಬ್ರಾಹ್ಮಣನ 
ಮನೆಯಲ್ಲಾಗಲಿ ಊಟವನ್ನು ಮಾಡಿದರೆ ಬ್ರಹ್ಮಘಾತಕನೆನಿಸುತ್ತಾನೆ. ಮೊದಲು ಒಬ್ಬ 


-416- ಮಹಾಭಾರತ ಆಶ್ಚಮೇಧಿಕಪರ್ವ 


ಸ್ವೀಯನ್ನು ಮದುವೆಯಾಗಿ, ನಂತರ ಊಢಳಾದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡ 
ಈ ಬ್ರಾಹ್ಮಣ-ಕೃತ್ರಿಯರು ಪತಿತರಾಗಿರುವುದರಿಂದ ಇವರೀರ್ವರೂ ಜಾರ ಎಂದೇ 
ಕರೆಸಿಕೊಳ್ಳುತ್ತಾರೆ. 


ರಾಜಾನ್ನಂ ತೇಜ ಆದತ್ತೇ ಶೂದ್ರಾನ್ನಂ ಬ್ರಹ್ಮವರ್ಚಸಮ್‌ । 
ಆಯುಃ ಸುವರ್ಣಕಾರಾನ್ನಂ ಯಶಶ್ಚರ್ಮಾವಕೃಂತಿನಃ 11೨೨1 


ರಾಜನ ಅನ್ನವು ತೇಜಸ್ಸನ್ನೂ, ಶೂದ್ರನ ಮನೆಯ ಅನ್ನವು ಬ್ರಹ್ಮವರ್ಚಸ್ಸನ್ನೂ 
ಅಕ್ಕಸಾಲಿಗನ ಮನೆಯ ಅನ್ನವು ಆಯುಸ್ಸನ್ನೂ, ಚಮ್ಮಾರನ ಮನೆಯ ಅನ್ನವು ಯಶಸ್ಸನ್ನು 
ಹಾಳುಮಾಡುತ್ತದೆ. 


ಗಣಾನ್ನಂ ಗಣಿಕಾನ್ನಂ ಚ ಲೋಕೇಭ್ಯಃ ಪರಿಕೃಂತತಿ । 
ಪೂಯಂ ಚಿಕಿತ್ತಕಸ್ಯಾನ್ನಂ ಶುಕ್ಸಂ ತು ವೃಷಲೀಪತೇಃ 11೨೩॥। 


ಜನಸಮೂಹದ ಅನ್ನವು, ವೇಶ್ಯಾಸ್ತ್ರೀಯ ಅನ್ನವು ಲೋಕದಲ್ಲಿನಿಂದಿತವಾದವು. 
ವೈದ್ಯನ ಅನ್ನವು ಕೀವಿಗೆ ಸಮಾನವಾದುದು. ಶೂದ್ರಸ್ವೀಪತಿಯಾದ ಬ್ರಾಹ್ಮಣನ ಅನ್ನವು 
ವೀರ್ಯಕ್ಕೆ ಸಮಾನವಾದುದು. 


ವಿಷ್ಠಾ ವಾರ್ಧುಷಿಕಸ್ಯಾನ್ನಂ ತಸ್ಮಾತ್‌ ತತ್‌ ಪರಿವರ್ಜಯೇತ್‌ ॥೨೪॥॥ 


ಬಡ್ಡಿಯಿಂದ ಜೀವಿಸುವವನ ಅನ್ನವು ಅಮೇಧ್ಯಕ್ಕೆ ಸಮಾನವಾದುದು. ಆದ್ದರಿಂದ 
ಇವೆಲ್ಲವನ್ನೂ ತ್ಯಜಿಸಬೇಕು. 


ತೇಷಾಂ ತ್ನಗಸ್ಥಿರೋಮಾಣಿ ಭುಂಕ್ಷೇ ಯೋತನ್ನಂ ತು ಭಕ್ಷಯೇತ್‌ ॥1೨೫॥ 


ಯಾವನು ಮೋಹದಿಂದ ಇಂಥವರು ಮಾಡಿದ ಅನ್ನವನ್ನು ಉಣ್ಣುತ್ತಾನೋ ಅವನು 
ಅವರ ಚರ್ಮ, ಅಸ್ಥಿ ರೋಮಗಳನ್ನೇ ತಿನ್ನುವವನು ಎನಿಸಿಕೊಳ್ಳುತ್ತಾನೆ. 


ಅಮಾತ್ಕಾನ್ನಮಥೈತೇಷಾಂ ಭುಕ್ತ್ವಾ ತು ತ್ರ್ಯಕ್ಷರಂ ಜಪೇತ್‌ । 


ಮತ್ಯಾ ಭುಕ್ತ್ವಾ ಸಕ್ಕದ್‌ ವಾಠಪಿ ಪ್ರಾಜಾಪತ್ಯಂ ಚರೇದ್‌ ದ್ವಿಜಃ ॥೨೬॥ 
ಒಂದು ವೇಳೆ ಬ್ರಾಹ್ಮಣನು ತಿಳಿಯದೆ ಇಂತಹವರ ಅನ್ನವನ್ನು ಉಂಡರೆ ಓಂಕಾರ 


ಜಪವನ್ನು ಮಾಡಬೇಕು. ಮತಿಪೂರ್ವಕವಾಗಿ ತಿಂದರೆ ಆ ಪಾಪ ಪರಿಹಾರಕ್ಕಾಗಿ 
ಪ್ರಾಜಾಪತ್ಯ ವ್ರತವನ್ನು ಆಚರಿಸಬೇಕು. 


ಅನುಗೀತಾಪರ್ವ -411- 


ದಾನಾನಾಂ ಚ ಫಲಂ ಯದ್ವೈ ಶೃಣು ಪಾಂಡವ ತತ್ತ ತಃ 11೨೭ಟ॥ 


ಯುಧಿಷ್ಠಿರನೇ, ದಾನಗಳ ಫಲವೇನೆಂಬುದನ್ನು ಯಥಾವತ್ತಾಗಿ ತಿಳಿಸುತ್ತೇನೆ, 
ಕೇಳು. 


ಜಲದಸ್ಪಪ್ಪಿಮಾಪ್ಲೋತಿ ಸುಖಮಕ್ಷಯಮನ್ನದಃ Te 


ಜಲವನ್ನು ದಾನ ಮಾಡಿದವನು ತೃಪ್ತಿಯನ್ನು ಹೊಂದುತ್ತಾನೆ. ಅನ್ನದಾನವನ್ನು 
ಮಾಡಿದವನು ಅಕ್ಷಯವಾದ ಸುಖವನ್ನು ಹೊಂದುತ್ತಾನೆ. 


ತಿಲದಸ್ತು ಪ್ರಜಾಮಿಷ್ಟಾಂ ದೀಪದಶ್ಚಕ್ಕುರುತ್ತಮಮ್‌ । 
ಭೂಮಿದೋ ಭೂಮಿಮಾಪ್ಧೋತಿ ದೀರ್ಫ್ಥಮಾಯುರ್ಹಿರಣ್ಯದಃ ॥೨೯॥॥ 


ಎಳ್ಳನ್ನು ದಾನ ಮಾಡಿದವನು ಇಷ್ಟವಾದ ಸಂತಾನವನ್ನು ಹೊಂದುತ್ತಾನೆ. 
ದೀಪದಾನ ಮಾಡಿದವನು ಹೊಳೆಯುವ ಕಣ್ಣುಗಳುಳ್ಳವನಾಗುತ್ತಾನೆ. ಭೂದಾನ 
ಮಾಡಿದವನು ಭೂಮಿಯನ್ನೂ, ಸುವರ್ಣದಾನ ಮಾಡಿದವನು 
ದೀರ್ಫಾಯುಷ್ಯವನ್ನೂ ಹೊಂದುತ್ತಾನೆ. 

ಗೃಹದೋತಗ್ಯ್ಯಾಣಿ ವೇಶ್ಮಾನಿ ರೂಪ್ಯದೋ ರೂಪಮುತ್ತಮಮ್‌ । 

ವಾಸೋದಶ್ಚಂದ್ರಸಾಲೋಕ್ಯಮಶ್ವಿಸಾಲೋಕ್ಕಮಶ್ನದಃ 11೩೦॥॥ 


ಗೃಹದಾನ ಮಾಡಿದವನು ಶ್ರೇಷ್ಠವಾದ ಮನೆಗಳನ್ನೂ, ಬೆಳ್ಳಿಯನ್ನು ದಾನ 
ಮಾಡಿದವನು ಒಳ್ಳೆಯ ರೂಪವಂತನೂ, ವಸ್ತವನ್ನು ದಾನ ಮಾಡಿದವನು 
ಚಂದ್ರಲೋಕಕ್ಕೂ, ಕುದುರೆಯನ್ನುದಾನ ಮಾಡಿದವನು ಅಶ್ಲಿನೀದೇವತೆಗಳ ಲೋಕಕ್ಕೂ 
ಹೋಗುತ್ತಾನೆ. 


ಅನಡುದ್ದ ಶ್ರಿಯಂ ಜುಷ್ಟಾಂ ಗೋದೋ ಗೋಲೋಕಮತಶ್ನುತೇ । 

ಯಾನಶಯ್ಯಾಪ್ರದೋ ಭಾರ್ಯಾಮೈಶ್ಚರ್ಯಮಭಯಪ್ರದಃ 11೩೧॥ 

ಎತ್ತನ್ನು ದಾನ ಮಾಡಿದವನು ಅಪೇಕ್ಟಿಸಿದ ಸಂಪತ್ತನ್ನು, ಗೋವನ್ನು ದಾನ 
ಮಾಡಿದವನು ಗೋಲೋಕಕ್ಕೆ ಹೋಗಿ ಸುಖವನ್ನು ಪಡೆಯುತ್ತಾನೆ. ವಾಹನವನ್ನು, 


-418- ಮಹಾಭಾರತ ಆಶ್ಚಮೇಧಿಕಪರ್ವ 

ಹಾಸಿಗೆಯನ್ನುದಾನ ಮಾಡಿದವನು ಸುಂದರಳಾದ ಹೆಂಡತಿಯನ್ನುಹೊಂದುತ್ತಾನೆ. 

ಪ್ರಾಣಿಗಳಿಗೆ ಅಭಯವನ್ನು ನೀಡುವವನು ಐಶ್ವರ್ಯ ಸಂಪನ್ನನು ಆಗುತ್ತಾನೆ. 
ಧಾನ್ಯದಃ ಶಾಶ್ಚತಂ ಸೌಖ್ಯಂ ಬ್ರಹ್ಮದೋ ಬ್ರಹ್ಮಸಾಮ್ಯತಾಮ್‌ । 
ಸರ್ವೇಷಾಮೇವ ದಾನಾನಾಂ ಬ್ರಹ್ಮದಾನಂ ವಿಶಿಷ್ಯತೇ 11೩೨ 


ಧಾನ್ಯಗಳನ್ನು ದಾನ ಮಾಡಿದವನು ಶಾಶ್ವತವಾದ ಸುಖವನ್ನು ಹೊಂದುತ್ತಾನೆ. 
ವೇದವಿದ್ಯೆಯನ್ನು ದಾನ ಮಾಡಿದವನು ಪರಬ್ರಹ್ಮನ ಸಾದೃಶ್ಯವನ್ನು ಹೊಂದುತ್ತಾನೆ. 
ಸಮಸ್ಯ ದಾನಗಳಿಗಿಂತಲೂ ವೇದವಿದ್ಯೆಯನ್ನುದಾನ ಮಾಡುವುದೇ ಪ್ರಶಸ್ತವಾದುದು. 


ಹಿರಣ್ಯಭೂಗವಾಶ್ನಾಜವಸ್ತಫಯ್ಯಾಸನಾದಿಷು I 


ಯೋರರ್ಚಿತಂ ಪ್ರತಿಗೃಹ್ನಾತಿ ದದಾತ್ಯರ್ಚಿತಮೇವ ಚ TEER] 
ತಾವುಭೌ ಗಚ್ಛತಃ ಸ್ವರ್ಗಂ ನರಕಂ ತು ವಿಪರ್ಯಯೇ TERT 


ಸುವರ್ಣ, ಭೂಮಿ, ಗೋವು, ಕುದುರೆ, ಆಡು, ವಸ್ತ್ರ ಹಾಸಿಗೆ, ಆಸನ - 
ಇವೇ ಮೊದಲಾದ ವಸ್ತುಗಳನ್ನು ಯಾವನು ಆದರಪೂರ್ವಕವಾಗಿ ಸತ್ತಾತ್ರರಿಗೆ 
ಕೃಷ್ಣಾರ್ಪಣ ಬುದ್ಧಿಯಿಂದ ನೀಡುತ್ತಾನೋ, ಯಾರು ಕೃಷ್ಣಾರ್ಪಣ ಬುದ್ಧಿಯಿಂದ 
ಸ್ವೀಕರಿಸುತ್ತಾನೋ ಅವರಿಬ್ಬರೂ ಸ್ವರ್ಗಕ್ಕೆ ಹೋಗುತ್ತಾರೆ. ಒಂದು ವೇಳೆ ಇದಕ್ಕೆ 
ವಿಪರೀತವಾಗಿ ಔದಾಸೀನ್ಯದಿಂದ, ಅಶ್ರದ್ಧೆಯಿಂದ, ಕೃಷ್ಣಾರ್ಪಣಬುದ್ಧಿಯಿಲ್ಲದೆ ದಾನ 
ಮಾಡಿದರೆ ನರಕಕ್ಕೆ ಹೋಗುತ್ತಾರೆ. 


ಅನ್ಫತಂ ನ ವದೇದ್‌ ವಿದ್ವಾಂಸ್ತಪಸ್ತಪ್ತ್ವಾ ನ ವಿಸ್ಮಯೇತ್‌ । 
ನಾರ್ತೋತಪ್ಯಪವದೇದ್‌ ವಿಪ್ರಾನ್‌ ನ ದತ್ತ್ವಾ ಪರಿಕೀರ್ತಯೇತ್‌ ॥ 
ವಿದ್ವಾಂಸನು ಸುಳ್ಳನ್ನು ಹೇಳಬಾರದು, ತಪಸ್ಸನ್ನು ಮಾಡಿ ಗರ್ವವನ್ನು 


ಹೊಂದಬಾರದು, ಕಷ್ಟದಲ್ಲಿದ್ದರೂ ಬ್ರಾಹ್ಮಣರನ್ನು ಅವಮಾನ ಮಾಡಬಾರದು. ದಾನ 
ಕೊಟ್ಟಿದ್ದನ್ನು ಹೇಳಿಕೊಳ್ಳಬಾರದು. 


ಯಜ್ಞೋಶನೃತೇನ ಕ್ಷರತಿ ತಪಃ ಕ್ಷರತಿ ವಿಸ್ಮಯಾತ್‌ । 
ಆಯುರ್ವಿಪ್ರಾಪವಾದೇನ ದಾನಂ ತು ಪರಿಕೀರ್ತನಾತ್‌ WALI 


ಅನುಗೀತಾಪರ್ವ -419- 


ಸುಳ್ಳು ಹೇಳುವುದರಿಂದ ಯಜ್ಞದ ಫಲವು ನಾಶವಾಗುತ್ತದೆ. ಅಹಂಕಾರದಿಂದ 
ತಪಸ್ಸುನಾಶವಾಗುತ್ತದೆ. ಬ್ರಾಹ್ಮಣರನ್ನು ಅವಮಾನಗೊಳಿಸುವುದರಿಂದ ಆಯುಷ್ಯವು 
ನಾಶವಾಗುತ್ತದೆ. ದಾನ ಕೊಟ್ಟು ಹೇಳಿಕೊಳ್ಳುವುದರಿಂದ ದಾನದ ಫಲವು 
ನಾಶವಾಗುತ್ತದೆ. 


ಏಕಃ ಪ್ರಜಾಯತೇ ಜಂತುರೇಕ ಏವ ಪ್ರಮೀಯತೇ ।ಟ 
ಏಕೋನುಭುಂಕ್ತೇ ಸುಕೃತಮೇಕಶ್ಚಾಪ್ನೋತಿ ದುಷ್ಕತಮ್‌ 11೩೭11 


ಜೀವನು ಏಕಾಕಿಯಾಗಿ ಹುಟ್ಟುತ್ತಾನೆ, ಏಕಾಕಿಯಾಗಿ ಸಾಯುತ್ತಾನೆ, 
ಏಕಾಕಿಯಾಗಿಯೇ ತಾನು ಮಾಡಿದ ಸುಕೃತ-ದುಷ್ಠತಗಳ ಫಲವನ್ನು ಅನುಭವಿಸುತ್ತಾನೆ. 


ಮೃತಂ ಶರೀರಮುತ್ಸಜ್ಯ ಕಾಷ್ಠಲೋಹಸಮಂ ಕ್ಷಿತೌ | 
ವಿಮುಖಾ ಬಾಂಧವಾ ಯಾಂತಿ ಧರ್ಮಸ್ತಮನುಗಚ್ಛತಿ 11೩೮1 


ಮನುಷ್ಯನು ಮರಣ ಹೊಂದಿದ ಬಳಿಕ ಅವನ ಬಂಧುಗಳೇ ಮೃತಶರೀರಕ್ಕೆ 
ಕಟ್ಟಿಗೆಯನ್ನಿಟ್ಟು ವಿಮುಖರಾಗಿ ಹೊರಟು ಹೋಗುತ್ತಾರೆ. ಅಥವಾ ಮಣ್ಣಿನ 
ಹೆಂಟೆಗಳನ್ನು ಅವನ ಮೇಲೆ ಹಾಕಿ ಹೊರಟು ಹೋಗುತ್ತಾರೆ. ಆ ಸಮಯದಲ್ಲಿಧರ್ಮ 
ಒಂದೇ ಶರೀರವನ್ನುತ್ಯಜಿಸಿದ ಜೀವನ ಹಿಂದೆ ಹೋಗುತ್ತದೆ. 


ಅನಾಗತಾನಿ ಕಾರ್ಯಾಣಿ ಕರ್ತುಂ ಗಣಯತೇ ಮನಃ । 
ಶರೀರಕಂ ಸಮುದ್ದೀಕ್ಷ F ಸ್ಥಯತೇ ನೂನಮಂತಕಃ IAF 


ಮುಂದಿನ ಸತ್ಸ್ತರ್ಮಗಳನ್ನು ಮಾಡಲು ಮನುಷ್ಯನು ಲೆಕ್ಕ ಹಾಕುತ್ತಾನೆ. ಆದರೆ 
ಶರೀರದ ಅಸ್ಥಿರತೆಯನ್ನು ನೋಡುತ್ತಿರುವ ಯಮದೇವನು ಅವನನ್ನು ಕಂಡು 
ನಗುತ್ತಿರುತ್ತಾನೆ. 

ತಸ್ಮಾದ್‌ ಧರ್ಮಸಹಾಯಸ್ತು ಧರ್ಮಂ ಸಂಚಿನುಯಾತ್‌ ಸದಾ । 

ಧರ್ಮೇಣ ಹಿ ಸಹಾಯೇನ ತಮಸ್ತರತಿ ದುಸ್ತರಮ್‌ 11೪೦॥( 


ಆದ್ದರಿಂದ ಮನುಷ್ಯನು ಆಪತ್ಕಾಲದಲ್ಲಿ ಧರ್ಮ ಒಂದೇ ಸಹಾಯಕವಾಗಿದೆ 
ಎಂದು ನಿಶ್ಚಯಿಸಿಕೊಂಡು, ಪುಣ್ಯಸಂಚಯದಲ್ಲಿ ತತ್ಪರನಾಗಿರಬೇಕು. ಮನುಷ್ಯನು 


-420- ಮಹಾಭಾರತ ಆಶ್ವಮೇಧಿಕಪರ್ವ 


ಧರ್ಮದ ಸಹಾಯದಿಂದ ದಾಟಲು ಅಸಾಧ್ಯವಾದ, ಅಂಧಕಾರದಿಂದ ಕೂಡಿದ 
ನರಕವನ್ನು ದಾಟುತ್ತಾನೆ. 


ಯೇಷಾಂ ತಟಾಕಾನಿ ಬಹೂದಕಾನಿ 
ಸಭಾಶ್ಚ ಕೂಪಾಶ್ಚ ಪ್ರತಿಶ್ರಯಾಶ್ಚ । 
ಅನ್ನಪ್ರದಾನಂ ಮಧುರಾ ಚ ವಾಣೀ 
ಯಮಸ್ಯ ತೇ ನಿರ್ವಿಷಯಾ ಭವಂತಿ IYO 


ಯಾವಾತನು ಬಹಳ ನೀರಿನಿಂದ ತುಂಬಿರುವ ಸರೋವರಗಳನ್ನೂ, 
ಧರ್ಮಶಾಲೆಗಳನ್ನೂ, ಬಾವಿಗಳನ್ನೂ, ಚೆನ್ನಾಗಿರುವ ಅರವಟ್ಟಿಗೆಗಳನ್ನು 
ನಿರ್ಮಿಸುತ್ತಾನೋ, ಅನ್ನದಾನ ಮಾಡುತ್ತಾನೋ, ಇತರರೊಡನೆ ಪ್ರಿಯವಾದ 
ಮಧುರವಾದ ಮಾತುಗಳನ್ನಾಡುತ್ತಾನೋ ಅವನು ಯಮನಿಗೆ ವಿಷಯನಾಗುವುದಿಲ್ಲ. 
ಯಮಬಾಧೆಗೆ ತುತ್ತಾಗುವುದಿಲ್ಲ. 

|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಭೋಜ್ಯಾಭೋಜ್ಯಾದಿಸರ್ವದಾನಕಥನಂ 
ನಾಮ ಸಪ್ತಾಧಿಕಶತತಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ವಮೇಧಿಕಪರ್ವದಲ್ಲಿ ನೂರ ಏಳನೆಯ ಅಧ್ಯಾಯ ಮುಗಿಯಿತು. 
XK 
ನೂರ ಎಂಟನೆಯ ಅಧ್ಯಾಯ 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಯತಿ-ಅಗ್ನಿಗಳ ಮಹಿಮೆಯನ್ನು 
ವರ್ಣಿಸಿದುದು. ದಾನಪಾತ್ರನಾದ ಬ್ರಾಹ್ಮಣನ ಲಕ್ಷಣವನ್ನು ಹೇಳಿದುದು. 
ಅದರಂತೆ ಅನ್ನದಾನದ ಮಹಿಮೆಯನ್ನು ನಿರೂಪಿಸಿದುದು. 


ಯುಧಿಷ್ಠಿರಃ 
ಅನೇಕಾಂತಂ ಬಹುದ್ದಾರಂ ಧರ್ಮಮಾಹುರ್ಮನೀಷಿಣಃ । 
ಕಿಂಲಕ್ಷಣೋತಸೌ ಭವತಿ ತನ್ನೇ ಬ್ರೂಹಿ ಜನಾರ್ದನ ell 


ಯುಧಿಷ್ಠಿರ- ಜನಾರ್ದನನೇ, ಧರ್ಮವು ಅನೇಕ ಪ್ರಕಾರವುಳ್ಳದ್ದು, ಅನೇಕ 


ಅನುಗೀತಾಪರ್ವ -4101- 


ದ್ವಾರವುಳ್ಳದ್ದುಎಂದು ವಿದ್ವಾಂಸರು ಹೇಳುತ್ತಾರೆ. ಧರ್ಮದ ನಿಶ್ಚಿತವಾದ ಲಕ್ಷಣವೇನು? 
ಈ ವಿಷಯವನ್ನು ಹೇಳು. 
ಶ್ರೀಭಗವಾನ್‌ 

ಶೃಣು ರಾಜನ್‌ ಸಮಾಸೇನ ಧರ್ಮಶೌಚವಿಧಿಕ್ರಮಮ್‌ 11೨1 

ಶ್ರೀಭಗವಾನ್‌- ಯುಧಿಷ್ಠಿರನೇ, ಸಂಕ್ಷೇಪವಾಗಿ ಧರ್ಮದ ಮತ್ತು ಶೌಚದ ವಿಧಿ 
ಯನ್ನು, ಅದರ ಕ್ರಮವನ್ನು ಹೇಳುತ್ತೇನೆ, ಕೇಳು. 

ಅಹಿಂಸಾ ಸತ್ಯಮಸ್ತೇಯಮಾನೃಶಂಸ್ಕಂ ದಮಃ ಶಮಃ । 

ಆರ್ಜವಂ ಚೈವ ರಾಜೇಂದ್ರ ನಿಶ್ಚಿತಂ ಧರ್ಮಲಕ್ಷಣಮ್‌ 11೩1 

ರಾಜೇಂದ್ರನೇ, ಸತ್ಯ, ಅಚೌರ್ಯ, ಅಹಿಂಸೆ, ಅಕ್ರೌರ್ಯ, ದಮ,ಶಮ, ಸರಳತೆ 
- ಇವು ಧರ್ಮದ ನಿಶ್ಚಿತ ಲಕ್ಷಣಗಳು. 

ಬ್ರಹ್ಮಚರ್ಯಂ ತಪಃ ಕ್ಷಾಂತಿರ್ಮಧುಮಾಂಸಸ್ಯ ವರ್ಜನಮ್‌ । 

ಮರ್ಯಾದಾಯಾಂ ಸ್ಥಿತಿಶ್ಚೆವ ಶಮಃ ಶೌಚಸ್ಯ ಲಕ್ಷಣಮ್‌ NY 

ಬ್ರಹ್ಮಚರ್ಯ, ತಪಸ್ಸು, ಕ್ಷಮ, ಮಧು-ಮಾಂಸಗಳ ತ್ಯಾಗ, ಧರ್ಮ 
ಮರ್ಯಾದೆಯನ್ನು ಮೀರದಿರುವುದು, ಶಮ ಇವುಗಳು ಶೌಚದ ಲಕ್ಷಣಗಳಾಗಿವೆ. 


ಬಾಲ್ಯೇ ವಿದ್ಯಾಂ ನಿಷೇವೇತ ಯೌವನೇ ದಾರಸಂಗ್ರಹಮ್‌ । 
ವಾರ್ಧಕೇ ಮೌನಮಾತಿಷ್ಕೇತ್‌ ಸರ್ವದಾ ಧರ್ಮಮಾಚರೇತ್‌ ॥೫॥ 


ಮನುಷ್ಯನು ಬಾಲ್ಯದಲ್ಲಿವಿದ್ಯೆಯನ್ನು ಕಲಿಯಬೇಕು. ಯೌವನದಲ್ಲಿ ವಿವಾಹವನ್ನು 
ಮಾಡಿಕೊಂಡು ಗೃಹಸ್ಥನಾಗಬೇಕು. ವಾರ್ಧಕ್ಕದಲ್ಲಿ. ಮುನಿವೃತ್ತಿಯನ್ನು ಆಶ್ರಯಿಸಬೇಕು. 
ಹೀಗೆ ಎಲ್ಲ ಅವಸ್ಥೆಗಳಲ್ಲಿಯೂ ಧರ್ಮಾಚರಣೆಯನ್ನು ಮಾಡಬೇಕು. 


ಬ್ರಾಹ್ಮಣಾನ್‌ ನಾವಮನ್ಯೇತ ಗುರೂನ್‌ ಪರಿವದೇನ್ನ ಚ । 
ಯತೀನಾಮನುಕೂಲಃ ಸ್ಯಾದ್‌ ಏಷ ಧರ್ಮಃ ಸನಾತನಃ él 


ಬ್ರಾಹ್ಮಣರನ್ನು ಅವಮಾನಗೊಳಿಸಬಾರದು. ಗುರುಗಳನ್ನು ನಿಂದಿಸಬಾರದು. 
ಯತಿಗಳಿಗೆ ಅನುಕೂಲವಾಗಿ ವರ್ತಿಸಬೇಕು. ಇದು ಸನಾತನ ಧರ್ಮವು. 


-420- ಮಹಾಭಾರತ ಆಶ್ಚಮೇಧಿಕಪರ್ವ 


ಧರ್ಮದ ಸಹಾಯದಿಂದ ದಾಟಲು ಅಸಾಧ್ಯವಾದ, ಅಂಧಕಾರದಿಂದ ಕೂಡಿದ 
ನರಕವನ್ನು ದಾಟುತ್ತಾನೆ. 


ಯೇಷಾಂ ತಟಾಕಾನಿ ಬಹೂದಕಾನಿ 
ಸಭಾಶ್ಚ ಕೂಪಾಶ್ಚ ಪ್ರತಿಶ್ರಯಾಶ್ಚ । 
ಅನ್ನಪ್ರದಾನಂ ಮಧುರಾ ಚ ವಾಣೀ 
ಯಮಸ್ಯ ತೇ ನಿರ್ವಿಷಯಾ ಭವಂತಿ Ze] 


ಯಾವಾತನು ಬಹಳ ನೀರಿನಿಂದ ತುಂಬಿರುವ ಸರೋವರಗಳನ್ನೂ, 
ಧರ್ಮಶಾಲೆಗಳನ್ನೂ, ಬಾವಿಗಳನ್ನೂ, ಚೆನ್ನಾಗಿರುವ ಅರವಟ್ಟಿಗೆಗಳನ್ನು 
ನಿರ್ಮಿಸುತ್ತಾನೋ, ಅನ್ನದಾನ ಮಾಡುತ್ತಾನೋ, ಇತರರೊಡನೆ ಪ್ರಿಯವಾದ 
ಮಧುರವಾದ ಮಾತುಗಳನ್ನಾಡುತ್ತಾನೋ ಅವನು ಯಮನಿಗೆ ವಿಷಯನಾಗುವುದಿಲ್ಲ. 
ಯಮಬಾಧೆಗೆ ತುತ್ತಾಗುವುದಿಲ್ಲ. 

1! ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಭೋಜ್ಯಾಭೋಜ್ಯಾದಿಸರ್ವದಾನಕಥನಂ 
ನಾಮ ಸಪ್ತಾಧಿಕಶತತಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ವಮೇಧಿಕಪರ್ವದಲ್ಲಿ ನೂರ ಏಳನೆಯ ಅಧ್ಯಾಯ ಮುಗಿಯಿತು. 
Xk 
ನೂರ ಎಂಟನೆಯ ಅಧ್ಯಾಯ 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಯತಿ-ಅಗ್ನಿಗಳ ಮಹಿಮೆಯನ್ನು 
ವರ್ಣಿಸಿದುದು. ದಾನಪಾತ್ರನಾದ ಬ್ರಾಹ್ಮಣನ ಲಕ್ಷಣವನ್ನು ಹೇಳಿದುದು. 
ಅದರಂತೆ ಅನ್ನದಾನದ ಮಹಿಮೆಯನ್ನು ನಿರೂಪಿಸಿದುದು. 


ಯುಧಿಷ್ಠಿರಃ 
ಅನೇಕಾಂತಂ ಬಹುದ್ದಾರಂ ಧರ್ಮಮಾಹುರ್ಮನೀಷಿಣಃ । 
ಕಿಂಲಕ್ಷಣೋತಸೌ ಭವತಿ ತನ್ನೇ ಬ್ರೂಹಿ ಜನಾರ್ದನ 11೧ 


ಯುಧಿಷ್ಠಿರ- ಜನಾರ್ದನನೇ, ಧರ್ಮವು ಅನೇಕ ಪ್ರಕಾರವುಳ್ಳದ್ದು, ಅನೇಕ 


ಅನುಗೀತಾಪರ್ವ -421- 


ದ್ವಾರವುಳ್ಳದ್ದುಎಂದು ವಿದ್ವಾಂಸರು ಹೇಳುತ್ತಾರೆ. ಧರ್ಮದ ನಿಶ್ಚಿತವಾದ ಲಕ್ಷಣವೇನು? 
ಈ ವಿಷಯವನ್ನು ಹೇಳು. 
ಶ್ರೀಭಗವಾನ್‌ 

ಶೃಣು ರಾಜನ್‌ ಸಮಾಸೇನ ಧರ್ಮಶೌಚವಿಧಿಕ್ರಮಮ್‌ 11೨1 

ಶ್ರೀಭಗವಾನ್‌- ಯುಧಿಷ್ಠಿರನೇ, ಸಂಕ್ಷೇಪವಾಗಿ ಧರ್ಮದ ಮತ್ತು ಶೌಚದ ವಿಧಿ 
ಯನ್ನು ಅದರ ಕ್ರಮವನ್ನು ಹೇಳುತ್ತೇನೆ, ಕೇಳು. 

ಅಹಿಂಸಾ ಸತ್ಯಮಸ್ತೇಯಮಾನೃಶಂಸ್ಕಂ ದಮಃ ಶಮಃ । 

ಆರ್ಜವಂ ಚೈವ ರಾಜೇಂದ್ರ ನಿಶ್ಚಿತಂ ಧರ್ಮಲಕ್ಷಣಮ್‌ 11೩1 

ರಾಜೇಂದ್ರನೇ, ಸತ್ಯ, ಅಚೌರ್ಯ, ಅಹಿಂಸೆ, ಅಕ್ರೌರ್ಯ, ದಮ, ಶಮ, ಸರಳತೆ 
- ಇವು ಧರ್ಮದ ನಿಶ್ಚಿತ ಲಕ್ಷಣಗಳು. 

ಬ್ರಹ್ಮಚರ್ಯಂ ತಪಃ ಕ್ಷಾಂತಿರ್ಮಧುಮಾಂಸಸ್ಯ ವರ್ಜನಮ್‌ । 

ಮರ್ಯಾದಾಯಾಂ ಸ್ಥಿತಿಶ್ಚೆವ ಶಮಃ ಶೌಚಸ್ಯ ಲಕ್ಷಣಮ್‌ ToT 

ಬ್ರಹ್ಮಚರ್ಯ, ತಪಸ್ಸು, ಕ್ಷಮೆ, ಮಧು-ಮಾಂಸಗಳ ತ್ಯಾಗ, ಧರ್ಮ 
ಮರ್ಯಾದೆಯನ್ನು ಮೀರದಿರುವುದು, ಶಮ ಇವುಗಳು ಶೌಚದ ಲಕ್ಷಣಗಳಾಗಿವೆ. 


ಬಾಲ್ಯೇ ವಿದ್ಯಾಂ ನಿಷೇವೇತ ಯೌವನೇ ದಾರಸಂಗ್ರಹಮ್‌ । 
ವಾರ್ಧಕೇ ಮೌನಮಾತಿಷ್ಟೇತ್‌ ಸರ್ವದಾ ಧರ್ಮಮಾಚರೇತ್‌ ॥೫॥ 


ಮನುಷ್ಯನು ಬಾಲ್ಯದಲ್ಲಿವಿದ್ಯೆಯನ್ನು ಕಲಿಯಬೇಕು. ಯೌವನದಲ್ಲಿವಿವಾಹವನ್ನು 
ಮಾಡಿಕೊಂಡು ಗೃಹಸ್ಥನಾಗಬೇಕು. ವಾರ್ಧಕ್ಯದಲ್ಲಿಮುನಿವೃತ್ತಿಯನ್ನು ಆಶ್ರಯಿಸಬೇಕು. 
ಹೀಗೆ ಎಲ್ಲಅವಸ್ಥೆಗಳಲ್ಲಿಯೂ ಧರ್ಮಾಚರಣೆಯನ್ನುಮಾಡಬೇಕು. 


ಬ್ರಾಹ್ಮಣಾನ್‌ ನಾವಮನ್ಯೇತ ಗುರೂನ್‌ ಪರಿವದೇನ್ನ ಚ । 
ಯತೀನಾಮನುಕೂಲಃ ಸ್ಯಾದ್‌ ಏಷ ಧರ್ಮಃ ಸನಾತನಃ 11೬1 


ಬ್ರಾಹ್ಮಣರನ್ನು ಅವಮಾನಗೊಳಿಸಬಾರದು. ಗುರುಗಳನ್ನು ನಿಂದಿಸಬಾರದು. 
ಯತಿಗಳಿಗೆ ಅನುಕೂಲವಾಗಿ ವರ್ತಿಸಬೇಕು. ಇದು ಸನಾತನ ಧರ್ಮವು. 


-422- ಮಹಾಭಾರತ ಆಶ್ಚಮೇಧಿಕಪರ್ವ 


ಯತಿರ್ಗುರುರ್ದ್ವಿಜಾತೀನಾಂ ವರ್ಣಾನಾಂ ಬ್ರಾಹ್ಮಣೋ ಗುರುಃ । 
ಪತಿರೇವ ಗುರುಃ ಸ್ತ್ರೀಣಾಂ ಸರ್ವೇಷಾಂ ಪಾರ್ಥಿವೋ ಗುರುಃ ॥೭॥ 


ಬ್ರಾಹ್ಮಣರಿಗೆ ಸಂನ್ಯಾಸಿಯೇ ಗುರುವು. ನಾಲ್ಕು ವರ್ಣದವರಿಗೆ ಬ್ರಾಹ್ಮಣರೇ 
ಗುರುವು. ಹೆಂಗಸರಿಗೆ ಪತಿಯೇ ಗುರುವು. ಎಲ್ಲರಿಗೆ ರಾಜನೇ ಗುರುವು. 


ಯದ್‌ ಗೃಹಸ್ಮಾರ್ಜಿತಂ ಪಾಪಂ ಜ್ಞಾನತೋತಜ್ಞಾನತೋತಪಿ ವಾ। 
ನಿರ್ದಹಿಷ್ಯತಿ ತತ್ತರ್ವಮೇಕರಾತ್ರೋಷಿತೋ ಯತಿಃ ISI 


ಯಾವ ಗೃಹಸ್ಮನಿಂದ ಸಂಪಾದಿಸಲ್ಪಟ್ಟ ಪಾಪವಿದೆಯೋ, ಗೃಹಸ್ಥನು 
ಜ್ಞಾನದಿಂದಲೋ, ಅಜ್ಞಾನದಿಂದಲೋ ಮಾಡಿದ ಪಾಪವನ್ನು ಒಂದು ರಾತ್ರಿ ಆ 
ಗೃಹಸ್ಥನ ಮನೆಯಲ್ಲಿವಾಸ ಮಾಡಿದ ಸಂನ್ಯಾಸಿಯು ಅವನ ಪಾಪಗಳನ್ನು ಸುಡುತ್ತಾನೆ. 


ದುರ್ವೃತ್ತಾ ವಾ ಸುವೃತ್ತಾ ವಾ ಜ್ಞಾನಿನೋತಜ್ಞಾನಿನೋತಪಿ ವಾ । 
ಗೃಹಸ್ಸೈರ್ಯತಯಃ ಪೂಜ್ಯಾ ಪರತ್ರ ಹಿತಕಾಂಕ್ಕಿಭಿಃ WE 


ಪರಲೋಕದ ಹಿತವನ್ನು ಬಯಸುವ ಗೃಹಸ್ಥರು ಸದಾಚಾರಿಯೇ ಆಗಲಿ, 
ದುರಾಚಾರಿಯೇ ಆಗಲಿ, ಜ್ಞಾನಿಯೇ ಆಗಲಿ, ಅಜ್ಞಾನಿಯೇ ಆಗಲಿ, ಅಂತಹ 
ಯತಿಯನ್ನು ಪೂಜಿಸಬೇಕು. 


ಏಕದಂಡೀ ತ್ರಿದಂಡೀ ವಾ ಶಿಖತೋ ಮುಂಡಿತೋತಪಿ ವಾ । 
ಕಾಷಾಯದಂಡಸಾರೋಪಪಿ ಯತಿಃ ಪೂಜ್ಯೋ ಯುಧಿಷ್ಠಿರ 11೧೦॥| 


ಯುಧಿಷ್ಠಿರನೇ, ಸಂನ್ಯಾಸಿಯು ಏಕದಂಡಿಯೇ ಆಗಿರಲಿ, ತ್ರಿದಂಡಿಯೇ ಆಗಿರಲಿ, 
ಶಿಖಾಸಹಿತನೇ ಆಗಿರಲಿ, ಮುಂಡನ ಮಾಡಿಸಿಕೊಂಡಿರಲಿ, ಕಾಷಾಯ ವಸ್ತ್ರವನ್ನು 
ಉಟ್ಟಿಕೊಂಡಿರಲಿ, ದಂಡ ಧರಿಸಿಕೊಂಡಿರಲಿ, ಅಂಥ ಯತಿಯು ಪೂಜ್ಯನಾಗಿದ್ದಾನೆ. 


ಅಪೂಜಿತೋ ಗೃಹಸ್ಥೈರ್ವಾ ತಥಾ ಚಾಪ್ಯವಮಾನಿತಃ । 

ಯತಿರ್ವಾತಪ್ಯತಿಥಿರ್ವಾನಪಿ ನರಕೇ ಪಾತಯಿಷ್ಯತಃ 11೧೧॥॥ 

ಯಾವ ಯತಿಯನ್ನು ಗೃಹಸ್ಥನು ಪೂಜಿಸುವುದಿಲ್ಲವೋ, ಅವಮಾನ 
ಮಾಡುತ್ತಾನೋ, ಯಾವ ಅತಿಥಿಯನ್ನು ಗೃಹಸ್ಥನು ಪೂಜಿಸದೇ ಅವಮಾನ 


ಅನುಗೀತಾಪರ್ವ -423- 
ಮಾಡುತ್ತಾನೋ ಅಂತಹ ಗೃಹಸ್ಥನನ್ನು ಯತಿಯು, ಅತಿಥಿಯು ನರಕದಲ್ಲಿ 
ಬೀಳಿಸುತ್ತಾರೆ. 

ತಸ್ಕಾತ್‌ ತು ಯತಯಃ ಪೂಜ್ಯಾ ಮದ್ದಕ್ತಾ ಮತ್ಫರಾಯಣಾಃ । 

ಮಯಿ ಸನ್ನ್ಯಸ್ತಕರ್ಮಾಣಃ ಪರತ್ರ ಹಿತಕಾಂಕ್ಷಿಭಿಃ Tek] 


ಆದ್ದರಿಂದ ನನ್ನ ಭಕ್ತರಾದ, ನನ್ನನ್ನೇ ನಂಬಿರುವ ಯತಿಗಳನ್ನು ಪೂಜಿಸಬೇಕು. 
ನನ್ನಲ್ಲಿಯೇ ಸಮಸ್ತ ಕರ್ಮಗಳನ್ನು ಸಮರ್ಪಿಸುವ ಯತಿಗಳ ಆರಾಧನೆಯು 
ಪರಲೋಕದಲ್ಲಿ ಹಿತವನ್ನುಂಟು ಮಾಡುತ್ತದೆ. 


ಪ್ರಹರೇನ್ನ ದ್ವಿಜಾನ್‌ ವಿಪ್ರೋ ಗಾಂ ನ ಹನ್ಯಾತ್‌ ಕದಾಚನ । 
ಭ್ರೂಣಹತ್ಯಾಸಮಂ ಚೈವ ಉಭಯಂ ಯೋ ನಿಷೇವತೇ 11೧೩॥! 


ಬ್ರಾಹ್ಮಣನಾದವನು ಬ್ರಾಹ್ಮಣರಿಗೆ ಹೊಡೆಯಬಾರದು. ಯಾವುದೇ ಕಾರಣದಿಂದ 
ಗೋವನ್ನು ಹಿಂಸಿಸಬಾರದು. ಜಸ ಬ್ರಾಹ್ಮಣರನ್ನು, ಗೋವನ್ನು ಹಿಂಸಿಸುತ್ತಾನೋ, 
ಹೊಡೆಯುತ್ತಾನೋ ಅವನಿಗೆ ಭ್ರೂಣಹತ್ಯೆಗೆ (ಸಮಾನವಾದ ಪಾಪವು ಬರುತ್ತದೆ. 


ನಾಗ್ನಿಂ ಮುಖೇನೋಪಧಮೇತ್‌ ನ ಚ ಪಾದೌ ಪ್ರತಾಪಯೇತ್‌ । 
ನಾಧಃ ಕುರ್ಯಾತ್‌ ಕದಾಚಿತ್ತು ನ ಪೃಷ್ಠಂ ಪರಿತಾಪಯೇತ್‌ ॥೧೪॥ 


ಅಗ್ನಿಯನ್ನು ಬಾಯಿಯಿಂದ ಊದಬಾರದು. ಬೆಂಕಿಯಲ್ಲಿ ಕಾಲುಗಳನ್ನು 
ಕಾಯಿಸಿಕೊಳ್ಳಬಾರದು. ಬೆಂಕಿಯನ್ನು ಕಾಲಿನಿಂದ ತಳ್ಳಬಾರದು. ಬೆಂಕಿಯಿಂದ 
ಪೃಷ್ಟಭಾಗವನ್ನು ಕಾಯಿಸಿಕೊಳ್ಳಬಾರದು. 

ನಾಂತರಾ ಗಮನಂ ಕುರ್ಯಾನ್ನ ಚಾಮೇಧ್ಯಂ ವಿನಿಕ್ಷಿಹೇತ್‌ | 

ಉಚ್ಛಿಷ್ಟೋ ನಸ ಕಶೇದಗ್ಗಿಮತೌಚಸ್ಟೋ ನ ಚಟ್‌ 11೧೫1! 


ಅಗ್ನಿಗಳ ಮಧ್ಯದಲ್ಲಿ ಸಂಚರಿಸಬಾರದು. ನಿಷಿದ್ಧ ಪದಾರ್ಥಗಳನ್ನು ಅಗ್ನಿಗೆ 
ತ ಜಿ ತ ಉಳಿದ ಪದಾರ್ಥಗಳನ್ನು ಅಗ್ನಿಗೆ ಹಾಕಬಾರದು. ಅಶೌಚದಿಂದ 
ಅಗ್ನಿಯನ್ನು ಎಂದಿಗೂ ಮುಟ್ಟಬಾರದು. 


ಶ್ಚಚಂಡಾಲಾದಿಭಿಃ ಸ ಸ್ಪಷ್ಟೋ ನಾಂಗಮಗ್ನೊ ಪ್ರತಾಪಯೇತ್‌ । 


ರಸೋ ವಹಿಸ್ತಸ್ನಾಚ್ಛುದ್ದಃ ಹ ಕ್ರಶೇತ್‌ 11೧೬॥। 


ದ 


-424- ಮಹಾಭಾರತ ಆಶ್ಚಮೇಧಿಕಪರ್ವ 


ನಾಯಿಯನ್ನಾಗಲಿ, ಚಂಡಾಲನನ್ನಾಗಿ ಮುಟ್ಟಿಸಿಕೊಂಡು ಶರೀರವನ್ನು ಅಗ್ನಿಯಲ್ಲಿ 
ಕಾಯಿಸಿಕೊಳ್ಳಬಾರದು. ಅಗ್ನಿಯು ಸರ್ವದೇವತಾ ಸ್ವರೂಪವು. ಆದ್ದರಿಂದ ಅಗ್ನಿಯನ್ನು 
ಶುದ್ಧನಾಗಿಯೇ ಮುಟ್ಟಬೇಕು. ' 


ಪ್ರಾಪ್ತಮೂತ್ರಪುರೀಷಸ್ತು ನ ಸ್ಪೃಶೇದ್‌ ವಹ್ನಿಮಾತೃವಾನ್‌ । 
ಯಾವತ್ತು ಧಾರಯೇದ್‌ ವೇಗಂ ತಾವದಪ್ರಯತೋ ಭವೇತ್‌ 11೧೭1 
ಬುದ್ಧಿವಂತನಾದವನು ಮಲ-ಮೂತ್ರಗಳ ಅವಸರವು ಉಂಟಾದಾಗ ಅಗ್ನಿಯನ್ನು 


ಮುಟ್ಟಬಾರದು. ಮಲ-ಮೂತ್ರಗಳ ವೇಗವನ್ನು ತಡೆದಿರುವಷ್ಟು ಕಾಲ ಅವನು 
ಅಶುದ್ಧನಾಗಿಯೇ ಇರುತ್ತಾನೆ. 


ಪಚನಾಗ್ನಿಂ ನ ಗೃಹ್ಚೀಯಾತ್‌ ಪರವೇಶ್ನನಿ ಜಾತುಚಿತ್‌ HOCH 


ಎಂದಿಗೂ ಇನ್ನೊಬ್ಬರ ಮನೆಯಲ್ಲಿ ಪಾಕ ಮಾಡುವ ಅಗ್ನಿಯನ್ನು ತಾನು 
ಉಪಯೋಗಿಸಿಕೊಳ್ಳಬಾರದು. 


ತೇನ ಪಕ್ಚೇನ ಚಾನ್ನೇನ ಯತ್ಕರ್ಮ ಕುರುತೇ ಶುಭಮ್‌ । 
ತಚ್ಚುಭಸ್ಯ ಫಲಂ ಚಾರ್ಧಮಗ್ಗಿದತ್ತಸ್ಯ ಭವೇನ್ನೃಪ 1೧೯1 


ಯಾರು ಪಾಕವಾದ ಅನ್ನದಿಂದ ಶುಭಕರ್ಮವನ್ನು ಮಾಡುತ್ತಾನೋ ಆ 
ಶುಭಫಲದ ಅರ್ಧವು ಅಗ್ನಿಯನ್ನು ಕೊಟ್ಟವನಿಗೆ ಉಂಟಾಗುತ್ತದೆ. ಅರ್ಥಾತ್‌ 
ವೈಶ್ವದೇವಾದಿ ಕ್ರಿಯೆಗಳನ್ನು ಮತ್ತೊಬ್ಬರ ಮನೆಯ ಅನ್ನದಿಂದ ಮಾಡಿದಾಗ ಅದರ 
ಫಲವು ಆ ಯಜಮಾನನಿಗೆ ತಲುಪುತ್ತದೆ. 


ತಸ್ಮಾತ್‌ ಶುಭತರಂ ಕರ್ಮ ಪ್ರಕುರ್ಯಾದವಿನಾಶಿತಮ್‌ 11೨೦॥॥ 


ಆದ್ದರಿಂದ ಎಂದೂ ನಾಶವಾಗದೆ ಇರುವ ಶ್ರೇಷ್ಠವಾದ ಶುಭಕರ್ಮಗಳನ್ನೇ 
ಮಾಡಬೇಕು. 


ಪ್ರಮಾದಾದ್‌ ಯದಿ ವಾಠಜ್ಞಾನಾತ್‌ ತಸ್ಯ ನಾಶೋ ಭವಿಷ್ಯತಿ । 
ಗೃಹ್ಣೀಯಾತ್‌ ತು ಮಥಿತ್ವಾ ವಾ ಶ್ರೋತ್ರಿಯಾಗಾರತೋತಪಿ ವಾ ॥೨೧॥ 


ಅನುಗೀತಾಪರ್ವ -425- 


ಪ್ರಮಾದದಿಂದಾಗಲಿ, ಅಜ್ಞಾನದಿಂದಾಗಲಿ, ಯಾರು ಶ್ರೋತ್ರಿಯನ ಮನೆಯಿಂದ 

ಅಗ್ನಿಯನ್ನು ಮಥಿಸಿ ತನ್ನ ಮನೆಯ ಪಾಕಕ್ಕೆ ತರುತ್ತಾನೋ ಅವನು ನಾಶಹೊಂದುತ್ತಾನೆ. 
ಯುಧಿಷ್ಠಿರಃ 

ಕೀದೃಶಾಃ ಸಾಧವೋ ವಿಪ್ರಾಸ್ತೇಭ್ಯೋ ದತ್ತಂ ಮಹಾಫಲಮ್‌ । 

ಕೀದೃಶೇಭ್ಯೋ ಹಿ ದಾತವ್ಯಂ ತನ್ನೇ ಬ್ರೂಹಿ ಜನಾರ್ದನ 2೨ 

ಯುಧಿಷ್ಠಿರ- ಜನಾರ್ದನನೇ, ಯಾರಿಗೆ ದಾನವನ್ನು ಕೊಟ್ಟರೆ ಮಹಾಫಲವು 
ಲಭಿಸುತ್ತದೆ? ಅಂತಹ ಬ್ರಾಹ್ಮಣರು ಹೇಗಿರುತ್ತಾರೆ? ಎಂತಹವರಿಗೆ ದಾನವನ್ನು 
ಮಾಡಬೇಕು? ಈ ವಿಷಯವನ್ನು ಕೃಪೆ ಮಾಡಿ ಹೇಳು. 

ಶ್ರೀಭಗವಾನ್‌ 

ಅಕ್ರೋಧನಾಃ ಸತ್ಯಪರಾ ಧರ್ಮನಿತ್ಯಾ ಜಿತೇಂದ್ರಿಯಾಃ । 

ತಾದೃಶಾಃ ಸಾಧವೋ ವಿಪ್ರಾಸ್ತೇಭ್ಯೋ ದತ್ತಂ ಮಹತ್ಸಲಮ್‌ 112೩11 

ಶ್ರೀಭಗವಾನ್‌- ಕೋಪವಿಲ್ಲದಿರುವ, ಸತ್ಯನಿಷ್ಕರಾದ, ಪ್ರತಿದಿನವು 
ಧರ್ಮಕಾರ್ಯಗಳನ್ನು ಮಾಡುವ, ಜಿತೇಂದ್ರಿಯರಾದ ಬ್ರಾಹ್ಮಣರೇ ಶ್ರೇಷ್ಠರು. 
ಅವರಿಗೆ ಮಾಡುವ ದಾನವು ಮಹಾಫಲದಾಯಕ. 

ಅಮಾನಿನಃ ಸರ್ವಸಹಾ ದೃಷ್ಟಾರ್ಥಾ ವಿಜಿತೇಂದ್ರಿಯಾಃ । 

ಸರ್ವಭೂತಹಿತಾ ಮೈತ್ರಾಸ್ತೇಭ್ಯೋ ದತ್ತಂ ಮಹತ್ಸಲಮ್‌ 11೨೪। 

ಅಭಿಮಾನಶೂನ್ಯರಾದ, ಎಲ್ಲವನ್ನೂ ಸಹಿಸಿಕೊಳ್ಳುವ, ಶಾಸ್ಟ್ರಾರ್ಥಗಳನ್ನು 
ತಿಳಿದಿರುವ, ಇಂದ್ರಿಯಗಳನ್ನು ಜಯಿಸಿರುವ, ಸರ್ವಪ್ರಾಣಿಗಳಿಗೂ ಹಿತವನ್ನುಂಟು 
ಮಾಡುವ, ಎಲ್ಲರೊಡನೆ ಮೈತ್ರಿಭಾವದಿಂದಿರುವ ವಿಪ್ರರೇ ಶ್ರೇಷ್ಠರಾದವರು. ಅವರಿಗೆ 
ಮಾಡುವ ದಾನವು ಮಹಾಫಲದಾಯಕ. 

ಅಲುಬ್ದಾಃ ಶುಚಯೋ ವೈದ್ಯಾ ಹ್ರೀಮಂತಃ ಸತ್ಯವಾದಿನಃ । 

ಸ್ವಧರ್ಮನಿರತಾ ಯೇ ತು ತೇಭ್ಯೋ ದತ್ತಂ ಮಹತ್ನಲಮ್‌ ॥೨೫॥ 


ಲೋಭರಹಿತರಾದ, ಶುದ್ಧರಾದ, ವಿದ್ವಾಂಸರಾದ, ಲಜ್ಜಾಯುಕ್ತರಾದ, 


-426- ಮಹಾಭಾರತ ಆಶ್ಚಮೇಧಿಕಪರ್ವ 


ಸತ್ಯವಾದಿಗಳಾದ, ಸಧರ್ಮನಿಷ್ಠರಾದ ಬ್ರಾಹ್ಮಣರೇ ಶ್ರೇಷ್ಠರು. ಅವರಿಗೆ ನೀಡುವ 
ದಾನವು ಮಹಾಫಲದಾಯಕ. 


ಸಾಂಗಾಂಶ್ಚ ಚತುರೋ ವೇದಾನ್‌ ಯೋಂ5ಧೀಯೇತ ದಿನೇ ದಿನೇ । 
ಶೂದ್ರಾನ್ನಂ ಯಸ್ಯ ದೇಹೇ ನ ತತ್‌ ಪಾತ್ರಮೃಷಯೋ ವಿದುಃ ॥೨೬॥॥ 


ಯಾವ ಬ್ರಾಹ್ಮಣನು ಆರು ಅಂಗಗಳಿಂದ ಕೂಡಿರುವ ನಾಲ್ಕು ವೇದಗಳನ್ನು 
ಅನುದಿನವೂ ಪಾರಾಯಣ ಮಾಡುತ್ತಾನೋ, ಯಾವನ ದೇಹದಲ್ಲಿ ಶೂದ್ರಾನ್ನವು 
ಇರುವುದಿಲ್ಲವೋ ಅವನು ಸತ್ವಾತ್ರನು ಎಂದು ಮುನಿಗಳು ಹೇಳುತ್ತಾರೆ. 


ಪ್ರಜ್ಞಾಶ್ರುತಾಭ್ಯಾಂ ವೃತ್ತೇನ ಶೀಲೇನ ಚ ಸಮನ್ವಿತಃ । 

ತಾರಯೇತ್‌ ತತ್ಕುಲಂ ಸರ್ವಮೇಕೊತಪೀಹ ಯುಧಿಷ್ಠಿರ 1೨೭1 

ದಾನವನ್ನು ಸ್ವೀಕರಿಸುವ ವ್ಯಕ್ತಿಯು ಒಳ್ಳೆಯ ಬುದ್ಧಿಯಿಂದಲೂ, 
ಶಾಸ್ತ್ರಜ್ಞಾನದಿಂದಲೂ, ತನ್ನಸದಾಚಾರದಿಂದಲೂ, ಉತ್ತಮವಾದ ಶೀಲದಿಂದಲೂ 
ಯುಕ್ತನಾಗಿದ್ದರೆ ಅಂತಹ ಒಬ್ಬನೇ ವ್ಯಕ್ತಿಯು ದಾನಿಯ ಕುಲವನ್ನುಉದ್ದರಿಸಬಲ್ಲನು. 

ಗಾಮಶ್ಚಮನ್ನಂ ವಿತ್ತಂ ವಾ ತದ್ದಿಧೇ ಪ್ರತಿಪಾದಯೇತ್‌ 11೨೮॥ 


ಅಂತಹ ಬ್ರಾಹ್ಮಣನಿಗೆ ಗೋವನ್ನು ಶಿ ಕುದುರೆಯನ್ನು ಕ ಅನ್ನವನ್ನು , ಐಶ್ವರ್ಯವನ್ನು 
ದಾನ ಮಾಡಬೇಕು. 


ನಿಶಮ್ಯ ಚ ಗುಣೋಪೇತಂ ಬ್ರಾಹ್ಮಣಂ ಸಾಧುಸಮ್ಮತಮ್‌ । 
ದೂರಾದಾಹೂಯ ಸತೃತ್ಯ ತಂ ಪ್ರಯತ್ನೇನ ಪೂಜಯೇತ್‌ 11೨೯॥॥ 


ಸಾಧು ಸಮೃತನಾದ, ಸಕಲ ಗುಣಗಳಿಂದ ಕೂಡಿದ ಬ್ರಾಹ್ಮಣನು ಇದ್ದಾನೆ ಎಂದು 
ತಿಳಿದರೆ ಅವನು ಎಷ್ಟೇ ದೂರದಲ್ಲಿದ್ದರೂ ಅವನನು ಪ್ರಯತ್ನಪೂರ್ವಕವಾಗಿ 
ಕರೆದುತಂದು ಆದರಿಸಬೇಕು. 
ಯುಧಿಷ್ಠಿರಃ 
ಧರ್ಮಾಧರ್ಮವಿಧಿರ್ದೇವ ಮಮ ಭೀಷ್ಮೇಣ ಭಾಷಿತಃ । 
ಭೀಷ್ಮವಾಕ್ಯಾತ್‌ ಸಾರಭೂತಂ ವದ ಧರ್ಮಂ ಸುರೇಶ್ದರ 11೩೦॥। 


ಅನುಗೀತಾಪರ್ವ -427- 


ಯುಧಿಷ್ಠಿರ- ಕೃಷ್ಣನೇ, ಧರ್ಮಾಧರ್ಮಗಳ ಲಕ್ಷಣಗಳನ್ನು ಭೀಷ್ಮನು ವಿಸ್ತಾರವಾಗಿ 

ಹಿಂದೆ ಉಪದೇಶಿಸಿದ್ದಾನೆ. ಅವುಗಳ ಸಾರವನ್ನು ನೀನು ಉಪದೇಶಿಸು. 
ಶ್ರೀಭಗವಾನ್‌ 

ಅನ್ನೇನ ಧಾರ್ಯತೇ ಸರ್ವಂ ಜಗದೇತಚ್ಚರಾಚರಮ್‌ । 

ಅನ್ನಾತ್‌ ಪ್ರಭವತಿ ಪ್ರಾಣಃ ಪ್ರತ್ಯಕ್ಷಂ ನಾಸ್ತಿ ಸಂಶಯಃ HAO 

ಶ್ರೀಭಗವಾನ್‌- ಚರಾಚರಾತ್ಮಕವಾದ ಜಗತ್ತು ಅನ್ನದಿಂದಲೇ ಧರಿಸಲ್ಪಟ್ಟಿದೆ. 
ಜಗತ್ತಿಗೆ ಅನ್ನವೇ ಆಧಾರ. ಅನ್ನದಿಂದಲೇ ಇಂದ್ರಿಯಗಳ ಉತ್ಪತ್ತಿ. ಇದು ಪ್ರತ್ಯಕ್ಷದಲ್ಲಿ 
ಕಾಣುವ ವಿಷಯವಾಗಿದೆ. ಇದರಲ್ಲಿಯಾವ ಸಂಶಯವೂ ಇಲ್ಲ. 


ಕಲತ್ರಂ ಪೀಡಯಿತ್ವಾ ತು ದೇಶಕಾಲೇ ಚ ಶಕ್ತಿತಃ । 

ದಾತವ್ಯಂ ಭಿಕ್ಷವೇ ಚಾನ್ನಮಾತ್ಮನೋ ಭೂತಿಮಿಚ್ಛತಾ 11೩೨! 

ತನಗೆ ಹಿತವನ್ನು ಬಯಸುವ ಮನುಷ್ಯನು ತನ್ನ ಪತ್ನಿಗೆ ಸ್ವಲ್ಪ ಕಷ್ಟವಾದರೂ 
ದೇಶ-ಕಾಲಗಳನ್ನು ಆಲೋಚಿಸಿ, ತನ್ನ ಶಕ್ತಿಗೆ ಅನುಸಾರವಾಗಿ ಸಂನ್ಯಾಸಿಯಾದವನಿಗೆ 
ಭಿಕ್ಷೆಯನ್ನುನೀಡಬೇಕು. ಪತ್ನಿಗೆ ಕಷ್ಟವಾಗುತ್ತದೆ ಎಂಬ ಕಾರಣದಿಂದ ಸಂನ್ಯಾಸಿಯನ್ನು 
ನಿರಾಕರಿಸಬಾರದು. 

ವಿಪ್ರಮದ್ದಪರಿಶ್ರಾಂತಂ ಬಾಲಂ ವೃದ್ಧಮಥಾಷಿ ವಾ । 

ಅರ್ಚಯೇದ್‌ ಗುರುವತ್‌ ಪ್ರೀತೋ ಗೃಹಸ್ಥೋ ಗೃಹಮಾಗತಮ್‌॥।೩೩। 

ತೀರ್ಥಯಾತ್ರೆಯಲ್ಲಿಬಳಲುತ್ತಾ ಸಾಗುತ್ತಿರುವ ಬ್ರಾಹ್ಮಣನು ಬಾಲಕನೇ ಆಗಿರಲಿ, 
ವೃದ್ಧನೇ ಆಗಿರಲಿ, ತನ್ನ ಗುರುವನ್ನು ಸ್ವಾಗತಿಸುವಂತೆ ಗೃಹಸ್ಥನು ತನ್ನ ಮನೆಗೆ ಕರೆಸಿ 
ಅವರನ್ನುಪೂಜಿಸಬೇಕು. 

ಕ್ರೋಧಮುತ್ತತಿತಂ ಹಿತ್ವಾ ಸುಶೀಲೋ ವೀತಮತ್ತರಃ । 

ಅರ್ಚಯೇದತಿಥಿಂ ಪ್ರೀತಃ ಪರತ್ರ ಹಿತಭೂತಯೇ 11೩೪॥ 

ಪರಲೋಕದ ಹಿತವನ್ನು ಬಯಸುವ ವ್ಯಕ್ತಿಯು ಉತ್ಪನ್ನವಾಗುವ ಕ್ರೋಧವನ್ನು 
ತ್ಯಜಿಸಿ, ಸಚ್ಚಾರಿತ್ರ್ಯ ಸಂಪನ್ನನಾಗಿ, ಮಾತ್ಸರ್ಯರಹಿತನಾಗಿ, ಸಂತೋಷದಿಂದ 
ಅತಿಥಿಯನ್ನು ಆರಾಧಿಸಬೇಕು. 


-428- ಮಹಾಭಾರತ ಆಶ್ಚಮೇಧಿಕಪರ್ವ 


ಅತಿಥಿಂ ನಾವಮನ್ಯೇತ ನಾನ್ಸತಾಂ ಗಿರಮೀರಯೇತ್‌ ।ಟ 
ನ ಪೃಚ್ಛೇದ್ಲೋತ್ರಚರಣಂ ನಾಧೀತಂ ವಾ ಕದಾಚನ EET 


ಅತಿಥಿಯನ್ನು ಎಂದಿಗೂ ಅವಮಾನಿಸಬಾರದು. ಸುಳ್ಳಾದ ಮಾತುಗಳನ್ನು 
ಅತಿಥಿಯ ಮುಂದೆ ಆಡಬಾರದು. ಅತಿಥಿಯು ಮನೆಗೆ ಆಗಮಿಸಿದಾಗ ಅವನ 
ಗೋತ್ರವನ್ನು ಕೇಳಬಾರದು, ಅವನ ಅಧ್ಯಯನವನ್ನು ವಿಚಾರಿಸಬಾರದು. 


ಚಂಡಾಲೋ ವಾ ಶಪಾಕೋ ವಾ ಕಾಲೇ ಯಃ ಕಶ್ಲಿದಾಗತಃ I 
ಅನ್ನೇನ ಪೂಜನೀಯಃ ಸ್ಯಾತ್‌ ಪರತ್ರ ಹಿತಮಿಚ್ಛತಾ HAE I 
1 ಲ) 


ಚಂಡಾಲನೇ ಆಗಿರಲಿ, ಶ್ರಪಾಕಿಯೇ ಆಗಿರಲಿ, ಊಟದ ಸಮಯದಲ್ಲಿಯಾವ 
ಅತಿಥಿಯು ಆಗಮಿಸುತ್ತಾನೋ ಅವನನ್ನು ಪರಲೋಕದಲ್ಲಿ ಹಿತವನ್ನು ಬಯಸುವ 
ವ್ಯಕ್ತಿಯು ಅನ್ನದಿಂದ ಪೂಜಿಸಬೇಕು. 


ಪಿಧಾಯ ತು ಗೃಹದ್ದಾರಂ ಭುಂಕ್ತೇ ಯೋಕನ್ನಂ ಪ್ರಹೃಷ್ಠವಾನ್‌ I 
ಸರ್ಗದ್ದಾರಪಿಧಾನಂ ವೈ ಕೃತಂ ತೇನ ಯುಧಿಷ್ಠಿರ 11೩೭! 


ಯುಧಿಷ್ಠಿರನೇ, ಯಾರು ಅತಿಥಿಯನ್ನು ಸ್ವಾಗತಿಸುವ ಸಮಯದಲ್ಲಿ ಮನೆಯ 
ಬಾಗಿಲನ್ನು ಮುಚ್ಚಿ, ಸಂತೋಷದಿಂದ ಅನ್ನವನ್ನು ಉಣ್ಣುತ್ತಾನೋ ಅವನು ಸ್ವರ್ಗದ 
ಬಾಗಿಲನ್ನೇ ಮುಚ್ಚಿಪಾಪವನ್ನುತ್ತನ್ನುತ್ತಾನೆ. 


ಪಿತ್ವ್ಮನ್‌ ದೇವಾನ್‌ ಖುಷೀನ್‌ ವಿಪ್ರಾನ್‌ ಅತಿಥೀಂಶ್ಚ ನಿರಾಶ್ರಯಾನ್‌ । 
ಯೋ ನರಃ ಪ್ರೀಣಯತ್ಯನ್ನೈಸ್ತಸ್ಯ ಪುಣ್ಯಫಲಂ ಮಹತ್‌ WASH 


ಪಿತೃಗಳನ್ನು, ದೇವತೆಗಳನ್ನು, ಯಷಿಗಳನ್ನು, ಬ್ರಾಹ್ಮಣರನ್ನು, ಅತಿಥಿಗಳನ್ನು 
ಆಶ್ರಯರಹಿತರನ್ನುಯಾವ ಮನುಷ್ಯನು ಸಂತೋಷಪಡಿಸುವನೋ ಅವನಿಗೆ ಲಭಿಸುವ 
ಪುಣ್ಯವು ಮಹತ್ತರದುದೆಂದು ತಿಳಿದುಕೊ. 


ಕೃತ್ಥಾಃಪಿ ಪಾಪಂ ಬಹುಶೋ ಯೋ ದದಾತ್ಯನ್ನಮರ್ಥಿನೇ I 


ವ 


ಬ್ರಾಹ್ಮಣಾಯ ವಿಶೇಷೇಣ ಸರ್ವಪಾಪೈಃ ಪ್ರಮುಚ್ಯತೇ 11೩೯ 


ಅನೇಕ ಪಾಪಗಳನ್ನು ಆಚರಿಸಿದ ವ್ಯಕ್ತಿಯು ಅನ್ನವನ್ನು ಬೇಡುವ ವ್ಯಕ್ತಿಗೆ ಅನ್ನವನ್ನು 


ಅನುಗೀತಾಪರ್ವ -429- 


ನೀಡಿದಾಗ, ವಿಶೇಷವಾಗಿ ಬ್ರಾಹ್ಮಣನಿಗೆ ಅನ್ನವನ್ನುನೀಡಿದಾಗ ಸಮಸ್ತ ಪಾಪಗಳಿಂದ 
ಮುಕ್ತನಾಗುತ್ತಾನೆ. 
ಅನ್ನದಃ ಪ್ರಾಣದೋ ಲೋಕೇ ಪ್ರಾಣದಃ ಸರ್ವದೋ ಭವೇತ್‌ । 
ತಸ್ಮಾದನ್ನಂ ಪ್ರಯತ್ನೇನ ದಾತವ್ಯಂ ಭೂತಿಮಿಚ್ಛತಾ 11೪೦॥ 


ಯಾವನು ಜಗತ್ತಿನಲ್ಲಿ ಅನ್ನವನ್ನು ದಾನ ಮಾಡುತ್ತಾನೋ ಅವನು ಪ್ರಾಣವನ್ನೇ 
ದಾನ ಮಾಡಿದ ಪುಣ್ಯಭಾಗಿಯು. ಪ್ರಾಣವನ್ನು ದಾನ ಮಾಡಿದವನಿಗೆ ಎಲ್ಲವನ್ನೂ 
ದಾನ ಮಾಡಿದ ಪುಣ್ಯವುಂಟಾಗುತ್ತದೆ. ಆದ್ದರಿಂದ ಐಶ್ವರ್ಯವನ್ನು ಬಯಸಿದ ವ್ಯಕ್ತಿಯು 
ಪ್ರಯತ್ನಪೂರ್ವಕವಾಗಿ ಅನ್ನವನ್ನುದಾನ ಮಾಡಬೇಕು. 

ಅನ್ನಂ ಹ್ಯಮೃತಮಿತ್ಯಾಹುರನ್ನಂ ಪ್ರಜನನಂ ಸ್ಮೃತಮ್‌ । 

ಅನ್ನಪ್ರಣಾಶೇ ಸೀದಂತಿ ಶರೀರೇ ಪಂಚ ಧಾತವಃ 11೪೧॥ 

ಅನ್ನವನ್ನು ಅಮೃತ ಎಂದು ಜ್ಞಾನಿಗಳು ಹೇಳುತ್ತಾರೆ. ಅನ್ನವೇ ಪ್ರಜಾಸರ್ಗಕ್ಕೆ 
ಹೇತುವಾಗಿದೆ. ಅನ್ನವು ಇಲ್ಲದಿದ್ದರೆ ಶರೀರದಲ್ಲಿರುವ ಐದು ಧಾತುಗಳೂ ಕೂಡ 
ನಾಶ ಹೊಂದುತ್ತವೆ. 

ಬಲಂ ಬಲವತೋ ನಶ್ಯೇದ್‌ ಅನ್ನಹೀನಸ್ಯ ದೇಹಿನಃ । 

ತಸ್ಮಾದನ್ನಂ ಪ್ರದಾತವ್ಯಂ ಶ್ರದ್ಧಯಾತಶ್ರದ್ಧಯಾಂಪಿ ವಾ 11೪೨॥ 

ಎಷ್ಟೇ ಬಲಿಷ್ಠನಾಗಿದ್ದರೂ ಅನ್ನಹೀನನಾದರೆ ಜೀವನು ನಾಶವನ್ನು ಹೊಂದುತ್ತಾನೆ. 
ಆದ್ದರಿಂದ ಆಸ್ಪಿಕ್ಯ ಬುದ್ಧಿ (ಶ್ರದ್ಧೆ ಇರಲಿ, ಇಲ್ಲದಿರಲಿ ಅನ್ನವನ್ನುದಾನ ಮಾಡಲೇಬೇಕು. 

ಆದತ್ತೇ ಹಿ ರಸಂ ಸರ್ವಮಾದಿತ್ಯಃ ಸ್ವಗಭಸ್ತಿಭಿಃ । 

ವಾಯುಸ್ತಸ್ಕಾತ್‌ ಸಮಾದಾಯ ರಸಂ ಮೇಘೇಷು ಧಾರಯೇತ್‌ ॥೪೩॥ 

ಸೂರ್ಯದೇವನು ಸಮಸ್ತ ಪದಾರ್ಥಗಳ ರಸವನ್ನು ತನ್ನ ಕಿರಣಗಳಲ್ಲಿ ನಿಂತು 
ಸ್ವೀಕರಿಸುತ್ತಾನೆ. ವಾಯುದೇವನು ಆ ಕಿರಣಗಳಲ್ಲಿರುವ ರಸವನ್ನು ಮೇಘಗಳಲ್ಲಿ 
ತುಂಬುತ್ತಾನೆ. 

ತತ್ತು ಮೇಘಗತಂ ಭೂಮೌ ಶಕ್ರೋ ವರ್ಷತಿ ತದ್ರಸಮ್‌ । 

ತೇನ ದಿಗ್ಬಾ ಭವೇದ್‌ ದೇವೀ ಮಹೀ ಪ್ರೀತಾ ಚ ಪಾಂಡವ ॥೪೪॥ 


-430- ಮಹಾಭಾರತ ಆಶ್ಚಮೇಧಿಕಪರ್ವ 


ಆ ಮೇಘದಲ್ಲಿರುವ ರಸವನ್ನುಇಂದ್ರದೇವನು ಭೂಮಿಯಲ್ಲಿಮಳೆಯ ಮೂಲಕ 
ಸುರಿಸುತ್ತಾನೆ. ಆ ರಸದಿಂದಲೇ ಧಾನ್ಯಗಳು ರಸಭರಿತವಾಗುತ್ತವೆ. ಭೂದೇವಿಯು 
ಆ ರಸದಿಂದ ಪ್ರೀತಳಾಗುತ್ತಾಳೆ. ' 


ತಸ್ಯಾಂ ಸಸ್ಯಾನಿ ರೋಹಂತಿ ಯೈರ್ಜೀವಂತ್ಯಖಿಲಾಃ ಪ್ರಜಾಃ । 
ಮಾಂಸಮೇದೋಸ್ವಿಮಜ್ಜಾನಾಂ ಸಂಭವಸ್ತೇಭ್ಛಃ ಏವ ಹಿ 11೪೫। 


ಆ ಭೂದೇವಿಯಿಂದ ಸಸ್ಯಗಳು ಅಭಿವೃದ್ಧಿಯನ್ನು ಹೊಂದುತ್ತವೆ. ಆ 
ಸಸ್ಯಗಳಿಂದಲೇ ಸಮಸ್ತ ಜೀವರಾಶಿಗಳು, ಪ್ರಜೆಗಳು ಪ್ರೀತರಾಗುತ್ತಾರೆ. ಆ 
ರಸದಿಂದಲೇ ಮಾಂಸ, ಮೇದ, ಅಸ್ಥಿ ಮಜ್ಜೆಗಳು ಜೀವರಾಶಿಗಳಿಗೆ ಉತ್ಪನ್ನವಾಗುತ್ತವೆ. 


ಏವಂ ಸೂರ್ಯಶ್ಚ ಪವನೋ ಮೇಘಃ ಶಕ್ರಸ್ತಥೈವ ಚ । 
ಏಕ ಏವ ಸ್ಥಿತೋ ರಾಶಿರ್ಯತೋ ಭೂತಾನಿ ಜಜ್ಞರೇ HELI 


ಈ ರೀತಿಯಾಗಿ ಸೂರ್ಯದೇವ, ವಾಯುದೇವ, ಮೇಘ, ಇಂದ್ರ - ಇವರೇ 
ಈ ಭೂಮಿಯಲ್ಲಿನಿಂತು ಸಮಸ್ತ ಜೀವರ ಉತ್ಪತ್ತಿಗೆ ಕಾರಣರಾಗಿದ್ದಾರೆ. 


ಭವನಾನಿ ಚ ದಿವ್ಯಾನಿ ದಿವಿ ತೇಷಾಂ ಮಹಾತ್ಮನಾಮ್‌ | 
ನಾನಾಸಂಸ್ಥಾನರೂಪಾಣಿ ನಾನಾಭೂತಯುತಾನಿ ಚ HY 


ಯಾರು ಅನ್ನದಾನವನ್ನು ಮಾಡುತ್ತಾರೋ ಅಂತಹ ಮಹಾತ್ಮರಿಗೆ ಸರ್ಗಲೋಕದಲ್ಲಿ 
ದಿವ್ಯವಾದ ಭವನಗಳು ದೊರೆಯುತ್ತವೆ. 


ಚಂದ್ರಮಂಡಲಶುಭ್ರಾಣಿ ಕಿಂಕಿಣೀಜಾಲವಂತಿ ಚ । 
ತರುಣಾದಿತ್ಯವರ್ಣಾನಿ ಸ್ಥಾವರಾಣಿ ಚರಾಣಿ ಚ 11೪೮॥॥ 


ಅನೇಕ ಮಹಡಿಗಳಿಂದ ಕೂಡಿದ, ಅನೇಕ ಪ್ರಾಣಿಗಳಿಂದ ತುಂಬಿರುವ, 
ಚಂದ್ರಮಂಡಲಗಳಂತೆ ಶುಭ್ರವಾದ, ಗೆಜ್ಜೆಗಳಿಂದ ಕೂಡಿದ ಬೀಳಲುಗಳಿಂದ 
ತುಂಬಿರುವ, ಉದಿಸುವ ಸೂರ್ಯನಂತೆ ಪ್ರಕಾಶಮಾನವಾದ, ಸ್ಥಾವರ- 
ಜಂಗಮಗಳಿಂದ ಕೂಡಿರುವ; 


ಅನೇಕಶತಸಂಖ್ಯಾನಿ ಸಾಂತರ್ಜಲವನಾನಿ ಚ । 
ತತ್ರ ಪುಷ್ಪಪಫಲೋಪೇತಾಃ ಕಾಮದಾಃ ಸುರಪಾದಪಾಃ 11೪೯॥ 


ಅನುಗೀತಾಪರ್ವ -431- 


ನೂರಾರು ಸಂಖ್ಯೆಗಳಿಂದ ತುಂಬಿರುವ, ನೀರಿನಿಂದ ತುಂಬಿರುವ ಮೇಘಗಳಿಂದ, 
ವನಗಳಿಂದ, ಪುಷ್ಪ-ಫಲ, ರಸಗಳಿಂದ ಕೂಡಿರುವ, ಇಷ್ಟಾರ್ಥಗಳನ್ನು ಕೊಡುವ, 
ದೇವತರುಗಳಿಂದ; 

ವಾಪ್ಯೋ ದಿವ್ಯಾಃ ಸರಃ ಕೂಪಾಃ ದೀರ್ಫಿಕಾಶ್ಚ ಸಹಸ್ರಶಃ । 

ಭಕ್ಷ /ಬೋಜ್ಯಮಯುಃ ಶೈಲಾ ವಾಸಾಂಸ್ಕಾಭರಣಾನಿ ಚ HOI 


ಬಾವಿಗಳು, ದಿವ್ಯವಾದ ಸರೋವರಗಳು, ಕೂಪಗಳು, ವಿಸ್ತಾರವಾದ ನೀರಿನ 
ಆಶ್ರಯಗಳು, ಭಕ್ಷ್ಯ-ಭೋಜ್ಯಗಳು, ಪರ್ವತಗಳು, ಬಟ್ಟೆಗಳು, ಆಭರಣಗಳು; 

ಕ್ಷೀರಸ್ರವಂತ್ಯಃ ಸರಿತಸ್ತಥಾ ಚೈವಾನ್ನಪರ್ವತಾಃ । 

ಘೋಷವಂತಿ ಚ ಯಾನಾನಿ ಯುಕ್ತಾನ್ಯಥ ಸಹಸ್ರಶಃ 11೫೧॥! 

ಹಾಲನ್ನು ಸುರಿಸುವ ಸರೋವರಗಳು, ಅನ್ನಪರ್ವತಗಳು, ವೇದಘೋಷದಿಂದ 
ತುಂಬಿದ ವಾಹನಗಳ, ಸಾವಿರಾರು ಸಂಖ್ಯೆಯಲ್ಲಿತುಂಬಿರುತ್ತವೆ. 

ಪ್ರಾಸಾದಾಃ ಪಾಂಡರಾಃ ಶುಭ್ರಾಃ ಶಯ್ಯಾಶ್ಚ ಕನಕೋಜ್ಜಲಾಃ । 

ಅನ್ನದಾಸ್ತತ್ರ ತಿಷ್ಠಂತಿ ತಸ್ಮಾದನ್ನಪ್ರದೋ ಭವೇತ್‌ 11೫೨11 

ಶುಭ್ರಬಣ್ಣದ ಬಿಳಿಯಾದ ಮಹಡಿಗಳು, ಬಂಗಾರದಿಂದ ಅಲಂಕೃತವಾದ 
ಆಸನಗಳು ಬಂಗಾರದಂತೆ ಉಜ್ವಲವಾದ ಹಾಸಿಗೆಗಳಿಂದ ಕೂಡಿದ ಮಂದಿರ, 
ದಿವ್ಯೋದ್ಯಾನಗಳಲ್ಲಿ ಅನ್ನದಾನ ಮಾಡಿದವರು ವಿಹರಿಸುತ್ತಾರೆ. ಆದ್ದರಿಂದ 
ಅನ್ನದಾನವನ್ನುಮಾಡಬೇಕು. 


॥। ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಸರ್ಗನರಕಗಮನಕಥನಂ ನಾಮ 
ಅಷ್ಟಾಧಿಕಶತತಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರ ಎಂಟನೆಯ ಅಧ್ಯಾಯ ಮುಗಿಯಿತು. 
LS AS ರ 7೫ 


-432- ಮಹಾಭಾರತ ಆಶ್ಚಮೇಧಿಕಪರ್ವ 


ನೂರ ಒಂಬತ್ತನೆಯ ಅಧ್ಯಾಯ 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಭೋಜನದ ವಿಧಿಯನ್ನು ನಿರೂಪಿಸಿದುದು. 
ಗೋಗ್ರಾಸವನ್ನು ಕೊಡುವ ಪ್ರಕಾರವನ್ನು ಹೇಳಿದುದು. ತಿಲದಾನದ 
ಪ್ರಶಂಸೆಯನ್ನು ಮಾಡುತ್ತಾ ಕಬ್ಬನ್ನು ಬ್ರಾಹ್ಮಣನು ತಾನೇ ಯಂತ್ರದಲ್ಲಿ 
ಹಾಕಬಾರದೆಂದು ನಿರಾಕರಿಸಿದುದು. 
ಯುಧಿಷ್ಠಿರಃ 
ಅನ್ನದಾನಫಲಂ ಶ್ರುತ್ವಾ ಪ್ರೀತೋತಸ್ಥಿ ಮಧುಸೂದನ । 
ಭೋಜನಸ್ಯ ವಿಧಿಂ ವಕ್ತುಂ ದೇವದೇವ ತ್ವಮರ್ಹಸಿ Mell 


ಯುಧಿಷ್ಠಿರ- ಶ್ರೀಕೃಷ್ಣನೇ, ಮಧುಸೂದನನೇ, ಅನ್ನದಾನದ ಫಲವನ್ನು ಕೇಳಿ 
ಸಂತೋಷವಾಗಿದೆ. ಇನ್ನುಮುಂದೆ ಭೋಜನದ ವಿಧಿಯನ್ನುಹೇಳುವ ಕೃಪೆ ಮಾಡು. 
ಶ್ರೀಭಗವಾನ್‌ 
ಭೋಜನಸ್ಯ ದ್ವಿಜಾತೀನಾಂ ವಿಧಾನಂ ಶೃಣು ಪಾಂಡವ । 
ಸ್ನಾತಃ ಶುಚಿಃ ಶುಚೌ ದೇಶೇ ನಿರ್ಜನೇ ಹುತಪಾವಕಃ WU 


ಶ್ರೀಭಗವಾನ್‌- ಯುಧಿಷ್ಠಿರನೇ, ಬ್ರಾಹ್ಮಣರ ಭೋಜನದ ವಿಧಾನವನ್ನು 
ಹೇಳುತ್ತೇನೆ, ಕೇಳು. ದ್ವಿಜಶ್ರೇಷ್ಠನು ಸ್ನಾನ ಮಾಡಿ ಪರಿಶುದ್ಧನಾಗಿ ಸಂಧ್ಯಾವಂದನೆ, 
ಅಗ್ನಿಹೋತ್ರಾದಿಗಳನ್ನುಮುಗಿಸಬೇಕು. 


ಮಂಡಲಂ ಕಾರಯಿತ್ವಾ ತು ಚತುರಶ್ರಂ ದ್ವಿಜೋತ್ತಮಃ । 
ಕ್ಷತ್ರಿಯಶ್ನೇತ್‌ ತತೋ ವೃತ್ತಂ ವೈಶ್ಯೋರರ್ಧೇಂದುಸಮಾಕೃತಿಮ್‌ ॥೩॥ 


ಬಳಿಕ ಏಕಾಂತವಾದ ಪ್ರದೇಶದಲ್ಲಿ ನಾಲ್ಕುಮೂಲೆಗಳುಳ್ಳ ಮಂಡಲವನ್ನು 
ರಚಿಸಬೇಕು. ಕೃತ್ರಿಯನಾದರೆ ದುಂಡಾದ ಮಂಡಲವನ್ನು, ವೈಶ್ಯನಾದರೆ 
ಅರ್ಧಚಂದ್ರಾಕೃತಿಯ ಮಂಡಲವನ್ನು ರಚಿಸಬೇಕು. 


ಆರ್ದ್ರಪಾದಸ್ತು ಭುಂಜೀಯಾತ್‌ ಪ್ರಾಜ್ಜುಖಶ್ನಾಸನೇ ಶುಚೌ । 
ಪಾದಾಭ್ಯಾಂ ಧರಣೀಂ ಸ್ಪಷ್ಟ್ವಾ ಪಾದೇನೈಕೇನ ವಾ ಪುನಃ 11೪॥ 


ಅನುಗೀತಾಪರ್ವ -433- 


ಮಂಡಲದ ಮೇಲೆ ಎಲೆಯನ್ನು ಹಾಕಿ ಕಾಲ್ಗಳನ್ನು ತೊಳೆದುಕೊಂಡು ಪವಿತ್ರವಾದ 
ಆಸನದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಬೇಕು. ಎರಡು ಕಾಲುಗಳನ್ನು 
ಅಥವಾ ಒಂದು ಕಾಲನ್ನಾದರೂ ಭೂಮಿಗೆ ತಗುಲಿಸಿಕೊಂಡೇ ಕುಳಿತಿರಬೇಕು 
(ಸಮಗ್ರವಾಗಿ ದೇಹವನ್ನು ಮಣೆಯ ಮೇಲೆ ಕೂಡಿಸಿ ಊಟ ಮಾಡಬಾರದು. 
ಪೃಷ್ಟಭಾಗದಲ್ಲಿಆಸನವಿರಬೇಕು. ಕಾಲಿನ ಮುಂಭಾಗವು ನೆಲದಲ್ಲಿರಬೇಕು ಎಂದು 
ಅಭಿಪ್ರಾಯ). 

ನೈಕವಾಸಾಸ್ತು ಭುಂಜೀಯಾನ್ನ ಚಾಂತರ್ಧಾಯ ವಾ ಪುನಃ । 

ನ ಭಿನ್ನಭಾಂಡೇ ಭುಂಜೀತ ಪರ್ಣಪೃಷ್ಠೇ ತಥೈವ ಚ 11೫ 


ಒಂದೇ ವಸ್ತ್ರವನ್ನು ಉಟ್ಟುಕೊಂಡು ಉತ್ತರೀಯವಿಲ್ಲದೆ ಬ್ರಾಹ್ಮಣನು ಊಟ 
ಮಾಡಬಾರದು. ಶರೀರವನ್ನು ಬಟ್ಟೆಯಿಂದ ಸಮಗ್ರವಾಗಿ ಮುಚ್ಚಿಕೊಂಡು ಊಟ 
ಮಾಡಬಾರದು. ಒಡೆದ ತಟ್ಟೆಯಲ್ಲಾಗಲಿ, ಎಲೆಯ ಹಿಂಭಾಗದಲ್ಲಾಗಲಿ ಊಟ 
ಮಾಡಬಾರದು. 

ಅನ್ನಂ ಪೂರ್ವಂ ನಮಸ್ಕುರ್ಯಾತ್‌ ಪ್ರಹೃಷ್ಠೇನಾಂತರಾತ್ಮನಾ । 

ನಾನ್ಯದಾಲೋಕಯೇದನ್ನಾನ್ನ ಜುಗುಪ್ಲೇತ ತತ್ಥರಃ Wel 

ಸಂತುಷ್ಠವಾದ ಮನಸ್ಸಿನಿಂದ ಊಟಕ್ಕೆ ಕುಳಿತುಕೊಂಡು ಆರಂಭದಲ್ಲಿ ಅನ್ನಕ್ಕೆ 
ನಮಸ್ಕಾರ ಮಾಡಬೇಕು. ಊಟ ಮಾಡುವ ಸಮಯದಲ್ಲಿ ಅನ್ನವನ್ನು ಬಿಟ್ಟುಬೇರೆ 
ಯಾವುದನ್ನೂ ನೋಡಬಾರದು. ಬಡಿಸಿರುವ ಅನ್ನದಲ್ಲಿ ಜುಗುಪ್ಸೆಯನ್ನು 
ಹೊಂದಬಾರದು. 


ಜುಗುಪ್ಪಿತಂ ಚ ಯಚ್ಛಾನ್ನಂ ರಾಕ್ಷಸಾ ಏವ ಭುಂಜತೇ EAT 
ಜುಗುಪೆಯಿಂದ ಅನ್ನವನ್ನು ನೋಡಿದರೆ ಆ ಅನ್ನವನ್ನು ರಾಕ್ಷಸರೆ ಸ್ವೀಕರಿಸುತ್ತಾರೆ. 


ಪಾಣಿನಾ ಜಲಮುದ್ವೃತ್ಯ ಕುರ್ಯಾದನ್ನಂ ಪ್ರದಕ್ಷಿಣಮ್‌ । 
ಅಪೇಯಂ ತದ್ವಿಜಾನೀಯಾತ್‌ ಪೀತ್ವಾ ಚಾಂದ್ರಾಯಣಂ ಚರೇತ್‌ ॥1೮॥ 


ಊಟವನ್ನು ಮಾಡುವಾಗ ಕೈಯಲ್ಲಿನೀರನ್ನು ಹಾಕಿಕೊಂಡು ಊಟಮಾಡುವ 
ಎಲೆಯ ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ಪರಿಷೇಚನವನ್ನು ಮಾಡಬೇಕು. ಪರಿಷೇಚನ 


-434- ಮಹಾಭಾರತ ಆಶ್ಚಮೇಧಿಕಪರ್ವ 


ಮಾಡಿದ ನೀರನ್ನು ಉಳಿಸಿಕೊಂಡು ಅದನ್ನೇ ಕುಡಿಯಬಾರದು. ಹೀಗೆ ಕುಡಿದಲ್ಲಿ 
ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕಾಗುತ್ತದೆ. 


ಪರಿವೇಷಜಲಾದನ್ಯತ್‌ ಪೇಯಮೇವ ತು ಮಂತ್ರವತ್‌ । 
ಪಂಚ ಪ್ರಾಣಾಹುತೀಃ ಕುರ್ಯಾತ್‌ ಸಮಂತ್ರಂ ತು ಪೃಥಕ್‌ ಪೃಥಕ್‌ ॥ 


ಪರಿಷೇಚನ ಮಾಡಿದ ಬಳಿಕ ಬೇರೆ ನೀರನ್ನು ಕೈಗೆ ಹಾಕಿಕೊಂಡು 
ಮಂತ್ರಪೂರ್ವಕವಾಗಿ ಆ ನೀರನ್ನು ಪಾನ ಮಾಡಿ, ಪಂಚಪ್ರಾಣಾಹುತಿಗಳನ್ನು 
ಮಂತ್ರಪೂರ್ವಕವಾಗಿಯೇ ಪ್ರತ್ಯೇಕ ಪ್ರತ್ಯೇಕವಾಗಿ ಸ್ವೀಕರಿಸಬೇಕು. 


ಯಥಾ ರಸಂ ನ ಜಾನಾತಿ ಜಿಹ್ವಾ ಪ್ರಾಣಾಹುತೌ ನೃಪ । 
ತಥಾ ಸಮಾಹಿತಃ ಕುರ್ಯಾತ್‌ ಪ್ರಾಣಾಹುತಿಮತಂದ್ರಿತಃ 11೧೦॥ 


ಪ್ರಾಣಾಹುತಿಯನ್ನು ಸ್ವೀಕರಿಸುವ ಸಮಯದಲ್ಲಿ ಅಲಸನಾಗಿರಬಾರದು. 
ಸ್ಥಿರಚಿತ್ತನಾಗಿ ಪ್ರಾಣಗಳಿಗೆ ಅನ್ನರೂಪವಾದ ಆಹುತಿಯನ್ನುತಲುಪಿಸಬೇಕೇ ಹೊರತು 
ಅನ್ನದ ರಸವನ್ನು ನಾಲಿಗೆಯಿಂದ ಸವಿಯಬಾರದು. ಹೀಗೆ ಏಕಾಗ್ರತೆಯಿಂದ 
ಪ್ರಾಣಾಹುತಿಗಳನ್ನುನೀಡಬೇಕು. 


ವಂದಿತ್ವಾಂನ್ನಮಥಾನ್ನಾದಂ ಪಂಚ ಪ್ರಾಣಾಂಶ್ಚ ಪಾಂಡವ । 
ಯಃ ಕುರ್ಯಾದಾಹುತೀಃ ಪಂಚ ತೇನೇಷ್ಟಾಃ ಪಂಚ ವಾಯವಃ ॥॥೧೧॥ 


ಪಂಚಪ್ರಾಣರನ್ನು ವಂದಿಸಿ ಅನ್ನವನ್ನು ತಿನ್ನುವ ಪಂಚಪ್ರಾಣನ ತತ್ತ್ವವನ್ನು 
ತಿಳಿದುಕೊಂಡು ಯಾರು ಪ್ರಾಣಾದಿ ಹೋತ್ಸವನ್ನು ಮಾಡುತ್ತಾನೋ ಅವನು 
ಪಂಚವಾಯುಗಳಿಗೆ ಸಂಬಂಧಿಸಿದ ಯಜ್ಞವನ್ನೇ ಮಾಡಿದಂತಾಗುತ್ತದೆ. 


ಅತೋಶನ್ಯಥಾ ತು ಭುಂಜಾನೋ ಬ್ರಾಹ್ಮಣೋ ಜ್ಞಾನದುರ್ಬಲಃ | 
ತೇನಾನ್ನೇನಾಸುರಾನ್‌ ಪ್ರೇತಾನ್‌ ರಾಕ್ಷಸಾಂಸ್ಪರ್ಪಯಿಷ್ಯತಿ 11೧೨1 


ಹೀಗೆ ಪ್ರಾಣಾದಿ ಹೋತೃವನ್ನು ಮಾಡದೆ ವ್ಯರ್ಥವಾಗಿ ಕಬಳಿಸುವ 
ಮೂರ್ಯನಾದ ಬ್ರಾಹ್ಮಣನು ತಾನು ತಿನ್ನುವ ಅನ್ನದ ಮೂಲಕ ಅಸುರರನ್ನು, ಪ್ರೇತರನ್ನು, 
ರಾಕ್ನಸರನ್ನುತ್ಫಷ್ಟಿಪಡಿಸುತ್ತಾನೆ. 


ಅನುಗೀತಾಪರ್ವ -435- 


ವಕ್ಪಪ್ರಮಾಣಾನ್‌ ಪಿಂಡಾಂಶ್ಚ ಗ್ರಸೇದೇಕೈಕಶಃ ಪುನಃ । 
ವಕ್ತಾಧಿಕಂ ತು ಯತ್‌ ಪಿಂಡಮಾತ್ಕೋಚ್ಚಿಷ್ಟಂ ತದುಚ್ಛತೇ 11೧೩॥! 


ಬಾಯಿಗೆ ಹಿಡಿಸುವಷ್ಟು ತುತ್ತುಗಳನ್ನುಮಾಡಿಕೊಂಡು, ಒಂದು ಬಾರಿಗೆ ಒಂದು 
ತುತ್ತಿನಂತೆ ಅನ್ನವನ್ನು ಉಣ್ಣಬೇಕು. ಅಧಿಕವಾದ ತುತ್ತನ್ನು ತಿನ್ನಲು ಹೋಗಿ ಅದರಲ್ಲಿ 
ಉಳಿಯುವ ಅನ್ನವನ್ನು ಮತ್ತೆ ಎಲೆಗೆ ಹಾಕಿಕೊಂಡು ತಿಂದರೆ ಆತ್ಮೋಚ್ಚಿಷ್ಟ ಎನ್ನುತ್ತಾರೆ. 
ಹಾಗೆ ತಿಂದರೆ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. 


ಪಿಂಡಾವಶಿಷ್ಟಮನ್ಯಚ್ಚ ವಕ್ಠದಿಚ್ಛತಮೇವ ಚ । 
ಅಭೋಜ್ಯಂ ತದ್ದಿಜಾನೀಯಾದ್‌ ಭುಕ್ತ್ವಾ ಚಾಂದ್ರಾಯಣಂ ಚರೇತ್‌ ॥ 
ಯಾವನು ತನ್ನ ಮುಖದಿಂದ ಕೆಳಗೆ ಬಿದ್ದ ಉಚ್ಛಿಷ್ಠಾನ್ನವನ್ನು ಉಣ್ಣುತ್ತಾನೋ 
ಅವನು ಪಾಪ ಪರಿಹಾರಕ್ಕಾಗಿ ಚಾಂದ್ರಾಯಣವ್ರತವನ್ನು ಮಾಡಬೇಕು. 
ಸ್ಹಮುಚ್ಛಿಷ್ಟಡು ತು ಯೋ ಭುಂಕ್ತೇ ಯೋ ಭುಂಕ್ತೇ ಮುಕ್ತಮೋದನಮ್‌ । 
ಚಾಂದ್ರಾಯಣಂ ಚರೇತ್‌ ಕೃಚ್ಚಂ ಪ್ರಾಜಾಪತ್ಯಮಥಾಪಿ ವಾ Teri 
ಯಾವ ಬ್ರಾಹ್ಮಣನು ತನ್ನ ಉಚ್ಛಿಷ್ಟವನ್ನು (ಎಂಜಲು) ಉಣ್ಣುತ್ತಾನೋ, ಮುಕ್ತವಾಗಿ 
ಉಣ್ಣುವನೋ ಅಂಥವನು ಚಾಂದ್ರಾಯಣ ವ್ರತ ಅಥವಾ ಕೃಚ್ಛವ್ರತ ಅಥವಾ 
ಪ್ರಾಜಾಪತ್ಯ ವ್ರತವನ್ನಾಗಲಿ ಮಾಡಬೇಕು. 
ಪಿಬತಃ ಪತಿತೇ ತೋಯೇ ಭೋಜನೇ ಮುಖನಿಃಸ್ಪತೇ । 
ಅಭೋಜ್ಯಂ ತದ್‌ ವಿಜಾನೀಯಾದ್‌ ಭುಕ್ತ್ವಾ ಚಾಂದ್ರಾಯಣಂ ಚರೇತ್‌ ॥ 


ನೀರು ಕುಡಿಯುತ್ತಿರುವಾಗ ಬಾಯಿಂದ ನೀರು ಕೆಳಗೆ ಬಿದ್ದರೆ, ತುತ್ತು ಉಣ್ಣುವಾಗ 
ತುತ್ತು ಬಾಯಿಂದ ಎಲೆಗೆ ಬಿದ್ದರೆ ಆ ಉಚ್ಚಿಷ್ಟ ಬಿದ್ದ ಅಭೋಜ್ಯವೆನಿಸಿದೆ. ಅದನ್ನು 
ಪುನಃ ತಿಂದರೆ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. 


ಪೀತಶೇಷಂ ತು ತನ್ನಾಮ ನ ಪೇಯಂ ಪಾಂಡುನಂದನ । 
ಪಿಬೇದ್‌ ಯದಿ ಹಿ ತನ್ಮೋಹಾದ್‌ ದ್ವಿಜಶ್ಹಾಂದ್ರಾಯಣಂ ಚರೇತ್‌ ॥ 


ಸಲ್ಪಕುಡಿದು ಉಳಿದ ನೀರು ಪೀತ ಶೇಷವೆನಿಸುತ್ತದೆ. ಆ ನೀರನ್ನು ಕುಡಿಯಬೇಕು. 


-436- ಮಹಾಭಾರತ ಆಶ್ರಮೇಧಿಕಪರ್ವ 


ಒಂದು ವೇಳೆ ಕುಡಿದು ಉಳಿದ ನೀರನ್ನು ಪುನಃ ಕುಡಿದರೆ ಆ ಬ್ರಾಹ್ಮಣನು 
ಚಾಂದ್ರಾಯಣ ವ್ರತವನ್ನು ಮಾಡಬೇಕು. 


ಪಾನೀಯಾನಿ ಪಿಬೇದ್‌ ಯೇನ ಪಾತ್ರೇಣ ದ್ವಿಜಸತ್ತಮಃ । 
ಅನುಚ್ಛಿಷ್ಠಂ ಭವೇತ್‌ ಯಾವದ್‌ ಯಾವದ್ದ್ಧೂಮೌ ನ ನಿಕ್ಷಿಪೇತ್‌ ॥೧೮॥ 


ಯಾವ ಬ್ರಾಹ್ಮಣನು ನೀರನ್ನುಉಚ್ಚಿಷ್ಟವಾಗದೆ ಇರುವಂತೆ ಪಾನ ಮಾಡುತ್ತಾನೋ, 
ಎಲ್ಲಿಯ ತನಕ ಭೂಮಿಯಲ್ಲಿಆ ನೀರಿನ ಪಾತ್ರೆ ಇಟ್ಟಿರುವುದಿಲ್ಲವೋ ಅಲ್ಲಿಯ ತನಕವೂ 
ಆ ಪಾನೀಯವು ಅನುಚ್ಛಿಷ್ಟಎಂದೇ ಕರೆಸಿಕೊಳ್ಳುತ್ತದೆ. (ಲೋಟದಲ್ಲಿಹಾಕಿಕೊಂಡು 
ನೀರನ್ನು ಕುಡಿಯುವಾಗ ಅರ್ಧ ನೀರನ್ನು ಕುಡಿದು ಆ ಲೋಟವನ್ನು ಕೆಳಗೆ ಇಟ್ಟರೆ 
ಉಳಿದ ನೀರು ಉಚ್ಚಿಷ್ಠವಾಗುತ್ತದೆ). ಹಾಗೆ ಮಾಡಿದರೆ ಚಾಂದ್ರಾಯಣ ವ್ರತ 
ಮಾಡಬೇಕು. 


ಮೌನೀ ವಾಂಪ್ಯಥವಾ ಭೂಮೌ ಪ್ರಹೃಷ್ಟು ಸಂಯತೇಂದ್ರಿಯಃ । 
ಭುಂಜೀತ ವಿಧಿವದ್‌ ವಿಪ್ರೋ ನ ಚೋಚ್ಚಿಷ್ಟಾನಿ ಚಾವಪೇತ್‌ ॥೧೯॥ 


ಬ್ರಾಹ್ಮಣನು ಮೌನಿಯಾಗಿ ಭೂಮಿಯನ್ನಾಗಲಿ, ದಿಕ್ಕುಗಳನ್ನಾಗಲಿ ನೋಡದೆ 
ಅನ್ನವನ್ನು ವಿಧಿವತ್ತಾಗಿ ಸಂತೋಷದಿಂದ ಊಟಮಾಡಬೇಕು. ತನ್ನ ಉಚ್ಚಿಷ್ಟ 
ಮತ್ತೊಬ್ಬರಿಗೆ ಬೀಳದೆ ಇರುವಂತೆ ಜಾಗೃತೆ ವಹಿಸಬೇಕು (ಮಾವಿನ ಹಣ್ಣಿನ 
ಗೆರೆಟೆಯನ್ನು ಚೀಪುವಾಗ ಎಚ್ಚರಿಕೆ ವಹಿಸಬೇಕು). 


ಸದಾ ಚಾತ್ಯಶನಂ ನಾದ್ಯಾನ್ನಾತಿಹೀನಂ ಚ ಕರ್ಹಿಚಿತ್‌ । 
ಯಥಾನ್ನೇನ ವ್ಯಥಾ ನ ಸ್ಯಾತ್‌ ತಥಾ ಭುಂಜೀತ ನಿತ್ಯಶಃ le] 


ಯಾವಾಗಲೂ ಅನ್ನವನ್ನು ಅಧಿಕವಾಗಿ ಉಣ್ಣಬಾರದು. ಕಡಿಮೆಯಾಗಿಯೂ 
ಉಣ್ಣಬಾರದು. ಎಷ್ಟುಅನ್ನದಿಂದ ಶರೀರ, ಮನಸುಗಳು ಹಿತವನ್ನು ಹೊಂದುತ್ತವೋ 
ಅಷ್ಟುಅನ್ನವನ್ನು ಮಾತ್ರ ಪ್ರತಿದಿನವು ಉಣ್ಣಬೇಕು. 


ಉದಕ್ಕಾಮಪಿ ಚಂಡಾಲಂ ಶ್ವಾನಂ ವಾ ಶೂದ್ರಮೇವ ವಾ । 
ಭುಂಜ್ಞಾನೋ ಯದಿ ವಾ ಪಶ್ಯೇತ್‌ ತದನ್ನಂ ತು ಪರಿತ್ಯಜೇತ್‌ ॥೨೦॥ 


ಅನುಗೀತಾಪರ್ವ -437- 


ರಜಸ್ವಲೆಯನ್ನಾಗಲೀ, ಚಂಡಾಲನನ್ನಾಗಲೀ, ನಾಯಿಯನ್ನಾಗಲೀ, 
ಶೂದ್ರನನ್ನಾಗಲೀ ಊಟ ಮಾಡುವಾಗ ನೋಡಿದಲ್ಲಿಆ ಅನ್ನವನ್ನು ತ್ಯಜಿಸಬೇಕು. 


ಭುಂಜಾನೋ ಹ್ಯತ್ಯಜನ್‌ ಮೋಹಾದ್‌ ದ್ವಿಜಶ್ಚಾಂದ್ರಾಯಣಂ ಚರೇತ್‌ ॥ 


ಅವರನ್ನು ನೋಡಿಯೂ ಅನ್ನವನ್ನು ತ್ಯಾಗ ಮಾಡದೆ ಮೋಹದಿಂದ ಉಂಡಲ್ಲಿ 
ಆ ಬ್ರಾಹ್ಮಣನು ಚಾಂದ್ರಾಯಣ ವ್ರತವನ್ನುಮಾಡಬೇಕು. 


ಕೇಶಕೀಟಾವಪನ್ನಂ ಚ ಮುಖಮಾರುತವೀಜಿತಮ್‌ ।ಟ 
ಅಭೋಜ್ಯಂ ತದ್ದಿಜಾನೀಯಾದ್‌ ಭುಕ್ತ್ವಾ ಚಾಂದ್ರಾಯಣಂ ಚರೇತ್‌ ॥ 


ಕೂದಲು ಬಿದ್ದ ಅನ್ನ , ಹುಳ ಬಿದ್ದ ಅನ್ನ , ಬಾಯಿಂದ ಆರಿಸಿದ ಅನ್ನ - ಇವುಗಳು 
ಅಭೋಜ್ಯಗಳಿನಿಸುತ್ತವೆ. ಪ್ರಮಾದದಿಂದ ಈ ಅನ್ನವನ್ನು ತಿಂದಲ್ಲಿ ಚಾಂದ್ರಾಯನವನ್ನು 
ಆಚರಿಸಿ ಶುದ್ಧಿ ಮಾಡಿಕೊಳ್ಳಬೇಕು. 

ಉತ್ಥಾಯ ಚ ಪುನಃ ಸ್ಪೃಷ್ಟಂ ಪಾದಸ್ಪೃಷ್ಟಂ ಚ ಲಂಘಿತಮ್‌ । 

ಅನ್ನಂ ತದ್ರಾಕ್ಷಸಂ ವಿದ್ಯಾತ್‌ ತಸ್ಮಾತ್‌ ತತ್‌ ಪರಿವರ್ಜಯೇತ್‌ ॥1೨೪॥ 

a ಪ ಳೆ ೪ 

ಊಟ ಮಾಡುವಾಗ ಎದ್ದು ಹೋಗಿ ಪುನಃ ಬಂದು ಮುಟ್ಟಿದ ಅನ್ನ, ಕಾಲಿಗೆ 
ತಗುಲಿದ ಅನ್ನ, ಕಾಲಿನಿಂದ ದಾಟಿದ ಅನ್ನ - ಇವುಗಳು ರಾಕ್ಷಸರಿಂದ ತಿನ್ನಲು 
ಯೋಗ್ಯವಾಗಿವೆ. ಇಂತಹ ಅನ್ನವನ್ನು ವರ್ಜಿಸಬೇಕು. 

ರಾಕ್ಷಸೋಚ್ಛಿಷ್ಠಭುಗ್‌ ವಿಪ್ರಃ ಸಪ್ತ ಪೂರ್ವಾನ್‌ ಪರಾನಪಿ । 

ತಸ್ಯ ನಶ್ಯತಿ ತತ್‌ ಸರ್ವಂ ದುಃಸ್ಪಪ್ಪಂ ಚ ವಿನಶ್ಯತಿ 11೨೫1 

ರಾಕ್ಷಸರ ಉಚ್ಛಿಷ್ಟವನ್ನುತಿಂದ ಬ್ರಾಹ್ಮಣನು ಹಿಂದಿನ ಏಳು ತಲೆಗಳನ್ನು, ಮುಂದಿನ 
ಏಳು ತಲೆಗಳನ್ನು ನಾಶ ಮಾಡುತ್ತಾನೆ. ಇಂತಹ ಅನ್ನವನ್ನು ತಿಂದವರಿಗೆ ಕೆಟ್ಟ 
ಕನಸುಗಳೂ, ನಾಶವೂ ಉಂಟಾಗುತ್ತದೆ. 

ತಿಲಾಃ ಪವಿತ್ರಾಃ ಪಾಪಘ್ನಾ ನಾರಾಯಣಸಮುದ್ಧವಾಃ । 

ತಿಲಾನ್‌ ಶ್ರಾದ್ದೇ ಪ್ರಶಂಸಂತಿ ದಾನಮೇತದನುತ್ತಮಮ್‌ 11೨೬।॥ 


ಎ ೨೫ 


-438- ಮಹಾಭಾರತ ಆಶ್ಚಮೇಧಿಕಪರ್ವ 


ಎಳ್ಳುಗಳು ಪವಿತ್ರವಾದವುಗಳು. ಪಾಪವನ್ನು ನಾಶಮಾಡುವುಗಳು. 
ನಾರಾಯಣನಿಂದ ಉತ್ಪನ್ನವಾದವುಗಳು. ಆದ್ದರಿಂದ ಶ್ರಾದ್ಧದಲ್ಲಿ ತಿಲದಾನವನ್ನು 
ಅತಿಶ್ರೇಷ್ಠ ದಾನವೆನುತ್ತಾರೆ. 


ತಿಲಾನ್‌ ದದ್ಯಾತ್‌ ತಿಲಾನ್‌ ಭಕ್ಷ್ಯಾತ್‌ ತಿಲಾನ್‌ ಪ್ರಾತರುಪಸ್ಟೃಶೇತ್‌ । 
ತಿಲಂ ತಿಲಮಿತಿ ಬ್ರೂಯಾತ್‌ ತಿಲಾಃ ಪಾಪಹರಾ ಹಿ ತೇ 11೨೭1 


ಎಳ್ಳುಗಳನ್ನು ದಾನ ಮಾಡಬೇಕು. ಎಳ್ಳಿನ ಭಕ್ತ ವನ್ನು ತಿನ್ನಬೇಕು. ಬೆಳಿಗ್ಗೆ 
ಸಮಯದಲ್ಲಿ ಎಳ್ಳನ್ನು ಮುಟ್ಟಬೇಕು. ಯಾವಾಗಲೂ ತಿಲ, ತಿಲ ಎನ್ನಬೇಕು. 
ಕಾರಣವೇನೆಂದರೆ ಸಮಸ್ತ ಪಾಪಗಳನ್ನು ತಿಲಗಳು ಪರಿಹರಿಸುತ್ತವೆ. 


ಕ್ರೀತಾಃ ಪ್ರತಿಗೃಹೀತಾ ವಾ ನ ವಿಕ್ರೇಯಾ ದ್ವಿಜಾತಿಭಿಃ 11೨೮॥ 


ಬ್ರಾಹ್ಮಣರು ಎಳ್ಳನ್ನು ಕೊಂಡುಕೊಳ್ಳಬಹುದು, ದಾನವನ್ನು ಸ್ವೀಕರಿಸಬಹುದು, ಆದರೆ 
ಎಂದೂ ಮಾರಾಟ ಮಾಡಬಾರದು. 


(ಭೋಜನಾಭ್ಯಂಜನಾದ್‌ ದಾನಾದ್‌ ಯೋನ್ಯತ್ತು ಕುರುತೇ ತಿಲೈಃ | 
ಕ್ರಿಮಿರ್ಭೂತ್ವಾ ಶ್ವವಿಷ್ಠಾಯಾಂ ಪಿತೃಭಿಃ ಸಹ ಮಜ್ಜತಿ 11೨೯ 


ತಿಲಗಳನ್ನು ಊಟಕ್ಕೆ, ಅಭ್ಯಂಜನಕ್ಕೆ, ದಾನಕ್ಕೆ ಉಪಯೋಗಿಸಿಕೊಳ್ಳಬೇಕು. ಬೇರೆ 
ಕರ್ಮಗಳಿಗೆ ಉಪಯೋಗಿಸಿಕೊಂಡರೆ ನಾಯಿಯ ಮಲದಲ್ಲಿ ಕ್ರಿಮಿಯಾಗಿ, 
ಪಿತೃಗಳಿಂದ ಸಹಿತನಾಗಿ ಮುಳುಗಿಹೋಗುತ್ತಾನೆ. 


ತಿಲಾನ್‌ ನ ಪೀಡಯೇದ್‌ ವಿಪ್ರೋ ಯಂತ್ರಚಕ್ರೇ ಸ್ವಯಂ ನೃಪ । 
ಪೀಡಯನ್‌ ಹಿ ದ್ವಿಜೋ ಮೋಹಾನ್ನರಕಂ ಯಾತಿ ರೌರವಮ್‌ ॥1೩೦॥। 


ಬ್ರಾಹ್ಮಣನು ಎಳ್ಳನ್ನು ಗಾಣಕ್ಕೆ ಹಾಕಿ ತಾನೇ ಅರಿಯಬಾರದು. ಮೋಹದಿಂದ 
ಬ್ರಾಹ್ಮಣನು ಎಳ್ಳನ್ನು ಅರೆದರೆ ರೌರವ ನರಕಕ್ಕೆ ಹೋಗುತ್ತಾನೆ. 


ಆ 


ಇಕ್ಷುವಂಶೋದ್ಧವಃ ಸೋಮಃ ಸೋಮವಂಶೋದ್ಧವೋ ದ್ವಿಜಃ । 
ಇಕ್ಷೂನ್‌ ನ ಘಾತಯೇತ್‌ ತಸ್ಥಾದ್‌ ಇಕ್ಷುಘಾತ್ಯಾತ್ಮಘಾತಕಃ ॥೩೧॥ 


ಅನುಗೀತಾಪರ್ವ -439- 


ಸೋಮನು (ಚಂದ್ರ) ಕಬ್ಬಿನ ಜಲ್ಲೆಯಲ್ಲಿಹುಟ್ಟಿದವನು. ಬ್ರಾಹ್ಮಣರು ಸೋಮನ 
ವಂಶದವರು. ಆದ್ದರಿಂದ ಬ್ರಾಹ್ಮಣನು ಕಬ್ಬನ್ನು ಗಾಣದಲ್ಲಿಅರೆಯಬಾರದು. ಕಬ್ಬನ್ನು 
ಗಾಣದಲ್ಲಿಅರೆದರೆ ಆತ್ಮಘಾತುಕನೆನಿಸುತ್ತಾನೆ. 

ಇಕ್ಷುದಂಡಸಹಸ್ರಾಣಾಮೇಕೈಕೇನ ಯುಧಿಷ್ಠಿರ । 

ಬ್ರಹ್ಮಹತ್ಯಾಮವಾಪ್ನೋತಿ ಬ್ರಾಹ್ಮಣೋ ಯಂತ್ರಪೀಡಕಃ 11೩.೨11) 

ಒಂದೊಂದು ಕಬ್ಬಿನ ಜಲ್ಲೆಗಳನ್ನುಗಾಣದಲ್ಲಿಅರೆದಾಗಲೂ ಯಂತ್ರದಿಂದ ಕಬ್ಬನ್ನು 
ಅರೆದ ಬ್ರಾಹ್ಮಣನು ಸಾವಿರ ಬ್ರಹ್ಮಹತ್ಯೆಯ ಪಾಪವನ್ನು ಹೊಂದುತ್ತಾನೆ. 

ತಸ್ಥಾನ್ನ ಪೀಡಯೇದಿಕ್ಷೂನ್‌ ಯಂತ್ರಚಕ್ರೇ ದ್ವಿಜೋತ್ತಮಃ 11೩೩1 

ಆದ್ದರಿಂದ ಕಬ್ಬಿನ ಜಲ್ಲೆಗಳನ್ನು ಬ್ರಾಹ್ಮಣನು ಎಂದಿಗೂ ಅರೆಯಬಾರದು. 


|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ಚಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ತೃಣಮುಷ್ಟಿತಿಲೇಕ್ಷುದಂಡದಾನಕಥನಂ ನಾಮ 
ನವಾಧಿಕಶತತಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರ ಒಂಬತ್ತನೆಯ ಅಧ್ಯಾಯ ಮುಗಿಯಿತು. 
LR SS Sc 
ನೂರ ಹತ್ತನೆಯ ಅಧ್ಯಾಯ 
ಕೃಷ್ಣನು ಯುಧಿಷ್ಠಿರನಿಗೆ ಆಪದ್ಧರ್ಮಗಳನ್ನು ಹೇಳಿದುದು. ಪ್ರಶಸ್ತ-ಅಪ್ರಶಸ್ತ 
ಬ್ರಾಹ್ಮಣರ ಲಕ್ಷಣಗಳನ್ನು ಹೇಳಿದುದು. ಸಾಮಾನ್ಯವಾಗಿ ನಾನಾ ಧರ್ಮಗಳನ್ನು 
ಹೇಳುವ ಮೂಲಕ ಬ್ರಾಹ್ಮಣ್ಯ ಸಿದ್ಧಿಯ ಪ್ರಕಾರವನ್ನು ನಿರೂಪಿಸಿದುದು. 
ಗುರು-ಆಚಾರ್ಯ-ಉಪಾಧ್ಯಾಯರ ಲಕ್ಷಣಗಳನ್ನು ಹೇಳಿದುದು. 
ಯುಧಿಷ್ಠಿರಃ 
ಸಮುಚ್ಚಯಂ ತು ಧರ್ಮಾಣಾಂ ಭೋಜ್ಯಾಭೋಜ್ಯಂ ಚ ಕೇಶವ । 
ಶ್ರುತಂ ಮಯಾ ತ್ನತ್ಥಸಾದಾದ್‌ ಆಪದ್ಧರ್ಮಂ ಬ್ರವೀಹಿ ಮೇ IO 


ಯುಧಿಷ್ಠಿರ- ಮಾಧವನೇ, ನಿನ್ನಿಂದ ಧರ್ಮಗಳ ವಿಷಯವನ್ನು ಸಂಗ್ರಹವಾಗಿ 
ಕೇಳಿದ್ದೇನೆ. ಭೋಜನಕ್ಕೆ ಯೋಗ್ಯವಾದ, ಅಯೋಗ್ಯವಾದ ಅನ್ನದ ವಿಷಯವನ್ನೂ 


-64.40- ಮಹಾಭಾರತ ಆಶ್ಚಮೇಧಿಕಪರ್ವ 


ತಿಳಿದುಕೊಂಡಿದ್ದೇನೆ. ಇನ್ನುಮುಂದೆ ನನಗೆ ಆಪದ್ಧರ್ಮದ ವಿಷಯವನ್ನು ವಿಷದವಾಗಿ 
ತಿಳಿಸಿಕೊಡು. 


ಶ್ರೀಭಗವಾನ್‌ 


ದುರ್ಭಿಕ್ಷೇ ರಾಷ್ಟಸಮ್ಮಾಧೇ ತ್ವಾಶೌಚೇ ಮೃತಸೂತಕೇ । 
ಘರ್ಮಕಾಲೇತದ್ದನಿ ತಥಾ ನಿಯಮೋ ಯೇನ ಲುಪ್ಯತೇ 1121 


ಶ್ರೀಭಗವಾನ್‌- ಧರ್ಮಜನೇ, ದುರ್ಭಿಕ್ಷೆಯಲ್ಲಿ ದೇಶಕ್ಕೆ ಯಾವುದಾದರೂ 
ವಿಪತ್ತು ಒದಗಿಬಂದಾಗ, ಜಾತಾಶೌಚ, ಮೃತಾಶೌಚಗಳಲ್ಲಿ, ಬೇಸಿಗೆಯಲ್ಲಿ, 
ದಾರಿಯಲ್ಲಿಪ್ರಯಾಣ ಮಾಡಬೇಕಾದ ಸಂದರ್ಭವು ಒದಗಿ ಬಂದಾಗ ಬ್ರಾಹ್ಮಣನ 
ನಿಯಮಗಳು ಸಹಜವಾಗಿ ಲೋಪವಾಗುತ್ತವೆ. 


ದೂರಾಧ್ವಗಮನಾದ್‌ ಖನ್ನೋ ದ್ವಿಜಾಲಾಭೇsಥ ಶೂದ್ರತಃ । 
ಅಕೃತಾನ್ನಂ ತು ಯತ್‌ ಕಿಂಚಿದ್‌ ಗೃಹ್ಟೀಯಾದಾತ್ಮವೃತ್ತಯೇ 11೩1 


ಬಹಳ ದೂರ ಪ್ರಯಾಣ ಮಾಡಿ ಆಯಾಸಗೊಂಡಾಗ ಬ್ರಾಹ್ಮಣನು ಬ್ರಾಹ್ಮಣ, 
ಕೃತ್ರಿಯ, ವೈಶ್ಯರು ಸಿಕ್ಕದಿದ್ದಾಗ ಶೂದ್ರನಿಂದಲಾದರೂ ಬೇಯಿಸದೆ ಇರುವ ಆಹಾರವನ್ನು 
ಜೀವಿಕೆಗಾಗಿ ಸ್ವಲ್ಪಪ್ರಮಾಣದಲ್ಲಿಸ್ಟೀಕರಿಸಬಹುದು. 


ಆತುರೋ ದುಃಖಿತೋ ವಾಪಿ ಭಯಾರ್ತೋ ವಾ ಬುಭುತಕ್ಷಿತಃ । 
ಭುಂಜನವಿಧಿನಾ ವಿಪ್ರಃ ಪ್ರಾಯಶ್ಚಿತ್ರೀಯತೇ ನ ಚ 11೪ 
a ಜ್‌ 


ರೋಗಿಯಾದ, ದುಃಖಿತನಾಗಿರುವ, ಆರ್ತನಾದ, ಹಸಿದಿರುವ ಬ್ರಾಹ್ಮಣನು ವಿಧಿ 
ನಿಯಮಗಳನ್ನು ಉಲ್ಲಂಘಿಸಿ ಊಟ ಮಾಡಿದಲ್ಲಿ ಆಪತ್ಕಾಲದಲ್ಲಿ ಪ್ರಾಯಶ್ಚಿತ್ತದ 
ಅವಶ್ಯಕತೆಯು ಇರುವುದಿಲ್ಲ. 

ನಿಮಂತ್ರಿತಸ್ತು ಯೋ ವಿಪ್ರೋ ವಿಧಿವದ್ಧವ್ಯಕವ್ಯಯೋಃ । 

ಮಾಂಸಾದೀನ್ಯಪಿ ಭುಂಜಾನಃ ಪ್ರಾಯಶ್ಚಿತೀಯತೇ ನ ಚ 11೫ 

ಯಾವ ಬ್ರಾಹ್ಮಣನು ವಿಧಿವತ್ತಾಗಿ ಹವ್ಯ-ಕವ್ಯಗಳಿಗೆ ನಿಮಂತ್ರಿತನಾಗಿರುತ್ತಾನೋ 
ಅವನು ವಿಧಿವತ್ತಾಗಿ ಸಮರ್ಪಿಸಿದ ಮಾಂಸವನ್ನು ಭುಂಜಿಸಿದರೂ ಪ್ರಾಯಶ್ಚಿತ್ರವು 
ಬೇಕಾಗುವುದಿಲ್ಲ. 


ಅನುಗೀತಾಪರ್ವ -44|- 


ವ್ಯಾಖ್ಯಾನ ವಿಶೇಷ- ಯುಗಧರ್ಮಾನುಸಾರವಾಗಿ ಬ್ರಾಹ್ಮಣರು ಶ್ರಾದ್ದಾದಿಗಳಲ್ಲಿ 
ವಿಹಿತವಾದ ಮಾಂಸಭೋಜನವನ್ನುಮಾಡುತ್ತಿದ್ದರು. ಕಲಿಯುಗದಲ್ಲಿದು ನಿಷಿದ್ಧವಾಗಿದೆ. 


ಅಷ್ಟ್‌ ತಾನ್ಯವ್ರತಘ್ನಾನಿ ಆಪೋ ಮೂಲಂ ಫೃತಂ ಪಯಃ । 
ಹವಿರ್ಬ್ರಾಹ್ಮಣಕಾಮ್ಯಾ ಚ ಗುರೋರ್ವಚನಮೌಷಧಮ್‌ IW 


ಎಂಟು ಪದಾರ್ಥಗಳು ವ್ರತಕ್ಕೆ ವಿಘವುಂಟು ಮಾಡುವುದಿಲ್ಲ ಎನ್ನುತ್ತಾರೆ. ನೀರು, 
ಗೆಡ್ಡೆಗೆಣಸು, ತುಪ್ಪ, ಹಾಲು, ಹವಿಸ್ಸು ಬ್ರಾಹ್ಮಣನ ಇಚ್ಛೆಯನ್ನು ಪೂರ್ಣಗೊಳಿಸುವುದು, 
ಗುರುವಿನ ಆಜ್ಞಾಪರಿಪಾಲನೆ, ಔಷಧಿಸೇವನೆ- ಇವುಗಳು ವ್ರತವಿಘಕಾರಿಗಳಲ್ಲ. 

ಅಶಕ್ತೋ ವಿಧಿವತ್‌ ಕರ್ತುಂ ಪ್ರಾಯಶ್ಲಿತ್ತಾನಿ ಯೋ ನರಃ । 

ವಿದುಷಾಂ ವಚನೇನಾಪಿ ದಾನೇನಾಪಿ ವಿಶುದ್ಧ ಚತ 11೭1 

ವಿಧಿವತ್ತಾಗಿ ಪ್ರಾಯಶ್ಚಿಶ್ವವನ್ನು ಮಾಡಿಕೊಳ್ಳಲು ಶಕ್ತಿ ಇಲ್ಲದ ವ್ಯಕ್ತಿಯು ವಿದ್ವಾಂಸರ 
ಮಾತಿನಂತೆ, ಅವರು ಹೇಳಿದಂತೆ ನಡೆಯುವುದು, ಅವರಿಗೆ ದಾನ 
ಮಾಡುವುದರಿಂದಲೂ ಶುದ್ಧನಾಗುತ್ತಾನೆ. | 


ಅನ್ಫತಾವೃತುಕಾಲೇ ವಾ ದಿವಾ ರಾತ್ರೌ ತಥಾಪಿ ವಾ । 
ಪ್ರೋಷಿತಸ್ತು ಸ್ತ್ರಿಯಂ ಗಚ್ಚೇತ್‌ ಪ್ರಾಯಶ್ಚಿತ್ರೀಯತೇ ನ ಚ mS 


ಬೇರೆ ಪ್ರದೇಶದಲ್ಲಿ ಪತಿಯು ಸಂಚರಿಸುತ್ತಾ, ತನ್ನ ಮನೆಗೆ ಆಗಮಿಸಿದಾಗ ಆ 
ಪತಿಯು ಬೇರೆ ಸಮಯದಲ್ಲಾಗಲಿ, ಹಗಲಿನಲ್ಲಾಗಲಿ, ರಾತ್ರಿಯಲ್ಲಾಗಲಿ 
ಭಾರ್ಯೆಯೊಡನೆ ಸಮಾಗಮವನ್ನು ಮಾಡಬಹುದು. ಅದಕ್ಕೆ ಪ್ರಾಯಶ್ಚಿತ್ತವು 
ಬೇಕಾಗಿಲ್ಲ. 

ಯುಧಿಷ್ಠಿರಃ 

ಪ್ರಶಸ್ಯಾಃ ಕೀದೃಶಾ ವಿಪ್ರಾ ನಿಂದ್ಯಾಶ್ಚಾಪಿ ಸುರೇಶರ । 

ಅಷ್ಟಕಾಯಾಶ್ಚ ಕಃ ಕಾಲಸ್ತನ್ನೇ ಕಥಯ ಸುವ್ರತ al 

ಯುಧಿಷ್ಠಿರ- ಮಾಧವನೇ, ಯಾವ ಬ್ರಾಹ್ಮಣರು ಪ್ರಶಂಸೆಗೆ ಅರ್ಹರು? ನಿಂದ್ಯರು 
ಯಾರು? ಮಹಾಲಯ ಶ್ರಾದ್ಧಕ್ಕೆ ಸರಿಯಾದ ಕಾಲವು ಯಾವುದು? ಇವುಗಳನ್ನು 
ಹೇಳುವ ಕೃಪೆದೋರು. 


-442- ಮಹಾಭಾರತ ಆಶಮೇಧಿಕಪರ್ವ 


ಶ್ರೀಭಗವಾನ್‌ 
ಸತ್ಯಸಂಧಂ ದ್ವಿಜಂ ದೃಷ್ಟ್ವಾ ಸ್ನಾನಾದ್ದೇಪತಿ ಭಾಸ್ಕರಃ | 
ಏಷ ಮೇ ಮಂಡಲಂ ಭಿತ್ವ್ವಾ ಯಾತಿ ಬ್ರಹ್ಮ ಸನಾತನಮ್‌ 1೧೦॥॥ 


ಶ್ರೀಭಗವಾನ್‌- ಸತ್ಯಸಂಧನಾದ ಬ್ರಾಹ್ಮಣನನ್ನು ಕಂಡ ಸೂರ್ಯನು, ತನ್ನ 
ಸ್ಥಾನದಿಂದ ಭಯಪಡುತ್ತಾನೆ. ಈ ಬ್ರಾಹ್ಮಣನು ಸೂರ್ಯಮಂಡಲವನ್ನೂ 
ಭೇದಿಸಿಕೊಂಡು ಪರಬ್ರಹ್ಮನನ್ನು ಸೇರುವ ಅರ್ಹತೆಯುಳ್ಳವನು ಎಂದು ಗೌರವಿಸುತ್ತಾನೆ. 


ಕುಲೀನಃ ಕರ್ಮಕೃದ್‌ ವೈದ್ಯಸ್ತಥಾ ಚಾಪ್ಯಾನ್ಸಶಂಸ್ಕ್ಯವಾನ್‌ । 


ಹ್ರೀಮಾನ್‌ ಯಜುಃಸತ್ಯವಾದೀ ಪಾತ್ರಂ ಸರ್ವ ಇಮೇ ದ್ವಿಜಾಃ ॥೧೧॥ 

ಉತ್ತಮ ಕುಲದಲ್ಲಿಹುಟ್ಟಿದವನು, ಶಾಸ್ತ್ರೋಕ್ತ ಕರ್ಮಗಳನ್ನು ಅನುಸರಿಸುವವನು, 
ವಿದ್ವಾಂಸನು, ದಯಾಳುವು, ತೇಜಸ್ವಿಯು, ಯಜುಸ್ತಭಾವದವನು, ಸತ್ಯವಾದಿಯು 
- ಇವರೆಲ್ಲರೂ ಪಾತ್ರರಾದ ಬ್ರಾಹ್ಮಣರು ಎನಿಸುತ್ತಾರೆ. 


ಏತೇ ಚಾಗ್ರಾಸನಸ್ಥಾಸ್ತೇ ಭುಂಜಾನಾಃ ಪ್ರಥಮಂ ದ್ವಿಜಾಃ । 
ತಸ್ಯಾಂ ಪಂಕ್ಕಾಂ ಚ ಯೇ ಚಾನ್ಯೇ ತಾನ್‌ ಪುನನ್ವೇವ ದರ್ಶನಾತ್‌ ॥ 


ಇಂತಹ ಬ್ರಾಹ್ಮಣರು ಪಂಕ್ತಿಯ ಮೊದಲಲ್ಲಿಕುಳಿತು ಎಲ್ಲರಿಗಿಂತಲೂ ಮೊದಲು 
ಊಟಮಾಡಲು ಅರ್ಹರಾಗಿರುತ್ತಾರೆ. ಇವರು ತಮ್ಮ ಸಾಲಿನಲ್ಲಿಕುಳಿತಿರುವ ಎಲ್ಲ 
ಪಂಕ್ತಿಗಳನ್ನು ದೃಷ್ಟಿಯಿಂದಲೇ ಪವಿತ್ರಗೊಳಿಸುತ್ತಾರೆ. 

ಮದ್ದಕ್ತಾ ಯೇ ದ್ವಿಜಶ್ರೇಷ್ಠಾ ಮದ್ಗಕಾ ಮತ್ತರಾಯಣಾಃ । 

ತಾನ್‌ ಪಂಕ್ತಿಪಾವನಾನ್‌ ವಿದ್ಧಿ ಪೂಜ್ಯಾಂಶ್ಚೆವ ವಿಶೇಷತಃ 10೩1 

ಯಾವ ಬ್ರಾಹ್ನಣಶ್ರೇಷ್ಠರು ಮನಸನ್ನು ನನ್ನಲ್ಲೇ ನೆಲೆಗೊಳಿಸಿ, ನನ್ನನ್ನೇ ಆಶ್ರಯವನ್ನಾಗಿ 
ತಿಳಿದು ನನ್ನ ಭಕ್ತರಾಗಿರುತ್ತಾರೋ ಅವರು ಪಂಕ್ತಿಪಾವನರು. ಅಂತಹವರು 
ವಿಶೇಷವಾಗಿ ಪೂಜಾ, ಸತ್ಕಾರಗಳಿಗೆ ಅರ್ಹರಾಗಿರುತ್ತಾರೆ. 


ನಿಂದ್ಯಾನ್‌ ಶೃಣು ದ್ವಿಜಾನ್‌ ರಾಜನ್ನಪಿ ವಾ ವೇದಪಾರಗಾನ್‌ । 
ಬ್ರಾಹ್ಮಣಚ್ಛದ್ವನಾ ಲೋಕೇ ಚರತಃ ಪಾಪಕಾರಿಣಃ 11೧೪॥ 


ಅನುಗೀತಾಪರ್ವ -443- 


ಯುಧಿಷ್ಠಿರನೇ, ಇನ್ನುಮುಂದೆ ನಿಂದ್ಯರಾದ ಬ್ರಾಹ್ಮಣರು ಯಾರೆಂದು ಹೇಳುತ್ತೇನೆ. 
ಯಾರು ಈ ಲೋಕದಲ್ಲಿಇತರರನ್ನು ವಂಚಿಸುತ್ತಾ ಕಾಲ ಕಳೆಯುತ್ತಾರೋ ಅವರು 
ವೇದಪಾರಂಗತರಾಗಿದ್ದರೂ ಪಾಪಿಷ್ಠರೇ ಸರಿ. 

ಅನಗ್ಗಿರನಧೀಯಾನಃ ಪ್ರತಿಗ್ರಹರುಚಿಸ್ತು ಯಃ । 

ಯತ್ರ ಕುತ್ರ ತು ಭುಂಜಾನಸ್ತಂ ವಿದ್ಯಾತ್‌ ಪಂಕ್ಷಿದೂಷಕಮ್‌  ॥೧೫॥ 

ಅಗ್ನಿಹೋತ್ರವನ್ನು ಮಾಡದವನು, ಅಧ್ಯಯನ ಮಾಡದವನು, ದಾನ 
ತೆಗೆದುಕೊಳ್ಳುವುದರಲ್ಲೇ ಆಸಕ್ತನಾದವನು, ಸಿಕ್ಕಿದ ಕಡೆ ತಿನ್ನುವವನು- ಇಂತಹವನನ್ನು 
ದೂಷ್ಯನಾದ ಬ್ರಾಹ್ಮಣನೆಂದು ತಿಳಿ. 

ಮೃತಸೂತಕಪುಷ್ಟಾಂಗೋ ಯಶ್ಚ ಶೂದ್ರಾನ್ನಭುಗ್‌ ದ್ವಿಜಃ Te xT 

ಯಾವನ ಶರೀರವು ಜಾತಾಶೌಚ, ಮೃತಾಶೌಚ ಅನ್ನವನ್ನು ಊಟಮಾಡಿ 
ಪುಷ್ಪವಾಗಿರುವುದೋ, ಶೂದ್ರಾನ್ನವನ್ನು ತಿನ್ನುತ್ತಾನೋ, 

(ಅಸೂಯಾಲುರ್ದಂಭಪರೋ ಮಹಾನಹಮಿತಿ ಬ್ರುವನ್‌ ।) 


ಅಹಂ ಚಾಪಿ ನ ಜಾನಾಮಿ ಗತಿಂ ತಸ್ಯ ನರಾಧಿಪ 11೧೭! 


ಹೊಟ್ಟೆಕಿಚ್ಚಿನ ಭಾವನೆಯುಳ್ಳವನೋ, ತಾನೇ ಶ್ರೇಷ್ಠನೆಂದು ಭಾವಿಸಿದ್ದಾನೋ, 
ಅಂತಹ ವ್ಯಕ್ತಿಗೆ ಎಂತಹ ಗತಿಯು ಲಭಿಸುತ್ತದೆ ಎಂದು ನನಗೂ ತಿಳಿಯದು. 

ಶೂದ್ರಾನ್ನರಸಪುಷ್ಠಾಂಗೋತಪ್ಯಧೀಯಾನೋ ಹಿ ನಿತ್ಯಶಃ । 

ಜಪತೋ ಜುಹ್ನತಶ್ನಾಪಿ ಗತಿರೂರ್ಧ್ವಾ ನ ವಿದ್ಯತೇ 11೧೮1 

ಶೂದ್ರಾನ್ನ ರಸದಿಂದ ಕೊಬ್ಬಿದ ದೇಹವುಳ್ಳ ಬ್ರಾಹ್ಮಣನು ನಿತ್ಯವೂ ಅಧ್ಯಯನ 
ಶೀಲನಾಗಿದ್ದರೂ, ಜಪಶೀಲನಾಗಿದ್ದರೂ, ಯಜ್ಞ-ಯಾಗಗಳನ್ನು ನಡೆಸುತ್ತಿದ್ದರೂ 
ಅವನಿಗೆ ಊರ್ಧ್ವಗತಿಯು ಲಭಿಸುವುದಿಲ್ಲ. 

ಆಹಿತಾಗ್ತಿಶ್ಚ ಯೋ ವಿಪ್ರಃ ಶೂದ್ರಾನ್ಹಾನ ನಿವರ್ತತೇ । 

ಇಡಿ ಜಟ 
ಪಂಚ ತಸ್ಯ ಪ್ರಣಶ್ಯಂತಿ ಆತ್ಮಾ ಬ್ರಹ್ಮ ತ್ರಯೋಠಗ್ನಯಃ Teal 


-444.- ಮಹಾಭಾರತ ಆಶಮೇಧಿಕಪರ್ವ 


ಬ್ರಾಹ್ಮಣನು ನಿತ್ಯಾಗ್ನಿಹೋತ್ರಿಯಾಗಿದ್ದರೂ, ಶೂದ್ರಾನ್ನವನ್ನುನಿರಂತರ ಭೋಜನ 
ಮಾಡುತ್ತಿದ್ದರೆ, ಅಂತಹವನ ಆತ್ಮಜ್ಞಾನವು, ವೇದಾಧ್ಯಯನದ ಫಲವು ಮತ್ತು ಮೂರು 
ಅಗ್ನಿಗಳು ನಾಶ ಹೊಂದುತ್ತವೆ. 


ಶೂದ್ರಪ್ರೇಷಣಕರ್ತುಶ್ಚ ಬ್ರಾಹ್ಮಣಸ್ಯ ವಿಶೇಷತಃ । 
ಭೂಮ್ಯಾಮನ್ನಂ ಪ್ರದಾತವ್ಯಂ ಶ್ವಸ್ಟ್ಛಗಾಲಸಮೋ ಹಿ ಸಃ 11೨೦॥॥ 


ಶೂದ್ರನ ಸೇವೆಯನ್ನು ಮಾಡುವ ಬ್ರಾಹ್ಮಣನಿಗೆ ನೆಲದ ಮೇಲೆ ಅನ್ನವನ್ನು 
ಬಡಿಸಬೇಕು. ಕಾರಣ ಅವನು ನಾಯಿ, ನರಿಗಳಿಗೆ ಸಮಾನನಾದವನು. 


ಪ್ರೇತಭೂತಂ ತು ಯಃ ಶೂದ್ರಂ ಬ್ರಾಹ್ಮಣೋ ಜ್ಞಾನದುರ್ಬಲಃ । 
ಅನುಗಚ್ಛೇನ್ನೀಯಮಾನಂ ತ್ರಿರಾತ್ರಮಶುಚಿರ್ಭವೇತ್‌ 11೨೧! 


ಅಜ್ಞಾನಿಯಾದ ಬ್ರಾಹ್ಮಣನು, ಮರಣ ಹೊಂದಿದ ಶೂದ್ರನನ್ನು ಸ್ಥಶಾನಕ್ಕೆ 
ಒಯ್ಯುವಾಗ ಅವನನ್ನು ಅನುಸರಿಸಿ ಹೋದರೆ ಮೂರು ರಾತ್ರಿಗಳು ಅಶೌಚವಿರಬೇಕು. 


ತ್ರಿರಾತ್ರೇ ತು ತತಃ ಪೂರ್ಣೇ ನದೀಂ ಗತ್ವಾ ಸಮುದ್ರಗಾಮ್‌ । 
ಪ್ರಾಣಾಯಾಮಶತಂ ಕೃತ್ವಾ ಫೃತಂ ಪ್ರಾಶ್ಯ ವಿಶುದ್ಧೃತಿ 11೨೨1 


ಮೂರುರಾತ್ರಿಗಳು ಕಳೆದ ಬಳಿಕ ಸಮುದ್ರಗಳನ್ನು ಸೇರುವ ನದಿಯಲ್ಲಿ ಸ್ನಾನ 
ಮಾಡಿ, ನೂರು ಪ್ರಾಣಾಯಾಮಗಳನ್ನು ಮಾಡಿ ತುಪ್ಪ ಕುಡಿಯುವುದರಿಂದ 
ಶುದ್ಧನಾಗುತ್ತಾನೆ. 


ಅನಾಥಂ ಬ್ರಾಹ್ಮಣಂ ಪ್ರೇತಂ ಯೇ ವಹಂತಿ ದ್ವಿಜೋತ್ತಮಾಃ । 

ಪದೇ ಪದೇಶಶ್ಚಮೇಧಸ್ಯ ಫಲಂ ತೇ ಪ್ರಾಪ್ನವಂತಿ ಹಿ 112೩1 

ಯಾವ ಶ್ರೇಷ್ಠರಾದ ಬ್ರಾಹ್ಮಣರು ಅನಾಥ ಬ್ರಾಹ್ಮಣನ ಶವವನ್ನುಸ್ಮಶಾನ ಭೂಮಿಗೆ 
ಹೊತ್ತುಯ್ಯುವರೋ ಅವರು ಇಡುವ ಪ್ರತಿ ಹೆಜ್ಜೆಯು ಅಶ್ವಮೇಧದ ಫಲವನ್ನು 
ನೀಡುತ್ತದೆ. 


ನ ತೇಷಾಮಶುಭಂ ಕಿಂಚಿತ್‌ ಪಾಪಂ ವಾ ಶುಭಕರ್ಮಣಾಮ್‌ । 
ಜಲಾವಗಾಹನಾದೇವ ಸದ್ಯಃ ಶೌಚಂ ವಿಧೀಯತೇ 11೨೪॥( 


ಅನುಗೀತಾಪರ್ವ -445- 

ಅನಾಥ ಬ್ರಾಹ್ಮಣನ ಶವ ಹೊತ್ತು ಒಯ್ದ ಅವರಿಗೆ ಶುಭಕರ್ಮಿಗಳೆಂದು ಶಾಸ್ತ್ರವು 
ಕರೆದಿದೆ. ಆ ಬ್ರಾಹ್ಮಣರಿಗೆ ಅಶುಭವಾಗಲಿ, ಪಾಪವಾಗಲಿ ಉಂಟಾಗುವುದಿಲ್ಲ. ಸ್ನಾನ 
ಮಾಡಿದ ಕೂಡಲೇ ಶುದ್ಧಿಯನ್ನು ಹೊಂದುತ್ತಾರೆ. 


ಶೂದ್ರವೇಶ್ನನಿ ವಿಪ್ರೇಣ ಕ್ಷೀರಂ ವಾ ಯದಿ ವಾ ದಧಿ । 
ನಿರ್ವತೇನ ನ ಭೋಕ್ತವ್ಯಂ ವಿದ್ಧಿ ಶೂದ್ರಾನ್ನಮೇವ ತತ್‌ 11೨೫॥॥ 


ನಿವೃತ್ತಿಮಾರ್ಗದಲ್ಲಿ ನಿರತನಾದ ಸಂನ್ಯಾಸಿಯು ಶೂದ್ರನ ಮನೆಯಲ್ಲಿ 
ಹಾಲನ್ನಾಗಲಿ, ಮೊಸರನ್ನಾಗಲಿ ಸೇವಿಸಬಾರದು. ಅವುಗಳು ಶೂದ್ರಾನ್ನವೆಂದೇ 
ತಿಳಿಯಬೇಕು. 


ವಿಪ್ರಾಣಾಂ ಭೋಕ್ತುಕಾಮಾನಾಮತ್ಯಂತಂ ಚಾನ್ನಕಾಂಕ್ಚಯಾ । 
ಯೋ ವಿಘ್ನಂ ಕುರುತೇ ಮರ್ತ್ಯಸ್ತತೋ ನಾನ್ಯೋಶಸ್ತಿ ಪಾಪಕೃತ್‌ ॥೨೬॥ 


ಬಹಳ ಹಸಿದಿರುವ, ಅನ್ನದ ಆಕಾಂಕ್ಷೆಯುಳ್ಳ ಬ್ರಾಹ್ಮಣನ ಭೋಜನಕ್ಕೆ ಯಾವನು 
ವಿಫುವನ್ನುಂಟು ಮಾಡುತ್ತಾನೋ ಅವರಿಗಿಂತ ಪಾಪಿಷ್ಠನು ಜಗತ್ತಿನಲ್ಲಿಬೇರೆ ಯಾರೂ 
ಇರುವುದಿಲ್ಲ. 
ಸರ್ವೇ ಚ ವೇದಾಃ ಸಹ ಷಡ್‌ಭಿರಂಗೈ: 
ಸಾಂಖ್ಯಂ ಪುರಾಣಂ ಚ ಕುಲೇ ಚ ಜನ್ಮ | 
ನೈತಾನಿ ಸರ್ವಾಣಿ ಗತಿರ್ಭವಂತಿ 
ಶೀಲವ್ಯಪೇತಸ್ಯ ನೃಪ ದ್ವಿಜಸ್ಯ 1೨೭1 
ರಾಜನೇ, ಷಡಂಗಗಳಿಂದ ಯುಕ್ತವಾದ ವೇದಗಳು, ಸಾಂಖ್ಯಶಾಸ್ತ್ರ ಪುರಾಣ, 
ಸತ್ಕುಲದಲ್ಲಿ ಜನ್ಮ - ಇವೆಲ್ಲವೂ ಒಟ್ಟಾಗಿ ಸೇರಿದರೂ ಶೀಲ-ಸದಾಚಾರಗಳಿಂದ 
ಬ್ರಾಹ್ಮಣನು ಕೂಡಿರದಿದ್ದರೆ ಅವನಿಗೆ ಇವುಗಳು ಸದ್ಗತಿಯನ್ನು ನೀಡಲಾರವು. 


ಗ್ರಹೋಪರಾಗೇ ವಿಷುವೇ5ಯನಾಂತೇ 
ಪಿತ್ರೊ ಮಘಾಸು ಸ್ವಸುತೇ ಚ ಜಾತೇ । 
ಗಯೇಷು ಸರ್ವೇಷು ಚ ಪಾಂಡುಪುತ್ರ 
ದತ್ತಂ ಭವೇನ್ನಿಷ್ಠಸಹಸ್ರತುಲ್ಯಮ್‌ 19S 


-446- ಮಹಾಭಾರತ ಆಶ್ವಮೇಧಿಕಪರ್ವ 


ಪಾಂಡುಪುತ್ರನೇ, ಗ್ರಹಣ ಸಮಯದಲ್ಲಿ ವಿಶುವಯೋಗದಲ್ಲಿ ದಕ್ಷಿಣಾಯನ, 
ಉತ್ತರಾಯಣ ಪುಣ್ಯಕಾಲಗಳಲ್ಲಿ, ಪಿತ್ಛೃಕಾರ್ಯಗಳಲ್ಲಿ, ಮಘಾ ನಕ್ಷತ್ರದಲ್ಲಿ ಮಗನು 
ಹುಟ್ಟಿದ ಸಮಯದಲ್ಲಿ, ಗಯಾ ಶ್ರಾದ್ಧಾದಿ ಪಿತೃಕರ್ಮವನ್ನುಮಾಡುವ ಸಮಯದಲ್ಲಿ 
ಸ್ವಲ್ಪದಾನವನ್ನುಮಾಡಿದರೂ ಒಂದು ಸಾವಿರ ಸುವರ್ಣನಾಣ್ಯಗಳನ್ನು ದಾನ ಮಾಡಿದ್ದೆ 
ಸಮಾನವಾಗುತ್ತದೆ. 


ವೈಶಾಖಮಾಸಸ್ಯ ಚ ಯಾ ತೃತೀಯಾಠ 
ನವದ್ಯಾತಸೌ ಕಾರ್ತಿಕಶುಕ್ಸಪಕ್ಷೇ । 
ನಭಸ್ಯಮಾಸಸ್ಯ ಚ ಕೃಷ್ಣಪಕ್ಷೇ 
ತ್ರಯೋದಶೀ ಪಂಚದಶೀ ಚ ಮಾಘೇ 11೨೯॥ 
ಉಪಪ್ಪವೇ ಚಂದ್ರಮಸೋ ರವೇಶ್ವ 
ಶ್ರಾದಸ್ಯ ಕಾಲೋ ಹ್ಯಯನದ್ದಯೇ ಚ । 
ಪಾನೀಯಮಪ್ಯತ್ರ ತಿಲೈರ್ವಿಮಿಶ್ರಂ 
ದದ್ಯಾತ್‌ ಪಿತೃಭ್ಯಃ ಪ್ರಯತೋ ಮನುಷ್ಯಃ 11೩೦॥॥ 


ವೈಶಾಖ ಮಾಸದ ಶುಕ್ಲಪಕ್ಷದ ತೃತೀಯಾ, ಕಾರ್ತೀಕ ಮಾಸದ ಶುದ್ಧ ತೃತೀಯಾ, 
ಭಾದ್ರಪದ ಮಾಸದ ಕೃಷ್ಣಪಕ್ಷದ ತ್ರಯೋದಶಿ, ಮಾಘ ಮಾಸದ ಅಮಾವಾಸ್ಯೆ, 
ಚಂದ್ರ ಸೂರ್ಯರ ಗ್ರಹಣದ ದಿವಸಗಳು, ಉತ್ತರಾಯಣ, ದಕ್ಷಿಣಾಯನ 
ಪುಣ್ಯಕಾಲಗಳು ಶ್ರಾದ್ಧ ಮಾಡಲು ಶ್ರೇಷ್ಠವಾದ ಕಾಲವಾಗಿವೆ. ಈ ದಿವಸಗಳಲ್ಲಿ 
ಪಿತೃಗಳನ್ನುದ್ದೇಶಿಸಿ ತಿಲ ಮಿಶ್ರಿತವಾದ ಜಲತರ್ಪಣ ಮಾಡಿದರೂ ಸಹಸ್ರ ವರ್ಷ 
ಶ್ರಾದjಮಾಡಿದ ಫಲವು ಲಭಿಸುತ್ತದೆ. 


ಯಸ್ಟೇಕಪಂಕ್ಕಾಂ ವಿಷಮಂ ದದಾತಿ 
ಸ್ನೇಹಾದ್‌ ಭಯಾದ್ವಾ ಯದಿ ವಾಂರ್ಥಹೇತೋಃ । 


ಕ್ರೂರಂ ದುರಾಚಾರಮನಾತ್ಮವಂತಂ 
ಬ್ರಹ್ಮಫ್ಯಮೇನಂ ಮುನಯೋ ವದಂತಿ NAOH 


ಯಾವ ಮನುಷ್ಯನು ಸ್ನೇಹಭಾವದಿಂದ ಅಥವಾ ಭಯದಿಂದ, ಧನದ 
ಆಕಾಂಕ್ಷೆಯಿಂದ ಒಂದೇ ಸ್ಥಳದಲ್ಲಿ ಕುಳಿತಿರುವ ಜನರಿಗೆ ಬಡಿಸುತ್ತಾ ಪಂಕ್ತಿಭೇದ 


ಅನುಗೀತಾಪರ್ವ A 
ಮಾಡುತ್ತಾನೋ ಅಂತಹ ಕ್ರೂರನಾದ, ದುರಾಚಾರಿಯಾದ, ಅಜಿತೇಂದ್ರಿಯನಾದ 


ಮನುಷ್ಯನನ್ನು ಬ್ರಹ್ಮಹತ್ಯೆ ಮಾಡಿದವನೆಂದು ವಿದ್ವಾಂಸರು ಹೇಳುತ್ತಾರೆ. 


“ಇವ” 
ಇಹ ಚೈಕಸ್ಯ ನಾಮುತ್ರ ಅಮುತ್ಛೆಕಸ್ಯ ನೋ ಇಹ । 
ಇಹ ಚಾಮುತ್ರ ಚೈಕಸ್ಯ ನಾಮುತ್ತೆಕಸ್ಯ ನೋ ಇಹ 11೩.೨ 


ಕೇವಲ ಹೊಟ್ಟೆ ಹೊರೆಯಲು ಬಯಸುವ ವ್ಯಕ್ತಿ ಇಹಲೋಕದಲ್ಲಿ ಸುಖವನ್ನು 
ಹೊಂದುತ್ತಾನೆ. ಪರಲೋಕದ ಸುಖವನ್ನು ಹೊಂದುವುದಿಲ್ಲ. ಯಾವನು ಪರಲೋಕದ 
ಸುಖವನ್ನು ಬಯಸುತ್ತಾನೋ ಅವನು ಈ ಲೋಕದಲ್ಲಿ ವಿಧಿ-ನಿಷೇಧಗಳನ್ನು 
ಅನುಸರಿಸಬೇಕು. ಯಾವನು ಇಹಲೋಕದಲ್ಲಿಯೂ, ಪರಲೋಕದಲ್ಲಿಯೂ ಸುಖವನ್ನು 
ಅನುಭವಿಸಲು ಬಯಸುತ್ತಾನೋ ಅವನು ವಿಧಿ-ನಿಷೇಧಗಳ ಜೊತೆ ತ್ಯಾಗಿಯಾಗಿ, 
ಉದಾರಿಯಾಗಿ ಬದುಕಬೇಕು. ಯಾವನು ಈ ಲೋಕದ ವಿಧಿ-ನಿಷೇಧಗಳನ್ನೂ 
ಉಲ್ಲಂಘಿಸುತ್ತಾನೋ, ಪರಲೋಕದ ಚಿಂತೆಯೂ ಇರುವುದಿಲ್ಲವೋ ಅವನು 
ಉಭಯತ್ರ ದುಃಖಭಾಗಿಯಾಗುತ್ತಾನೆ. 


ಧನಾನಿ ಯೇಷಾಂ ವಿಪುಲಾನಿ ಸಂತಿ 
ನಿತ್ಯಂ ರಮಂತೇ ಪರಲೋಕಮೂಢಾಃ । 
ತೇಷಾಮಯಂ ಶತ್ರುವರಫಘ್ನಲೋಕೋ 
ನಾನ್ಯತ್‌ ಸುಖಂ ದೇಹಸುಖೇ ರತಾನಾಮ್‌ 11೩೩1 


ಯುಧಿಷ್ಠಿರನೇ, ಯಾರು ವಿಪುಲವಾದ ಹಣವನ್ನು ಹೊಂದಿ ಪರಲೋಕದ 
ವಿಷಯದಲ್ಲಿಮೂರ್ಯರಾಗಿ ಸದಾ ಇಹಲೋಕದ ಸುಖದಲ್ಲೇ ಆಸಕ್ಕರಾಗಿರುತ್ತಾರೋ 
ಅಂತಹ ದೈಹಿಕ ಸುಖದಲ್ಲಿಯೇ ಆಸಕ್ತರಾಗಿರುವವರಿಗೆ ಇಹಲೋಕದ ಸುಖವು 
ದೊರೆಯಬಹುದು, ಆದರೆ ಪರಲೋಕದ ಸುಖವು ದುರ್ಲಭವಾಗುತ್ತದೆ. 


ಯೇ ಯೋಗಯುಕ್ತಾಸ್ತಪಸಿ ಪ್ರಯುಕ್ತಾಃ 
ಸ್ವಾಧ್ಯಾಯಶೀಲಾ ಜರಯಂತಿ ದೇಹಮ್‌ । 
ಜಿತೇಂದ್ರಿಯಾ ಭೂತಹಿತೇ ನಿವಿಷ್ಟಾ 
ತೇಷಾಮಸೌ ನಾಮ ರಿಪುಘ್ನಲೋಕಃ 11೩೪॥ 


-443- ಮಹಾಭಾರತ ಆಶಮೇಧಿಕಪರ್ವ 


ಯಾರು ಯೋಗನಿಷ್ಮರಾಗಿ, ತಪಸ್ಸಿನಲ್ಲಿ ನಿರತರಾಗಿರುತ್ತಾರೋ, 
ಅಧ್ಯಯನಶೀಲರಾಗಿ ದೇಹವನ್ನುತೇಯ್ಯುತ್ತಾರೋ, ಜಿತೇಂದ್ರಿಯರಾಗಿರುತ್ತಾರೋ, 
ಪ್ರಾಣಿಗಳ ಹಿತದಲ್ಲಿ ಆಸಕ್ಕರಾಗಿರುತ್ತಾರೋ ಅಂತಹವರು ಇಹಲೋಕದಲ್ಲಿಯೂ 
ಪರಲೋಕದಲ್ಲಿಯೂ ಸುಖವನ್ನುಹೊಂದುತ್ತಾರೆ. 


ಯೇ ಧರ್ಮಮೇವ ಪ್ರಥಮಂ ಚರಂತಿ 
ಧರ್ಮೇಣ ಲಬ್ಬ್ಯಾನಪಿ ಧನಾನಿ ಲೋಕೇ । 
ದಾರಾನವಾಪ್ಯ ಕ್ರತುಭಿರ್ಯಜಂತೇ 
ತೇಷಾಮಯಂ ಚೈವ ಪರಶ್ಚ ಲೋಕಃ 11೩೫।॥ 


ಯಾರು ಧರ್ಮದಿಂದ ಹಣವನ್ನು ಸಂಪಾದಿಸಿ, ಮೊದಲು ಧರ್ಮವನ್ನೇ 
ಆಚರಿಸುತ್ತಾರೋ, ವಿವಾಹಿತರಾಗಿ ಯಜ್ಞಗಳ ಮೂಲಕ ಭಗವಂತನನ್ನು ಆರಾಧಿ 
ಸುತ್ತಾರೋ ಅವರಿಗೆ ಇಹ-ಪರಲೋಕದಲ್ಲಿಸುಖವಿದೆ. 


ಯೇ ನೈವ ವಿದ್ಯಾಂ ನ ತಪೋ ನ ದಾನಂ 
ನ ಚಾಪಿ ಮೂಢಾಃ ಪ್ರಜನೇ ಯತಂತೇ । 
ನ ಚಾಪಿ ಗಚ್ಛಂತಿ ಸುಖಾನಿ ಭೋಗಾಃ 
ತೇಷಾಮಯಂ ಚೈವ ಪರಶ್ಚನಾಸ್ತಿ WALI 


ಯಾವ ಮೂರ್ಯರು ವಿದ್ಯೆಯಿಲ್ಲದೆ, ತಪಸ್ಸಿಲ್ಲದೆ, ದಾನವಿಲ್ಲದೆ, ಶಾಸ್ತ್ರೀಯ 
ಪದ್ಧತಿಯಲ್ಲಿ ಸಂತಾನ ಪಡೆಯದೆ, ಬೇರೆ ಸುಖೋಪಭೋಗಗಳನ್ನು 
ಅನುಭವಿಸುವುದಿಲ್ಲವೋ ಅವರಿಗೆ ಇಹಲೋಕದಲ್ಲಿಯೂ, ಪರಲೋಕದಲ್ಲಿಯೂ 
ಸುಖವು ದೊರೆಯುವುದಿಲ್ಲ. 
ಯುಧಿಷ್ಠಿರಃ 
ನಾರಾಯಣ ಪುರಾಣೇಶ ಲೋಕಾವಾಸ ನಮೋಸ್ತು ತೇ ॥ 
ಶ್ರೋತುಮಿಚ್ಛಾಮಿ ಕಾರ್ತ್ಟ್ಯೋೇನನ ಧರ್ಮಸಾರಸಮುಚ್ಚಯಮ್‌ ॥ಃ೩೭॥ 


ಯುಧಿಷ್ಠಿರ- ನಾರಾಯಣನೇ, ಪುರಾಣಪುರುಷೋತ್ತಮುನೇ, 


ಜಗದಂತರ್ಯಾಮಿಯೇ, ಶ್ರೀಕೃಷ್ಣನೇ ನಿನಗೆ ನಮಸ್ಕಾರ. ಸಮಸ್ತ ಧರ್ಮಗಳ 
ಸಾರವನ್ನುಸಮಗ್ರವಾಗಿ ಕೇಳಲು ಬಯಸುತ್ತೇನೆ. 


ಅನುಗೀತಾಪರ್ವ 


ಶ್ರೀಭಗವಾನ್‌ 
ಧರ್ಮಸಾರಂ ಮಹಾಪ್ರಾಜ್ಞ ಮನುನಾ ಪ್ರೋಕ್ತಮಾದಿತಃ । 
ಪ್ರವಕ್ಷ್ಯಾಮಿ ಮನುಪ್ರೋಕ್ತಂ ಪೌರಾಣಂ ಶ್ರುತಿಸಂಹಿತಮ್‌ NAH 


ಶ್ರೀಭಗವಾನ್‌- ಮಹಾಪ್ರಾಜ್ಞನೇ, ಮನುವು ಸೃಷ್ಟಿಯ ಪ್ರಾರಂಭದಲ್ಲಿ ಹೇಳಿದ 
ಧರ್ಮಸಾರವನ್ನು ಮೊದಲಿನಿಂದಲೂ ಹೇಳುತ್ತೇನೆ. ಇದು ತುಂಬಾ 
ಪ್ರಾಚೀನವಾದುದು, ವೇದಸಮ್ಮತವಾದುದು. 


ಅಗ್ನಿಚಿತ್‌ ಕಪಿಲಾ ಸತ್ರೀ ರಾಜಾ ಭಿಕ್ಷುರ್ಮಹೋದಧಿಃ । 
ದೃಷ್ಟಮಾತ್ರಾಃ ಪುನಂತ್ಯೇತೇ ತಸ್ಥಾತ್‌ ಪಶ್ಯೇತ ತಾನ್‌ ಸದಾ 11೩೯ 


ಅಗ್ನಿಹೋತ್ರವನ್ನು ಮಾಡುವ ಬ್ರಾಹ್ಮಣನು, ಕಪಿಲಾಧೇನು, ಸತ್ರಯಜ್ಞ 
ಮಾಡುವವನು, ರಾಜನು, ಸಂನ್ಯಾಸಿ, ಮಹಾಸಾಗರ- ಇವು ದರ್ಶನ 
ಮಾಡುವುದರಿಂದಲೇ ನಮ್ಮನ್ನು ಪವಿತ್ರಗೊಳಿಸುತ್ತವೆ. ಆದ್ದರಿಂದ ಇವುಗಳ ದರ್ಶನ 
ಮಾಡುತ್ತಿರಬೇಕು. 


ಗೌರೇಕಸ್ಕೈವ ದಾತವ್ಯಾ ನ ಬಹೂನಾಂ ಯುಧಿಷ್ಠಿರ । 
ಸಾ ಗೌರ್ವಿಕ್ರಯಮಾಪನ್ನಾ ದಹತ್ಯಾಸಪ್ರಮಂ ಕುಲಮ್‌ Ode] 


ಒಂದು ಹಸುವನ್ನು ಒಬ್ಬನಿಗೇ ದಾನ ಮಾಡಬೇಕು. ಒಂದೇ ಹಸುವನ್ನು ಹತ್ತು 
ಜನರಿಗೆ ದಾನ ಮಾಡಬಾರದು. ದಾನ ಮಾಡಿದ ಹಸುವನ್ನೇ ಹಣ ಕೊಟ್ಟುಕೊಂಡಲ್ಲಿ 
ಅವನ ಏಳು ತಲೆಯು ಭಸ್ಥವಾಗುತ್ತದೆ. 

ಬಹೂನಾಂ ನ ಪ್ರದಾತವ್ಯಾ ಗೌರ್ವಸ್ತು ಶಯನಂ ಸ್ವಿಯಃ । 

ತಾದೃಗ್ಲೂತಂ ತು ತದ್ದಾನಂ ದಾತಾರಂ ನೋಹಪತಿಷ್ಯತಿ 11೪೧॥ 

ಗೋವನ್ನು, ವಸ್ತ್ರವನ್ನು, ಹಾಸಿಗೆಯನ್ನು, ಸ್ತ್ರೀಯರನ್ನು ಬಹುಮಂದಿಗೆ ದಾನ 
ಮಾಡಬಾರದು. ಹೀಗೆ ಮಾಡಿದರೆ ದಾನದ ಫಲವು ದಾತೃವಿಗೆ ಲಭಿಸುವುದಿಲ್ಲ. 


ಆಕ್ರಮ್ಯ ಬ್ರಾಹ್ಮಣೈರ್ಭುಕ್ತಮ್‌ ಅನಾರ್ಯಾಣಾಂ ತು ವೇಶ್ಯನಿ । 
ಗೋಭಿಶ್ಚ ಪುಣ್ಯಂ ತತ್‌ ತೇಷಾಂ ರಾಜಸೂಯಾದ್‌ ವಿಶಿಷ್ಯತೇ 1೪೨ 


-450- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾವ ರಾಜನು ನೀಚರ, ಕಳ್ಳರ ಮನೆಯಲ್ಲಿಇರುವ ಅಮೂಲ್ಯವಾದ ವಸ್ತುವನ್ನು 
ರಾಜಶಾಸನದ ಮೂಲಕ ತೆಗೆದುಕೊಂಡು ಬಂದು, ಅಂತಹ ವಸ್ತುವನ್ನು 
ಬ್ರಾಹ್ಮಣರಿಗಾಗಲೀ, ಗೋನಿಮಿತ್ತವಾಗಲೀ ದಾನ ಮಾಡಿದಾಗ ಆ ರಾಜನಿಗೆ 
ರಾಜಸೂಯ ಯಾಗಕ್ಕಿಂತಲೂ ಅಧಿಕ ಫಲವು ಲಭಿಸುತ್ತದೆ. ದುಷ್ಟರನ್ನು ನಿಗ್ರಹಿಸಿ 
ತಂದಿರುವ ಧನವು ಅಗ್ನಿಮುಖದಲ್ಲಿ ಹೋಮಿಸಿದಾಗ ಫಲ ಕೊಡುವಂತೆ 
ಗೋಬ್ರಾಹ್ಮಣರ ಮುಖದಲ್ಲಿನೀಡಿರುವುದರಿಂದ ರಾಜಸೂಯಕ್ಕಿಂತ ಶ್ರೇಷ್ಠವಾಗುತ್ತದೆ 
ಎಂದು ಅಭಿಪ್ರಾಯ. 


ಮಾ ದದಾತ್ಮಿತಿ ಯೋ ಬ್ರೂಯಾದ್‌ ಗೋಷು ಚ ಬ್ರಾಹ್ಮಣೇಷು ಚ । 
ತಿರ್ಯಗ್ಯೋನಿಶತಂ ಗತ್ವಾ ಚಾಂಡಾಲೇಷೂಪಜಾಯತೇ HVA 


ಬ್ರಾಹ್ಮಣನಿಗಾಗಲಿ, ಗೋವಿಗಾಗಲಿ ಆಹಾರವನ್ನು ಕೊಡುವಾಗ ಮಾ ದದಾತು 
(ಕೊಡಕೂಡದು) ಎಂದು ಯಾವನು ತಡೆ ಮಾಡುತ್ತಾನೋ ಅವನು ನೂರು ಬಾರಿ 
ಪಶು-ಪಕ್ಚಿಗಳ ಯೋನಿಗಳಲ್ಲಿಹುಟ್ಟಿ ಅನಂತರ ಮನುಷ್ಯಲೋಕದಲ್ಲಿಚಂಡಾಲನಾಗಿ 


ಬ್ರಾಹ್ಮಣಸ್ಟಂ ತು ದೇವಸ್ಟಂ ದರಿದ್ರಸ್ಯ ಚ ಯದ್ದನಮ್‌ I 
ಗುರೋಶ್ಲಾಪಿ ಹೃತಂ ರಾಜನ್‌ ಸ್ಪರ್ಗಸ್ಥಮಪಿ ಪಾತಯೇತ್‌ 11೪೪॥। 


ಬ್ರಾಹ್ಮಣರ, ದೇವರ, ದರಿದ್ರನ, ಗುರುವಿನ ಧನವನ್ನು ಅಪಹರಿಸಿದರೆ ಅವರು 
ಸ್ಪರ್ಗವನ್ನು ಪಡೆಯಲು ಸಾಧಕವಾದ ಇತರ ಕರ್ಮಗಳನ್ನು ಮಾಡಿದರೂ ದೇವತೆಗಳೇ 
ಆಗಿದ್ದರೂ ಅಧಃಪತನವನ್ನುಹೊಂದುತ್ತಾರೆ. 


ಧರ್ಮಂ ಜಿಜ್ಞಾಸಮಾನಾನಾಂ ಪ್ರಮಾಣಂ ಪರಮಂ ಶ್ರುತಿಃ । 
ದ್ವಿತೀಯಂ ಧರ್ಮಶಾಸ್ಟಾಣಿ ತೃತೀಯಂ ಲೋಕಸಂಗ್ರಹಃ 11೪೫।॥ 
ಧರ್ಮತತ್ವವನ್ನು ತಿಳಿಯಬಯಸುವವರಿಗೆ ವೇದವೇ ಮುಖ್ಯವಾದ ಶ್ರೇಷ್ಠವಾದ 


ಪ್ರಮಾಣವು. ಧರ್ಮಶಾಸ್ತ್ರಗಳು ಎರಡನೆಯ ಪ್ರಮಾಣ. ಲೋಕಾಚಾರವು 
ಮೂರನೆಯ ಪ್ರಮಾಣ. 


ಅನುಗೀತಾಪರ್ವ -451- 


ಆಸಮುದ್ರಾಚ್ಚ ಯತ್ಪೂರ್ವಾದ್‌ ಆಸಮುದ್ರಾಚ್ಚ ಪಶ್ಚಿಮಾತ್‌ । 

ಹಿಮವದ್‌ ವಿಂಧ್ಯಯೋರ್ಮಧ್ಯಮಾರ್ಯಾವರ್ತಂ ಪ್ರಚಕ್ಷತೇ ॥೪೬॥ 

ಪೂರ್ವಸಮುದ್ರದಿಂದ ಪಶ್ಚಿಮ ಸಮುದ್ರದ ತನಕ ಮಧ್ಯ ಇರುವ, 
ಹಿಮಾಲಯದಿಂದ ವಿಂಧ್ಯಪರ್ವತದವರೆಗೆ ಇರುವ ಭೂಭಾಗವನ್ನು ಆರ್ಯಾವರ್ತ 
ಎನ್ನುತ್ತಾರೆ. 

ಸರಸ್ಪತೀದೃಷದ್ವತ್ಯೋಃ ದೇವನದ್ಯೋರ್ಯದಂತರಮ್‌ । 

ತದ್ದೇವನಿರ್ಮಿತಂ ದೇಶಂ ಬ್ರಹ್ಮಾವರ್ತಂ ಪ್ರಚಕ್ಷತೇ 11೪೭ 


ದೇವನದಿ ಎನಿಸಿದ ಸರಸ್ಪತಿ ಮತ್ತು ದೃಷದತಿ ನದಿಗಳಿಗೆ ಮಧ್ಯದಲ್ಲಿರುವ, 
ದೇವತೆಗಳಿಂದ ನಿರ್ಮಿತವಾಗಿರುವ ದೇಶವನ್ನು ಬ್ರಹ್ಮಾವರ್ತ ಎಂದು ಕರೆಯುತ್ತಾರೆ. 


ಯಸ್ಮಿನ್‌ ದೇಶೇ ಯ ಆಚಾರಃ ಪಾರಂಪರ್ಯಕ್ರಮಾಗತಃ । 
ವರ್ಣಾನಾಂ ಸಾಂತರಾಲಾನಾಂ ಸ ಸದಾಚಾರ ಉಚ್ಯತೇ IYI 


ಯಾವ ದೇಶದಲ್ಲಿ ನಾಲ್ಕು ವರ್ಣಗಳ ಮತ್ತು ಅವುಗಳಲ್ಲಿರುವ ಅವಾಂತರ 
ಭೇದಗಳ ಆಚಾರ, ವ್ಯವಹಾರಗಳು ಪರಂಪರೆಯಿಂದ ನಡೆದುಕೊಂಡು ಬಂದಿವೆಯೋ 


ಅವೇ ಆಚಾರವನ್ನು ಸದಾಚಾರವೆನುತ್ತಾರೆ. 


ಕುರುಕ್ಷೇತ್ರಂ ಚ ಮತ್ಸ್ಯಾಶ್ಚ ಪಾಂಚಾಲಾಃ ಶೂರಸೇನಯಃ । 
ಏತೇ ಬ್ರಹ್ಮರ್ಷಿದೇಶಾಸ್ತು ಬ್ರಹ್ಮಾವರ್ತಾದನಂತರಾಃ 11೪೯॥ 


ಕುರುಕ್ಷೇತ್ರ, ಮತ್ಸ್ಯದೇಶ, ಪಾಂಚಾಲ ದೇಶ, ಶೂರಸೇನ ದೇಶ- ಇವುಗಳು 
ಬ್ರಹ್ಮರ್ಷಿಗಳ ದೇಶವಾಗಿದ್ದು ಬ್ರಹ್ಮಾವರ್ತದ ಸಮೀಪದಲ್ಲಿರುತ್ತವೆ. 


ಲ 

ಏತದ್ದೇಶಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ । 

ಸಂ ಚಾರಿತ್ರಂ ಚ ಗೃಹ್ಲೀಯುಃ ಪೃಥಿವ್ಯಾಂ ಸರ್ವಮಾನವಾಃ sO 

ಈ ಪ್ರದೇಶದಲ್ಲಿ ಇರುವ ಬ್ರಾಹ್ಮಣರ ಬಳಿಗೆ ಭೂಮಂಡಲದಲ್ಲಿರುವ ಸಮಸ್ತ 
ಮಾನವರು ಹೋಗಿ, ತಮ್ಮ ತಮ್ಮ ಆಚಾರ-ವಿಚಾರಗಳ ಬಗ್ಗೆ ಉಪದೇಶವನ್ನು 
ಪಡೆದುಕೊಳ್ಳಬೇಕು. 


-452- ಮಹಾಭಾರತ ಆಶ್ಚಮೇಧಿಕಪರ್ವ 


ಹಿಮವದ್‌ ವಿಂಧ್ಯಯೋರ್ಮಧ್ಯಂ ಯತ್‌ ಪ್ರಾಗ್‌ ವಿನಶನಾದನಿ । 
ಪ್ರತ್ಯಗೇವ ಪ್ರಯಾಗಾತ್‌ ತು ಮಧ್ಯದೇಶಃ ಪ್ರಕೀರ್ತಿತಃ WSO 


ಹಿಮವದ್‌ ಪರ್ವತಕ್ಕೂ, ವಿಂಧ್ಯಪರ್ವತಕ್ಕೂ ಮಧ್ಯದಲ್ಲಿ ಕುರುಕ್ಷೇತ್ರದಿಂದ 
ಪೂರ್ವಕ್ಕೂಪ್ರಯಾಗದಿಂದ ಪಶ್ಚಿಮಕ್ಕೂ ಇರುವ ಭೂಭಾಗವನ್ನುಮಧ್ಯದೇಶವೆಂದು 
ಕರೆಯುತ್ತಾರೆ. 


ಕೃಷ್ಣಸಾರಸ್ತು ಚರತಿ ಮೃಗೋ ಯತ್ರ ಸ್ವಭಾವತಃ । 
ಸ ಜ್ಞೇಯೋ ಯಾಜ್ಞಿಯೋ ದೇಶೋ ಮ್ಲೇಚ್ಛದೇಶಸ್ತತಃ ಪರಃ 11೫೨ 


ಯಾವ ಪ್ರದೇಶದಲ್ಲಿ ಕೃಷ್ಣಸಾರವೆಂಬ ಜಿಂಕೆಯು ಸಹಜವಾಗಿ 
ಸಂಚರಿಸುತ್ತದೆಯೋ ಆ ಪ್ರದೇಶವು ಯಜ್ಞ ಮಾಡುವವರಿಗೆ ಯೋಗ್ಯಪ್ರದೇಶ 
ಎನಿಸುತ್ತದೆ. ಈ ಪ್ರದೇಶದಿಂದ ಮುಂದಿನ ಪ್ರದೇಶವು ಮ್ಲೇಚ್ಛದೇಶವೆನಿಸಿದೆ. 


ಏತಾನ್‌ ವಿಜ್ಞಾಯ ದೇಶಾಂಸ್ತು ಸಂಶ್ರಯೇಯುರ್ದ್ವಿಜಾತಯಃ । 
ಶೂದ್ರಸ್ತು ಯಸ್ಮಿನ್‌ ಕಸ್ಮಿನ್‌ ವಾ ನಿವಸೇದ್‌ ವೃತ್ತಿಕರ್ಶಿತಃ 11೫೩1 


ಭೂಮಂಡದಲ್ಲಿ ಇರುವ ಈ ದೇಶಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು 
ಬ್ರಾಹ್ಮಣರು ವಾಸ ಮಾಡಬೇಕು. ವೃತ್ತಿಯನ್ನು ಅವಲಂಬಿಸಿಕೊಂಡು ಬದುಕುವ 
ಶೂದ್ರನು ಯಾವ ದೇಶದಲ್ಲಿಯಾದರೂ ವಾಸ ಮಾಡಬಹುದು. 


ಆಚಾರಃ ಪ್ರಥಮೋ ಧರ್ಮೋ ಹ್ಯಹಿಂಸಾ ಸತ್ಯಮೇವ ಚ ಟ 
ದಾನಂ ಚೈವ ಯಥಾಶಕ್ತಿ ಯಮಾಶ್ಚ ನಿಯಮೈಃ ಸಹ 11೫೪॥ 


ಸದಾಚಾರವು ಮೊದಲನೆಯ ಧರ್ಮವೆನಿಸಿದೆ. ಅಹಿಂಸಾ, ಸತ್ಯ, ಯಥಾಶಕ್ತಿ 
ದಾನ, ನಿಯಮಗಳು ಮುಖ್ಯಧರ್ಮಗಳಾಗಿವೆ. 


ವೈದಿಕೈಃ ಕರ್ಮಭಿಃ ಪುಣ್ಯ ಆರ್ಸಿಷೇಕಾದಿರ್ದಿಜನ್ನನಾಮ್‌ I 
ಕಾರ್ಯಃ ಶರೀರಸಂಸ್ಥಾರಃ ಪಾವನಃ ಪ್ರೇತ್ಯ ಚೇಹ ಚ ral 


ಬ್ರಾಹ್ಮಣ, ಕೃತ್ರಿಯ, ವೈಶ್ಯರು ಗರ್ಭಾದಾನದಿಂದ ಹಿಡಿದು ಅಂತ್ಯೇಷ್ಟಿಯ ತನಕ 
ಸಮಸ್ತ ಸಂಸ್ಕಾರಗಳನ್ನು ವೇದವಿಧಿಗಳಿಂದ ಅನುಷ್ಠಾನ ಮಾಡಬೇಕು. 


ಅನುಗೀತಾಪರ್ವ -453- 


ಇಹಲೋಕದಲ್ಲಾಗಲಿ, ಪರಲೋಕದಲ್ಲಾಗಲಿ ವೇದವಿಹಿತ ಶಾರೀರಿಕ ಸಂಸ್ಕಾರವು 
ಮನುಷ್ಯನನ್ನುಪಾವನಗೊಳಿಸುತ್ತದೆ. 


ಗರ್ಭಹೋಮೈರ್ಜಾತಕರ್ಮನಾಮಚೌಲೋಪನಾಯನೈ: । 

ಸ್ವಾಧ್ಯಾಯೈಸ್ತದ್‌ ವ್ರತೈಶ್ಚೈವ ವಿವಾಹಸ್ಥಾತಕವ್ರತೈಃ HSE 

ಗರ್ಭದಲ್ಲಿರುವಾಗ ಮಾಡುವ ಪುಂಸವನ, ಸೀಮಂತ ಹೋಮಗಳು, 
ಜಾತಕರ್ಮ, ನಾಮಕರಣ, ಚೂಡಾಕರ್ಮ, ಉಪನಯನ, ವೇದಾಧ್ಯಯನ, 


ವೇದಮಂತ್ರಗಳು, ಸ್ನಾತಕ ವ್ರತ, ವಿವಾಹ. 
ಮಹಾಯಜ್ಞೈಶ್ಚ ಯಜ್ಞೈಶ್ಚ ಬ್ರಾಹ್ಮೀಯಂ ಕ್ರಿಯತೇ ತನುಃ 11೫೭1 


ಪಂಚಮಹಾಯಜ್ಞಗಳ ಅನುಷ್ಠಾನ ಮತ್ತು ಇತರ ಯಜ್ಞಗಳ ಅನುಷ್ಠಾನ. ಈ 
ಸಂಸ್ಕಾರಗಳಿಂದ ಶರೀರವು ಪರಬ್ರಹ್ಮನನ್ನು ಹೊಂದಲು ಅರ್ಹತೆಯನ್ನು ಪಡೆಯುತ್ತದೆ. 


ಧರ್ಮಾರ್ಥೌ ಯದಿ ನ ಸ್ಯಾತಾಂ ಶುಶ್ರೂಷಾ ವಾಠಪಿ ತದ್ದಿಧಾ । 
ವಿದ್ಯಾ ತಸ್ಮಿನ್‌ ನ ವಪ್ತವ್ಯಾ ಶುಭಂ ಬೀಜಮಿವೋಷರೇ SCH 


ಯಾವ ವ್ಯಕ್ತಿಯು ಧರ್ಮಾರ್ಥಗಳನ್ನು ಸಾಧಿಸಿಕೊಡುವ ಕರ್ಮಗಳನ್ನು 
ಆಚರಿಸುವುದಿಲ್ಲವೋ, ವಿದ್ಯೆಯನ್ನು ಹೊಂದಲು ಗುರುಶುಶ್ರೂಷೆಯನ್ನು 
ಮಾಡುವುದಿಲ್ಲವೋ ಅಂತಹ ವ್ಯಕ್ತಿಗೆ ವಿದ್ಯೆಯನ್ನು ನೀಡಬಾರದು. ಒಂದು ವೇಳೆ 
ನೀಡಿದರೆ ಬೀಜವನ್ನು ಬಂಜರು ಭೂಮಿಯಲ್ಲಿ ಬಿತ್ತಿದಂತಾಗುತ್ತದೆ. 


ಲೌಕಿಕಂ ವೈದಿಕಂ ವಾಪಿ ತಥಾಠ ರಧ್ಯಾತ್ಮಿತಮೇವ ವಾ। 
ಯಸ್ಸ್ಥಾಜ್ಞಾ ್ಲಿನಮಿದಂ ಪ್ರಾಪ್ತಂ ತಂ ಪೂರ್ವಮಭಿವಾದಯೇತ್‌ ॥೫೯॥ 


ಲೌಕಿಕವಿದ್ಯೆಯೇ ಆಗಿರಲಿ, ಅಲೌಕಿಕ ವಿದ್ಯೆಯೇ ಆಗಿರಲಿ, ಆಧ್ಯಾತ್ಮಿಕ ವಿದ್ಯೆಯೇ 
ಆಗಿರಲಿ, ಆ ವಿದ್ಯೆಯು ಯಾವ ಗುರುವಿನಿಂದ ಪ್ರಾಪ್ತವಾಯಿತೋ ಆ ಗುರುವನ್ನು 
ಮೊದಲು ನಮಸ್ಕರಿಸಬೇಕು. | 

ಸವ್ಯೇನ ಸವ್ಯಃ ಸ್ಪಷ್ಟವ್ಯೋ ದಕ್ಷಿಣೇನ ತು ದಕ್ಷಿಣ: । 

ನ ಕುರ್ಯಾದೇಕಹಸ್ತೇನ ಗುರೋಃ ಪಾದಾಭಿವಾದನಮ್‌ WO 


-454- ಮಹಾಭಾರತ ಆಶ್ಚಮೇಧಿಕಪರ್ವ 


ತನ್ನ ಎಡಗೈಯಿಂದ ಗುರುವಿನ ಎಡಗಾಲನ್ನು, ತನ್ನ ಬಲಗೈಯಿಂದ ಗುರುವಿನ 
ಬಲಗಾಲನ್ನು ಮುಟ್ಟಿ ಗುರುವಿನ ಪಾದಗಳಿಗೆ ಅಭಿವಾದನ ಮಾಡಬೇಕು. ಒಂದೇ 
ಕೈಯಿಂದ ನಮಸ್ಕರಿಸಬಾರದು. ' 


ನಿಷೇಕಾದೀನಿ ಕರ್ಮಾಣಿ ಯಃ ಕರೋತಿ ಯಥಾವಿಧಿ | 
ಅಧ್ಯಾಪಯತಿ ಚೈವೈನಂ ಸ ವಿಪ್ರೋ ಗುರುರುಚ್ಛತೇ 11೬೧॥ 


ಗರ್ಭಾಧಾರಣೆ ಮೊದಲಾದ ಸಂಸ್ಕಾರಗಳನ್ನು ವಿಧಿವತ್ತಾಗಿ ಅನುಷ್ಠಾನ ಮಾಡಿಸಿದ 
ವ್ಯಕ್ತಿಯು, ವೇದವನ್ನು ಪಾಠ SE ವ್ಯಕ್ತಿಯು, ಬ್ರಾಹ್ಮಣನು ಗುರುವೆಂದು 
aA ಲ 
ಹೇಳಲ್ಪಡುತ್ತಾನೆ. 


ಕೃತ್ಹೋಪನಯನಂ ವೇದಾನ್‌ ಯೋಠ5ಧ್ಯಾಪಯತಿ ನಿತ್ಯಶಃ । 
ಸಕಲ್ಟಾನ್‌ ಸರಹಸ್ಯಾಂಶ್ಚಸ ಚೋಪಾಧ್ಯಾಯ ಉಚ್ಯತೇ 11೬.೨॥| 


ಉಪನಯನ ಸಂಸ್ಕಾರವನ್ನುಮಾಡಿಸಿ ಪ್ರತಿದಿನವು ಕಲ್ಪ, ರಹಸ್ಯ ಇವುಗಳಿಂದ 
ಸಹಿತವಾದ ವೇದವನ್ನು ಯಾರು ಹೇಳಿಕೊಡುತ್ತಾರೋ ಅವನನ್ನು « ಉಪಾಧ್ಯಾಯ 
ಎನ್ನುತ್ತಾರೆ. 


ಸಾಂಗಾಂಶ್ಚ ವೇದಾನಧ್ಯಾಪ್ಯ ಶಿಕ್ಷಯಿತ್ವಾ ಪ್ರತಾನಿ ಚ । 
ವಿವೃಣೋತಿ ಚ ಮಂತ್ರಾರ್ಥಾನ್‌ ಆಚಾರ್ಯಃ ಸೋರ5ಭಿಧೀಯತೇ ॥ 


ಶಿಕ್ಲಾದಿ ಷಡಂಗಸಹಿತವಾದ ವೇದಗಳನ್ನು ಅಧ್ಯಯನ ಮಾಡಿಸಿ, 
ವೇದವ್ರತಗಳನ್ನೂ ಮಾಡಿಸಿ, ಮಂತ್ರಾರ್ಥಗಳನ್ನು ವಿವರಿಸಿ ಹೇಳುವ ವ್ಯಕ್ತಿಯನ್ನು 
ಆಚಾರ್ಯ ಎನ್ನುತ್ತಾರೆ. 


ಉಪಾಧ್ಯಾಯಾದ್‌ ದಶಾಚಾರ್ಯ ಆಚಾರ್ಯಾಣಾಂ ಶತಂ ಪಿತಾ । 
ಪಿತುಃ ಶತಗುಣಂ ಮಾತಾ ಗೌರವೇಣಾತಿರಿಚ್ಯತೇ 11೬೪॥ 


ಗೌರವದಲ್ಲಿಆಚಾರ್ಯನು ಉಪಾಧ್ಯಾಯನಿಗಿಂತಲೂ ಹತ್ತುಪಟ್ಟುಶ್ರೇಷ್ಠನು. 
ತಂದೆಯು ಆಚಾರ್ಯನಿಗಿಂತಲೂ ನೂರು ಪಟ್ಟು ಶ್ರೇಷ್ಠನು. ತಾಯಿಯು 
ತಂದೆಗಿಂತಲೂ ನೂರು ಪಟ್ಟುಅಧಿಕಳು. 


ಅನುಗೀತಾಪರ್ವ -455- 


ತಸ್ಥಾತ್‌ ತೇಷಾಂ ವಶೇ ತಿಷ್ಕೇತ್‌ ಶುಶ್ರೂಷಾಪರಮೋ ಭವೇತ್‌ । 

ಅವಮಾನಾದ್ದಿ ತೇಷಾಂ ತು ನರಕಂ ಸ್ಯಾನ್ನ ಸಂಶಯಃ LHI 

ಆದ್ದರಿಂದ ಯಾವಾಗಲೂ ಮನುಷ್ಯನು ಪೂಜ್ಯರಾದ ಗುರುಗಳ 
ಅಧೀನದಲ್ಲಿರಬೇಕು. ಅವರ ಶುಶ್ರೂಷೆಯಲ್ಲಿಆಸಕ್ಕನಾಗಿರಬೇಕು. ಅಂತಹ ಗುರುಗಳನ್ನು 
ಸ್ವಲ್ಪವೇ ಅವಮಾನಿಸಿದರೂ ನರಕವುಂಟಾಗುತ್ತದೆ, ಸಂಶಯವಿಲ್ಲ. 


ಹೀನಾಂಗಾನತಿರಿಕ್ತಾಂಗಾನ್‌ ವಿದ್ಯಾಹೀನಾನ್‌ ವಯೋಧಿಕಾನ್‌ । 
ರೂಪದ್ರವಿಣಹೀನಾಂಶ್ಚ ನ ವಾಚಾಂಧಿಕ್ಷಿಪೇದ್‌ ಬುಧಃ WLI 


ಅಂಗಹೀನರನ್ನು , ಅಧಿಕಾಂಗರನ್ನು, ಅವಿದ್ಯಾವಂತರನ್ನು, ವಯೋಜ್ಯೇಷ್ಠರನ್ನು, 
ರೂಪ ಧನಹೀನರನ್ನು ಜಾತಿ-ಧನಹೀನರನ್ನು ನಿಂದಿಸಬಾರದು. 


ಶಪತಾ ಯತೃತಂ ಪುಣ್ಯಂ ಶಪ್ಯಮಾನಂ ತು ಗಚ್ಛತಿ I 
ಶಪ್ಯಮಾನಸ್ಯ ಯತ್ನಾಪಂ ಶಪಂತಮನುಗಚ್ಛತಿ 11೭೭ 


ನಿಂದಿಸುವ ವ್ಯಕ್ತಿಯಲ್ಲಿರುವ ಪುಣ್ಯವು ಯಾರನ್ನು ನಿಂದಿಸುತ್ತೇವೋ ಅವನಿಗೆ 
ಸೇರುತ್ತದೆ. ನಿಂದಿಸಲ್ಪಡುವವನಲ್ಲಿರುವ ಪಾಪವು ನಿಂದಿಸಲ್ಪಡುವವನಿಗೆ ಸೇರುತ್ತದೆ. 
ಆದ್ದರಿಂದ ಯಾರನ್ನೂನಿಂದಿಸಬಾರದು. 


ನಾಸ್ತಿಕ್ಯಂ ವೇದನಿಂದಾಂ ಚ ದೇವತಾನಾಂ ಚ ಕುತ್ತನಮ್‌ । 
ದ್ವೇಷಂ ಡಂಭಂ ಚ ಮಾನಂ ಚ ಕ್ರೋಧಂ ತೈೆಕ್ಸಂ ಚ ವರ್ಜಯೇತ್‌॥ 


ಲಎಣರೆ 
ನಾಸ್ತಿಕತೆ, ವೇದಗಳ ನಿಂದನೆ, ದೇವತೆಗಳ ದೂಷಣೆ, ದ್ವೇಷ, ಡಂಭ, 
ದುರಭಿಮಾನ, ಕ್ರೋಧ, ಕಾಠಿಣ್ಯ ಇವುಗಳನ್ನು ಯಾವಾಗಲೂ ತ್ಯಜಿಸಬೇಕು. 


॥। ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ಚಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ದಶೋತ್ತರಶತತಮೋ*ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರ ಹತ್ತನೆಯ ಅಧ್ಯಾಯ ಮುಗಿಯಿತು. 
La AS A A 


-456- ಮಹಾಭಾರತ ಆಶ್ಚಮೇಧಿಕಪರ್ವ 


ನೂರ ಹನ್ನೊಂದನೆಯ ಅಧ್ಯಾಯ 
ಕೃಷ್ಣನು ಯುಧಿಷ್ಠಿರನಿಗೆ ಅಗ್ನಿಸೃಷ್ಟಿಯ ಪ್ರಕಾರವನ್ನು ಹೇಳಿದುದು. 
ಆಹವನೀಯಾದಿ ಅಗ್ನಿಗಳ ವಿಭಾಗವನ್ನು ಹೇಳುವ ಮೂಲಕ ಅವುಗಳ 
ನಾಮವನ್ನು ಉಚ್ಛಾರಿಸಿದುದು. ಅದರಂತೆ ಯಜ್ಞ-ಅಗ್ನಿಹೋತ್ರಗಳ 
ಪ್ರಶಂಸೆಯನ್ನು ಮಾಡಿದುದು. 
ಯುಧಿಷ್ಠಿರಃ 
ಭಗವಂಸ್ತವ ಭಕ್ತಸ್ಯ ಧರ್ಮಾಧರ್ಮಮಜಾನತ: । 
ಧರ್ಮಂ ಪುಣ್ಯತಮಂ ದೇವ ಪೃಚ್ಛತಃ ಕಥಯಸ್ವ ಮೇ HOH 
ಯುಧಿಷ್ಠಿರ- ದೇವೇಶನೇ, ಧರ್ಮಾಧರ್ಮಗಳನ್ನು ತಿಳಿಯದಿರುವ, ನಿನ್ನ 
ಭಕ್ತನಾದ ನನಗೆ ಪುಣ್ಯತಮವಾದ ಧರ್ಮ ಯಾವುದೆಂದು ತಿಳಿಸಿಕೊಡು. 
ಶ್ರೀಭಗವಾನ್‌ 
ಯದೇತದಗ್ನಿಹೋತ್ರಂ ವೈ ಸೃಷ್ಟಂ ವರ್ಣತ್ರಯಸ್ಯ ತು । 
ಮಂತ್ರವದ್‌ ಯದ್ದುತಂ ಸಮ್ಯಗ್‌ ವಿಧಿನಾ ಚಾಪ್ರ್ಯಪಾಸಿತಮ್‌  1೨॥ 
ಆಹಿತಾಗ್ನಿಂ ನಯತ್ಯೂರ್ಧ್ವಂ ಸಪತ್ನೀಕಂ ಸಬಾಂಧವಮ್‌ 11೩.1 
ಶ್ರೀಭಗವಾನ್‌- ಬ್ರಾಹ್ಮಣ, ಕೃತ್ರಿಯ, ವೈಶ್ಯ ಜಾತಿಯವರಿಗೆ ಅಗ್ನಿಹೋತ್ರವು 
ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದೆ. ಚೆನ್ನಾಗಿ ಅಗ್ನಿಯನ್ನು ಉಪಾಸನೆ ಮಾಡುತ್ತಾ, ಮಂತ್ರ 
ಪೂರ್ವಕವಾಗಿ ಹೋಮಿಸಿದರೆ ಅಂತಹ ಪತ್ನಿ-ಬಂಧು ಸಹಿತನಾದ ಆಹಿತಾಗ್ನಿಯನ್ನು 
ಆ ಯಜ್ಞದ ಫಲವು ಊರ್ಧ್ವಲೋಕಕ್ಕೆ ಕೊಂಡೊಯ್ಯುತ್ತದೆ. 
ಯುಧಿಷ್ಠಿರಃ 
ಕಥಂ ತದ್‌ ಬ್ರಾಹ್ಮಣೈರ್ದೇವ ಹೋತವ್ಯಂ ಕ್ಷತ್ರಿಯೈೆಃ ಕಥಮ್‌ । 
ವೈಶ್ಯೈರ್ವಾ ದೇವದೇವೇಶ ಕಥಂ ವಾ ಸುಹುತಂ ಭವೇತ್‌ 11೪॥ 
ಯುಧಿಷ್ಠಿರ- ದೇವೇಶನೇ, ಬ್ರಾಹ್ಮಣ-ಕೃತ್ರಿಯ-ವೈಶ್ಯ ಜಾತಿಯವರು ಹೇಗೆ 
ಹೋಮ ಮಾಡಬೇಕು? ಹೇಗೆ ಹೋಮವನ್ನುಮಾಡಿದರೆ ಶಾಸ್ತ್ರೀಯವಾಗುತ್ತದೆ? 


ಅನುಗೀತಾಪರ್ವ -457- 


ಕಸ್ಮಿನ್‌ ಕಾಲೇ5ಥವಾ ಕಸ್ಸಿನ್ನಾಥೇಯೋಗ್ಗಿಃ ಸುರೋತ್ತಮ । 
ಆಹಿತಸ್ಯ ಕಥಂ ವಾಠಪಿ ಸಮ್ಯಗಾಚರಣಂ ಭವೇತ್‌ 11೫11 


ಅಗ್ನಿಯಲ್ಲಿ ಎಷ್ಟು ಪ್ರಭೇದಗಳಿವೆ? ಯಾವ ಕಾಲದಲ್ಲಿ ಯಾವ ಅಗ್ನಿಯನ್ನು 
ಉಪಾಸನೆ ಮಾಡಬೇಕು? ಆಹಿತಾಗ್ನಿಯ ಸದಾಚಾರವು ಹೇಗಿರಬೇಕು? 

ಕತ್ಯಗ್ನಯಃ ಕಿಮಾತ್ಸಾನಃ ಸ್ಥಾನಂ ಕಿಂ ಕಸ್ಯ ವಾ ವಿಭೋ । 

ಕತರಸ್ಥಿನ್‌ ಹುತೇ ಸ್ಥಾನೇ ಕಂ ವ್ರಜೇದಾಗ್ನಿಹೋತ್ರಿಕಃ 11೬ 

ಅಗ್ನಿಯ ಪ್ರಭೇದಗಳೆಷ್ಟು? ಅವುಗಳ ಸ್ವರೂಪವೇನು? ಸ್ಥಾನವೇನು? ಯಾವ 
ಅಗ್ನಿಯಲ್ಲಿ ಹೋಮಿಸಿದರೆ ಯಾವ ಲೋಕಕ್ಕೆ ಹೋಗುತ್ತಾನೆ? 

ಅಗ್ನಿಹೋತ್ರನಿಮಿತ್ತಂ ಚ ಕಿಮುತ್ತನ್ನಂ ಪುರಾಂನಫ । 

ಕಥಮೇವಾಥ ಹೂಯಂತೇ ಪ್ರೀಯಂತೇ ಚ ಸುರಾಃ ಕಥಮ್‌ 11೭11 

ಹಿಂದೆ ಯಾವ ನಿಮಿತ್ತದಿಂದ ಅಗ್ನಿಹೋತ್ರವು ಪ್ರಾರಂಭವಾಯಿತು? 
ದೇವತೆಗಳನ್ನು ತೃಷ್ಟಿಗೊಳಿಸಲು ಹೇಗೆ ಹೋಮ ಮಾಡಬೇಕು? ಹೇಗೆ ಹೋಮ 
ಮಾಡಿದಲ್ಲಿದೇವತೆಗಳು ತೃಪ್ತರಾಗುತ್ತಾರೆ? 

ವಿಧಿವನ್ನಂತ್ರವದ್ಧಕ್ಕಾ ಪೂಜಿತಾಸ್ತ್ಯಗ್ಗಯಃ ಕಥಮ್‌ । 

ಕಾಂ ಗತಿಂ ವದತಾಂಶ್ರೇಷ್ಠ ನಯಂತಿ ಹ್ಯಗ್ಗಿಹೋತ್ರಿಣಃ 11೮ 

ಅಗ್ನಿಗಳನ್ನು ವಿಧಿವತ್ತಾಗಿ ಮಂತ್ರಪೂರ್ವಕವಾಗಿ ಪೂಜಿಸಿದರೆ ಆ ಅಗ್ನಿಗಳು 
ಹೋಮಿಸಿದ ವ್ಯಕ್ತಿಗಳಿಗೆ ಎಂತಹ ಸದ್ಗತಿಯನ್ನುನೀಡುತ್ತಾರೆ? 

ದುರ್ಹುತಾಶ್ಚಾಪಿ ಭಗವನ್ನವಿಜ್ಞಾತಾಸ್ವಯೋತ ಗ್ನಯಃ I 

ಕಿಮಾಹಿತಾಗ್ದೇಃ ಕುರ್ವಂತಿ ದುಶ್ಚೀರ್ಣಾ ವಾಠಪಿ ಕೇಶವ 11೯॥ 

ಮೂರು ಅಗ್ನಿಗಳ ಸ್ವರೂಪವನ್ನು ತಿಳಿಯದೆ, ಆ ಅಗ್ನಿಗಳಲ್ಲಿ ವಿಧಿಯನ್ನು 
ಅನುಸರಿಸದೆ ಹೋಮಿಸಿದರೆ, ಉಪಾಸಿಸಿದರೆ, ತಪ್ಪಾಗಿ ಮಾಡಿದರೆ ಅವರು 
ಹೊಂದುವ ಕೆಟ್ಟಫಲಗಳಾದರೂ ಏನು? 


-458- ಮಹಾಭಾರತ ಆಶ್ವಮೇಧಿಕಪರ್ವ 


ಉತನ್ನಾಗಿಸ್ತು ಪಾಪಾತಾ ಕಾಂ ಯೋನಿಂ ದೇವ ಗಚ್ಛತಿ ele] 


ಷ್‌ [J 
ಅಗ್ನಿಯನ್ನು ಪರಿತ್ಯಾಗ ಮಾಡಿರುವ ಪಾಪಾತ್ಮನು ಮುಂದೆ ಯಾವ ಯೋನಿಗಳಲ್ಲಿ 
ಜನ್ಮತಾಳುತ್ತಾನೆ? 


ಏತತರ್ವಂ ಸಮಾಸೇನ ಭಕ್ಕಾ ಹ್ಯುಪಗತಸ್ಯ ಮೇ । 
ವಕ್ತುಮರ್ಹಸಿ ಸರ್ವಜ್ಞ ಸರ್ವಾತ್ಮಕ ನಮೋಶಸ್ತು ತೇ 11೧೧॥ 


ಸರ್ವಾಂತರ್ಯಾಮಿಯೇ, ಸರ್ವಜ್ಞನೇ, ನಿನಗೆ ನಮಸ್ಕಾರ. ಭಕ್ತಿ-ಭಾವದಿಂದ 
ನಿನ್ನ ಬಳಿ ಬಂದು ಪ್ರಶ್ಲಿಸುತ್ತಿರುವ ನನಗೆ ಈ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ 
ಹೇಳು. 
ಶ್ರೀಭಗವಾನ್‌ 
ಶೃಣು ರಾಜನ್‌ ಮಹಾಪುಣ್ಯಮಿದಂ ಧರ್ಮಾಮೃತಂ ಪರಮ್‌ । 
ಯತ್ತು ತಾರಯತೇ ಯುಕ್ತಾನ್‌ ಬ್ರಾಹ್ಮಣಾನಗ್ನಿಹೋತ್ರಿಣಃ 11೧೨1 


ಶ್ರೀಭಗವಾನ್‌- ಮಹಾರಾಜನೇ, ಮಹಾಪುಣ್ಯಪ್ರದವಾದ ಧರ್ಮಾಮೃತವನ್ನು 
ಕೇಳಿಸಿಕೊ. ಅಗ್ನಿಹೋತ್ರವು ಧರ್ಮಪರಾಯಣರಾದ ಅಗ್ನಿಹೋತೃಗಳಾದ 
ಬ್ರಾಹ್ಮಣರನ್ನು ಕಷ್ಟದಿಂದ ಪಾರು ಮಾಡುತ್ತದೆ. 
ಹೃತ್ತೇನಾಸೃಜಂ ಲೋಕಾನ್‌ ಅಹಮಾದೌ ಮಹಾದ್ಯುತೇ ॥ 


ಷ್ಲೋರಗಿರ್ಮುಖತಃ ಪೂರ್ವಂ ಲೋಕಾನಾಂ ಹಿತಕಾಮ್ಯಯಾ ॥।೧೩॥ 


ಬ 


(ಶಿ 


€s 


ಮಹಾದ್ಯುತಿಮಂತನೇ, ಸೃಷ್ಟಿಯ ಆರಂಭದಲ್ಲಿ ನಾನೇ ಪರಬ್ರಹ್ಮವೆಂಬ 
ಮೂಲರೂಪದಿಂದ ಸಮಸ್ತ ಲೋಕಗಳನ್ನು ಸೃಷ್ಟಿಸಿದ್ದೇನೆ. ಲೋಕದ ಜನರಿಗೆ ಹಿತವನ್ನು 
ಮಾಡುವ ದೃಷ್ಟಿಯಿಂದ ಎಲ್ಲ ಸೃಷ್ಟಿಗಳಿಗಿಂತಲೂ ಮೊದಲೂ ಅಗ್ನಿಯನ್ನೇ ನನ್ನ 
ಮುಖದಿಂದ ಸೃಷಿಸಿದೆನು. 


ಯಸ್ಮಾದಗ್ನೇ ಸ ಭೂತಾನಾಂ ಸರ್ವೇಷಾಂ ನಿರ್ಮಿತೋ ಮಯಾ । 
ತಸ್ಮಾದಗ್ನೀತ್ಯಭಿಹಿತಃ ಪುರಾಣಜ್ಛೈರ್ಮಹರ್ಷಿಭಿಃ HOV 


ಅನುಗೀತಾಪರ್ವ -459- 


ಯಾವ ಕಾರಣದಿಂದ ಸಮಸ್ತ ಪ್ರಾಣಿಗಳಿಗೂ ಉಪಕಾರವನ್ನು ಮಾಡುವ 


ಅಗ್ನಿಯನ್ನು ಆರಂಭದಲ್ಲೇ ಸೃಷ್ಟಿ ಮಾಡಿದೆನೋ ಆದ್ದರಿಂದ ಪುರಾಣವನ್ನು ತಿಳಿದ 
ವಿದ್ವಾಂಸರು ಅಗ್ನಿಎಂದು ಕರೆದರು. 


ಯಸ್ಸಾತ್ತು ಸರ್ವಕೃತ್ಯೇಷು ಪೂರ್ವಮಸ್ಥೈ ಪ್ರದೀಯತೇ । 
ಆಹುತಿರ್ದೀಪ್ಯಮಾನಾಯ ತಸ್ಥಾದಗ್ನೀತಿ ಕಥ್ಯತೇ 11೧೫1! 


ಸಮಸ್ತ ಕರ್ಮಗಳಲ್ಲಿಯೂ ಎಲ್ಲರಿಗಿಂತ ಮೊದಲು ಪ್ರಜಲಿತವಾದ 
ಅಗ್ನಿಯಲ್ಲಿಯೇ ಆಹುತಿಯನ್ನುನೀಡಬೇಕು. ಎಲ್ಲರಿಗಿಂತ ಮೊದಲು ಆಹುತಿಯನ್ನು 
ಸ್ವೀಕರಿಸುವುದರಿಂದ ಅವನನ್ನು ಅಗ್ನಿ ಎಂದು ಕರೆಯುತ್ತಾರೆ. 


ವ 

ಯಸ್ಮಾಚ್ಚ ನಯತಿ ಹ್ಯಗ್ರ್ಯಾಂ ಗತಿಂ ವಿಪ್ರಾನ್‌ ಸುಪೂಜಿತಃ । 

ಯಸ್ಮಾಚ್ಚ ನಯನಾದ್‌ ರಾಜನ್‌ ದೇವೇಷ್ಟಗ್ನೀತಿ ಕೀರ್ತ್ಯತೇ 11೧೬॥ 

೪ಚ ವ 

ಸರಿಯಾಗಿ ಪೂಜಿಸಿದರೆ ಬ್ರಾಹ್ಮಣರನ್ನು ಅಗ್ರಗತಿಗೆ, ಪರಮಪದವಿಗೆ 
ಕೊಂಡೊಯ್ಯುತ್ತಾನಾದ್ದರಿಂದ ದೇವತೆಗಳು ಅವನನ್ನು ಅಗ್ನಿ ಎನ್ನುತ್ತಾರೆ. 

ಯಸ್ಸಾಚ್ಛ ದುರ್ಹುತಃ ಸೋsಯಮಲಂ ಭಕ್ಷಯಿತುಂ ಕ್ಷಣಾತ್‌ । 

ಯಜಮಾನಂ ನರಶ್ರೇಷ್ಠ ಕ್ರವ್ಯಾದೋಗ್ಗಿಸ್ತತಃ ಸ್ಕೃತಃ 1೧೭ 

ವಿಧಿಯನ್ನು ಉಲ್ಲಂಘಿಸಿ ಹೋಮ ಮಾಡುವ ಯಜಮಾನನನ್ನು ಕ್ಷಣಮಾತ್ರದಲ್ಲಿ 
ಭಕ್ಷಿಸಲು ಸಮರ್ಥನಾಗಿರುವುದರಿಂದ ಅವನನ್ನು ಕ್ರವ್ಯಾದ ಎಂದು ಕರೆಯುತ್ತಾರೆ. 

ಸರ್ವಭೂತಾತ್ಮಕೋ ರಾಜನ್‌ ದೇವಾನಾಮೇಷ ವೈ ಮುಖಮ್‌ । 

ಪ್ರಥಮಂ ಮನ್ನುಖಾತ್‌ ಸೃಷ್ಟೋ ಲೋಕಾರ್ಥೇ ಪಚನಪ್ರಭುಃ ॥1೧೮॥ 

ಸಮಸ್ತ ಪ್ರಾಣಿಗಳ ಆತ್ಮಸ್ಪರೂಪನಾಗಿರುವ ಅಗ್ನಿಯು ದೇವತೆಗಳಿಗೆ 
ಮುಖಸ್ಥಾನೀಯನಾಗಿದ್ದಾನೆ. ಮೊದಲು ನನ್ನಮುಖದಿಂದ ಸೃಷ್ಟನಾದ ಈ ಅಗ್ನಿದೇವನೇ 
ಸಮಸ್ತ ಜೀವರ ಪಚನ ಶಕ್ತಿಗೆ ನಿಯಾಮಕನಾಗಿದ್ದಾನೆ. 

ಸೃಷ್ಠಮಾತ್ರೋ ಜಗತ್ಸರ್ವಮತ್ತುಮೈಚ್ಛತ್‌ ಪುರಾ ಖಲು । 

ತತಃ ಪ್ರಶಮಿತಃ ಸೋಗ್ನಿರುಪಾಸೀನೋ ಮಯಾ ಪುರಾ HOF 


-460- ಮಹಾಭಾರತ ಆಶ್ಚಮೇಧಿಕಪರ್ವ 


ಸೃಷ್ಟಿಮಾಡಿದ ಕೂಡಲೇ ಅಗ್ನಿದೇವನು ಸಮಸ್ತ ಜಗತ್ತನ್ನೇ ಕಬಳಿಸಲು ಇಚ್ಛಿಸಿದನು. 
ಅಂತಹ ಅಗ್ನಿಯನ್ನುನಾನು ಹಿಂದೆ ಸಮಾಧಾನ ಪಡಿಸಿ ಶಾಂತಗೊಳಿಸಿದೆನು. 


ಸತತೋಪಾಸನಾತ್‌ ಸೋ5ಯಮೌಪಾಸನ ಇತಿ ಸ ಕೃತಃ 11೨೦॥॥ 


ಯಾವಾಗಲೂ ನನ್ನಿಂದ ಸನ್ನಿಹಿತನಾಗಿರುವ ಈ ಅಗ್ನಿದೇವನನ್ನು ಔಪಾಸನ ಎಂದು 
ಕರೆಯುತ್ತಾರೆ. 


ಆಹುತಿಃ ಸರ್ವಮಾಖ್ಯಾತಾ ತಸ್ಮಿನ್‌ ವಸತಿ ಸೋರನಲಃ ॥ 
ಆವಸಥ್ಯ ಇತಿ ಖ್ಯಾತಸ್ತೇನಾಸೌ ಬ್ರಹ್ಮವಾದಿಭಿಃ 11೨೧॥॥ 


ಆಹುತಿ ಎಂಬುದು ಸರ್ವ ಎಂಬ ಅರ್ಥವನ್ನು ಹೇಳುತ್ತದೆ. ಹವ್ಯವನ್ನೇ 
ಹವನವೆನುತ್ತಾರೆ. ಅಗ್ನಿಯು ಸಮಸ್ತ ಹವ್ಯಗಳನ್ನು ಒಯ್ಯುವವನಾದ್ಧರಿಂದ ಇವನಿಗೆ 
ಆಹವನೀಯ ಎಂದು ಹೆಸರು. 


ತಸ್ಮಿನ್‌ ಪಂಚ ಮಹಾಯಜ್ಞಾ ವರ್ತಂತೇ ಯಸ್ಯ ಧರ್ಮತಃ । 
ಸೋಮಮಂಡಲಮಧ್ಯೇನ ಗತಿಸ್ತಸ್ಯ ದ್ವಿಜನ್ಮನಃ 11೨೨1 


ಆ ಅಗ್ನಿದೇವನಲ್ಲಿ ಪಂಚಮಹಾಯಜ್ಞಗಳು ಧರ್ಮದಿಂದ ಪ್ರವೃತ್ತಿಯನ್ನು 
ಹೊಂದುತ್ತವೆ. ಪಂಚಮಹಾಯಜ್ಞಗಳನ್ನುಮಾಡಿದ ಬ್ರಾಹ್ಮಣನು ಸೋಮ ಮಂಡಲದ 
ಮಧ್ಯದಿಂದ ಸದ್ಗತಿಯನ್ನು ಹೊಂದುತ್ತಾನೆ. 

ತೇನ ಸಪ್ರರ್ಷಯಃ ಸಿದ್ಧಾ ಸಂಯತೇಂದ್ರಿಯಬುದ್ಧಯಃ । 

ಗತಾ ಹ್ಯಮರಸಾಯುಜ್ಯಮೇಕಾಗ್ನ್ಯರ್ಚನತತ್ಥರಾಃ 11೨೩ 

ಇಂದ್ರಿಯಗಳನ್ನು, ಬುದ್ದಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರುವ, ಸಿದ್ದರಾದ 
ಸಪ್ತರ್ಷಿಗಳು ಅಗ್ನಿಯ ಆರಾಧನೆಯಲ್ಲಿಯೇ ನಿರತರಾದ ಕಾರಣ ದೇವತೆಗಳೆಂದೇ 
ಕರೆಸಿಕೊಳುತ್ತಾರೆ. 

ಅಪರೇ ಚಾವಸಥ್ಯಂ ಚ ಪಚನಾಗ್ದಿಂ ಪ್ರಚಕ್ಷತೇ । 

ತಸ್ಮಿನ್‌ ಪಂಚ ಮಹಾಯಜ್ಞಾ ವೈಶ್ವದೇವಶ್ಚ ವರ್ತತೇ 11೨೪॥ 


ಅನುಗೀತಾಪರ್ವ -461- 


ಇನ್ನುಕೆಲವರು ಆಹವನೀಯ, ಪಚನಾಗ್ನಿಎಂದು ಎರಡು ಅಗ್ನಿಗಳನ್ನು ಹೇಳುತ್ತಾರೆ. 
ಆ ಅಗ್ನಿಯಲ್ಲಿಯೇ ಪಂಚಮಹಾಯಜ್ಞಗಳು, ವೈಶ್ತದೇವವು ಮಾಡಲ್ಪಡುತ್ತದೆ. 


ಸ್ಥಾಲೀಪಾಕಂ ಚ ಗಾರ್ಹ್ಯಂ ಚ ಸರ್ವೇ ಚಾಸ್ತಿನ್‌ ಪ್ರತಿಷ್ಠಿತಾಃ । 
ಗೃಹಕರ್ಮವಹೋ ಯಸ್ಕಾತ್‌ ತಸ್ಕಾದ್‌ ಗೃಹಪತಿಸ್ತು ಸಃ 11೨೫! 


ಸ್ಥಾಲೀಪಾಕವು, ಗೃಹಸ್ಥರಿಗೆ ಸಂಬಂಧಪಟ್ಟಯಜ್ಞವು ಎಲ್ಲವೂ ಈ ಅಗ್ನಿಯಲ್ಲಿಯೇ 
ಪ್ರತಿಷ್ಠಿತವಾಗಿವೆ. ಗೃಹಸ್ಥರ ಕರ್ಮಗಳನ್ನು ಹೊತ್ತುಯ್ಯುವ ಕಾರಣದಿಂದ ಈ ಅಗ್ಲಿಗೆ 
ಗೃಹಪತಿ ಎಂದು ಕರೆಯುತ್ತಾರೆ. 


ಔಪಾಸನಂ ಚಾವಸಥ್ಯಂ ಸಭ್ಯಂ ಪಚನಪಾವಕಮ್‌ । 

ಆಹುರ್ಬ್ರಹ್ಮವಿದಃ ಕೇಚಿನ್ನತಮೇತನ್ನಮಾಪಿ ಚ 11೨೬1 

ಕೆಲವು ಬ್ರಹ್ಮಜ್ಞಾನಿಗಳು ಔಪಾಸನ, ಆವಸಥ್ಯ, ಪಚನಪಾವಕ ಎಂಬುದಾಗಿ 
ಅಗ್ನಿಯ ಮೂರು ಪ್ರಕಾರಗಳನ್ನು ಹೇಳುತ್ತಾರೆ. ಇದು ನನಗೂ ಸಮ್ಮತವಾಗಿದೆ. 


ಅಗ್ನಿಹೋತ್ರಪ್ರಕಾರಂ ತು ಶೃಣು ರಾಜನ್‌ ಸಮಾಹಿತಃ । 
ತ್ರಯಾಣಾಂ ಗುಣನಾಮಾನಿ ವಹ್ನೀನಾಮುಚ್ಛತೇ ಮಯಾ 11೨೭1 


ಯುಧಿಷ್ಠಿರನೇ, ನಾನೀಗ ಹೇಳಲಿರುವ ಅಗ್ನಿಹೋತ್ರದ ಪ್ರಕಾರವನ್ನು ಕೇಳು. 
ಮೂರು ಅಗ್ನಿಯ ಗುಣಗಳಿಗೆ ಅನುಗುಣವಾದ ಹೆಸರುಗಳನ್ನು ತಿಳಿದುಕೊ. 

ಗೃಹಾಣಾಂ ಹಿ ಪತಿತ್ಚಂ ಹಿ ಗೃಹಪತ್ಯಮಿತಿ ಸ್ಥ ಕೃತಮ್‌ | 

ಗೃಹಪತ್ಯಂ ತು ಯಸ್ಯಾಸೀತ್‌ ತತ್‌ ತಸ್ಮಾದ್‌ ಗಾರ್ಹಪತ್ಯತಾ 11೨೮॥ 

ಗೃಹಗಳ ಒಡೆತನವನ್ನು ಹೊಂದಿರುವುದು ಗೃಹಪತಿತ್ಸವು. ಯಾವ ಅಗ್ನಿಯಲ್ಲಿ 
ಗೃಹಪತಿತ್ವವು ನೆಲೆಗೊಂಡಿದೆಯೋ ಆ ಅಗ್ನಿಯು ಗಾರ್ಹಪತ್ಯ ಎಂದು 
ಕರೆಸಿಕೊಳ್ಳಲ್ಪಡುತ್ತದೆ. 

ಯಜಮಾನಂ ತು ಯಸ್ಸಾತ್ತು ದಕ್ಷಿಣಾಂ ತು ಗತಿಂ ನಯೇತ್‌ । 

ದಕ್ಷಿಣಾಗ್ನಿಂ ತಮಾಹುಸ್ರೇ ದಕ್ಷಿಣಾಯತನಂ ದ್ವಿಜಾಃ 11೨೯॥॥ 


-462- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾವ ಅಗ್ನಿಯು ಯಜಮಾನನನ್ನು ದಕ್ಷಿಣಾಯನದ ಮಾರ್ಗದ ಮೂಲಕ ಸ್ವರ್ಗಕ್ಕೆ 
ಕೊಂಡೊಯ್ಯುವುದೋ ದಕ್ಷಿಣದಲ್ಲಿರುವುದೋ ಆ ಅಗ್ನಿಯನ್ನು ಬ್ರಾಹ್ಮಣರು ದಕ್ಷಿಣಾಗ್ನಿ 
ಎಂದು ಕರೆಯುತ್ತಾರೆ. 


ಆಹುತಿಂ ಸಮ್ಯಗಾಖ್ಯಾತಾಂ ವಹಂತಂ ಹವ್ಯವಾಹನಮ್‌ I 
ಸರ್ವಹವ್ಯವಹೋ ವಹ್ಲಿರ್ಗತಶ್ನಾಹವನೀಯತಾಮ್‌ 11೩.01! 


ಆಹುತಿ ಎಂಬುದು ಸರ್ವ ಎಂಬ ಅರ್ಥವನ್ನುಹೇಳುತ್ತದೆ. ಹವ್ಯವನ್ನೇ ಹವನ 
ಎನ್ನುತ್ತಾರೆ. ಸಮಸ್ತ ಹವ್ಯಗಳನ್ನು ಯಾವ ಕಾರಣದಿಂದ ಅಗ್ನಿಯು ಒಯ್ಯುತ್ತಾನೋ 
ಆ ಕಾರಣದಿಂದ ಆಹವನೀಯ ಎಂಬ ಹೆಸರನ್ನು ಪಡೆದಿದ್ದಾನೆ. 


ಯಸ್ತಾ ವಸಥ್ಯಂ ಜುಹುಯಾನ್ನೂಲಾಗ್ಗಿಂ ವಿಧಿವದ್‌ ದ್ವಿಜಃ । 
ಆವಸಥ್ಯಂ ತು ತಂ ಚಾಗ್ನಿಂ ಪಚನಾಗ್ನಿಂ ಪ್ರಚಕ್ಷತೇ 11೩೧॥ 


ಯಾರು ಮೂಲಾಗ್ನಿಯನ್ನು ಆವಸಥ್ಯ ಎಂಬ ಹೆಸರಿನಿಂದ ವಿಧಿಬದ್ಧವಾಗಿ 
ಹೋಮಿಸುತ್ತಾರೋ ಅಂತಹ ಆವಸಥ್ಯ ಎಂಬ ಅಗ್ನಿಯನ್ನು ಪಚನಾಗ್ನಿ ಎಂದು 
ಕರೆಯುತ್ತಾರೆ. 


ತೇಷಾಂ ಸಭಾಗತೋ ವಜ್ಜಿ ಸಭ್ಯ ಇತ್ಯಭಿಧೀಯತೇ । 
ಆವಸಥ್ಯಸ್ತು ಯೋ ವಜ್ಜಿ ಪ್ರಥಮಃ ಸ ಪ್ರಜಾಪತಿಃ 11೩೨11 


ದೊಡ್ಡ ಯಜ್ಞಸಭೆಯಲ್ಲಿ ಸ್ಥಾಪಿಸುವ ವಹ್ನಿಯನ್ನು ಸಭ್ಯ ಎಂದು ಕರೆಯುತ್ತಾರೆ. 
ಆವಸಥ್ಯವಹ್ನಿಯು ಮೊದಲನೆಯ ವಣ್ನಿಯಾಗಿದ್ದು ಪ್ರಜಾಪತಿಯು ಅದಕ್ಕೆ 
ಅಭಿಮಾನಿಯಾಗಿದ್ದಾನೆ. 


ಬ್ರಹ್ಮಾ ಚ ಗಾರ್ಹಪತ್ಯೋತಗ್ನಿ ತಸ್ಥಾದೇವ ತು ಸೋತಭವತ್‌ । 

ದಕ್ಷಿಣಾಗ್ಗಿಸ್ತಯಂ ರುದ್ರಃ ಕ್ರೋಧಾತ್ಮಾ ಚಂಡ ಏವ ಸಃ HAAN 

ಬ್ರಹ್ಮನೇ ಗಾರ್ಹಪತ್ಯಾಗ್ನಿಯು. ಕಾರಣ ಅವನು ಹುಟ್ಟಿರುವುದು 
ಗಾರ್ಹಪತ್ಯಾಗ್ನಿಯಲ್ಲಿ. ಕ್ರೋಧಾತ್ಮನಾದ, ಪ್ರಚಂಡನಾದ ರುದ್ರನೇ ದಕ್ಷಿಣಾಗ್ನಿ 
ಸಧೂಪನಾಗಿದ್ದಾನೆ. 


ಅನುಗೀತಾಪರ್ವ -463- 


ಅಹಮಾಹವನೀಯೋಕಗ್ನಿರಾಹೋಮಾದ್ಯಸ್ಯ ವೈ ಮುಖೇ ।॥ 
ಸಭ್ಯೋಪಗ್ಗಿಃ ಪಂಚಮೋ ಯಸ್ತು ಸ್ಕಂದ ಏವ ನರಾಧಿಪ 11೩ ೪॥ 


ಹೋಮದ ಆರಂಭದಿಂದ ಕೊನೆಯ ತನಕ ಯಾವ ಅಗ್ನಿಯ ಮೂಲಕ ನನಗೆ 
ಆಹುತಿಯನ್ನು ನೀಡುತ್ತಾರೋ ಅಂತಹ ಆಹವನೀಯ ಅಗ್ನಿಯು ನಾನೇ ಆಗಿದ್ದೇನೆ. 
ಐದನೆಯ ಸಭ್ಯ ಎಂಬ ಅಗ್ನಿಗೆ ಷಣ್ಮುಖನು ಅಭಿಮಾನಿಯಾಗಿದ್ದಾನೆ. 


ಪೃಥಿವೀ ಗಾರ್ಹಪತ್ಯೋತಗ್ಗಿರಂತರಿಕ್ಷಂ ಚ ದಕ್ಷಿಣಃ । 
ಸರ್ಗಮಾಹವನೀಯೋತ ಗ್ಲಿರೇವಮಗ್ಗಿತ್ತಯಂ ಸ್ಪ ಕೃತಮ್‌ ABI 


ಗಾರ್ಹಪತ್ಯಾಗ್ನಿಯನ್ನು ಸೇವಿಸಿದವನೂ, ದಕ್ಷಿಣಾಗ್ನಿಯನ್ನು ಸೇವಿಸಿದವನು 
ಅಂತರಿಕ್ಜಲೋಕವನ್ನೂ ೆ ಆಹವನೀಯಾಗ್ದಿಯನ್ನು ಸೇವಿಸಿದವನು ಸ್ವರ್ಗಲೋಕವನ್ನು 
ಹೊಂದುತ್ತಾನೆ. ಹೀಗೆ ಮೂರು ಅಗ್ಲಿಗಳು ಇವೆ. 


ವೃತ್ತಶ್ಚ ಗಾರ್ಹಪತ್ಯೋತಗ್ನಿರ್ಯಸ್ಥಾದ್‌ ವೃತ್ತಾ ಚ ಮೇದಿನೀ । 
ಅರ್ಧಚಂದ್ರಾಕೃತಿಃ ಖಂ ವೈ ದಕ್ಷಿಣಾಗ್ಗಿಸ್ತಥಾ ಭವೇತ್‌ 11೩೬। 


ಗಾರ್ಹಪತ್ಯಾಗ್ನಿಯ ಆಕಾರವು ವರ್ತುಲಾಕಾರವು. ಕಾರಣ ಪೃಥಿವಿಯ ಆಕಾರವು 
ವರ್ತುಲಾಕಾರವಾದುದರಿಂದ, ಇದಕ್ಕೆ ಸಂಬಂಧಿಸಿದ ಅಗ್ನಿಯ ಆಕಾರವೂ 
ವರ್ತುಲಾಕಾರವಾಗಿಯೇ ಇದೆ. ದಕ್ಷಿಣಾಗ್ನಿಯ ಆಕಾರವು ಅಂತರಿಕ್ಷ ಲೋಕದ 
ಆಕಾರವು. ಅಂತರಿಕ್ಷಲೋಕದ ಆಕಾರವು ಅರ್ಧಚಂದ್ರಾಕೃತಿಯ ಆಕಾರವು. ಅದರಂತೆ 
ದಕ್ಷಿಣಾಗ್ನಿಯ ಆಕಾರವೂ ಇದೆ. 

ಚತುರಶ್ರಂ ತತಃ ಸ್ವರ್ಗಂ ನಿರ್ಮಲಂ ತು ನಿರಾಮಯಮ್‌ । 

ತಸ್ಮಾದಾಹವನೀಯೋಕಗ್ಡಿರ್ಚತುರಶ್ರೋ ಭವೇನ್ನಪ 11೩೭1 


ಚತುಷ್ಠೋಣದ ಆಕಾರವು ಆಹವನೀಯ ಅಗ್ನಿಯ ಆಕಾರವು. ಸ್ವರ್ಗಲೋಕವು 
ಚತುಃಕೋಣದಿಂದ ಕೂಡಿದೆ. ಆ ಕಾರಣದಿಂದ ಅದಕ್ಕೆ ಸಂಬಂಧಿಸಿದ ಅಗ್ನಿಯ 
ಆಕಾರವು ಚತುರಶ್ರದಿಂದಲೇ ಕೂಡಿದೆ. 


ಜುಹುಯಾದ್‌ ಗಾರ್ಹಪತ್ಯಂ ಯೋ ಭುವಂ ಜಯತಿ ಸ ದ್ವಿಜಃ । 
ಜುಹೋತಿ ದಕ್ಷಿಣಾಗ್ನಿಂ ಯಃ ಸ ಜಯತ್ಯಂತರಿಕ್ಷಕಮ್‌ ACH 


-464- ಮಹಾಭಾರತ ಆಶಮೇಧಿಕಪರ್ವ 


ಯಾವ ಬ್ರಾಹ್ಮಣನು ಗಾರ್ಹಪತ್ಯ ಅಗ್ನಿಯಲ್ಲಿ ಹೋಮವನ್ನು ಮಾಡುತ್ತಾನೋ 
ಅವನು ಭೂಮಿಯನ್ನು ಜಯಿಸುತ್ತಾನೆ. ದಕ್ಷಿಣಾಗ್ನಿಯಲ್ಲಿ ಹೋಮವನ್ನು ಮಾಡಿದವನು 
ಅಂತರಿಕ್ಷವನ್ನು ಜಯಿಸುತ್ತಾನೆ. 


ಪೃಥಿವೀಮಂತರಿಕ್ಷಂ ಚ ದಿವಂ ಚರ್ಷಿಗಣೈೆಃ ಸಹ । 
ಜಯತ್ಯಾಹವನೀಯಂ ಯೋ ಜುಹುಯಾದ್‌ ಭಕ್ತಿಮಾನ್‌ ದ್ವಿಜಃ ॥॥೩೯॥॥ 


ಆಹವನಾಗ್ನಿಯಲ್ಲಿಹೋಮಮಾಡಿದವನು ಭಕ್ತಿಯಿಂದ ಹೋಮ ಮಾಡಿದಾಗ 
ಪೃಥಿವಿ, ಅಂತರಿಕ್ಟ, ಯಷಿಗಣಗಳಿಂದ ತುಂಬಿದ ದೇವಲೋಕ- ಎಲ್ಲವನ್ನೂ 
ಜಯಿಸುತ್ತಾನೆ. 


ಆಭಿಮುಖ್ಯೇನ ಹೋಮಸ್ತು ಯಸ್ಯ ಯಜ್ಞೇಷು ವರ್ತತೇ । 
ತೇನಾಪ್ಯಾಹವನೀಯತ್ತಂ ಗತೋ ವಹ್ಲಿರ್ಮಹಾದ್ಯುತಿಃ 11೪೦॥| 


ಯಜ್ಞಗಳಲ್ಲಿ ಅಗ್ನಿಯು ಅಭಿಮುಖವಾಗಿರುವ ಎಲ್ಲ ಆಹುತಿಗಳು ಹೋಮ 
ಮಾಡಲ್ಲಡುವುದರಿಂದ ಅಥವಾ ಎಲ್ಲಅಗ್ಗಿಗಳಿಗಿಂತ ಶ್ರೇಷ್ಠವಾಗಿರುವುದರಿಂದ ಈ 
ಅಗ್ನಿಗೆ ಆಹವನೀಯತ್ವ ಎಂಬ ಪದವಿಯು ಲಭಿಸಿದೆ. ಈ ಆಹವನೀಯಾಗ್ನಿಯು 
ಮಹಾಕಾಂತಿಯುಳ್ಳದ್ದು ಲ 


ಆಹೋಮಾದಗ್ನಿಹೋತ್ರೇಷು ಯಚ್ಛೆರ್ವಾ ಯತ್ರ ಸರ್ವಶಃ | 
ಯಸ್ಮಾದಸ್ಥಿನ್‌ ಪ್ರವರ್ತಂತೇ ತತೋ ಹ್ಯಾಹವನೀಯತಾ 11೪೧॥॥ 


ಅಗ್ನಿಹೋತ್ರಗಳಲ್ಲಿ ಇತರ ಯಜ್ಞಗಳಲ್ಲಿ ಆರಂಭದಿಂದ ಎಲ್ಲಕಡೆಯಿಂದಲೂ 
ಎಲ್ಲಆಹುತಿಗಳನ್ನೂ ಈ ಆಹವನೀಯಾಗ್ನಿಯಲ್ಲಿಯೇ ಹಾಕುವುದರಿಂದ ಈ ಅಗ್ಲಿಗೆ 
ಆಹವನೀಯ ಎಂದು ಹೆಸರು. 


ಯಸ್ತಾ ವಸಥ್ಯಂ ಜುಹುಯಾನ್ನೂಲಾಗ್ಲಿಂ ವಿಧಿವದ್‌ ದ್ವಿಜಃ । 
ಸ ತು ಸಪ್ಪರ್ಷೀಲೋಕೇಷು ಸಪತ್ನೀಕಃ ಪ್ರಮೋದತೇ IYI 
ಯಾವ ಬ್ರಾಹ್ಮಣನು ವಿಧಿಬದ್ಧವಾಗಿ ಮೂಲಾಗ್ನಿ ಎನಿಸಿದ ಆಹವನೀಯಾಗ್ನಿಯ 


ಮೂಲಕ ಹೋಮವನ್ನು ಮಾಡುತ್ತಾನೋ ಅವನು ಸ ಪತ್ನೀಕವಾಗಿ ಸಪ್ತರ್ಷಿಗಳ 
ಲೋಕದಲ್ಲಿ ಸಂತೋಷವನ್ನು ಹೊಂದುತ್ತಾನೆ. 


ಅನುಗೀತಾಪರ್ವ -465- 
ಯಶ್ಚಾಪ್ರ್ಯಪಾಸನಃ(ಸತೇ) ಸಭ್ಯಂ ವಿಧಿವತ್‌ ಪ್ರಯತಾತ್ಮವಾನ್‌ । 
ಸ ಜಯೇದ್‌ ವಾಜ್ಮಯಂ ಸರ್ವಂ ತಥಾತ ಶ್ಲ ಷಿಸಭಾಮಪಿ 11೪೩॥ 


ಯಾವನು ಜಿತೇಂದ್ರಿಯಾಗ್ನಿಯಾಗಿ, ವಿಧಿಬದ್ಧವಾಗಿ ಸಭ್ಯ ಎಂಬ ಅಗ್ನಿಯನ್ನು 
ಉಪಾಸನೆ ಮಾಡುತ್ತಾನೋ ಅವನು ವಾಜ್ಜಯವಾದ ವೇದಪ್ರಪಂಚವನ್ನೂ 
ಜಯಿಸುತ್ತಾನೆ. ಯಷಿ ಸಭೆಯನ್ನೂ ಗೆಲ್ಲುತ್ತಾನೆ. 

ಅಗ್ನೀನಾಮಥವಾಠಗ್ಗೇತಸ್ತು ಯಸ್ಯ ಹೋಮಃ ಪ್ರದೀಯತೇ ।ಟ 

ಇಷ್ಟೋ ಭವತಿ ಸರ್ವಾಗ್ನಿರಗ್ನಿಹೋತ್ರಂ ಚ ಯದ್ಧವೇತ್‌ 11೪೪॥ 


ಅಗ್ನಿಗಳಲ್ಲಿಅಥವಾ ಅಗ್ನಿಯಲ್ಲಿಯಾವನು ಹೋಮವನ್ನುದಾನ ಮಾಡುತ್ತಾನೋ 
ಅಂಥ ಅಗ್ನಿಹೋತ್ರ ಮಾಡಿದವನಿಗೆ ಅಗ್ನಿದೇವನು ಪ್ರಸನ್ನನಾಗುತ್ತಾನೆ. 


ತ್ರಾಣಾಯ ಯಜಮಾನಸ್ಯ ಚಾಗ್ನಿಹೋತ್ರಮಿತಿ ಸ್ಮೃತಮ್‌ 11೪೫ 
ಯಜಮಾನನನ್ನು ರಕ್ಷಿಸುವ ದೃಷ್ಟಿಯಿಂದಲೇ ಅಗ್ನಿಹೋತ್ರ ಎಂಬ ಶಬ್ದವು 
ಪ್ರವೃತ್ತವಾಗಿದೆ. 


ಹೋ ಇತ್ಯೇಷ ವಿಷಾದೋ ವೈ ವಿಷಾದೋ ದುಃಖಮುಚ್ಛತೇ । 
ದುಃಖಂ ತಾಪತ್ರಯಂ ಪ್ರೋಕ್ತಂ ಪಾಪಂ ಹಿ ನರಕಂ ವಿದುಃ ॥೪೬॥ 


“ಹೋ' ಎಂದರೆ ವಿಷಾದ ಎಂದು ಅರ್ಥ. ವಿಷಾದ ಎಂದರೆ ದುಃಖ ಎಂದರ್ಥ. 
ದುಃಖ ಎಂದರೆ ತಾಪತ್ರಯ ಎಂದರ್ಥ. ಪಾಪ ಎಂದರೆ ನರಕ ಎಂದರ್ಥ. 


ತಸ್ಮಾದ್‌ ವೈ ತ್ರಾಯತೇ ದುಃಖಾದ್‌ ಯಜಮಾನಂ ಹುತೋತನಲಃ । 

ತಸ್ಥಾತ್ತು ವಿಧಿವತ್‌ ಪ್ರೋಕ್ತಮಗ್ನಿಹೋತ್ರಮಿತಿ ಶ್ರುತ 11೪೭। 

ಅಗ್ನಿಯನ್ನು ಉಪಾಸನೆ ಮಾಡುವ ವ್ಯಕ್ತಿಯನ್ನು "'ಹೋಮ' ಎಂಬ ದುಃಖದಿಂದ 
ರಕ್ಷಿಸುವುದರಿಂದ ಅಗ್ನಿಹೋತ್ರ ಎಂದು ಕರೆದಿದ್ದಾರೆ. 

ತದಗ್ನಿಹೋತ್ರಂ ಸೃಷ್ಟಂ ವೈ ಬ್ರಹ್ಮಣಾ ಲೋಕಕರ್ತೃಣಾ । 

ವೇದಾಶ್ಚಾಪ್ಯಗ್ನಿಹೋತ್ರಾರ್ಥಂ ಜಜ್ಞಿರೇ ಸ್ವಯಮೇವ ತು 11೪೮1 


-466- ಮಹಾಭಾರತ ಆಶ್ಚಮೇಧಿಕಪರ್ವ 


ಈ ಅಗ್ನಿಹೋತ್ರವನ್ನು ಚತುರ್ಮುಖ ಬ್ರಹ್ಮನು ಜೀವರನ್ನು ಸೃಷ್ಟಿಸುವ ಸಂದರ್ಭದಲ್ಲಿ 
ಸೃಷ್ಟಿಸಿದ್ದಾನೆ. ಸಮಸ್ತ ವೇದಗಳು ಅಗ್ನಿಹೋತ್ರ ನಿಮಿತ್ತದಿಂದಲೇ ಸ್ವಯಂ 
ಪ್ರಾದುರ್ಭೂತಗಳಾಗಿವೆ. 

ಅಗ್ನಿಹೋತ್ರಫಲಾ ವೇದಾಃ ಶೀಲವೃತ್ತಫಲಂ ಶ್ರುತಮ್‌ । 


ರತಿಪುತ್ರಫಲಾ ನಾರೀ ದತ್ತಭೋಗಫಲಂ ಧನಮ್‌ NYE 


ವೇದಾಧ್ಯಯನಕ್ಕೆ ಫಲವು ಅಗ್ನಿಹೋತ್ರವೇ ಆಗಿದೆ. ಶೀಲ-ಸದಾಚಾರಗಳೇ 
ಶಾಸ್ತ್ರಜ್ಞಾನಕ್ಕೆ ಫಲವಾಗಿವೆ. ಸ್ವ್ರೀಯನ್ನುವಿವಾಹ ಮಾಡಿಕೊಂಡ ಪ್ರಯೋಜನ ರತಿಸುಖ 
ಮತ್ತು ಸತ್ಸಂತಾನವಾಗಿದೆ. ದಾನ, ಭೋಗಗಳೆಂಬ ಫಲಗಳೇ ಧನದ ಸುಖವಾಗಿವೆ. 


ತ್ರಿವೇದಮಂತ್ರಸಂಯೋಗಾದಗ್ನಿಹೋತ್ರಂ ಪ್ರವರ್ತತೇ । 
ಯಗ್ಯಜುಃ ಸಾಮಭಿಃ ಪುಣ್ಯೇಃ ಸ್ಥಾಪ್ಯತೇ ಸೂತ್ರಸಂಯುತೈೆಃ 11೫೦ 


ಮೂರು ವೇದಗಳ ಮಂತ್ರಗಳ ಸಂಯೋಗದಿಂದ ಅಗ್ನಿಹೋತ್ರವು ಪ್ರವೃತ್ತವಾಗಿದೆ. 
ಯಗ್ಯಜುಸ್ಸಾಮಗಳ ಪವಿತ್ರ ಮಂತ್ರಗಳಿಂದಲೂ, ಮೀಮಾಂಸಾ ಸೂತ್ರಗಳಿಂದಲೂ 
ಅಗ್ನಿಹೋತ್ರದ ಪ್ರಯೋಗ ವಿಧಾನಗಳು ಪ್ರತಿಪಾದಿಸಲ್ಪಟ್ಟಿವೆ. 


ವಸಂತೋ ಬ್ರಾಹ್ಮಣಸ್ಯ ಸ್ಯಾದ್‌ ಆಧೇಯೋಡಗ್ನಿರ್ನರಾಧಿಪ । 
ವಸಂತೋ ಬ್ರಾಹ್ಮಣಃ ಪ್ರೋಕ್ತೋ ವೇದಯೋನಿಃ ಸ ಉಚ್ಛತೇ ॥೫೧॥ 


ವಸಂತ ಕಾಲಾಭಿಮಾನಿಯು ಬ್ರಾಹ್ಮಣನಿಗೆ ನಿಯಾಮಕನಾಗಿದ್ದಾನೆ. ಆ ಯತುವನ್ನು 
ವೇದಗಳ ಯೋನಿ ಎನ್ನುತ್ತಾರೆ. ಆದ್ದರಿಂದ ವಸಂತ ಕಾಲದಲ್ಲಿ ಬ್ರಾಹ್ಮಣನು ಅಗ್ನಿಯನ್ನು 
ಪ್ರತಿಷ್ಠಾಪಿಸಬೇಕು. 


ಅಗ್ನಾ ಃನೇಯಂ ತು ಯೇನಾಥ ವಸಂತೇ ಕ್ರಿಯತೇ ನೃಪ । 
ತಸ್ಯ ಶ್ರೀರ್ಬ್ರಹ್ಮವೃದ್ಧಿಶ್ಚ ಬ್ರಾಹ್ಮಣಸ್ಯ ವಿವರ್ಧತೇ 11೫೨॥ 


ಲ ಎಚ 
ವಸಂತ ಯತುವಿನಲ್ಲಿ ಅಗ್ನಿಯನ್ನು ಸಂಸ್ಕಾರಪೂರ್ವಕವಾಗಿ ಪ್ರತಿಷ್ಠಾಪಿಸಿದ 
ಬ್ರಾಹ್ಮಣನಿಗೆ ಸಂಪತ್ತಿನ ಸಮೃದ್ಧಿಯೂ, ವೈದಿಕ ಜ್ಞಾನವೂ ಲಾಭವಾಗುತ್ತದೆ. 


ಕ್ಷತ್ರಿಯಸ್ಯಾಗ್ದಿರಾಧೇಯೋ ಗ್ರೀಷ್ಠೇ ಶ್ರೇಷ್ಠ ಸ ವೈ ನೃಪ HSA 


ಅನುಗೀತಾಪರ್ವ -467- 
ಕತ್ರಿಯನು ಗ್ರೀಷ್ಠಯತುವಿನಲ್ಲಿ ಅಗ್ನ್ಯಾಧಾನವನ್ನು ಮಾಡುವುದು ಶ್ರೇಷ್ಠಎನ್ನುತ್ತಾರೆ. 


ಯೇನಾಧಾನಂ ತು ವೈ ಗ್ರೀಷ್ಠೇ ಕ್ರಿಯತೇ ತಸ್ಯ ವರ್ಧತೇ । 
ಶ್ರೀಃ ಪ್ರಜಾಃ ಪಶವಶ್ಚೆವ ವಿತ್ತಂ ತೇಜೋ ಬಲಂ ಯಶಃ 11೫೪॥॥ 


ಗ್ರೀಷ್ಮ ಯತುವಿನಲ್ಲಿಅಗ್ನಿಯನ್ನು ಪ್ರತಿಷ್ಠಾಪಿಸಿದ ಕ್ಚತ್ರಿಯನಿಗೆ ಸಂಪತ್ತು, ಸಂತಾನ, 
ಪಶು, ಧನ, ತೇಜಸ್ಸು, ಬಲ, ಯಶಸ್ಸುಗಳು ಅಭಿವೃದ್ಧಿಯನ್ನು ಹೊಂದುತ್ತವೆ. 


ಶರದ್‌ ರಾತ್ರೇ5ಥ ವೈಶ್ಯಸ್ಯ ಹ್ಯಾಧಾನೀಯೋ ಹುತಾಶನಃ । 
ಶರದ್‌ ರಾತ್ರಂ ಸ್ವಯಂ ವೈಶ್ಯೋ ವೈಶ್ಯಯೋನಿಃ ಸ ಉಚ್ಯತೇ ॥೫೫॥ 


ಶರತ್ಕಾಲದ ರಾತ್ರಿಯು ವೈಶ್ಯನ ಸ್ವರೂಪವೇ ಆಗಿದೆ. ಶರದೃತುವಿನ ರಾತ್ರಿಯನ್ನು 
ವೈಶ್ಯಯೋನಿ ಎಂದಿದ್ದಾರೆ. ವೈಶ್ಯನು ಶರದೃತುವಿನಲ್ಲಿ ಅಕ್ಕಿ ಸ್ಥಾಪಿಸಬೇಕು. 

ಶರದ್ಯಾಧಾನಮೇವಂ ವೈ ಕ್ರಿಯತೇ ಯೇನ ಪಾಂಡವ । 

ತಸ್ಯಾಪಿ ಶ್ರೀಃ ಪ್ರಜಾ55ಯುಶ್ಚ ಪಶವೋಠರ್ಥಶ್ಚ ವರ್ಧತೇ ॥೫೬॥ 

ಪಾಂಡವನೇ, ಆದ್ದರಿಂದ ವೈಶ್ಯನು ಶರದೃತುವಿನಲ್ಲಿ ಅಗ್ನಿಯನ್ನು ಆಧಾನ 
ಮಾಡಬೇಕು. ಹೀಗೆ ಮಾಡಿದ ವೈಶ್ಯನಿಗೆ ಸಂಪತ್ತು, ಸಂತಾನ, ಆಯುಸ್ಸು, ಪಶು, 
ಐಶ್ವರ್ಯಗಳು ವೃದ್ದಿಯಾಗುತ್ತವೆ. 

ಪಶವಃ ಸರ್ವ ಏವೈತೇ ತ್ರಿಭಿರ್ವೈದೈರಲಂಕೃತಾಃ । 

ಅಗ್ನಿಹೋತ್ರಾತ್‌ ಪ್ರವರ್ಧಂತೇ ತೈರೇವ ಧ್ರಿಯತೇ ಜಗತ್‌ 11೫೭ 

a 

ಸಂಪತ್ತು, ಪಶುಗಳು- ಈ ಎಲ್ಲ ಸುಖಸಾಧನಗಳು ವೇದಗಳಿಂದಲೇ 
ಅಲಂಕೃತವಾಗಿವೆ. ಯಾರು ವೇದಗಳ ಮೂಲಕ ಅಗ್ನಿಹೋತ್ರವನ್ನು ಮಾಡುತ್ತಾರೋ 
ಅವರ ಪಾಲಿಗೆ ಈ ಸಂಪತ್ತುಗಳು ಅಭಿವೃದ್ಧಿಯನ್ನು ಹೊಂದುತ್ತವೆ. 
ಅಗ್ನಿಹೋತ್ರದಿಂದಲೇ ಜಗತ್ತು ಧರಿಸಲ್ಪಟ್ಟಿದೆ. 

ಗ್ರಾಮ್ಯಾರಣ್ಯಾಶ್ಚ ಪಶವಸ್ತಥಾ ವೃಕ್ಷಾಸ್ತ್ರಣಾನಿ ಚ । 

ಫಲಾನ್ಯೋಷಧಯಶ್ಚಾಪಿ ಅಗ್ನಿಹೋತ್ರಕೃತೇ ಹಿತಾಃ 11೫೮1! 


-468- ಮಹಾಭಾರತ ಆಶ್ಚಮೇಧಿಕಪರ್ವ 


ಗ್ರಾಮ್ಯ ಪದಾರ್ಥಗಳು, ಅರಣ್ಯಪದಾರ್ಥಗಳು, ಪಶುಗಳು, ವೃಕ್ಷಗಳು, 


ಶೆ 
ತೃಣಗಳು, ಫಲಗಳು, ಓಷಧಿಗಳು ಎಲ್ಲವೂ ಅಗ್ನಿಹೋತ್ರಕ್ಕಾಗಿ ಬ್ರಹ್ಮನಿಂದ 


ರಸಾಃ ಸ್ನೇಹಾಸ್ತಥಾ ಗಂಧಾ ರತ್ನಾನಿ ಮಣಯಸ್ತಥಾ । 

ಕಾಂಚನಾನಿ ಚ ಲೋಹಾನಿ ಹ್ಯಗ್ಡಿಹೋತ್ರಕೃತೇ5ಭವನ್‌ 11೫೯ 

ರಸಗಳು, ತುಪ್ಪ ಮೊದಲಾದ ಜಿಡ್ಡಿನ ಪದಾರ್ಥಗಳು, ಸುಗಂಧ ದ್ರವ್ಯಗಳು, 
ರತ್ನಗಳು, ಮಣಿಗಳು, ಸುವರ್ಣ ಮತ್ತು ಇನ್ನಿತರ ಲೋಹಗಳು ಎಲ್ಲವೂ ಅಗ್ನಿಹೋತ್ರ 
ನಿಮಿತ್ತವಾಗಿಯೇ ಉತ್ಪನ್ನವಾಗಿವೆ. 


ಆಯುರ್ವೇದೋ ಧನುರ್ವೇದೋ ಮೀಮಾಂಸಾ ನ್ಯಾಯವಿಸ್ತರಃ । 
ಧರ್ಮಶಾಸ್ತ್ರ ಚ ತತ್ಸರ್ವಮಗ್ನಿಹೋತ್ರಕೃತೇ ಕೃತಮ್‌ 11೬೦॥॥ 


ಆಯುರ್ವೇದ, ಧನುರ್ವೇದ, ಮೀಮಾಂಸಾ, ನ್ಯಾಯಶಾಸ್ತ್ರ, ಧರ್ಮಶಾಸ್ತ್ರ 
ಎಲ್ಲವೂ ಅಗ್ನಿಹೋತ್ರಕ್ಕಾಗಿಯೇ ಪ್ರತಿಪಾದಿಸಲ್ಪಟ್ಟಿವೆ. 

ಛಂದಃ ಶಿಕ್ಷಾ ಚ ಕಲ್ಟಾಶ್ಚ ತಥಾ ವ್ಯಾಕರಣಂ ನೃಪ । 

ಜ್ಯೋತಿಃಶಾಸ್ತೂ ನಿರುಕ್ತಂ ಚಾಪ್ಯಗ್ಡಿಹೋತ್ರಕೃತೇ ಕೃತಮ್‌ WO 

ಛಂದಸ್ಸು, ಶಿಕ್ಷಾ, ಕಲ್ಪಾ, ವ್ಯಾಕರಣ, ಜ್ಯೋತಿಃಶಾಸ್ತ್ರ, ನಿರುಕ್ತ ಎಲ್ಲವೂ 
ಅಗ್ನಿಹೋತ್ರಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿವೆ. 

ಇತಿಹಾಸಪುರಾಣಾಶ್ಚ ಗಾಥಾಶ್ಟೋಪನಿಷತ್‌ ತಥಾ । 

ಆಥರ್ವಣಾನಿ ಕರ್ಮಾಣಿ ಚಾಗ್ದಿಹೋತ್ರಕೃತೇ ಕೃತಮ್‌ 11೬.೨॥( 

ಇತಿಹಾಸ-ಪುರಾಣಗಳು, ಗಾಥೆಗಳು, ಉಪನಿಷತ್ತುಗಳು, ಅಥರ್ವ ಪ್ರಕ್ರಿಯೆಗಳು 
ಇವೆಲ್ಲವೂ ಅಗ್ನಿಹೋತ್ರಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿವೆ. 


ಯಚ್ಛೆತಸ್ಕಾಂ ಪೃಥಿವ್ಯಾಂ ಹಿ ಕಿಂಚಿದಸ್ತಿ ಚರಾಚರಮ್‌ ।ಟ 
ತತ್ತರ್ವಮಗ್ನಿಹೋತ್ರಸ್ಯ ಕೃತೇ ಸೃಷ್ಟಂ ಸ್ವಯಂಭುವಾ WAU 


ಅನುಗೀತಾಪರ್ವ -469- 


ಈ ಜಗತ್ತಿನಲ್ಲಿ ಚರಾಚರ ಎಂದು ಏನು ತೋರುತ್ತದೋ ಅದೆಲ್ಲವೂ 
ಅಗ್ನಿಹೋತ್ರಕ್ಕಾಗಿಯೇ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿವೆ. 

ಅಗ್ನಿಹೋತ್ರಸ್ಯ ದರ್ಶಸ್ಯ ಪೂರ್ಣಮಾಸಸ್ಯ ಚಾಪ್ಯಥ । 

ಯೂಪೇಷ್ಟಿಪಶುಬಂಧಾನಾಂ ಸೋಮಪಾನಕ್ರಿಯಾವತಾಮ್‌ ॥೬ಳ॥ 


ತಿಥಿನಕ್ಷತ್ರಯೋಗಾನಾಂ ಮುಹೂರ್ತಕರಣಾತ್ಮನಾಮ್‌ I 
ಕಾಲಸ್ಯ ವೇದನಾರ್ಥಂ ತು ಜ್ಯೋತಿರ್ಜಾನಂ ಕೃತಂ ಪುರಾ LHI 


ಅಗ್ನಿಹೋತ್ರ, ದರ್ಶಪೂರ್ಣ ಮಾಸ ಯಾಗಗಳು, ಯೂಪ, ಇಷ್ಟಿ, ಪಶುಬಂಧ, 
ಸೋಮಪಾನ ಕ್ರಿಯೆಗಳು, ತಿಥಿ, ನಕ್ಷತ್ರ, ಯೋಗ, ಮುಹೂರ್ತ, ಕರಣ ಇವುಗಳ 
ಕಾಲಜ್ಞಾನವನ್ನು ತಿಳಿಯಲು ಜ್ಯೋತಿಶ್ಯಾಸ್ತವನ್ನು ಹಿಂದೆ ರಚಿಸಿದ್ದಾರೆ. 
ಖಯಗ್ಯಜುಃಸಾಮಮಂತಾಣಾಂ ಶ್ಲೋಕತತ್ತಾರ್ಥಚಿಂತನಾತ್‌ । 
ಪ್ರತ್ಯಾಪತ್ತಿವಿಕಲ್ದಾನಾಂ ಛಂದೋಜ್ಞಾನಂ ಪ್ರಕಲ್ಪಿತಮ್‌ 11೬೬॥ 
ಖಗ್ಬೇದ, ಯಜುರ್ವೇದ, ಸಾಮವೇದ ಮಂತ್ರಗಳ ಛಂದಸುಗಳನ್ನು ತಿಳಿಯುವ 
ದೃಷ್ಟಿಯಿಂದ, ಸಂಶಯ-ವಿಕಲ್ಪಗಳನ್ನು ಪರಿಹರಿಸುವ ದೃಷ್ಟಿಯಿಂದ ಛಂದಶ್ವಾಸ್ತ್ರ 


ಲ 
ರಚಿತವಾಗಿದೆ. 


ವರ್ಣಾಕ್ಷರಪದಾರ್ಥಾನಾಂ ಸಂಧಿಲಿಂಗವಿವಕ್ಷಿತಮ್‌ । 

ನಾಮಧಾತುವಿವೇಕಾರ್ಥಂ ಪುರಾ ವ್ಯಾಕರಣಂ ಕೃತಮ್‌ 11೭೭। 

ವರ್ಣ, ಅಕ್ಷರ, ಪದಗಳ ಅರ್ಥ, ಸಂಧಿ, ಲಿಂಗ, ನಾಮ, ಧಾತು ಇವುಗಳ 
ವಿವೇಚನೆಗಾಗಿ ವ್ಯಾಕರಣಶಾಸ್ತ್ರವು ರಚಿಸಲ್ಪಟ್ಟಿದೆ. 

ಯೂಪವೇದ್ಯಧದ್ದರಾರ್ಥಂ ತು ಪ್ರೋಕ್ಷಣಶ್ರಪಣಾಯ ತು । 

ಯಜ್ಞದೈವತಯೋಗಾರ್ಥಂ ಶಿಕ್ಷಾಜ್ಞಾನಂ ಪ್ರಕಲ್ಪಿತಮ್‌ 11೬೮॥ 

ಯೂಪ, ವೇದಿ, ಯಜ್ಞಗಳ ಸ್ವರೂಪವನ್ನು ತಿಳಿಯಲು, ಪ್ರೋಕ್ಷಣ, ಶ್ರಪಣ 
(ಚರುವನ್ನು ಬೇಯಿಸುವುದು) ಮುಂತಾದವುಗಳನ್ನು ಸರಿಯಾಗಿ ತಿಳಿಯಲು, ಯಜ್ಞ 
ಮತ್ತು ದೇವತೆಗಳಿರುವ ಸಂಬಂಧವನ್ನು ತಿಳಿಯಲು ಶಿಕ್ಷಾ ಎಂಬ ವೇದಾಂಗದ 
ರಚನೆಯಾಗಿದೆ. 


-470- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಜ್ಞಪಾತ್ರಪವಿತ್ರಾರ್ಥಂ ದ್ರವ್ಯಸಂಭರಣಾಯ ಚ । 
ಸರ್ವಯಜ್ಞವಿಕಲ್ದಾಯ ಪುರಾ ಕಲ್ಲಂ ಪ್ರಕಲ್ಲಿತಮ್‌ 11೬೯॥1) 


ಯಜ್ಞಪಾತ್ರೆಗಳ ಶುದ್ದಿ, ಯಜ್ಞಸಂಬಂಧವಾದ ಸಾಮಗ್ರಿಗಳ ಸಂಗ್ರಹ, 
ಸರ್ವಯಜ್ಞಗಳ ವೈಕಲ್ಲಿಕ ವಿಧಾನಗಳ ಜ್ಞಾನ-ಇವುಗಳನ್ನು ತಿಳಿಯುವ ದೃಷ್ಟಿಯಿಂದ 
ಕಲ್ಪಶಾಸ್ತವು ರಚಿತವಾಗಿದೆ. 


ನಾಮಧಾತುವಿಭಕ್ತೀನಾಂ ತತ್ತಾರ್ಥನಿಯಮಾಯ ಚ । 
ಸರ್ವವೇದನಿರುಕ್ತಾನಾಂ ನಿರುಕ್ತಮೃಷಿಭಿಃ ಕೃತಮ್‌ 11೭೦॥॥ 


ಸಮಗ್ರ ವೇದದಲ್ಲಿ ಪ್ರಯೋಗಿಸಿರುವ ನಾಮ, ಧಾತು, ವಿಭಕ್ತಿಗಳ 
ತಾತ್ವಿಕಾರ್ಥವನ್ನು ನಿಶ್ಚಯಿಸುವ ದೃಷ್ಟಿಯಿಂದ ಖುಷಿಗಳು ನಿರುಕ್ತ ಎಂಬ ಶಾಸ್ತ್ರವನ್ನು 
ರಚಿಸಿದ್ದಾರೆ. 


ವೇದ್ಯರ್ಥಂ ಪೃಥಿವೀ ಸೃಷ್ಟಾ ಸಂಭಾರಾರ್ಥಂ ತಥೈವ ಚ । 
ಇಧ್ಯಾರ್ಥಮಥ ಯೂಪಾರ್ಥಂ ಬ್ರಹ್ಮಾ ಚಕ್ರೇ ವನಸ್ಪತಿಮ್‌ 11೭೧॥ 


ಯಜ್ಞದ ವೇದಿಗಳನ್ನು ನಿರ್ಮಿಸುವ ದೃಷ್ಟಿಯಿಂದ, ಯಜ್ಞಕ್ಕೆ ಬೇಕಾಗಿರುವ 
ಪದಾರ್ಥಗಳನ್ನುಇಡುವ ದೃಷ್ಟಿಯಿಂದ ಬ್ರಹ್ಮನು ಪೃಥಿವಿಯನ್ನು ನೇಮಿಸಿದ್ದಾನೆ. ಯಜ್ಞಕ್ಕೆ 
ಬೇಕಾಗುವ ಸಮಿತ್ತುಗಳ ಸಲುವಾಗಿ, ಯೂಪಗಳ (ಬಲಿಗಂಬ) ಸಲುವಾಗಿ ಬ್ರಹ್ಮನು 
ವನಸ್ಥತಿಗಳನ್ನು ಸೃಷ್ಟಿಸಿದ್ದಾನೆ. 

ಗ್ರಾಮ್ಯಾರಣ್ಯಾಶ್ಚ ಪಶವೋ ಜಾಯಂತೇ ಯಜ್ಞಕಾರಣಾತ್‌ । 

ಮಂತ್ರಾಣಾಂ ವಿನಿಯೋಗಂ ಚ ಪ್ರೋಕ್ಷಣಶ್ರಪಣಂ ತಥಾ 12.೨11 

ಗ್ರಾಮ್ಯಪದಾರ್ಥಗಳು, ಅರಣ್ಯಪದಾರ್ಥಗಳು, ಪಶುಗಳು ಯಜ್ಞ 
ಕಾರಣದಿಂದಲೇ ಸೃಷ್ಟವಾಗಿವೆ. ಮಂತ್ರಗಳ ವಿನಿಯೋಗಕ್ಕೆ ಪ್ರೋಕ್ಷಣ, ಶ್ರಪಣಗಳು 
(ಚರುವನ್ನು ಬೇಯಿಸುವುದು) ನಿರ್ಮಾಣವಾಗಿವೆ . 


ಅನುಯಾಜಪ್ರಯಾಜಾಶ್ಚ ಮರುತಾಂ ಶಂಸಿನಸ್ತಥಾ । 
ಔದ್ಧಾತ್ರಂ ಚೈವ ಸಾಮ್ದಾಂ ವೈ ಪ್ರತಿಪ್ರಸ್ಥಾನಮೇವ ಚ 11೭೩11 


ಅನುಗೀತಾಪರ್ವ -471- 


ವಿಷ್ಣುಕ್ರಮೋತನುತ್ತಮಣಂ ದಕ್ಷಿಣಾವಭ್ಛಥಂ ತಥಾ । 
ತ್ರಿಕಾಲಮರ್ಚನಂ ಚೈವ ಸ್ಮಾನೇಷೂಪಹೃತಂ ತಥಾ 11೭೪॥ 


ದೇವತಾಗ್ರಹಣಂ ಮೋಕ್ಷಂ ಹವಿಷಾಂ ಶ್ರಪಣಂ ತಥಾ । 
ನಾವಬುದ್ಧ್ಯಂತಿ ಯೇ ವಿಪ್ರಾ ನಿಂದಂತಿ ಚ ಪಶೋರ್ವಧಮ್‌ ॥೭೫॥ 


ತೇ ಯಾಂತಿ ನರಕಂ ಘೋರಂ ರೌರವಂ ತಮಸಾssವೃತಮ್‌ ॥೭೬॥ 


ಅನುಯಾಜ-ಪ್ರಯಾಜಗಳು, ಮರುದ್ದೇವತೆಗಳ ಪ್ರಶಂಸೆಗಳು, ಉದ್ಧಾತ್ರ, 
ಸಾಮ, ಪ್ರತಿಪ್ರಸ್ಥಾನ, ದೀಕ್ಷಾಹೋಮ, ಬಳಿಕ ನಡೆಯುವ ಕರ್ಮಗಳು, ದಕ್ಷಿಣಾವಭ್ಛಥ, 
ತ್ರಿಕಾಲಪೂಜೆ, ಸ್ಥಾನಗಳಲ್ಲಿ ತಂದ ಪದಾರ್ಥಗಳು, ದೇವತಾಗ್ರಹಣ, ಮೋಕ್ಟ, 
ಹವಿಸ್ಸುಗಳ ಶ್ರಪಣ (ಬೇಯಿಸುವಿಕೆ)- ಇವುಗಳನ್ನು ಯಾವ ಬ್ರಾಹ್ಮಣರು ಅರಿಯದೆ 
ವ್ಯರ್ಥವಾಗಿ ಪಶುವಧೆಯನ್ನು ನಿಂದಿಸುತ್ಕಾರೋ ಅವರು ಕತ್ತಲೆಯಿಂದ ಕೂಡಿದ 
ಘೋರವಾದ ರೌರವ ನರಕಕ್ಕೆಸಾಗುತ್ತಾರೆ. 

ಶತವರ್ಷಸಹಸ್ರಾಣಿ ತತ್ರ ಸ್ಥಿತ್ವಾ ನರಾಧಮಾಃ । 

ಕ್ರಿಮಿಭಿರ್ಭಕ್ಟ ಕಮಾಣಾಶ್ವ ತಿಷ್ಕೇಯುಃ ಪೂಯಶೋಣಿತೇ 11೭೭! 

ಅಂತಹ ನರಾಧಮರು ಲಕ್ಷ ವರ್ಷಗಳ ಕಾಲ ರೌರವನರಕದಲ್ಲಿದ್ದು ಮಲ, 
ರಕ್ತಗಳಿಂದ ತುಂಬಿದ ಬಾವಿಗಳಲ್ಲಿ ಕ್ರಿಮಿಗಳಿಂದ ತಿನ್ನಲ್ಪಡುವವರಾಗಿ ವಾಸ 
ಮಾಡುತ್ತಾರೆ. 

ಯೂಪಾಸ್ತು ಮಂತ್ರಸಂಸ್ಥಾರೈರೇಷಾಂ ವೈ ಪಶವಸ್ತಥಾ । 

ಯಜಮಾನೇನ ಸಹಿತಾಃ ಸ್ಪರ್ಗಂ ಯಾಂತಿ ನರೇಶ್ದರ 11೭೮॥ 

ಯಜ್ಞದ ಪ್ರಕ್ರಿಯೆಯಲ್ಲಿ ಮಂತ್ರಸಂಸ್ಕತವಾದ ಯೂಪವಾಗಿ (ಬಲಿಗಂಬ) 
ನಿಂತಿರುವ ಸ್ಥಾವರ ಜೀವರು, ಪಶುಗಳು ಯಜಮಾನನಿಂದ ಸಹಿತವಾಗಿ ನರೇಶ್ವರನೇ, 
ಸರ್ಗಕ್ಕೆ ಹೋಗುತ್ತಾರೆ. 

ಯಾವತ್ಕಾಲಂ ಹಿ ಯಜ್ವಾವೈ ಸ್ವರ್ಗಲೋಕೇ ಮಹೀಯತೇ ।ಟ 

ತಾವತ್ಕಾಲಂ ಪ್ರಮೋದಂತೇ ಪಶವೋ ಹೃದ್ದರೇ ಹತಾಃ 11೭೯॥ 


-472- ಮಹಾಭಾರತ ಆಶಮೇಧಿಕಪರ್ವ 


ಎಷ್ಟು ಕಾಲ ಯಜ್ಞದಲ್ಲಿ ಇವುಗಳ ಬಳಕೆಯಾಗಿದೆಯೋ ಅಷ್ಟು ಕಾಲ ಅಧ್ದರ 
(ಯಾಗ)ದಲ್ಲಿಹತವಾದ ಪಶುಗಳು ಸರ್ಗಲೋಕದಲ್ಲಿಸುಖದಿಂದ ಕಾಲ ಕಳೆಯುತ್ತವೆ. 


ವೃಕ್ಷಾ ಯೂಪತ್ವಮಿಚ್ಛಂತಿ ಪಶುತ್ತಂ ಪಶವಸ್ತಥಾ । 
ತೃಣಾನೀಚ್ಛಂತಿ ಬರ್ಹಿಷ್ಟಂ ಓಷಧ್ಯಶ್ಚ ಹವಿಷ್ಯತಾಮ್‌ WSO 


ಮರ-ಗಿಡಗಳೆಲ್ಲವೂ ಯಜ್ಞದ ಯೂಪವಾಗಬೇಕು ಎಂದು ಬಯಸುತ್ತವೆ. 
ಪಶುಗಳೆಲ್ಲವೂ ಯಜ್ಞದ ಬಲಿಪಶುವಾಗಬೇಕೆಂದು ಬಯಸುತ್ತವೆ. ತೃಣ-ದರ್ಭೆಗಳು 
ಇಧ್ಮಬರ್ಹ್ಜಿಗಳಾಗಬೇಕೆಂದು ಬಯಸುತ್ತವೆ. ಓಷಧಿಸಸ್ಯಗಳು ಯಜ್ಞದಲ್ಲಿ 
ಹವಿಸ್ನಾಗಬೇಕೆಂದು ಬಯಸುತ್ತವೆ. 


ಸೋಮತ್ತಂ ಚಲ ತಾಃ ಸರ್ವಾ ವೇದಿತ್ತಂ ಚ ವಸುಂಧರಾ 11೮೧॥ 


ಲತೆಗಳೆಲ್ಲವೂ ಯಜ್ಞದಲ್ಲಿ ಸೋಮತ್ತವನ್ನು ಹೊಂದಬೇಕೆಂದು ಬಯಸುತ್ತವೆ. 
ಭೂದೇವಿಯು ಯಜ್ಞವೇದಿಕೆಯಾಗಬೇಕೆಂದು ಬಯಸುತ್ತಾಳೆ. 


ಯಸ್ಥಾತ್‌ ಪಶುತ್ವಮಿಚ್ಛಂತಿ ಪಶವಃ ಸರ್ಗಲಿಪುಯಾ । 
ತಸ್ಮಾತ್‌ ಪಶುವಧೇ ಹಿಂಸಾ ನಾಸ್ತಿ ಯಜ್ಞೇಷು ಪಾಂಡವ WS 


ಯಾವ ಕಾರಣದಿಂದ ಸ್ಪರ್ಗವನ್ನು ಹೊಂದುವ ಬಯಕೆಯಿಂದ ಪಶುಗಳು 
ಯಜ್ಞದ ಬಲಿಪಶುವಾಗಬೇಕೆಂದು ಬಯಸುತ್ತವೆಯೋ ಆ ಕಾರಣದಿಂದ ಯಜ್ಞದಲ್ಲಿ 
ಪಶುವಧೆಯು ಹಿಂಸೆ ಎನಿಸುವುದಿಲ್ಲ. 


ಅಹಿಂಸಾ ವೈದಿಕಂ ಕರ್ಮ ಬ್ರಹ್ಮಕರ್ಮೇತಿ ತತೃತಮ್‌ SAI 


ವೈದಿಕವಾದ ಕರ್ಮಗಳನ್ನು ಅಹಿಂಸಾ ಕರ್ಮ ಎನುತ್ತಾರೆ. ಬ್ರಹ್ಮಕರ್ಮ ಎಂದೂ 
ಹೇಳುತ್ತಾರೆ. 


ವೇದೋಕ್ತಂ ಯೇ ನ ಕುರ್ವಂತಿ ಹಿಂಸಾಬುದ್ಧ್ಯಾ ಕ್ರತೂನ್‌ ದ್ವಿಜಾಃ | 
ಸದ್ಯಃ ಶೂದ್ರತಮಾಯಾಂತಿ ಪ್ರೇತ್ಯ ಚಂಡಾಲತಾಮಪಿ 11೮೪॥ 


ವೇದೋಕ್ತವಾದ ಯಜ್ಞಗಳನ್ನುಯಾವ ಬ್ರಾಹ್ಮಣರು ಹಿಂಸೆ ಎನ್ನುವ ಬುದ್ದಿಯಿಂದ 
ಆಚರಿಸುವುದಿಲ್ಲವೋ ಅವರು ಕೂಡಲೇ ಶೂದ್ರತ್ತವನ್ನು ಹೊಂದುತ್ತಾರೆ. ಸತ್ತ ಬಳಿಕ 
ಚಂಡಾಲರಾಗುತ್ತಾರೆ. 


ಅನುಗೀತಾಪರ್ವ -473- 


ಗಾವೋ ಯಜ್ಞಾರ್ಥಮುತ್ತನ್ನಾ ದಕ್ಷಿಣಾರ್ಥಂ ತಥೈವ ಚ । 

ಸುವರ್ಣಂ ರಜತಂ ಚೈವ ಪಾತ್ರಕುಂಭಾರ್ಥಮೇವ ಚ 11೮೫॥ 

ಹಸುಗಳು ಯಜ್ಞಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿವೆ. ಅದೇ ರೀತಿ ಯಜ್ಞದ ದಕ್ಷಿಣೆಗಾಗಿಯೂ 
ಸೃಷ್ಟಿಸಲ್ಪಟ್ಟಿವೆ. ಚಿನ್ನಮತ್ತು ಬೆಳ್ಳಿಗಳು ಯಜ್ಞದಲ್ಲಿ ಬೇಕಾಗುವ ಪಾತ್ರೆಗಳ ನಿಮಿತ್ತದಿಂದ, 
ಕಲಶಗಳ ದೃಷ್ಟಿಯಿಂದ ಸೃಷ್ಟಿಸಲ್ಪಟ್ಟಿವೆ. 

ದರ್ಭಾಃ ಸಂಸ್ತರಣಾರ್ಥಂ ತು ರಕ್ಷಸಾಂ ರಕ್ಷಣಾಯ ಚ । 

ಯಜನಾರ್ಥಂ ದ್ವಿಜಾಃ ಸೃಷ್ಟಾಸ್ತಾರಕಾ ದಿವಿ ದೇವತಾಃ SINT 


ದರ್ಭೆಗಳು ಯಜ್ಞವೇದಿಕೆಯ ಸುತ್ತಲೂ ಹರಡುವ ದೃಷ್ಟಿಯಿಂದ, ರಾಕ್ಷಸರ 
ದೆಸೆಯಿಂದ ಯಜ್ಞವನ್ನು ರಕ್ಷಿಸುವ ದೃಷ್ಟಿಯಿಂದಲೂ ಸೃಷ್ಟಿಸಲ್ಪಟ್ಟಿವೆ. ಬ್ರಾಹ್ಮಣರು 
ಯಾಗ ಮಾಡಿಸಲು, ನಕ್ಷತ್ರಗಳ, ದೇವತೆಗಳ ಸೃಷ್ಟಿಯು ಆಗಿದೆ. 

ಕ್ಷತ್ರಿಯಾ ರಕ್ಷಣಾರ್ಥಂ ತು ವೈಶ್ಯಾ ವಾರ್ತಾನಿಮಿತ್ತತಃ । 

ಶುಶ್ರೂಷಾರ್ಥಂ ತ್ರಯಾಣಾಂ ತು ಶೂದ್ರಾ: ಸೃಷ್ಟಾ ಸ್ವಯಂಭುವಾ ॥॥ 

ಬ್ರಹ್ಮಜಾತಿಯನ್ನು ರಕ್ಷಿಸುವ ಸಲುವಾಗಿ ಕ್ಷತ್ರಿಯರ ಸೃಷ್ಟಿಯಾಗಿದೆ. ಕೃಷಿ-ಗೋರಕ್ಷ- 
ವಾಣಿಜ್ಯಗಳ ದೃಷ್ಟಿಯಿಂದ ವೈಶ್ಯರನ್ನು ಬ್ರಹ್ಮನು ಸೃಷ್ಟಿಸಿದ್ದಾನೆ. ಮೂರು ವರ್ಣದವರನ್ನು 


ಸೇವಿಸುವ ದೃಷ್ಟಿಯಿಂದ ಬ್ರಹ್ಮನು ಶೂದ್ರರನ್ನು ಸೃಷ್ಟಿಸಿದ್ದಾನೆ. 


ಏವಮೇತಜ್ಯಗತ್‌ ಸರ್ವಮಗ್ನಿಹೋತ್ರಕೃತೇ ಕೃತಮ್‌ 11೮೮॥॥ 


ಈ ರೀತಿಯಾಗಿ ಸಮಗ್ರ ಜಗತ್ತು ಅಗ್ನಿಹೋತ್ರ ದೃಷ್ಟಿಯಿಂದಲೇ ಸೃಷ್ಟಿಸಲ್ಪಟ್ಟಿದೆ. 


ನಾವಬುದ್ಧೃಂತಿ ಯೇ ಚೈವಂ ನರಾಸ್ತು ತಮಸಾ ವೃತಾಃ । 
ತೇ ಯಾಂತಿ ನರಕಂ ಘೋರಂ ರೌರವಂ ನಾಮ ವಿಶ್ರುತಮ್‌ ॥೮೯॥ 


ಯಾರು ಈ ಉದ್ದೇಶಗಳನ್ನು ಅಜ್ಞಾನದಿಂದ ಆವೃತರಾಗಿ ಅರ್ಥ 
ಮಾಡಿಕೊಳ್ಳುವುದಿಲ್ಲವೋ ಅವರು ಪ್ರಸಿದ್ದವಾದ ರೌರವವೆಂಬ ನರಕಕ್ಕೆ ಹೋಗುತ್ತಾರೆ. 


ರೌರವಾದ್‌ ವಿಪ್ರಯುಕ್ತಾಸ್ತು ಕ್ರಿಮಿಯೋನಿಂ ವ್ರಜಂತಿ ತೇ WFO 


-474- ಮಹಾಭಾರತ ಆಶ್ಚಮೇಧಿಕಪರ್ವ 


ರೌರವ ನರಕದಿಂದ ಬಿಡುಗಡೆ ಹೊಂದಿದರೂ ಕ್ರಿಮಿಯೋನಿಯಲ್ಲಿಯೇ 
ಹುಟ್ಟುತ್ತಾರೆ. 


ಯಥೋಕ್ಷಮಗ್ಗಿಹೋತ್ರಾಣಾಂ ಶುಶ್ರೂಷಂತಿ ಚ ಯೇ ದ್ವಿಜಾಃ । 
ತೈಸ್ತು ದತ್ತಂ ಹುತಂ ಚೇಷ್ಟಂ ದತ್ತಮಧ್ಯಾಪಿತಂ ಭವೇತ್‌ 11೯೧॥॥ 


ಯಾವ ಬ್ರಾಹ್ಮಣರು ಶ್ರದ್ಧೆಯಿಂದ ಅಗ್ನಿಹೋತ್ರವನ್ನು ಮಾಡುತ್ತಾರೋ ಅವರು 
ಮಾಡಿದ ದಾನ, ಮಾಡಿದ ಯಜ್ಞ, ಹೋಮ, ಅಧ್ಯಯನ ಇವುಗಳ ಫಲವನ್ನು 
ಹೊಂದುತ್ತಾರೆ. 


ಏವಮಿಷ್ಠಂ ಚ ಪೂರ್ತಂ ಚ ಯದ್‌ ವಿಪೈಃ ಕ್ರಿಯತೇ ನೃಪ | 
ತತ್ಸರ್ವಂ ಸಮ್ಯಗಾಹೃತ್ಯ ಚಾದಿತ್ಯೇ ಸ್ಥಾಪಯಾಮ್ಯಹಮ್‌ E೨1 


ಯಾವ ಬ್ರಾಹ್ಮಣರು ಯಜ್ಞಗಳನ್ನು ಮಾಡುತ್ತಾರೋ, ಲೋಕೋಪಕಾರಗಳನ್ನು 
ಮಾಡುತ್ತಾರೋ, ಅದೆಲ್ಲವನ್ನೂ ಭಗವಂತನಾದ ನಾನು ಸ್ವೀಕರಿಸಿ, 
ಸೂರ್ಯಮಂಡಲದಲ್ಲಿಆ ಪುಣ್ಯವನ್ನು ಸ್ಥಾಪಿಸುತ್ತೇನೆ. 


ಮಯಾ ಸ್ಥಾಪಿತಮಾದಿತ್ಯೇ ಲೋಕಸ್ಯ ಸುಕೃತಂ ಹಿ ಯತ್‌ । 
ಧಾರಯೇತ್‌ ತತ್‌ ಸಹಸ್ರಾಂಶುಃ ಸುಕೃತಂ ಹ್ಯಗ್ನಿಹೋತ್ರಿಣಾಮ್‌ 1೯೩॥ 


ಹೀಗೆ ಸೂರ್ಯನು ಅಗ್ನಿಹೋತ್ರಗಳ ಸುಕೃತವನ್ನುನನ್ನ ಮೂಲಕ ಧರಿಸುತ್ತಾನೆ. 
ಆದ್ದರಿಂದ ಆದಿತ್ಯನಲ್ಲಿಸ್ಥಾಪಿಸಿದ ಲೋಕದ ಸುಕೃತವೇ ಆದಿತ್ಯರೂಪದಲ್ಲಿಕಾಣುತ್ತಿದೆ. 
ಅಗ್ನಿಹೋತ್ರಿಗಳ ಸುಕೃತವನ್ನು ಆದಿತ್ಯನು ಧರಿಸಿರುತ್ತಾನೆ. 

ಯಾವತ್ಕಾಲಂ ತು ತಿಷ್ಠಂತಿ ಲೋಕೇ ಚಾಪ್ಯಗ್ನಿಹೋತ್ರಿಣಃ | 

ತಾವದೇವ ಹಿ ಪುಣ್ಯೇನ ದೀಪ್ಯತೇ ರವಿಣಾ5ಂಬರೇ 11೯೪॥। 


ಎಷ್ಟುಕಾಲ ಈ ಲೋಕದಲ್ಲಿ ಬ್ರಾಹ್ಮಣರು ಅಗ್ನಿಹೋತ್ರಿಗಳಾಗಿ ಸತ್ವರ್ಮಗಳನ್ನು 
ಮಾಡುತ್ತಿರುತ್ತಾರೋ ಆ ಪುಣ್ಯದಿಂದ ಅಷ್ಟುಕಾಲ ಅಂತರಿಕ್ಚಲೋಕದಲ್ಲಿಸೂರ್ಯನ 
ಜೊತೆಗೆ ಬೆಳಗುತ್ತಾರೆ. 


ಸ್ವರ್ಗೇ ಸ್ವರ್ಗಂ ಗತಾನಾಂ ತು ವೀರ್ಯಾದ್‌ ಭವತಿ ವೀರ್ಯವಾನ್‌ । 
ತತ್ರ ತೇ ಹ್ಯುಪಭುಂಜಂತಿ ಹ್ಯಗ್ಗಿಹೋತ್ರಸ್ಯ ತತ್ಸಲಮ್‌ 11೯೫॥ 


ಅನುಗೀತಾಪರ್ವ -475- 


ಸ್ವರ್ಗಕ್ಕೆ ಹೋದವರು ಸ್ವರ್ಗಸುಖವನ್ನು ಅನುಭವಿಸುತ್ತಾರೆ. ಆ ತಪಸ್ಸಿನ ಬಲದಿಂದ 
ವೀರ್ಯವಂತರಾಗುತ್ತಾರೆ. ಅಗ್ನಿಹೋತ್ರದ ಫಲವನ್ನು ಸ್ಪರ್ಗಲೋಕದಲ್ಲಿ ಚೆನ್ನಾಗಿ 
ಅನುಭವಿಸುತ್ತಾರೆ. 


ಬಾಲಾಹಿತಾಗ್ನಯೋ ಯೇ ಚ ಶೂದ್ರಾನ್ನಾದ್‌ ವಿರತಾಃ ಸದಾ । 
ಕ್ರೋಧಲೋಭವಿನಿರ್ಮುಕ್ತಾಃ ಪ್ರಾತಃ ಸ್ನಾನಪರಾಯಣಾಃ 11೯೬॥ 


ಯಥೋಕ್ತಮಗ್ನಿಹೋತ್ರಂ ವೈ ಜುಹ್ಹತೇ ವಿಜಿತೇಂದ್ರಿಯಾಃ 11೯೭! 


ಆತಿಥೇಯಾಃ ಸದಾ ಸೌಮ್ಯಾ ದ್ವಿಠಾಲಂ ಮತ್ಸರಾಯಣಾಃ । 
ತೇ ಯಾಂತ್ಯಪುನರಾವೃತ್ತಿಂ ಭಿತ್ತ್ವಾ ಚಾದಿತ್ಯಮಂಡಲಮ್‌ IEC 


ಯಾರು ಬಾಲ್ಯದಿಂದಲೂ ಅಗ್ನಿಹೋತ್ರವನ್ನು ಮಾಡುತ್ತಿದ್ದಾರೋ, ಶೂದ್ರಾನ್ನವನ್ನು 
ತ್ಯಜಿಸಿದ್ದಾ ರೋ, ಕ್ರೋಧ-ಲೋಭಗಳಿಂದ ಮುಕ್ತರಾಗಿದ್ದಾರೋ, ಪ್ರತಿದಿನವೂ 
ಪ್ರಾತಃಕಾಲದಲ್ಲಿ ಸ್ನಾನವನ್ನು ಮಾಡುತ್ತಾರೋ, ವಿಧಿವತ್ತಾಗಿ ಜಿತೇಂದ್ರಿಯರಾಗಿದ್ದು 
ಅಗ್ನಿಹೋತ್ರವನ್ನು ಅನುಷ್ಠಾನ ಮಾಡುತ್ತಾರೋ, ಸದಾ ಅತಿಥಿ ಸತ್ಕಾರದಲ್ಲಿ 
ಆಸಕ್ತರಾಗಿರುತ್ಕಾರೋ, ಶಾಂತಭಾವದಲ್ಲಿಇರುತ್ತಾರೋ, ಎರಡು ಕಾಲಗಳಲ್ಲಿಯೂ 
ಸಂಧ್ಯಾವಂದನೆಗಳನ್ನುಸರಿಯಾಗಿ ಮಾಡುತ್ತಾರೋ ಅವರು ಸೂರ್ಯಮಂಡಲವನ್ನು 
ಭೇದಿಸಿಕೊಂಡು ಪುನರಾವೃತ್ತಿಯಿಲ್ಲದ ಲೋಕಕ್ಕೆ ಹೊಗುತ್ತಾರೆ. 


ಮಮ ಲೋಕಂ ಸಪತ್ನೀಕಾ ಯಾನೈಃ ಸೂರ್ಯೋದಯಪ್ರಭೈಃ । 
ತತ್ರ ಬಾಲಾರ್ಕಸಂಕಾಶಾಃ ಕಾಮಗಾಃ ಕಾಮರೂಪಿಣಃ Taal 


ಬಳಿಕ ನನ್ನ ಲೋಕದಲ್ಲಿಉದಿಸುವ ಸೂರ್ಯನಂತೆ ಪ್ರಭೆಯುಳ್ಳ ವಿಮಾನದಲ್ಲಿ 
ಸಪತ್ನೀಕರಾಗಿ ಕುಳಿತು, ಉದಿಸುವ ಸೂರ್ಯನಂತೆ ಬೆಳಗುತ್ತಾ, ಕಾಮರೂಪಿಗಳಾಗಿ 
ಇಷ್ಟಾರ್ಥಗಳನ್ನು ಪಡೆಯುತ್ತಾ ಸಂಚರಿಸುತ್ತಾರೆ. 

ಐಶ್ಚರ್ಯಗುಣಸಂಪನ್ನಾಃ ಕ್ರೀಡಂತಿ ಚ ಯಥಾಸುಖಮ್‌ । 

ಇತ್ಯೇಷಾ ಹ್ಯಾಹಿತಾಗ್ನೀನಾಂ ವಿಭೂತಿಃ ಪಾಂಡುನಂದನ 11೧೦೦॥। 


ಪಾಂಡುನಂದನನೇ, ಐಶ್ವರ್ಯಗುಣಸಂಪನ್ನರಾದ ಅವರು ಯಥೇಷ್ಟವಾಗಿ 


-474- ಮಹಾಭಾರತ ಆಶ್ಚಮೇಧಿಕಪರ್ವ 


ರೌರವ ನರಕದಿಂದ ಬಿಡುಗಡೆ ಹೊಂದಿದರೂ ಕ್ರಿಮಿಯೋನಿಯಲ್ಲಿಯೇ 
ಹುಟ್ಟುತ್ತಾರೆ. 


ಯಥೋಕ್ತಮಗ್ನಿಹೋತ್ರಾಣಾಂ ಶುಶ್ರೂಷಂತಿ ಚ ಯೇ ದ್ವಿಜಾಃ । 
ತೈಸ್ತು ದತ್ತಂ ಹುತಂ ಚೇಷ್ಟಂ ದತ್ತಮಧ್ಯಾಪಿತಂ ಭವೇತ್‌ Fol 


ಯಾವ ಬ್ರಾಹ್ಮಣರು ಶ್ರದ್ಧೆಯಿಂದ ಅಗ್ನಿಹೋತ್ರವನ್ನು ಮಾಡುತ್ತಾರೋ ಅವರು 
ಮಾಡಿದ ದಾನ, ಮಾಡಿದ ಯಜ್ಞ, ಹೋಮ, ಅಧ್ಯಯನ ಇವುಗಳ ಫಲವನ್ನು 
ಹೊಂದುತ್ತಾರೆ. 


ಏವಮಿಷ್ಠಂ ಚ ಪೂರ್ತಂ ಚ ಯದ್‌ ವಿಪೈಃ ಕ್ರಿಯತೇ ನೃಪ | 
ತತರ್ವಂ ಸಮ್ಯಗಾಹೃತ್ಯ ಚಾದಿತ್ಯೇ ಸ್ಥಾಪಯಾಮ್ಯಹಮ್‌ 1೨1 


ಯಾವ ಬ್ರಾಹ್ಮಣರು ಯಜ್ಞಗಳನ್ನು ಮಾಡುತ್ತಾರೋ, ಲೋಕೋಪಕಾರಗಳನ್ನು 
ಮಾಡುತ್ತಾರೋ, ಅದೆಲ್ಲವನ್ನೂ ಭಗವಂತನಾದ ನಾನು ಸ್ವೀಕರಿಸಿ, 
ಸೂರ್ಯಮಂಡಲದಲ್ಲಿಆ ಪುಣ್ಯವನ್ನು ಸ್ಥಾಪಿಸುತ್ತೇನೆ. 


ಮಯಾ ಸ್ಥಾಪಿತಮಾದಿತ್ಯೇ ಲೋಕಸ್ಯ ಸುಕೃತಂ ಹಿ ಯತ್‌ | 
ಧಾರಯೇತ್‌ ತತ್‌ ಸಹಸ್ರಾಂಶುಃ ಸುಕೃತಂ ಹ್ಯಗ್ನಿಹೋತ್ರಿಣಾಮ್‌ HE ೩ 


ಹೀಗೆ ಸೂರ್ಯನು ಅಗ್ನಿಹೋತ್ರಗಳ ಸುಕೃತವನ್ನು ನನ್ನಮೂಲಕ ಧರಿಸುತ್ತಾನೆ. 
ಆದ್ದರಿಂದ ಆದಿತ್ಯನಲ್ಲಿ ಸ್ಥಾಪಿಸಿದ ಲೋಕದ ಸುಕೃತವೇ ಆದಿತ್ಯರೂಪದಲ್ಲಿಕಾಣುತ್ತಿದೆ. 
ಅಗ್ನಿಹೋತ್ರಿಗಳ ಸುಕೃತವನ್ನು ಆದಿತ್ಯನು ಧರಿಸಿರುತ್ತಾನೆ. 

ಯಾವತ್ಕಾಲಂ ತು ತಿಷ್ಠಂತಿ ಲೋಕೇ ಚಾಪ್ಯಗ್ಡಿಹೋತ್ರಿಣಃ । 

ತಾವದೇವ ಹಿ ಪುಣ್ಯೇನ ದೀಪ್ಯತೇ ರವಿಣಾ5ಂಬರೇ 11೯೪॥। 

ಎಷ್ಟುಕಾಲ ಈ ಲೋಕದಲ್ಲಿ ಬ್ರಾಹ್ಮಣರು ಅಗ್ನಿಹೋತ್ರಿಗಳಾಗಿ ಸತ್ತರ್ಮಗಳನ್ನು 
ಮಾಡುತ್ತಿರುತ್ತಾರೋ ಆ ಪುಣ್ಯದಿಂದ ಅಷ್ಟುಕಾಲ ಅಂತರಿಕ್ಚಲೋಕದಲ್ಲಿಸೂರ್ಯನ 
ಜೊತೆಗೆ ಬೆಳಗುತ್ತಾರೆ. 


ಸ್ಪರ್ಗೇ ಸ್ವರ್ಗಂ ಗತಾನಾಂ ತು ವೀರ್ಯಾದ್‌ ಭವತಿ ವೀರ್ಯವಾನ್‌ । 
ತತ್ರ ತೇ ಹ್ಯುಪಭುಂಜಂತಿ ಹ್ಯಗ್ನಿಹೋತ್ರಸ್ಯ ತತ್ಸಲಮ್‌ NEB 


ಅನುಗೀತಾಪರ್ವ -475- 


ಸ್ಪರ್ಗಕ್ಕೆ ಹೋದವರು ಸ್ವರ್ಗಸುಖವನ್ನು ಅನುಭವಿಸುತ್ತಾರೆ. ಆ ತಪಸ್ಸಿನ ಬಲದಿಂದ 
ವೀರ್ಯವಂತರಾಗುತ್ತಾರೆ. ಅಗ್ನಿಹೋತ್ರದ ಫಲವನ್ನು ಸ್ವರ್ಗಲೋಕದಲ್ಲಿ ಚೆನ್ನಾಗಿ 
ಅನುಭವಿಸುತ್ತಾರೆ. 


ಬಾಲಾಹಿತಾಗ್ನಯೋ ಯೇ ಚ ಶೂದ್ರಾನ್ನಾದ್‌ ವಿರತಾಃ ಸದಾ । 
ಕ್ರೋಧಲೋಭವಿನಿರ್ಮಾಕ್ತಾಃ ಪ್ರಾತಃ ಸ್ನಾನಪರಾಯಣಾಃ 11೯೬॥ 


ಯಥೋಕ್ತಮಗ್ನಿಹೋತ್ರಂ ವೈ ಜುಹ್ಹತೇ ವಿಜಿತೇಂದ್ರಿಯಾಃ 1೯೭! 


ಆತಿಥೇಯಾಃ ಸದಾ ಸೌಮ್ಯಾ ದಿಕಾಲಂ ಮತ್ತರಾಯಣಾಃ । 
ತೇ ಯಾಂತ್ಯಪುನರಾವೃತ್ತಿಂ ಭಿತ್ತ್ವಾ ಚಾದಿತ್ಯಮಂಡಲಮ್‌ 11೯೮।( 


ಯಾರು ಬಾಲ್ಯದಿಂದಲೂ ಅಗ್ನಿಹೋತ್ರವನ್ನು ಮಾಡುತ್ತಿದ್ದಾರೋ, ಶೂದ್ರಾನ್ನವನ್ನು 
ತ್ಯಜಿಸಿದ್ದಾರೋ, ಕ್ರೋಧ-ಲೋಭಗಳಿಂದ ಮುಕ್ತರಾಗಿದ್ದಾರೋ, ಪ್ರತಿದಿನವೂ 
ಪ್ರಾತಃಕಾಲದಲ್ಲಿ ಸ್ನಾನವನ್ನು ಮಾಡುತ್ತಾರೋ, ವಿಧಿವತ್ತಾಗಿ ಜಿತೇಂದ್ರಿಯರಾಗಿದ್ದು 
ಅಗ್ನಿಹೋತ್ರವನ್ನು ಅನುಷ್ಠಾನ ಮಾಡುತ್ತಾರೋ, ಸದಾ ಅತಿಥಿ ಸತ್ಕಾರದಲ್ಲಿ 
ಆಸಕ್ತರಾಗಿರುತ್ತಾರೋ, ಶಾಂತಭಾವದಲ್ಲಿಇರುತ್ತಾರೋ, ಎರಡು ಕಾಲಗಳಲ್ಲಿಯೂ 
ಸಂಧ್ಯಾವಂದನೆಗಳನ್ನು ಸರಿಯಾಗಿ ಮಾಡುತ್ತಾರೋ ಅವರು ಸೂರ್ಯಮಂಡಲವನ್ನು 
ಭೇದಿಸಿಕೊಂಡು ಪುನರಾವೃತ್ತಿಯಿಲ್ಲದ ಲೋಕಕ್ಕೆ ಹೊಗುತ್ತಾರೆ. 


ಮಮ ಲೋಕಂ ಸಪತ್ನೀಕಾ ಯಾನೈಃ ಸೂರ್ಯೋದಯಪ್ರಭೈಃ । 
ತತ್ರ ಬಾಲಾರ್ಕಸಂಕಾಶಾಃ ಕಾಮಗಾಃ ಕಾಮರೂಪಿಣಃ Taal 


ಬಳಿಕ ನನ್ನ ಲೋಕದಲ್ಲಿಉದಿಸುವ ಸೂರ್ಯನಂತೆ ಪ್ರಭೆಯುಳ್ಳ ವಿಮಾನದಲ್ಲಿ 
ಸಪತ್ನೀಕರಾಗಿ ಕುಳಿತು, ಉದಿಸುವ ಸೂರ್ಯನಂತೆ ಬೆಳಗುತ್ತಾ, ಕಾಮರೂಪಿಗಳಾಗಿ 
ಇಷ್ಟಾರ್ಥಗಳನ್ನು ಪಡೆಯುತ್ತಾ ಸಂಚರಿಸುತ್ತಾರೆ. 

ಐಶ್ಚರ್ಯಗುಣಸಂಪನ್ನಾಃ ಕ್ರೀಡಂತಿ ಚ ಯಥಾಸುಖಮ್‌ । 

ಇತ್ಯೇಷಾ ಹ್ಯಾಹಿತಾಗ್ನೀನಾಂ ವಿಭೂತಿಃ ಪಾಂಡುನಂದನ 11೧೦೦॥ 


ಪಾಂಡುನಂದನನೇ, ಐಶ್ಚರ್ಯಗುಣಸಂಪನ್ನರಾದ ಅವರು ಯಥೇಷ್ಟವಾಗಿ 


-476- ಮಹಾಭಾರತ ಆಶ್ಚಮೇಧಿಕಪರ್ವ 


ಕ್ರೀಡಿಸುತ್ತಾರೆ. ಸುಖವನ್ನು ಹೊಂದುತ್ತಾರೆ. ಈ ರೀತಿಯಾಗಿ ಆಹಿತಾಗ್ನಿಗಳಿಗೆ ಸಿಗುವ 
ಫಲವನ್ನು ಅವರ ಐಶ್ವರ್ಯಗಳನ್ನು ನಿರೂಪಿಸಿದ್ದೇನೆ. 


ಯೇ ಚ ವೇದಶ್ರುತಿಂ ಕೇಚಿನ್ನಿಂದಮಾನಾ ಹ್ಯಬುದ್ಧಯಃ | 
ಪ್ರಮಾಣಂ ನ ಚ ಕುರ್ವಂತಿ ತೇ ಯಾಂತಿ ಹ್ಯಕ್ಷಯಂ ತಮಃ ॥೧೦೦೧॥ 


ಯಾರು ಈ ಲೋಕದಲ್ಲಿ ಮೂರ್ಯರಾಗಿ ವೇದಗಳನ್ನು ನಿಂದಿಸುತ್ತಾ, 
ದಡ್ಡತನದಿಂದ ಶ್ರುತಿಪ್ರಮಾಣವನ್ನು ಗೌರವಿಸುವುದಿಲ್ಲವೋ ಅವರು ಅಕ್ಷಯವಾದ 
ಅಂಧಂತಮಸ್ಸನ್ನು ಹೊಂದುತ್ತಾರೆ. 


ಪ್ರಮಾಣಮಿತಿಹಾಸಂ ಚ ವೇದಾನ್‌ ಕುರ್ವಂತಿ ಯೇ ದ್ವಿಜಾಃ । 
ತೇ ಯಾಂತ್ಯಮರಸಾಯುಜ್ಯಂ ನಿತ್ಯಮಾಸ್ತಿಕ್ಕಬುದ್ಧಯಃ W00೨ 


ಯಾವ ಆಸ್ತಿಕ್ಯಬುದ್ಧಿಯುಳ್ಳ ಬ್ರಾಹ್ಮಣರು ವೇದಗಳನ್ನು, ಇತಿಹಾಸವನ್ನು 
ಪ್ರಮಾಣವೆಂದು ಭಾವಿಸುತ್ತಾರೋ ಅವರು ದೇವತೆಗಳ ಸಾಯುಜ್ಯವನ್ನು 
ಹೊಂದುತ್ತಾರೆ. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ಚಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಏಕಾದಶೋತ್ತರಶತತಮೋ*ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರಹನ್ನೊಂದನೆಯ ಅಧ್ಯಾಯ ಮುಗಿಯಿತು. 


Xk 


ನೂರ ಹನ್ನೆರಡನೆಯ ಅಧ್ಯಾಯ 
ಕೃಷ್ಣಮ ಯುಧಿಷ್ಠಿರನನ್ನು ಕುರಿತು ಚಾಂದ್ರಾಯಣವ್ರತದ 
ವಿಧಿಗಳನ್ನು ನಿರೂಪಿಸಿದುದು. ಚಾಂದ್ರಾಯಣವ್ರತದ ಆಚರಣಶೀಲರಿಗೆ 
ದೊರೆಯುವ ಫಲವನ್ನು ಹೇಳಿದುದು. 
ಯುಧಿಷ್ಠಿರಃ 
ಚಕ್ರಾಯುಧ ನಮಸ್ತೇಸ್ತು ದೇವೇಶ ಗರುಡಧ್ದಜ । 
ಚಾಂದ್ರಾಯಣವಿಧಿಂ ಪುಣ್ಯಮಾಖ್ಯಾಹಿ ಭಗವನ್‌ ಮಮ Holl 


ಅನುಗೀತಾಪರ್ವ -477- 


ಯುಧಿಷ್ಠಿರ- ಚಕ್ರಾಯುಧನೇ, ಗರುಡದ್ದಜನೇ, ದೇವೇಶನೇ, ಪೂಜ್ಯನೇ, ನಿನಗೆ 
ನಮಸ್ಕಾರ. ನನ್ನಲ್ಲಿಕರುಣೆಯಿಂದ ಚಾಂದ್ರಾಯಣ ವ್ರತದ ವಿಧಿಯನ್ನು ಅದರಿಂದ 
ದೊರೆಯುವ ಪುಣ್ಯವನ್ನುತಿಳಿಸುವ ಕೃಪೆತೋರು. 
ಶ್ರೀಭಗವಾನ್‌ 
ಶೃಣು ಪಾಂಡವ ತತ್ತೆ ರ್ಯಿನ ಸರ್ವಪಾಪಪ್ರಣಾಶನಮ್‌ । 
ಪಾಷಿನೋ ಯೇನ ಶುದ್ಭ್ಯಂತಿ ತತ್‌ ತೇ ವಕ್ಷಾಮಿ ಸರ್ವಶಃ IH 


ಶ್ರೀಭಗವಾನ್‌- ಪಾಂಡವನೇ, ಸಮಸ್ತ ಪಾಪಗಳನ್ನು ನಾಶಮಾಡುವ ಪಾಪಿಗಳು 
ಯಾವ ವ್ರತಾಚಾರಣೆಯಿಂದ ಶುದ್ಧಿಯನ್ನು ಹೊಂದುತ್ತಾರೋ ಅಂತಹ 
ಚಾಂದ್ರಾಯಣದ ಬಗ್ಗೆ ವಿಧಿ-ನಿಯಮಗಳನ್ನು ತಿಳಿಸುತ್ತೇನೆ. 

ಬ್ರಾಹ್ಮಣಃ ಕ್ಷತ್ರಿಯೋ ವಾಪಿ ವೈಶ್ಯೋ ವಾ ಚರಿತವ್ರತಃ । 

ಯಥಾವತ್‌ ಕರ್ತುಕಾಮೋ ಯಃ ತಸ್ಕೇಯಂ ಪ್ರಥಮಾ ಕ್ರಿಯಾ ॥೩॥ 

ಬ್ರಾಹ್ಮಣನಾಗಲೀ, ಕೃತ್ರಿಯನಾಗಲೀ, ವೈಶ್ಯನಾಗಲೀ ಯಥಾವತ್ತಾಗಿ 
ಚಾಂದ್ರಾಯಣ ವ್ರತವನ್ನು ಮಾಡಲು ಬಯಸುವವನು ಮೊಟ್ಟ ಮೊದಲು ಈ 
ಕರ್ಮವನ್ನುಮಾಡಬೇಕು. 

ಶೋಧಯೇತ್ತು ಶರೀರಂ ಸ್ಟಂ ಪಂಚಗವ್ಯೇನ ಯಂತ್ರಿತಮ್‌ । 

ಸಶಿರಃ ಕೃಷ್ಣಪಕ್ಷೇ ತು ತತಃ ಕುರ್ವೀತ ವಾಪನಮ್‌ Tal 


ನಿಯಮದಲ್ಲಿದ್ದುಕೊಂಡು ಪಂಚಗವ್ಯ ಪ್ರಾಶನವನ್ನು ಮಾಡಿ ಶರೀರವನ್ನು 
ಶುದ್ದೀಕರಿಸಿಕೊಂಡು ಕೃಷ್ಣಪಕ್ಷದ ಅಮಾವಾಸ್ಯೆಯ ದಿವಸ ಕ್ಷೌರ ಮಾಡಿಸಿಕೊಳ್ಳಬೇಕು. 


ಶುದ್ಧವಾಸಾಃ ಶುಚಿರ್ಭೂತ್ವಾ ಮೌಂಜೀಂ ಬದ್ದೀತ ಮೇಖಲಾಮ್‌ । 

ಪಾಲಾಶದಂಡಮಾದಾಯ ಬ್ರಹ್ಮಚಾರಿವ್ರತೇ ಸ್ಥಿತಃ 11೫11 

ಬಳಿಕ ಶುದ್ದವಾದ ವಸ್ತ್ರವನ್ನು ಧರಿಸಿ, ಮುಂಜಹುಲ್ಲಿನಿಂದ ಮಾಡಿದ 
ಉಡಿದಾರವನ್ನು ಕಟ್ಟಿಕೊಂಡು, ಮುತ್ತುಗದ ದಂಡವನ್ನು ಹಿಡಿದು 
ಬ್ರಹ್ಮಚರ್ಯವ್ರತದಲ್ಲಿರಬೇಕು. 


-478- ಮಹಾಭಾರತ ಆಶಮೇಧಿಕಪರ್ವ 


ಕೃತೋಪವಾಸಃ ಪೂರ್ವಂ ತು ಶುಕ್ಷಪ್ರತಿಪದಿ ದ್ವಿಜಃ । 
ನದೀಸಂಗಮತೀರ್ಥೇಷು ಶುಚೌ ದೇಶೇ ಗೃಹೇತಪಿ ವಾ 11೬1 


ದ್ವಿಜನು ಅಮಾವಾಸ್ಯೆಯ ದಿವಸ ಉಪವಾಸ ಮಾಡಿ, ಶುಕ್ಲಪಕ್ಷದ ಪ್ರತಿಪತ್‌ 
ದಿನದಲ್ಲಿನದಿಗಳ ಸಂಗಮದಲ್ಲಿ ಅಥವಾ ಪವಿತ್ರವಾದ ಸ್ಥಳದಲ್ಲಿ ಮನೆಯಲ್ಲಾಗಲಿ, 
ಈ ವ್ರತವನ್ನು ಆರಂಭಿಸಬೇಕು. 


ಗೋಮಯೇನೋಶಲಿಪ್ರೇಠಥ ಸ್ಥಂಡಿಲೇತಗ್ನಿಂ ನಿಧಾಪಯೇತ್‌ ॥೭॥ 


ಗೋಮಯದಿಂದ ಲಿಪ್ತವಾದ ಸ್ಥಂಡಿಲದಲ್ಲಿಅಗ್ನಿಯನ್ನು ಸ್ಥಾಪಿಸಬೇಕು. 


೦ ಗ 

ಆಘಾರಾವಾಜ್ಯಭಾಗೌ ಚ ಪ್ರಣವಂ ವ್ಯಾಹೃತಿಂ ತಥಾ । 

ವಾರುಣಂ ಚಾಪಿ ಪಂಚೈವ ಹುತ್ವಾ ಸರ್ವಾನ್‌ ಯಥಾಕ್ರಮಮ್‌ ॥1೮॥ 

ಮೊದಲು ನಿತ್ಯಕರ್ಮಗಳನ್ನು ಮುಗಿಸಿ, ಒಂದು ವೇದಿಕೆಯ ಮೇಲೆ ಅಗ್ನಿಯನ್ನು 
ಸ್ಥಾಪಿಸಿ, ಅದರಲ್ಲಿಅನುಕ್ರಮವಾಗಿ ಆಘಾರ, ಆಜ್ಯಭಾಗ, ಪ್ರಣವ, ವ್ಯಾಹೃತಿವಾರುಣ 
ಹೋಮಗಳನ್ನು ಕ್ರಮವಾಗಿ ಮಾಡಬೇಕು. 

ಸತ್ಯಾಯ ವಿಷ್ಣವೇ ಚಾಪಿ ಬ್ರಹ್ಮರ್ಷಿಭ್ಯೋತಥ ಬ್ರಹ್ಮಣೇ । 

ವಿಶ್ವೇಭ್ಯಶ್ರೆವ ದೇವೇಭ್ಯಃ ಸಪ್ರಜಾಪತಯೇ ತಥಾ 11೯1 

ಷಟೃತ್ವೋ ಜುಹುಯಾತ್‌ ಪಶ್ಚಾತ್‌ ಪ್ರಾಯಶ್ಲಿತ್ತಾಹುತೀರ್ದಿಜಃ । 

ತತಃ ಸಮಾಪಯೇದಗ್ನಿಂ ಶಾಂತಿಂ ಕೃತ್ವಾಂಥ ಪೌಷ್ಠಿಕಮ್‌ ele] 

ಸತ್ಯ ಸ್ವರೂಪಿಯಾದ ವಿಷ್ಣುವಿಗೆ, ಬ್ರಹ್ಮರ್ಷಿಗಳಿಂದ ಸಹಿತನಾದ ಚತುರ್ಮುಖ 
ಬ್ರಹ್ಮನಿಗೆ, ವಿಶ್ಲೇದೇವತೆಗಳಿಂದ ಕೂಡಿದ ದೇವತೆಗಳಿಗೆ, ಪ್ರಜಾಪತಿಗಳಿಗೆ ಆರು 
ಹೋಮಗಳನ್ನು ಮಾಡಿ ಪ್ರಾಯಶ್ಚಿತ್ತ ಆಹುತಿಯನ್ನು ದಾನ ಮಾಡಬೇಕು. ಬಳಿಕ ಶಾಂತಿ 
ಮತ್ತು ಪೌಷ್ಟಿಕ ಕರ್ಮಗಳನ್ನುಮಾಡಿ ಅಗ್ನಿಕಾರ್ಯವನ್ನು ಸಮಾಪ್ತಿಗೊಳಿಸಬೇಕು. 

ಪ್ರಣಮ್ಯ ಚಾಗ್ನಿಂ ಸೋಮಂ ಚ ಭಸ್ಮ ದೃತ್ವಾ ತಥಾತ್ಮನಿ Melo 


ಸೋಮನಿಗೂ ಅಗ್ನಿಗೂ ನಮಸ್ಕರಿಸಿ ಹುತಭಸ್ಥವನ್ನು ವಿಧಿಬದ್ಧವಾಗಿ ಧರಿಸಬೇಕು. 


ಅನುಗೀತಾಪರ್ವ -4'79- 


ನದೀಂ ಗತ್ವಾ ವಿಮುಕ್ತಾಯ ಸೋಮಾಯ ವರುಣಾಯ ಚ । 
ಆದಿತ್ಯಾಯ ನಮಸ್ಸತ್ವಾ ತತಃ ಸ್ನಾಯಾತ್‌ ಸಮಾಹಿತಃ 11೧೨॥॥ 


ನದಿಯ ಬಳಿ ಹೋಗಿ ಶುದ್ದಾಂತಃಕರಣನಾಗಿ ನಾರಾಯಣನಿಗೆ, ಸೋಮನಿಗೆ, 
ವರುಣನಿಗೆ, ಸೂರ್ಯನಿಗೆ ಏಕಾಗ್ರತೆಯಿಂದ ನಮಸ್ಕರಿಸಿ ಸ್ನಾನ ಮಾಡಬೇಕು: 


ಉತ್ತೀರ್ಯೋದಕಮಾಚಮ್ಯ ತ್ವಾಸೀನಃ ಪೂರ್ವತೋಮುಖಃ । 
ಪ್ರಾಣಾಯಾಮಂ ತತಃ ಕೃತ್ವಾ ಪವಿತ್ರೆರಭಿಷೇಚನಮ್‌ HOA 


ಸ್ನಾನ ಮಾಡಿದ ಬಳಿಕ ನದಿಯಿಂದ ಮೇಲೆ ಬಂದು ಪೂರ್ವಾಭಿಮುಖವಾಗಿ 
ಕುಳಿತು, ಆಚಮನ ಮಾಡಿ ಪ್ರಾಣಾಯಾಮ ಮಾಡಬೇಕು. ಬಳಿಕ ದರ್ಭೆಯಿಂದ 
ಪ್ರೋಕ್ಟಿಸಿಕೊಳಬೇಕು. 

ಆಚಾಂತಸ್ತ್ಯಭಿವೀಕ್ಷೇತ ಚೋರ್ಧ್ವಬಾಹುರ್ದಿವಾಕರಮ್‌ । 

ಕೃತಾಂಜಲಿಪುಟಃ ಪಶ್ಚಾತ್‌ ಕುರ್ಯಾಚ್ಛೆವ ಪ್ರದಕ್ಷಿಣಮ್‌ 11೧೪ 


ಪುನಃ ಆಚಮನ ಮಾಡಿ, ತೋಳುಗಳನ್ನು ಮೇಲಕ್ಕೆತ್ತಿಕೊಂಡು ಸೂರ್ಯನನ್ನು 
ನೋಡಬೇಕು. ಬಳಿಕ ಎರಡು ಕೈಗಳನ್ನು ಜೋಡಿಸಿಕೊಂಡು ಸೂರ್ಯನಿಗೆ ಪ್ರದಕ್ಷಿಣೆ, 
ನಮಸ್ಕಾರವನ್ನುಮಾಡಬೇಕು. 

ನಾರಾಯಣಂ ವಾ ರುದ್ರಂ ವಾ ಬ್ರಹ್ಮಾಣಮಥವಾತಪಿ ವಾ । 

ಆರಣ್ಯಂ ಮಮ ಸೂಕ್ತಂ ವಾ ಪ್ರಾಗ್ಟೋಜನಮಥಾಷಿ ವಾ Ter 

ಭೋಜನಕ್ಕಿಂತ ಮೊದಲು ನಾರಾಯಣನನ್ನು, ರುದ್ರನನ್ನು, ಚತುರ್ಮುಖ 
ಬ್ರಹ್ಮನನ್ನು ಉಪನಿಷತ್ತುಗಳಿಂದ, ವಿಷ್ಣುಸೂಕ್ತಗಳಿಂದ, ಶಾಂತಿಸೂಕ್ತಗಳಿಂದ ಸ್ತೋತ್ರ 
ಮಾಡಬೇಕು. 

ವೀರಘ್ನಮೃಷಭಂ ವಾಪಿ ತಥಾ ಚಾಪ್ಯಘಮರ್ಷಣಮ್‌ ।ಟ 

ಗಾಯತ್ರೀಂ ಮಮ ದೇವೀಂ ವಾ ಸಾವಿತ್ರೀಂ ವಾ ಜಪೇತ್‌ ತತಃ ॥ 


ಶತಂ ವಾಠಷ್ಠಶತಂ ವಾಪಿ ಸಹಸ್ರಮಥವಾ ಹರಮ್‌ HO೭I 


-480- ಮಹಾಭಾರತ ಆಶ್ಚಮೇಧಿಕಪರ್ವ 


ರಕ್ಟೋಜ್ಜಸೂಕ್ತವಾಗಲಿ, ವೃಷಭಸೂಕ್ತವಾಗಲಿ, ಲಕ್ಷ್ಮೀಸೂಕ್ತವಾಗಲಿ, ಸಾವಿತ್ರೀ 
ಸೂಕ್ತವಾಗಲಿ ನೂರು ಬಾರಿ ಅಥವಾ ನೂರ ಎಂಟು ಬಾರಿ ಜಪಿಸಬೇಕು. 
ಅವಕಾಶವಿದ್ದಲ್ಲಿ ಸಾವಿರ ಬಾರಿಯೂ ಜಪಿಸಬೇಕು. 


ತತೋ ಮಧ್ಯಾಹ್ನಕಾಲೇ ವೈ ಪಾಯಸಂ ಪಾವಕಂ ಹಿವಾ। 
ವಾಚಯಿತ್ವಾ ಪ್ರಯತ್ನೇನ ಪ್ರಯತಃ ಸುಸಮಾಹಿತಃ 11೧೮॥ 


ಬಳಿಕ ಮಧ್ಯಾಹ್ನ ಕಾಲದಲ್ಲಿ ಪಯಃಸಂಬಂಧಿಯಾದ ಆಪ್ಯಸೂಕ್ತವನ್ನೂ, 
ಅಗ್ನಿಸಂಬಂಧಿಯಾದ ಅಗ್ನಿಸೂಕ್ತವನ್ನು ಪವಿತ್ರನಾಗಿ, ಏಕಾಗ್ರ ಚಿತ್ತನಾಗಿ 


ಪ್ರಯತ್ನಪೂರ್ವಕವಾಗಿ ಪಠಿಸಬೇಕು. 


2 


ಪಾತ್ರಂ ತತಃ ಸಮಾದಾಯ ಸೌವರ್ಣಂ ರಾಜತಂ ತು ವಾ | 
ತಾಮ್ರಂ ವಾ ಮೃಣ್ಣಯಂ ವಾಪಿ ಔದುಂಬರಮಥಾಪಿ ವಾ ॥೧೯॥ 


ವೃಕ್ಷಾಣಾಂ ಯಾಜ್ಞಿಯಾನಾಂ ತು ಪರ್ಣೈರಾರ್ದೈರಕುತ್ಸಿತೈಃ | 
ಪುಟಕೇನ ತು ಗುಪ್ತೇನ ಚರೇದ್‌ ಭೈಕ್ಷಂ ಸಮಾಹಿತಃ 11೨೦॥ 


ಬಳಿಕ ಚಿನ್ನದ ಪಾತ್ರೆಯನ್ನಾಗಲಿ, ಬೆಳ್ಳಿಯ ಪಾತ್ರೆಯನ್ನಾಗಲಿ, ತಾಮ್ರದ 
ಪಾತ್ರೆಯನ್ನಾಗಲಿ, ಮಣ್ಣಿನ ಪಾತ್ರೆಯನ್ನಾಗಲಿ, ಅತ್ತಿ ಮರದಿಂದ ಮಾಡಿದ 
ಪಾತ್ರೆಯನ್ನಾಗಲಿ, ಯಜ್ಞಕ್ಕೆ ಸಂಬಂಧಿಸಿದ ಹಸಿರು ಎಲೆಗಳಿಂದ ಮಾಡಿದ 
ದೊನ್ನೆಯನ್ನಾಗಲಿ ತೆಗೆದುಕೊಂಡು, ಆ ದೊನ್ನೆಯ ಮೇಲ್ಭಾಗವನ್ನು ಮುಚ್ಚಿ 
ಏಕಾಗ್ರಚಿತ್ತನಾಗಿ ಭಿಕ್ಷೆಯನ್ನು ಬೇಡಬೇಕು. 


ಬ್ರಾಹ್ಮಣಾನಾಂ ಗೃಹಾಣಾಂ ತು ಸಪ್ತಾನಾಂ ನಾಪರಂ ವ್ರಜೇತ್‌ । 
ಗೋದೋಹಮಾತ್ರಂ ತಿಷ್ಕೇತ್‌ ತು ವಾಗ್ಯತಃ ಸಂಯತೇಂದ್ರಿಯಃ ॥॥೨೧॥॥ 


ಏಳು ಬ್ರಾಹ್ಮಣರ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಬೇಕು. ಎಂಟನೆಯ ಮನೆಗೆ 
ಹೋಗಬಾರದು. ಜಿತೇಂದ್ರಿಯನಾಗಿ, ಮೌನಿಯಾಗಿ ಬ್ರಾಹ್ಮಣರ ಮನೆಯ ಮುಂದೆ 
ಒಂದು ಹಸುವನ್ನು ಕರೆಯುವಷ್ಟುಕಾಲ ಮಾತ್ರ ನಿಲ್ಲಬೇಕು. 


ನ ಹಸೇಚ್ಚ ನ ವೀಕ್ಷೇಚ್ಚ ನಾಭಿಭಾಷೇತ ವಾ ಸ್ತ್ರಿಯಾ | 
ದೃಷ್ಟ್ವಾ ಮೂತ್ರಪುರೀಷಂ ವಾ ಚಂಡಾಲಂ ವಾ ರಜಸ್ವಲಾಮ್‌ ॥೨೨॥ 


ಅನುಗೀತಾಪರ್ವ -481- 


ಪತಿತಂ ಚ ಯಥಾ ಶ್ವಾನಮಾದಿತ್ಯಮವಲೋಕಯೇತ್‌ 11೨೩1! 


ಭಿಕ್ಷೆಗೆ ಹೋದ ವ್ಯಕ್ತಿಯು ನಗಬಾರದು. ಆಚೆ-ಈಚೆ ನೋಡಬಾರದು. ಯಾವ 
ಸ್ತೀ ಬಳಿಯೂ ಮಾತನಾಡಬಾರದು. ಮೂತ್ರವನ್ನಾಗಲಿ, ಮಲವನ್ನಾಗಲಿ, 
ಚಂಡಾಲನನ್ನಾಗಿ, ರಜಸ್ಪಲೆಯನ್ನಾಗಲಿ, ಪತಿತನನ್ನಾಗಲಿ, ನಾಯಿಯನ್ನಾಗಲಿ 
ನೋಡಿದಲ್ಲಿಕೂಡಲೇ ಪಾಪಪರಿಹಾರಕ್ಕೆ ಸೂರ್ಯನನ್ನುನೋಡಬೇಕು. 


ಯೋ ಹಿ ಪಾದುಕಾಮಾರುಹ್ಯ ಸರ್ವದಾ ಪ್ರಚರೇದ್‌ ದ್ವಿಜಃ । 
ತಂ ದೃಷ್ಟ್ಯಾ ಪಾಪಕರ್ಮಾಣಮಾದಿತ್ಯಮವಲೋಕಯೇತ್‌ TET 


ಯಾವ ಬ್ರಾಹ್ಮಣನು ಯಾವಾಗಲು ಪಾದರಕ್ಷೆಯನ್ನು ಹಾಕಿಕೊಂಡು 
ಸಂಚರಿಸುತ್ತಾನೋ ಅಂತಹ ಪಾಪಕರ್ಮಿಯಾದ ಬ್ರಾಹ್ಮಣನನ್ನು ನೋಡಿ 
ಸೂರ್ಯನನ್ನು ನೋಡಬೇಕು. 


ತತಸ್ತ್ವಾವಸಥಂ ಪ್ರಾಪ್ತೋ ಭಿಕ್ಷಾಂ ನಿಕ್ಷಿಪ್ಯ ಭೂತಳೇ । 


ಪ್ರಕ್ಷಾಲ್ಯ ಪಾದಾವಾಜಾನು ಹಸ್ತಾವಾಕೂರ್ಪರಂ ಪುನಃ 11೨೫1 
ಆಚಮ್ಯ ವಾರಿಣಾ ತೇನ ವಹಿಂ ವಿಪ್ರಾಂಶ್ಚ ಪೂಜಯೇತ್‌ TENT 


ಹೀಗೆ ಏಳು ಮನೆಗಳಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಮನೆಗೆ ಹೋಗಿ ಭೂಮಿಯ 
ಮೇಲೆ ಭಿಕ್ಷೆಯನ್ನಿಟ್ಟು ಮೊಳಕಾಲಿನವರೆಗೂ ಕಾಲುಗಳನ್ನೂ , ಮೊಣಕೈವರೆಗೂ ಕೈಗಳನ್ನು 
ತೊಳೆದುಕೊಂಡು, ಪುನಃ ಆಚಮನ ಮಾಡಿ, ಆ ತಂದ ಭಿಕ್ಷಾನ್ನದಿಂದ ಅಗ್ನಿಯನ್ನು 
ಬ್ರಾಹ್ಮಣರನ್ನು ಪೂಜಿಸಬೇಕು. 

ಪಂಚ ಸಪ್ತಾಥವಾ ಕುರ್ಯಾದ್‌ ಭಾಗಾನ್‌ ಭೈಕ್ಷಸ್ಯ ತಸ್ಯ ವೈ । 

ತೇಷಾಮನ್ಯತಮಂ ಪಿಂಡಮಾದಿತ್ಯಾಯ ನಿವೇದಯೇತ್‌ 11೨೭! 

ತಂದಆ ಭಿಕ್ಷೆಯನ್ನು ಐದು ಅಥವಾ ಏಳು ಭಾಗಗಳನ್ನಾಗಿ ಮಾಡಿ, ಅವುಗಳಲ್ಲಿ 
ಒಂದು ಭಾಗವನ್ನು ಸೂರ್ಯನಿಗೆ ನಿವೇದಿಸಬೇಕು. 


ಬ್ರಹ್ಮಣೇ ಚಾಗ್ನಯೇ ಚೈವ ಸೋಮಾಯ ವರುಣಾಯ ಚ । 
ವಿಶ್ವೇಭೃ್ಯಶ್ಚೆವ ದೇವೇಭ್ಯೋ ದದ್ಯಾದನ್ನಂ ಯಥಾಕ್ರಮಮ್‌ 11೨೮1 


-482- ಮಹಾಭಾರತ ಆಶಮೇಧಿಕಪರ್ವ 


ಕ್ರಮವಾಗಿ ಬ್ರಹ್ಮ-ಅಗ್ನಿ-ಸೋಮ-ವರುಣ-ವಶ್ಲೇದೇವತೆಗಳಿಗೆ ಒಂದೊಂದು 
ಭಾಗವನ್ನು ನೀಡಬೇಕು. 


ಅವಶಿಷ್ಠಮಥೈೆಕಂ ತು ವಕ್ಚಮಾತ್ರಂ ಪ್ರಕಲ್ಹಯೇತ್‌ Te 


ಉಳಿದ ಕಡೆಯ ಗ್ರಾಸವು (ತುತ್ತು) ಬಾಯೊಳಗೆ ಸುಲಭವಾಗಿ ಹೋಗುವಷ್ಟು 
ಗಾತ್ರದಲ್ಲಿರಬೇಕು. 


ಅಂಗುಲ್ಯಗ್ರೇ ಸ್ಥಿತಂ ಪಿಂಡಂ ಗಾಯತ್ರ್ಯಾ ಚಾಭಿಮಂತ್ರಯೇತ್‌ ।ಟ 
ಅಂಗುಲೀಭಿಸಿಭಿಃ ಪಿಂಡಂ ಪ್ರಾಶ್ಲೀಯಾತ್‌ ಪ್ರಾಜ್ಜುಖಃ ಶುಚಿಃ 1೩೦॥ 


ಪವಿತ್ರವಾದ ಭಾವದಿಂದ ಪೂರ್ವಾಭಿಮುಖವಾಗಿ ಕುಳಿತು ಮೂರು ಬೆರಳುಗಳ 
ಅಗ್ರಭಾಗದಲ್ಲಿ ಒಂದು ತುತ್ತನ್ನು ಇಟ್ಟುಕೊಂಡು ಗಾಯತ್ರಿಯಿಂದ ಆ ತುತ್ತನ್ನು 
ಅಭಿಮಂತ್ರಿಸಬೇಕು. ಅನಂತರ ಅಂಗುಷ್ಟ-ಮಧ್ಯದ ಎರಡು ಬೆರಳುಗಳ ಮೂಲಕ 
ಆ ತುತ್ತನ್ನು ಭುಂಜಿಸಬೇಕು. 


ಯಥಾ ಚ ವರ್ಧತೇ ಸೋಮೋ ಹ್ರಸತೇ ಚ ಯಥಾ ಪುನಃ | 
ತಥಾ ಪಿಂಡಾಶ್ಚ ವರ್ಧಂತೇ ಹ್ರಸಂತೇ ಚ ದಿನೇ ದಿನೇ HAO 


ತುತ್ತುಗಳನ್ನು ಚಂದ್ರನು ಶುಕ್ಚಪಕ್ಷಗಳಲ್ಲಿ ವರ್ಧಿಸುವಂತೆ ಹೆಚ್ಚಿಸುತ್ತಾ ಹೋಗಬೇಕು. 
ಕೃಷ್ಣಪಕ್ಷದಲ್ಲಿ ಚಂದ್ರನು ಕ್ಷೀಣಿಸುವಂತೆ ಕಡಿಮೆ ಮಾಡುತ್ತಾ ಹೋಗಬೇಕು. 


ತ್ರಿಕಾಲಂ ಸ್ನಾನಮಸ್ಯೋಕ್ತಂ ದ್ವಿಕಾಲಮಥವಾ ಸಕೃತ್‌ । 


ಬ್ರಹ್ಮಚಾರೀ ಸದಾ ವಾಠಪಿ ನ ಚ ವಸಂ ಪ್ರಪೀಡಯೇತ್‌ 11೩೨॥॥ 
೪ ಈ 


ಚಾಂದ್ರಾಯಣ ವ್ರತವನ್ನು ಆಚರಿಸುವಾಗ ಮೂರು ಕಾಲಗಳಲ್ಲಿಯೂ ಸ್ನಾನ 
ಮಾಡಬೇಕು. ಸಾಧ್ಯವಾಗದಿದ್ದಲ್ಲಿ ಎರಡು ಹೊತ್ತು ಮಾಡಬೇಕು. ಅದೂ 
ಸಾಧ್ಯವಾಗದಿದ್ದಲ್ಲಿ ಒಂದು ಹೊತ್ತು ಮಾಡಬಹುದು. ವ್ರತವು ಸಮಾಷ್ತಿಯಾಗುವ 
ತನಕ ಬ್ರಹ್ಮಚರ್ಯವ್ರತದಲ್ಲಿರಬೇಕು. ವಸ್ತ್ರವನ್ನು ಹಿಂಡಬಾರದು. 


ಸ್ಥಾನೇ ನ ದಿವಸಂ ತಿಷ್ಕೇದ್‌ ರಾತ್ರೌ ವೀರಾಸನಂ ವ್ರಜೇತ್‌ । 
ಭವೇತ್‌ ಸ್ಮಂಡಿಲಶಾಯೀ ವಾsಪ್ಯಥವಾ ವೃಕ್ಷಮೂಲಕಃ 11೩೩11 


ಅನುಗೀತಾಪರ್ವ -483- 


ಹಗಲಿನಲ್ಲಿ ಒಂದೇ ಸ್ಥಳದಲ್ಲಿರಬಾರದು. ರಾತ್ರಿಯಲ್ಲಿ ವೀರಾಸನದಲ್ಲಿ 
ಕುಳಿತುಕೊಳ್ಳಬೇಕು. ಕೇವಲ ನೆಲದಲ್ಲಿ ಸ್ಮಂಡಿಲದಲ್ಲಿ (ದರ್ಭೆ) ಮಲಗಬೇಕು ಅಥವಾ 
ವೃಕ್ಸವನ್ನಾಶ್ರಯಿಸಿಯೂ ಮಲಗಬಹುದು. 


ವಲ್ಯಲಂ ಯದಿ ವಾ ಕ್ಷೌಮಂ ಶಾಣಂ ಕಾರ್ಪಾಸಕಂ ತಥಾ । 
ಆಚ್ಚಾದನಂ ಭವೇತ್‌ ತಸ್ಯ ವಸ್ತಾರ್ಥಂ ಪಾಂಡುನಂದನ 11೩೪॥| 


ಪಾಂಡುಪುತ್ರನೇ, ಆ ವ್ರತದ ಸಮಯದಲ್ಲಿ ನಾರುಮಡಿ, ರೇಷ್ಟೆ, ಸೆಣಬು, 
ಹತ್ತಿ ಇವುಗಳಿಂದ ಮಾಡಿದ ವಸ್ತ್ರವನ್ನು ಧರಿಸಬಹುದು. 


ಏವಂ ಚಾಂದ್ರಾಯಣೇ ಪೂರ್ಣೇ ಮಾಸಸ್ಯಾಂತೇ ಪ್ರಯತ್ನವಾನ್‌ । 
ಬ್ರಾಹ್ಮಣಾನ್‌ ಭೋಜಯೇದ್‌ ಭಕ್ಕಾ ದದ್ಯಾಚ್ಛ್ಚೆವ ತು ದಕ್ಷಿಣಾಮ್‌ ॥ 


ಹೀಗೆ ಮಾಸದ ಕಡೆಯಲ್ಲಿ ಚಾಂದ್ರಾಯಣ ವ್ರತವು ಪೂರ್ಣವಾದ ಬಳಿಕ 
ಬ್ರಾಹ್ಮಣರಿಗೆ ಭಕ್ಕಿಪೂರ್ವಕವಾಗಿ ಭೋಜನ ಮಾಡಿಸಬೇಕು. ದಕ್ಷಿಣೆಯನ್ನೂ 
ನೀಡಬೇಕು. 


ಚಾಂದ್ರಾಯಣೇನ ಚೀರ್ಣೇನ ಯತ್‌ ಕೃತಂ ತೇನ ದುಷ್ಠತಮ್‌ । 
ತತರ್ವಂ ತತ್ಸಣಾದೇವ ಭಸ್ಮೀಭವತಿ ಕಾಷ್ಠವತ್‌ 11೩೬॥।( 


ಚಾಂದ್ರಾಯಣ ವ್ರತಾಚರಣೆಯಿಂದ ಮನುಷ್ಯನು ಮಾಡಿದ ಪಾಪಗಳೆಲ್ಲವೂ 
ಒಣಗಿದ ಕಟ್ಟಿಗೆಯು ಕ್ಷಣ ಮಾತ್ರದಲ್ಲಿಅಗ್ನಿಯಿಂದ ಭಸ್ಮವಾಗುವಂತೆ ಈ ವ್ರತವು ಆ 
ಕ್ಷಣದಲ್ಲಿಯೇ ಪಾಪವನ್ನು ಭಸ್ಮ ಮಾಡುತ್ತದೆ. 

ಬ್ರಹ್ಮಹತ್ಯಾ ಚ ಗೋಹತ್ಯಾ ಸುವರ್ಣಸೈನ್ಯಮೇವ ಚ । 

ಭ್ರೂಣಹತ್ಯಾ ಸುರಾಪಾನಂ ಗುರೋರ್ದಾರವ್ಯತಿಕ್ರಮಃ 11೩೭ 


ಏವಮನ್ಯಾನಿ ಪಾಪಾನಿ ಪಾತಕೀಯಾನಿ ಯಾನಿ ಚ । 
ಚಾಂದ್ರಾಯಣೇನ ನಶ್ಯಂತಿ ವಾಯುನಾ ಪಾಂಸವೋ ಯಥಾ ॥೩೮॥ 


ಬ್ರಹ್ಮಹತ್ಯೆ, ಗೋಹತ್ಯೆ, ಬಂಗಾರಕಳ್ಳತನ, ಭ್ರೂಣಹತ್ಯೆ, ಸುರಾಪಾನ, 
ಗುರುತಲ್ಲಗಮನ, ಇನ್ನೂ ಅನೇಕ ಮಹಾ ಪಾತಕಗಳು ಹನ್ನೆರಡು ವರ್ಷಗಳ ಕಾಲ 


-484- ಮಹಾಭಾರತ ಆಶಮೇಧಿಕಪರ್ವ 


ಚಾಂದ್ರಾಯಣ ವ್ರತ ಮಾಡುವುದರಿಂದ ವಾಯುವಿನ ವೇಗದಿಂದ ಧೂಳು ಹಾರಿ 
ಹೋಗುವಂತೆ ಅವರವರ ಯೋಗ್ಯತೆಗೆ ತಕ್ಕಂತೆ ಪಾಪಗಳು ಪರಿಹಾರವಾಗುತ್ತವೆ. 


ಅನಿರ್ದಶಾಯಾ ಗೋಃ ಕ್ಷೀರಮೌಷ್ಟಮಾವಿಕಮೇವ ಚ!। 
ಮೃತಸೂತಕಯೋಶ್ಸಾನ್ನಂ ಭುಕ್ತ್ವಾ ಚಾಂದ್ರಾಯಣಂ ಚರೇತ್‌ ॥೩೯॥ 


ಯಾವ ಹಸುವು ಕರುವನ್ನು ಹಾಕಿ ಹತ್ತು ದಿವಸಗಳು ಆಗಿಲ್ಲವೋ ಅಂತಹ 
ಹಸುವಿನ, ಒಂಟೆಯ, ಕುರಿಯ ಹಾಲನ್ನು ಕುಡಿದವನು, ಮರಣಾಶೌಚ, 
ಜಾತಾಶೌಚಗಳ ಮನೆಯಲ್ಲಿ ಊಟ ಮಾಡಿದವನು ಪಾಪ ಪರಿಹಾರಕ್ಕಾಗಿ 
ಚಾಂದ್ರಾಯಣ ವ್ರತವನ್ನುಮಾಡಬೇಕು. 


ಉಪಪಾತಕಿನಶ್ಚಾನಂ ಪತಿತಾನ್ನಂ ತಥೈವ ಚ | 
ಶೂದ್ರಸ್ಯೋಚ್ಛೇಷಣಂ ಚೈವ ಭುಕ್ತ್ವಾ ಚಾಂದ್ರಾಯಣಂ ಚರೇತ್‌ ॥1೪೦1॥ 


ಉಪಪಾತಕಗಳನ್ನು ಮಾಡಿದವನ ಅನ್ನವನ್ನು, ಪತಿತನ ಅನ್ನವನ್ನು, ಶೂದ್ರನ 
ಉಚ್ಛಿಷ್ಟವನ್ನು ಉಂಡವನು ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. 

ಆಕಾಶಸ್ಥಂ ತು ಹಸ್ತಸ್ಥಮಧಃ ಸ್ರಸ್ತಂ ತಥೈವ ಚ । 

ಪರಹಸ್ತಸ್ಥಿತಂ ಚೈವ ಭುಕ್ತ್ವಾ ಚಾಂದ್ರಾಯಣಂ ಚರೇತ್‌ 11೪೧॥ 

ಆಕಾಶದಲ್ಲಿರುವ (ತುತ್ತನ್ನು ಹಾರಿಸಿ ತಿನ್ನುವ), ಎಡಗೈಯಲ್ಲಿ ಇಟ್ಟುಕೊಂಡು 
ತಿನ್ನುವ, ಕೈಯಿಂದ ಜಾರಿ ಬಿದ್ದಅನ್ನವನ್ನು ಉಣ್ಣುವ, ಇತರ ರೀತಿಯಲ್ಲಿತಿಂದುಳಿದ 
ಪದಾರ್ಥವನ್ನು ಸ್ವೀಕರಿಸಿ ತಿನ್ನುವ ವ್ಯಕ್ತಿಯು ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. 

ಅಥಾಗ್ರೇ ದಿಧಿಷೋರನ್ನಂ ದಿಧಿಷೂಪಪತೇಸ್ರಥಾ । 

ಪರಿವೇತ್ತುಸ್ತಥಾ ಚಾನ್ನಂ ಪರಿವಿತ್ತಾನ್ನಮೇವ ಚ WY 


ಕುಂಡಾನ್ನಂ ಗೋಲಕಾನ್ನಂ ಚ ದೇವಲಾನ್ನಂ ತಥೈವ ಚ । 
ತಥಾ ಪುರೋಹಿತಸ್ಯಾನಂ ಭುಕ್ತ್ವಾ ಚಾಂದ್ರಾಯಣಂ ಚರೇತ್‌ ॥೪೩॥ 


ನಂತರ ಮೊದಲನೆಯ ಪತಿಗೆ ವಿಚ್ಛೇದನ ಮಾಡಿಕೊಂಡು ಎರಡನೆಯ ಪತಿಯನ್ನು 
ಸ್ವೀಕರಿಸಿದವಳ ಅನ್ನವನ್ನೂ, ಅಂತಹ ಪತ್ನಿಯನ್ನುವಿವಾಹ ಮಾಡಿಕೊಂಡವನ ಮನೆಯ 


ಅನುಗೀತಾಪರ್ವ -485- 


ಅನ್ನವನ್ನೂ , ಅಣ್ಣನಿಗಿಂತ ಮೊದಲೇ ವಿವಾಹ ಮಾಡಿಕೊಂಡ ವ್ಯಕ್ತಿಯ ಅನ್ನವನ್ನೂ | 
ಅಕ್ಕನಿಗಿಂತ ಮೊದಲೇ ಮದುವೆಯಾದವಳ ಅನ್ನವನ್ನೂ, ಪತಿಯು ಜೀವಿಸಿರುವಾಗ 
ಪರಪುರುಷನಿಂದ ಹುಟ್ಟಿದವನ ಮನೆಯ ಅನ್ನವನ್ನೂ, ವಿಧವೆಯಲ್ಲಿ ಜಾರ 
ಪುರುಷನಿಂದ ಹುಟ್ಟಿದವನ ಮನೆಯ ಅನ್ನವನ್ನೂ, ವೇತನಕ್ಕಾಗಿ ದೇವರ ಪೂಜೆಯನ್ನು 
ಮಾಡುವ ಪುರೋಹಿತನ ಮನೆಯ ಅನ್ನವನ್ನು ಮಾರಕ ಚಾಂದ್ರಾ ಯಣ 
ವ್ರತವನ್ನು ಆಚರಿಸಬೇಕು. 


ಸುರಾಸವಂ ವಿಷಂ ಸರ್ಪಿರ್ಲಾಕ್ಷಾ ಲವಣಮೇವ ಚ । 
ತೈಲಂ ಚಾಪಿ ಚ ವಿಕ್ರೀಣನ್‌ ದ್ವಿಜಶ್ಲಾಂದ್ರಾಯಣಂ ಚರೇತ್‌ ॥೪೪॥ 


ಮದಿರೆ, ಆಸವ, ವಿಷ, ತುಪ್ಪ, ಅಗರು, ಎಣ್ಣೆ ಇವುಗಳನ್ನು ಮಾರಾಟ ಮಾಡುವ 
ಬ್ರಾಹ್ಮಣನು ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು. 


ಏಕೋದ್ದಿಷ್ಟಂ ತು ಯೋ ಭುಂಕ್ಷೇ ಜನಮಧ್ಯಗತೋತಪಿ ಯಃ । 
ಭಿನ್ನಭಾಂಡೇಷು ಯೋ ಭುಂಕ್ತೇ ದ್ವಿಜಶ್ಹಾಂದ್ರಾಯಣಂ ಚರೇತ್‌ ॥೪೫॥ 


ಮಹಾಲಯ ಶ್ರಾದ್ಧದಲ್ಲಿಊಟ ಮಾಡಿದ, ಜನಸಮೂಹದ ಮಧ್ಯದಲ್ಲಿಊಟ 
ಮಾಡಿದ, ಒಡೆದ ಪಾತ್ರೆಯಲ್ಲಿ ಊಟ ಮಾಡಿದ ಬ್ರಾಹ್ಮಣನು ಚಾಂದ್ರಾಯಣ 
ವ್ರತವನ್ನು ಮಾಡಬೇಕು. 


ಯೋ ಭುಂಕ್ಷೇನುಪನೀತೇನ ಯೋ ಭುಂಕ್ತೇ ಚ ಸ್ತಿಯಾ ಸಹ । 
ಯೋ ಭುಂಕ್ತೇ ಕನ್ಯಯಾ ಸಾರ್ಧಂ ದ್ವಿಜಶ್ಲಾಂದ್ರಾಯಣಂ ಚರೇತ್‌ ॥॥ 


ಉಪನಯನವಾಗದವನ ಜೊತೆಯಲ್ಲಿತಂದೆ ಮತ್ತು ಹೆಂಗಸಿನ ಜೊತೆಗೆ ಊಟ 
ಮಾಡಿದ ಬ್ರಾಹ್ಮಣನು, ಕನ್ಯೆಯ ಜೊತೆಗೆ ಉಂಡಬ್ರಾಹ್ಮಣನು ಚಾಂದ್ರಾಯಣ ವ್ರತವನ್ನು 
ಮಾಡಬೇಕು. 


ಉಚ್ಚಿಷ್ಟು ಸ್ಥಾಹಯೇದ್‌ ವಿಪ್ರೋ ಯೋ ಮೋಹಾದ್‌ ಭೋಜನಾಂತರೇ । 
ದದ್ಯಾದ್‌ ವಾ ಯದಿ ಸಮ್ಮೋಹಾದ್‌ ದ್ವಿಜಶ್ಲಾಂದ್ರಾಯಣಂ ಚರೇತ್‌ ॥೪೭॥ 


ಯಾವನು ಮೋಹವಶನಾಗಿ ಊಟ ಮಾಡಿದ ಬಳಿಕ ಉಳಿದ ಅನ್ನವನ್ನು 


-486- ಮಹಾಭಾರತ ಆಶ್ರಮೇಧಿಕಪರ್ವ 


ಬೇರೆಯವರ ತಟ್ಟೆಗೆ ಹಾಕುತ್ತಾನೋ ಅಥವಾ ಬೇರೆಯವರಿಗೆ ತಿನ್ನಲು ಕೊಡುತ್ತಾನೋ 
ಅಂತಹ ಬ್ರಾಹ್ಮಣನು ಚಾಂದ್ರಾಯಣ ವ್ರತವನ್ನುಮಾಡಬೇಕು. 


ತುಂಬೀಂ ಕೋಶಾತಕೀಂ ಚೈವ ಪಲಾಂಡುಂ ಗೃಂಜನಂ ತಥಾ । 
ಛತ್ರಾಕಂ ಲಶುನಂ ಚೈವ ಭುಕ್ತ್ವಾ ಚಾಂದ್ರಾಯಣಂ ಚರೇತ್‌ ॥೪೮॥ 


ಯಾರು ಸೋರೆಕಾಯಿಯನ್ನು, ಪಡವಲಕಾಯಿಯನ್ನು, ಈರುಳ್ಳಿಯನ್ನು, 
ಗಜ್ಜರಿಯನ್ನು, ಅಣಬೆಯನ್ನು, ಬೆಳ್ಳುಲ್ಳಿಯನ್ನುತಿನ್ನುತ್ತಾನೋ ಅವನು ಚಾಂದ್ರಾಯಣ 
ವ್ರತವನ್ನುಮಾಡಬೇಕು. 


ದ್ವಿಜಃ ಪರ್ಯುಷಿತಂ ಚಾನ್ನಂ ಪಕ್ಚಂ ಪರಗೃಹಾಗತಮ್‌ । 
ವಿಪಕ್ಟಂ ಚ ತಥಾ ಮಾಂಸಂ ಭುಕ್ತ್ವಾ ಚಾಂದ್ರಾಯಣಂ ಚರೇತ್‌ ॥೪೯॥ 


ಹಳಿಸಿದ ಅನ್ನವನ್ನು ಮತ್ತೊಬ್ಬರ ಮನೆಯಿಂದ ತಂದ ಅನ್ನವನ್ನು , ಸರಿಯಾಗಿ 
ಬೇಯದಿರುವ ಅನ್ನವನ್ನು ಸ ಮಾಂಸವನ್ನು ತಿಂದವನು ಚಾಂದ್ರಾಯಣ ವ್ರತವನ್ನು 
ಮಾಡಬೇಕು. 


ಉದಕ್ಕಯಾ ಶುನಾ ವಾಪಿ ಚಂಡಾಲೈರ್ವಾ ದ್ವಿಜೋತ್ತಮಃ । 
ದೃಷ್ಟಮನ್ನಂ ತು ಭುಂಜಾನೋ ದ್ವಿಜಶ್ಟಾಂದ್ರಾಯಣಂ ಚರೇತ್‌ 11೫೦॥ 


ರಜಸ್ಥಲೆ, ನಾಯಿ, ಚಂಡಾಲ ಇವರು ನೋಡಿದ ಅನ್ನವನ್ನು ತಿಂದ ಬ್ರಾಹ್ಮಣ 
ವ್ಯಕ್ತಿಯು ಚಾಂದ್ರಾಯಣ ವ್ರತವನ್ನು ಮಾಡಬೇಕು. 


ಏತತ್ಸುದಾ ವಿಶುದ್ಧರ್ಥಮೃಷಿಭಿಶ್ಚರಿತವ್ರತಮ್‌ । 

ಪಾವನಂ ಸರ್ವಭೂತಾನಾಂ ಪುಣ್ಯಂ ಪಾಂಡವ ಚೋದಿತಮ್‌ ॥೫೧॥ 

ಯುಧಿಷ್ಠಿರನೇ, ಯಷಿಗಳು ಇಂತಹ ದೋಷಗಳ ವಿಶುದ್ದಿಗಾಗಿ ಈ 
ಚಾಂದ್ರಾಯಣ ವ್ರತವನ್ನು ಆಚರಿಸಿದ್ದಾರೆ. ಸಮಸ್ತ ಪ್ರಾಣಿಗಳಿಗೂ ಪವಿತ್ರವಾದ 
ಪುಣ್ಯಪ್ರದವಾದ ವ್ರತವು ಚಾಂದ್ರಾಯಣ ವ್ರತವು ಎಂದು ಹೇಳಲ್ಪಟ್ಟಿದೆ. 

ಏತೇನ ವಸವೋ ರುದ್ರಾಶ್ಚಾದಿತ್ಯಾಶ್ಚ ದಿವಂ ಗತಾಃ । 

ಏತದದ್ಯ ಪರಂ ಗುಹ್ಯಂ ಪವಿತ್ರಂ ಪಾಪನಾಶನಮ್‌ HSH 


ಅನುಗೀತಾಪರ್ವ -487- 


ಯಥೋಕ್ತಮೇತದ್‌ ಯಃ ಕುರ್ಯಾದ್‌ ದ್ವಿಜಃ ಪಾಪಪ್ರಣಾಶನಮ್‌ । 
ಸ ದಿವಂ ಯಾತಿ ಪೂತಾತ್ಮಾ ನಿರ್ಮಲಾದಿತ್ಯಸನ್ನಿಭಃ 12೩1 
ಈ ಚಾಂದ್ರಾಯಣ ವ್ರತದಿಂದ ವಸುಗಳು, ರುದ್ರರು, ಆದಿತ್ಯರು ಸರ್ಗದಲ್ಲಿ 
ಸುಖವಾಗಿ ಇದ್ದಾರೆ. ಇಂತಹ ಪವಿತ್ರವಾದ, ಗುಹ್ಯವಾದ, ಪಾಪನಾಶಕವಾದ ವ್ರತವನ್ನು 
ಯಥಾವತ್ತಾಗಿ ನಿನಗೆ ನಿರೂಪಿಸಿದ್ದೇನೆ. ನಾನು ಹೇಳಿದಂತೆ ಯಾವ ಬ್ರಾಹ್ಮಣರು ಈ 
ವ್ರತವನ್ನು ಆಚರಿಸುತ್ತಾರೋ ಅವರ ಸಮಸ್ತ ವಿಧವಾದ ಪಾಪಗಳು ನಾಶವಾಗುತ್ತವೆ. 
ಬಳಿಕ ನಿರ್ಮಲನಾದ ಸೂರ್ಯನಂತೆ ಪ್ರಕಾಶಿಸುವ ಪೂತಾತ್ಮನಾದ ಆ ವ್ಯಕ್ತಿಯು 
ಸ್ಪರ್ಗಕ್ಕೆ ಹೋಗುತ್ತಾನೆ. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ಚಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಚಾಂದ್ರಾಯಣವಿಧಿರ್ನಾಮ 
ದ್ವಾದಶೋತ್ತರಶತತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ವಮೇಧಿಕಪರ್ವದಲ್ಲಿನೂರ ಹನ್ನೆರಡನೆಯ ಅಧ್ಯಾಯ ಮುಗಿಯಿತು. 
La SS ರೇ 


ನೂರ ಹದಿಮೂರನೆಯ ಅಧ್ಯಾಯ 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಕಾರ್ತಿಕವೇ ಮೊದಲಾದ ಹನ್ನೆರಡು 
ಮಾಸಗಳಲ್ಲಿ ಏಕಭುಕ್ತ ವ್ರತವನ್ನು ಆಚರಿಸುವ ಪ್ರಕಾರವನ್ನು ನಿರೂಪಿಸುವ ಮೂಲಕ 
ಆ ವ್ರತಕ್ಕೆ ಲಭಿಸುವ ಫಲವನ್ನು ಹೇಳಿದುದು. 
ವೈಶಂಪಾಯನಃ 
ಕೇಶವೇನೈವಮುಕ್ತೇ ತು ಚಾಂದ್ರಾಯಣವಿಧಿಕ್ರಮೇ । 
ಅಪೃಚ್ಛತ್‌ ಪುನರನ್ಯಾಂಶ್ಚ ಧರ್ಮಾನ್‌ ಧರ್ಮಾತ್ಮಜೋ ನೃಪಃ 11೧1! 
ವೈಶಂಪಾಯನ- ಕೇಶವನು ಚಾಂದ್ರಾಯಣವ್ರತದ ವಿಧಿಗಳನ್ನು, ಕ್ರಮಗಳನ್ನು 
ನಿರೂಪಿಸಿದ ಬಳಿಕ ಧರ್ಮಜನಾದ ಯುಧಿಷ್ಠಿರನು ಪುನಃ ಬೇರೆ ಧರ್ಮಗಳ ಬಗ್ಗೆ 


ಯುಧಿಷ್ಠಿರಃ 
ಸರ್ವಭೂತಪತೇ ಶ್ರೀಮನ್‌ ಸರ್ವಭೂತನಮಸೃತ । 
ಸರ್ವಭೂತಹಿತಂ ಧರ್ಮಂ ಸರ್ವಜ್ಞ ಕಥಯಸ್ವ ಮೇ 11೨॥॥ 


-488- ಮಹಾಭಾರತ ಆಶ್ರಮೇಧಿಕಪರ್ವ 


ಯುಧಿಷ್ಠಿರ- ಸರ್ವಭೂತಪತಿಯೇ, ಸರ್ವಪ್ರಾಣಿಗಳಿಂದಲೂ ನಮಸ್ಫೃತನಾದ 
ಶ್ರೀಮಂತನೇ ಸರ್ವಪ್ರಾಣಿಗಳಿಗೂ ಹಿತಕರವಾದ ಧರ್ಮವನ್ನುಸರ್ವಜ್ಞನಾದ ನೀನು 
ನನಗೆ ಹೇಳು. 


ಶ್ರೀಭಗವಾನ್‌ 
ಯದ್‌ ದರಿದ್ರಜನಸ್ಯಾಪಿ ಸ್ವರ್ಗಂ ಸುಖಕರಂ ಭವೇತ್‌ । 
ಸರ್ವಪಾಪಪ್ರಶಮನಂ ತಚ್ಛ್ರಣುಷ್ಟ ಯುಧಿಷ್ಠಿರ 11೩11 


ಶ್ರೀಭಗವಾನ್‌- ಯುಧಿಷ್ಠಿರನೇ, ಯಾವ ಧರ್ಮವು ದರಿದ್ರಜನರಿಗೂ ಸ್ವರ್ಗವನ್ನು 
ನೀಡುತ್ತದೋ, ಸುಖಕರವಾಗಿದೆಯೋ, ಸಮಸ್ತ ಪಾಪಗಳನ್ನುನಾಶಗೊಳಿಸುತ್ತದೋ 
ಅಂತಹ ಧರ್ಮವನ್ನು ಹೇಳುತ್ತೇನೆ, ಕೇಳಿಸಿಕೊ. 


ಕಾರ್ತಿಕಾದ್ಯಾಸ್ತು ಯೇ ಮಾಸಾ ದ್ವಾದಶೈವ ಪ್ರಕೀರ್ತಿತಾಃ 1 
ತೇಷ್ಟೇಕಭುಕ್ತನಿಯಮಃ ಸರ್ವೇಷಾಮುಚ್ಯತೇ ಮಯಾ 11೪ 


ಕಾರ್ತಿಕವೇ ಮೊದಲಾದ ಹನ್ನೆರಡು ಮಾಸಗಳು ಹೇಳಲ್ಪಟ್ಟಿವೆ. ಆ ಮಾಸಗಳಲ್ಲಿ 
ಏಕಭುಕ್ತ ನಿಯಮವು ಎಲ್ಲರಿಗೂ ನನ್ನಿಂದ ಹೇಳಲ್ಪಡುತ್ತದೆ. 


ಕಾರ್ತಿಕೇ ಯಸ್ತು ವೈ ಮಾಸೇ ನಂದಾಯಾಂ ಸಂಯತೇಂದ್ರಿಯಃ । 
ಏಕಭುಕ್ತೇನ ಮದ್ದಕ್ತ್ರೋ ಮಾಸಮೇಕಂ ತು ವರ್ತತೇ 11೫1! 


ಜಲಂವಾನ ಪಿಬೇನ್ಶಾಸೇ ನಾಂತರಾ ಭೋಜನಾತ್‌ ಪರಮ್‌ । 
ಆದಿತ್ಯರೂಪಂ ಮಾಂ ನಿತ್ಯಮರ್ಚಯನ್‌ ಸುಸಮಾಹಿತಃ 11೬ 


ವ್ರತಾಂತೇ ಭೋಜಯೇದ್‌ ವಿಪ್ರಾನ್‌ ದಕ್ಷಿಣಾಂ ಚ ದದೌ ಪುನಃ । 
ಕ್ರೋಧಲೋಭವಿನಿರ್ಮುಕ್ತಸ್ತಸ್ಯ ಪುಣ್ಯಫಲಂ ಶೃಣು 11೭11 


ಯಾವನು ಕಾರ್ತೀಕ ಮಾಸದಲ್ಲಿಶುಕ್ಕಫಕ್ಷ ಪ್ರತಿಪದೆಯಂದು ಜಿತೇಂದ್ರಿಯನಾಗಿ 
ಏಕಭುಕ್ತಿಯನ್ನು ಆರಂಭಿಸಿ, ಒಂದು ಮಾಸದ ಪರ್ಯಂತ ನನ್ನಭಕ್ತನಾಗಿ ಅನುಷ್ಠಾನ 
ಮಾಡುತ್ತಾನೋ, ಒಂದು ಮಾಸದ ತನಕ ಭೋಜನದ ಬಳಿಕ ನೀರನ್ನೂ ಪಾನ 
ಮಾಡುವುದಿಲ್ಲವೋ, ಆದಿತ್ಯರೂಪಿಯಾದ ನನ್ನನ್ನು ನಿತ್ಯವೂ ಏಕಾಗ್ರಬುದ್ದಿಯಿಂದ 


ಅನುಗೀತಾಪರ್ವ -489- 


ಆರಾಧಿಸುತ್ತಾನೋ, ವ್ರತ ಮುಗಿದ ಬಳಿಕ ಬ್ರಾಹ್ಮಣರಿಗೆ ಊಟ ಮಾಡಿಸುತ್ತಾನೋ 
ಪುನಃ ಅವರಿಗೆ ದಕ್ಷಿಣೆ ನೀಡುತ್ತಾನೋ, ಕ್ರೋಧ-ಲೋಭ ನಿರ್ಮುಕ್ಷನಾಗಿ ಈ ಕ್ರಮದಲ್ಲಿ 
ವ್ರತವನ್ನು ಮಾಡಿದ ಅವನಿಗೆ ಲಭಿಸುವ ಪುಣ್ಯವೇನೆಂಬುದನ್ನು ತಿಳಿದುಕೊ. 


ವಿಧಿವತ್‌ ಕಪಿಲಾದಾನೇ ಯತ್ಪುಣ್ಯಂ ಸಮುದಾಹೃತಮ್‌ । 
ತತ್ಪುಣ್ಯಂ ಸಮನುಪ್ರಾಪ್ಯ ಸೂರ್ಯಲೋಕೇ ಮಹೀಯತೇ HSH 


ತತಶ್ಚಾಪಿ ಚ್ಯುತಃ ಕಾಲಾತ್‌ ಪುರುಷೇಷೂಪಜಾಯತೇ al 


ವಿಧಿಬದ್ಧವಾಗಿ ಕಪಿಲಧೇನುವಿನ ದಾನ ಮಾಡಿದಾಗ ಯಾವ ಪುಣ್ಯವು ಲಭಿಸುತ್ತದೆ 
ಎಂದು ಹೇಳಿದ್ದಾರೋ ಅಂತಹ ಪುಣ್ಯವನ್ನು ಒಂದು ಕಾರ್ತಿಕ ಮಾಸದಲ್ಲಿಮಾಡಿದ 
ಏಕಭುಕ್ತವ್ರತದಿಂದ ಹೊಂದುತ್ತಾನೆ. ಸೂರ್ಯಲೋಕದಲ್ಲಿಪೂಜ್ಯನಾಗುತ್ತಾನೆ. ಬಳಿಕ 
ಕಾಲಾನುಸಾರವಾಗಿ ಆ ಲೋಕದಿಂದ ಕೆಳಗೆ ಬಂದ ಆ ವ್ಯಕ್ತಿಯು ಕಿಂಪುರುಷರ 
ಖಂಡದಲ್ಲಿ ಜನ್ನವನ್ನು ತಾಳುತ್ತಾನೆ. 


ಮಾರ್ಗಶೀರ್ಷಂ ತು ಯೋ ಮಾಸಮೇಕಭುಕ್ತೇನ ವರ್ತತೇ । 
ಕಾಮಂ ಕ್ರೋಧಂ ಚ ಲೋಭಂ ಚ ಪರಿತ್ಯಜ್ಯ ಯಥಾವಿಧಿ 11೧೦॥। 


ಸ್ನಾತ್ವಾ ಚಾದಿತ್ಯರೂಪಂ ಮಾಮರ್ಚಯೇನ್ನಿಯತೇಂದ್ರಿಯಃ । 
ಜಪನ್ನೇವ ತು ಗಾಯತ್ರೀಂ ಮಾಮಿಕಾಂ ವಾಗ್ಯತಃ ಶುಚಿಃ 11೧೧॥ 


ಮಾಸೇ ಪರಿಸಮಾಪ್ರೇ ತು ಭೋಜಯಿತ್ವಾ ದ್ವಿಜಾನ್‌ ಶುಚಿಃ । 
ತಾನರ್ಚಯತಿ ಮದ್ದಕ್ಕಾ ತಸ್ಯ ಪುಣ್ಯಫಲಂ ಶೃಣು 10೨1 


ಯಾವನು ಮಾರ್ಗಶಿರ ಮಾಸದಲ್ಲಿ ಏಕಭುಕ್ತವ್ರತವನ್ನು ಆಚರಿಸುತ್ತಾನೋ, 
ಕಾಮ-ಕ್ರೋಧ-ಲೋಭಗಳನ್ನು ತ್ಯಜಿಸಿ, ವಿಧಿಬದ್ಧವಾಗಿ ಏಕಭುಕ್ತವ್ರತವನ್ನು 
ಆರಂಭಿಸುತ್ತಾನೋ, ಸ್ನಾನ ಮಾಡಿ, ಜಿತೇಂದ್ರಿಯನಾಗಿ, ಆದಿತ್ಯಾಂತರ್ಯಾಮಿಯಾದ 
ನನ್ನನ್ನು ಆರಾಧಿಸಿ, ಮೌನಿಯಾಗಿದ್ದು, ಶುಚಿಯಾಗಿ ಗಾಯತ್ರಿಮಂತ್ರ ಜಪಮಾಡಿ, 
ಮಾರ್ಗಶಿರ ಮಾಸವು ಪರಿಸಮಾಪ್ತಿ ಹೊಂದಿದ ಬಳಿಕ ಸದಾಚಾರ ಸಂಪನ್ನನಾಗಿದ್ದು 
ಬ್ರಾಹ್ಮಣರನ್ನು ಊಟ ಮಾಡಿಸಬೇಕು. ನನ್ನ ಭಕ್ತನಾಗಿದ್ದು ಆ ಬ್ರಾಹ್ಮಣರನ್ನು ಆರಾಧಿ 
ಸಿದವನಿಗೆ ದೊರೆಯುವ ಪುಣ್ಯಫಲವೇನೆಂಬುದನ್ನು ಕೇಳಿಸಿಕೊ. 


-490- ಮಹಾಭಾರತ ಆಶ್ಚಮೇಧಿಕಪರ್ವ 


ಅಗ್ನಿಹೋತ್ರೇ ಕೃತೇ ಪುಣ್ಯಮಾಹಿತಾಗ್ನೇಶ್ಚ ಯದ್ಧವೇತ್‌ । 
ತತ್ಪುಣ್ಯಫಲಮಾಸಾದ್ಯ ಯಾನೇನಾಂಬರಶೋಭಿನಾ 1೧೩॥ 


ಸಪ್ಪರ್ಷಿಲೋಕೇ ಚರತಿ ಯಥಾಕಾಲಂ ಯಥಾಸುಖಮ್‌ 11೧೪॥ 


ಆಹಿತಾಗಿಗೆ ಅಗ್ನಿಹೋತ್ರವನ್ನು ಮಾಡಿದಾಗ ಯಾವ ಪುಣ್ಯವು ಲಭಿಸುತ್ತದೋ 
ಅಂತಹ ಪುಣ್ಯವನ್ನು ಈ ವ್ರತದಿಂದ ಹೊಂದಿ ಆಕಾಶದಲ್ಲಿಶೋಭಿಸುವ ಯಾನದಲ್ಲಿ 
ಕುಳಿತು ಸಪ್ಪರ್ಷಿಗಳ ಲೋಕದಲ್ಲಿಸುಖವಾಗಿ ಬಹಳ ಕಾಲ ಸಂಚರಿಸುತ್ತಾನೆ. 


ತತಶ್ಚಾಪಿ ಚ್ಯುತಃ ಕಾಲಾದ್‌ ಹರಿವರ್ಷೇಷು ಜಾಯತೇ । 
ತತ್ರ ಪ್ರಕಾಶಂ ಕ್ರೀಡಿತ್ವಾ ರಾಜಾ ಪಶ್ಚಾದ್‌ ಭವಿಷ್ಯತಿ 11೧೫॥ 


ಕಾಲಿಕವಾಗಿ ಆ ಲೋಕದಿಂದ ಆಗಮಿಸಿದ ಆ ವ್ಯಕ್ತಿಯು ಹರಿವರ್ಷ ಖಂಡದಲ್ಲಿ 
ಉತ್ಪತ್ತಿಯನ್ನು ಹೊಂದುತ್ತಾನೆ. ಅಲ್ಲಿ ಅನೇಕ ವರ್ಷಗಳ ಕಾಲ ಸುಖವಾಗಿ ವಿಹರಿಸಿ 
ಬಳಿಕ ರಾಜನಾಗಿ ಹುಟ್ಟುತ್ತಾನೆ. 


ಪೌಷಮಾಸಂ ಕ್ಷಿಪೇದೇವಮೇಕಭುಕ್ತೇನ ಯೋ ನರಃ ಟ 
ಅರ್ಚಯನ್ನೇವ ಮಾಂ ನಿತ್ಯಂ ಮದ್ಗತೇನಾಂತರಾತ್ಮನಾ 11೧೬॥ 


ಅಹಿಂಸಾ ಸತ್ಯನಿರತಃ ಕ್ರೋಧಹರ್ಷವಿವರ್ಜಿತಃ । 
ಏವಂ ಯುಕ್ತಸ್ಯ ರಾಜೇಂದ್ರ ಶೃಣು ಯತ್ಚಲಮುತ್ತಮಮ್‌ 11೧೭।॥ 


ಇದರಂತೆ ಪೌಷಮಾಸದಲ್ಲಿಯಾವ ಮನುಷ್ಯನು ಹೃದಯದಲ್ಲಿ ಭಗವಂತನನ್ನು 
ಧ್ಯಾನಿಸುತ್ತಾ ಪೂಜಿಸುತ್ತಾ ಏಕಭುಕ್ತವ್ರತವನ್ನು ಆಚರಿಸುತ್ತಾನೋ, ಹಿಂಸೆ ಮಾಡದೆ, 
ಸತ್ಯನಿಷ್ಠನಾಗಿ, ಕ್ರೋಧ-ಹರ್ಷಗಳ ಉದ್ವೇಗವನ್ನು ತ್ಯಜಿಸಿ ಈ ವ್ರತವನ್ನು ಆಚರಿಸಿದ 
ವ್ಯಕ್ತಿಗೆ ಯಾವ ಉತ್ತಮವಾದ ಫಲವು ಲಭಿಸುತ್ತದೆ ಎಂಬುದನ್ನು ರಾಜೇಂದ್ರನೇ 
ತಿಳಿಸುತ್ತೇನೆ, ಕೇಳು. 


ವಿಪ್ರಾತಿಥ್ಯಸಹಸ್ರೇಷು ಯತ್ಪುಣ್ಯಂ ಸಮುದಾಹೃತಮ್‌ । 
ತತ್ಪುಣ್ಯಂ ಸಮನುಪ್ರಾಪ್ಯ ಶಕ್ರಲೋಕೇ ಮಹೀಯತೇ 11೧೮॥ 


ಸಾವಿರ ಬ್ರಾಹ್ಮಣರನ್ನು ಅನ್ನದಿಂದ ಆರಾಧಿಸಿದಾಗ ಯಾವ ಪುಣ್ಯವು 


ಅನುಗೀತಾಪರ್ವ -49]- 


ದೊರೆಯುತ್ತದೋ ಅಷ್ಟು ಫಲವನ್ನು ಹೊಂದಿದವನಾಗಿ ಇಂದ್ರಲೋಕದಲ್ಲಿ 
ಪೂಜಿತನಾಗುತ್ತಾನೆ. 


ಅವತೀರ್ಣಸ್ತತಃ ಕಾಲಾದ್‌ ಇಲವರ್ಷೇ ತು ಜಾಯತೇ । 
ತತ್ರ ಸ್ಥಿತ್ವಾ ಚಿರಂ ಕಾಲಮಸ್ಕಿನ್‌ ವಿಪ್ರೋ ಭವಿಷ್ಯತಿ 11೧೯॥ 


ಬಳಿಕ ಇಂದ್ರಲೋಕದಿಂದ ಆಗಮಿಸಿದ ಅವನು ಇಲಾವೃತವರ್ಷದಲ್ಲಿ ಜನ್ಮ 
ತಾಳುತ್ತಾನೆ. ಅಲ್ಲಿಬಹಳ ಕಾಲ ವಾಸ ಮಾಡಿ ನಂತರ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. 


ಮಾಘಮಾಸಂ ತಥಾ ಯಸ್ತು ವರ್ತತೇ ಚೈಕಭುಕ್ತತಃ । 
ಮದರ್ಚನಪರೋ ಭೂತ್ವಾ ಡಂಭಕ್ರೋಧವಿವರ್ಜಿತಃ lel] 
ಮಾಮಿಕಾಮಪಿ ಸಾವಿತ್ರೀಂ ಸಂಧ್ಯಾಯಾಂ ತು ಜಪೇದ್‌ ಬುಧಃ ॥1೨೧॥ 


ದತ್ತ್ವಾ ತು ದಕ್ಷಿಣಾಮಂತೇ ಭೋಜಯಿತ್ತಾ ದ್ವಿಜಾನಪಿ । 


ನಮಸ್ಕರೋತಿ ತಾನ್‌ ಭಕ್ತ್ಯಾ ಮದ್ಗತೇನಾಂತರಾತ್ಮನಾ ೨೨1 
ತ್ರಿಕಾಲಂ ಸ್ನಾನಯುಕ್ತಸ್ಯ ತಸ್ಯ ಪುಣ್ಯಫಲಂ ಶೃಣು 11೨೩! 


ಯಾವನು ಮಾಘಮಾಸದಲ್ಲಿ ಡಂಭ, ಕ್ರೋಧಗಳನ್ನು ತ್ಯಜಿಸಿ ನನ್ನ 
ಆರಾಧಕನಾಗಿದ್ದು ಏಕಭುಕ್ತವ್ರತವನ್ನು ಆಚರಿಸುತ್ತಾನೋ, ನನಗೆ ಸಂಬಂಧಿಸಿದ 
ಗಾಯತ್ರಿಯನ್ನು ಸಂಧ್ಯಾಕಾಲದಲ್ಲಿ ಜ್ಞಾನಿಯಾಗಿ ಜಪಿಸುತ್ತಾನೋ, ವ್ರತ ಮುಗಿದ 
ಬಳಿಕ ಬ್ರಾಹ್ಮಣರನ್ನು ಊಟ ಮಾಡಿಸಿ ದಕ್ಷಿಣೆ ಕೊಟ್ಟು ಅಂತರ್ಯಾಮಿಯಾದ ನನ್ನನ್ನೇ 
ನೆನೆಯುತ್ತಾ ಬ್ರಾಹ್ಮಣರಿಗೆ ನಮಸ್ಕರಿಸುತ್ತಾನೋ, ಮೂರು ಕಾಲ ಸ್ನಾನ ಮಾಡಿ ವ್ರತವನ್ನು 
ಆಚರಿಸುವ ಆ ವ್ಯಕ್ತಿಗೆ ಲಭಿಸುವ ಪುಣ್ಯವೇನೆಂಬುದನ್ನು ಕೇಳು. 

ನೀಲಕಂಠಪ್ರಯುಕ್ತೇನ ಯಾನೇನಾಂಬರಶೋಭಿನಾ । 

ಪಿತ್ಠಲೋಕಂ ವ್ರಜೇಚ್ಛೇಮಾನ್‌ ಸೇವ್ಯಮಾನೋತಪರೋಗಣೈೆಃ ॥೨೪॥ 

ಮಹರುದ್ರದೇವನು ಕಳುಹಿಸಲ್ಪಟ್ಟ ರಥವನ್ನು ಏರಿಕೊಂಡು ಆಕಾಶದಲ್ಲಿ 
ಸಂಚರಿಸುತ್ತಾ ಕಾಂತಿಯುಕ್ತನಾಗಿ ಅಪ್ಪರಾಗಣದಿಂದ ಸೇವ್ಯಮಾನನಾಗಿ ಪಿತೃ 
ಲೋಕವನ್ನುಕುರಿತು ಹೋಗುತ್ತಾನೆ. 


-492- ಮಹಾಭಾರತ ಆಶ್ಚಮೇಧಿಕಪರ್ವ 


ತತ್ರ ಪ್ರಕಾಮಂ ಕ್ರೀಡಿತ್ವಾ ಭದ್ರಾಶ್ವೇಷೂಪಜಾಯತೇ । 
ತತಶ್ಚ್ಯತಶ್ಚತುರ್ವೇದೀ ವಿಪ್ರೋ ಭವತಿ ಭೂತಳೇ 1251 


ಅಲ್ಲಿ ಯಥೇಷ್ಟವಾಗಿ ಸಂತೋಷದಿಂದ ವಿಹರಿಸಿ ಬಳಿಕ ಭದ್ರಾಶಖಂಡದಲ್ಲಿ 
ಹುಟ್ಟುತ್ತಾನೆ. ಅಲ್ಲಿಯೂ ಹೆಚ್ಚು ಕಾಲ ಸಂತೋಷದಿಂದ ವಿಹರಿಸಿ ನಂತರ 
ಚತುರ್ವೇದಜ್ಞನಾದ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. 


ಯಃ ಕ್ಷಿಪೇತ್‌ ಫಾಲ್ಗುನಂ ಮಾಸಮೇಕಭುಕ್ತೋ ಜಿತೇಂದ್ರಿಯಃ । 
ನಮೋ ಬ್ರಹ್ಮಣ್ಯದೇವಾಯೇತ್ಯೇತನ್ನಂತ್ರಂ ಜಪೇತ್‌ ಸದಾ TENT 


ಪಾಯಸಂ ಭೋಜಯೇದ್‌ ವಿಪ್ರಾನ್‌ ವ್ರತಾಂತೇ ಸಂಯತೇಂದ್ರಿಯಃ । 
ಮದರ್ಚನಪರೋತಕ್ರೋಧಸ್ತಸ್ಯ ಪುಣ್ಯಫಲಂ ಶೃಣು 11೨೭! 


ಯಾವ ವ್ಯಕ್ತಿಯು ಜಿತೇಂದ್ರಿಯನಾಗಿ ಫಾಲ್ಗುಣ ಮಾಸದಲ್ಲಿ "ನಮೋ 
ಬ್ರಹ್ಮಣ್ಯದೇವಾಯ' ಎಂಬ ಮಂತ್ರವನ್ನು ಪಠಿಸುತ್ತಾ ಒಂದು ತಿಂಗಳ ಕಾಲ 
ಏಕಭುಕ್ತವ್ರತವನ್ನು ಆಚರಿಸುತ್ತಾನೋ, ಸಿಟ್ಟನ್ನು ಬಿಟ್ಟು ನನ್ನನ್ನು ಆರಾಧಿಸುತ್ತಾ 
ಜಿತೇಂದ್ರಿಯನಾಗಿ ವ್ರತ ಮುಗಿದ ಬಳಿಕ ಪಾಯಸದ ಭೋಜನವನ್ನು ಬ್ರಾಹ್ಮಣರಿಗೆ 
ಹಾಕುತ್ತಾನೋ ಅವನಿಗೆ ದೊರಕುವ ಫಲವೇನೆಂಬುದನ್ನುಕೇಳಿಸಿಕೊ. 


ವಿಮಾನಂ ಸಾರಸೈರ್ಯುಕ್ತಮಾರೂಢಃ ಕಾಮಗಾಮಿ ಚ । 
ನಕ್ಷತಲೋಕೇ ರಮತೇ ನಕ್ಷತ್ರಸದ್ಭಶಾಕೃತಿಃ 11೨೮॥1 


ಸಾರಸಪಕ್ಷಿಗಳಿಂದ ಕೂಡಿದ ಕಾಮಚಾರಿಯಾದ ವಿಮಾನವನ್ನು ಏರಿಕೊಂಡು 
ನಕ್ಷತ್ರಸದೃಶವಾದ ಆಕಾರವನ್ನು ಪಡೆದ ಆತನು ನಕ್ಚತ್ರಲೋಕದಲ್ಲಿಯೇ ವಿಹರಿಸುತ್ತಾನೆ. 


ತತಶ್ಚಾಖಿ ಚ್ಯುತಃ ಕಾಲಾತ್‌ ಕೇತುಮಾಲೇಷು ಜಾಯತೇ । 
ತತ್ರ ಪ್ರಕಾಮಂ ಕ್ರೀಡಿತ್ವಾ ಮಾನುಷೇಷು ಮುನಿರ್ಭವೇತ್‌ 11೨೯ 


ಬಳಿಕ ಅಲ್ಲಿಂದ ಕಾಲಿಕವಾಗಿ ಚ್ಯುತನಾದ ಅವನು ಕೇತುಮಾಲ ವರ್ಷದಲ್ಲಿ 
ಉತ್ಪತ್ತಿಯನ್ನು ಪಡೆದು ಅಲ್ಲಿಯೂ ಯಥೇಷ್ಟವಾಗಿ ವಿಹರಿಸಿ ಮನುಷ್ಯಲೋಕದಲ್ಲಿ 
ಮುನಿಯಾಗಿ ಹುಟ್ಟುತ್ತಾನೆ. 


ಅನುಗೀತಾಪರ್ವ -493- 


ಚೈತ್ರಮಾಸಂ ತು ಯೋ ರಾಜನ್ನೇಕಭುಕ್ತೇನ ವರ್ತತೇ । 
ಬ್ರಹ್ಮಚಾರೀ ತು ಮದ್ಭಕ್ತಸ್ತಸ್ಯ ಪುಣ್ಯಫಲಂ ಶೃಣು HAO 


ಯಾವ ವ್ಯಕ್ತಿಯು ಚೈತ್ರಮಾಸದಲ್ಲಿ ನನ್ನ ಭಕ್ತನಾಗಿ ಬ್ರಹ್ಮಚರ್ಯದಲ್ಲಿದ್ದು ಏಕಭುಕ್ತ 
ವ್ರತವನ್ನು ಆಚರಿಸುತ್ತಾನೋ ಅವನಿಗೆ ಲಭಿಸುವ ಪುಣ್ಯಫಲವನ್ನು ಕೇಳು. 


ಯದಗಿಹೋತ್ರಿಣಃ ಪುಣ್ಯಂ ಯಥೋಕ್ತವ್ರತಚಾರಿಣಃ । 
a py ೨ 
ತತ್ತುಣ್ಯಫಲಮಾಸಾದ್ಯ ಚಂದ್ರಲೋಕೇ ಮಹೀಯತೇ HAO 


ಅಗ್ನಿಹೋತ್ರಗಳಿಗೆ ಯಾವ ಪುಣ್ಯವು ಲಭಿಸುತ್ತದೋ ವಿಧಿಬದ್ಧವಾಗಿ ವ್ರತಾಚರಣೆ 
ಮಾಡಿದ ವ್ಯಕ್ತಿಗಳಿಗೆ ಲಭಿಸುವ ಪುಣ್ಯಫಲವನ್ನು ಹೊಂದಿದ ಈತನು ಚಂದ್ರಲೋಕದಲ್ಲಿ 
ಪೂಜ್ಯನಾಗುತ್ತಾನೆ. 

ತತೋರ5ವತೀರ್ಣೂ ಜಾಯೇತ ವರ್ಷೇ ರಮಣಕೇ ಪುನಃ । 

ಭುಕ್ತ್ವಾ ಕಾಮಾಂಸ್ತತಸ್ತಸ್ಥಿನ್ನಿಹ ರಾಜಾ ಭವಿಷ್ಯತಿ 112೨11 


ಬಳಿಕ ರಮಣಕ ವರ್ಷದಲ್ಲಿ ಉತ್ಪತ್ತಿಯನ್ನು ಹೊಂದಿ ಅಲ್ಲಿ ಯಥೇಷ್ಠವಾದ 
ಕಾಮನೆಗಳನ್ನು ಪಡೆದು ಈ ಭೂಮಿಯಲ್ಲಿರಾಜನಾಗಿ ಹುಟ್ಟುತ್ತಾನೆ. 


ವೈಶಾಖೇ ಯಸ್ತು ವೈ ಮಾಸೇ ಏಕಭುಕ್ತೇನ ವರ್ತತೇ । 
ದ್ವಿಜಮಗ್ರಾಸನೇ ಕೃತ್ವಾ ಭುಂಜನ್‌ ಭೂಮೌ ಚ ವಾಗ್ಯತಃ AAI 


ನಮೋ ಬ್ರಹ್ಮಣ್ಯದೇವಾಯೇತ್ಯರ್ಚಯಿತ್ತಾ ದಿವಾಕರಮ್‌ । 
ವ್ರತಾಂತೇ ಭೋಜಯೇದ್‌ ವಿಪ್ರಾನ್‌ ತಸ್ಯ ಪುಣ್ಯಫಲಂ ಶೃಣು 11೩೪॥ 


ಯಾವನು ವೈಶಾಖ ಮಾಸದಲ್ಲಿ ಏಕಭುಕ್ತವ್ರತವನ್ನು ಆಚರಿಸುತ್ತಾನೋ, 
ಬ್ರಾಹ್ಮಣರನ್ನು ಉತ್ತಮವಾದ ಆಸನದಲ್ಲಿಕೂಡಿಸಿ ತಾನು ಮೌನವಾಗಿ ಭೂಮಿಯಲ್ಲಿ 
ಕುಳಿತು ಊಟ ಮಾಡುತ್ತಾನೋ, "ನಮೊ ಬ್ರಹ್ಮಣ್ಯದೇವಾಯ' ಎಂಬ ಮಂತ್ರದಿಂದ 
ಸೂರ್ಯಾಂತರ್ಯಾಮಿಯಾದ ನನ್ನನ್ನು ಆರಾಧಿಸುತ್ತಾನೋ, ವ್ರತ ಮುಗಿದ ಬಳಿಕ 
ಬ್ರಾಹ್ಮಣರನ್ನು ಭೋಜನದಿಂದ ಸತ್ಕರಿಸುತ್ತಾನೋ ಅವನಿಗೆ ದೊರಕುವ ಫಲವನ್ನು 
ಕೇಳಿಸಿಕೊ. 


-494- ಮಹಾಭಾರತ ಆಶ್ವಮೇಧಿಕಪರ್ವ 
ಫಲಂ ಯದ್ದಿಧಿವತ್‌ ಪ್ರೋಕ್ತಮಗ್ಡಿಷ್ಟೋಮಾತಿರಾತ್ರಯೋಃ | 
ತತ್ತುಣ್ಯಫಲಮಾಸಾದ್ಯ ದೇವಲೋಕೇ ಮಹೀಯತೇ 11೩೫।॥ 
ಅಗ್ನಿಷ್ಟೋಮಗಳನ್ನು ವಿಧಿವತ್ತಾಗಿ ಆಚರಿಸಿದಾಗ ಯಾವ ಪುಣ್ಯಫಲವನ್ನು 

ಹೊಂದುತ್ತಾನೋ ಅದೇ ಪುಣ್ಯವನ್ನು ಹೊಂದಿ ದೇವಲೋಕದಲ್ಲಿಪೂಜಿತನಾಗುತ್ತಾನೆ. 
ತತೋ ಹೈಮವತೇ ವರ್ಷೇ ಜಾಯತೇ ಕಾಲಪರ್ಯಯಾತ್‌ ।ಟ 
ತತ್ರ ಪ್ರಕಾಮಂ ಕೀಡಿತ್ವಾ ವಿಪ್ರಃ ಪಶ್ಚಾದ್‌ ಭವಿಷ್ಯತಿ WALI 


ಪುಣ್ಯಫಲವು ತೀರಿದ ಬಳಿಕ ಹಿಮವದ್‌ ವರ್ಷದಲ್ಲಿಕಾಲಿಕವಾಗಿ ಉತ್ಪತ್ತಿಯನ್ನು 
ಹೊಂದುತ್ತಾನೆ. ಅಲ್ಲಿಯಥೇಷ್ಟವಾಗಿ ವಿಹರಿಸಿ ಬಳಿಕ ಬ್ರಾಹ್ಮಣನಾಗಿ ಭೂಮಿಯಲ್ಲಿ 
ಹುಟ್ಟುತ್ತಾನೆ. 


ಜ್ಯೇಷ್ಠಮಾಸಂ ತು ಯೋ ರಾಜನ್ನೇಕಭುಕ್ತೇನ ವರ್ತತೇ । 


ವಿಪ್ರಮಗ್ರಾಸನೇ ಕೃತ್ವಾ ಭೂಮೌ ಭುಂಜನ್‌ ಯಥಾವಿಧಿ 11೩೭1! 
ನಮೋ ಬ್ರಹ್ಮಣ್ಯ ದೇವಾಯೇತ್ಯರ್ಚಯನ್‌ ಮಾಂ ಯಥಾವಿಧಿ | 
ಡಂಭಾನೃತವಿನಿರ್ಮುಕ್ತಸ್ತಸ ಸ್ಯ ಪುಣ್ಯಫಲಂ ಶೃಣು 11೩೮॥ 


ಯಾರು ಜ್ಯೇಷ್ಠಮಾಸದಲ್ಲಿ ಬ್ರಾಹ್ಮಣರನ್ನು ಉಚ್ಚಾಸನದಲ್ಲಿ ಕೂಡಿಸಿ ತಾನು 
ಭೂಮಿಯಲ್ಲಿಕುಳಿತು ವಿಧಿಬದ್ಧವಾಗಿ ಏಕಭುಕ್ತವ್ರತವನ್ನು ಆಚರಿಸುತ್ತಾನೋ, ಜಂಬ, 
ಸುಳ್ಳುಗಳನ್ನು ತ್ಯಜಿಸಿ “ನಮೋ ಬ್ರಹ್ಮಣ್ಯದೇವಾಯ' ಎಂಬ ಮಂತ್ರದಿಂದ ವಿಧಿ 
ಬದ್ಧವಾಗಿ ನನ್ನನ್ನು ಅರ್ಚಿಸುತ್ತಾನೋ ಅವನಿಗೆ ದೊರಕುವ ಫಲವನ್ನುಕೇಳಿಸಿಕೊ. 


ಚೀರ್ಣೇ ಚಾಂದ್ರಾಯಣೇ ಸಮ್ಯಗ್‌ ಯತ್ಪುಣ್ಯಂ ಸ ಸಮುದಾಹೃತಮ್‌ | 
ತತ್ಪುಣ್ಯಫಲಮಾಸಾದ್ಯ ದೇವಲೋಕೇ ಮಹೀಯತೇ 11೩೯॥ 


ಚೆನ್ನಾಗಿ ಚಾಂದ್ರಾಯಣವ್ರತವು ಮಾಡಿದಾಗ ಯಾವ ಪುಣ್ಯವು ಲಭಿಸುತ್ತದೋ 
ಆ ಪುಣ್ಯವನ್ನು ಪಡೆದು ದೇವಲೋಕದಲ್ಲಿಪೂಜಿತನಾಗುತ್ತಾನೆ. 


ಅಥೋತ್ತರಕುರುಷ್ಟೇವ ಜಾಯತೇ ನಿರ್ಗತಸ್ತತಃ । 
ತತಶ್ಚಾಪಿ ಚ್ಯುತಃ ಕಾಲಾದಿಹ ಲೋಕೇ ದ್ವಿಜೋ ಭವೇತ್‌ [Ke] 


ಅನುಗೀತಾಪರ್ವ -495- 


ಬಳಿಕ ಪುಣ್ಯದಿಂದ ಚ್ಯುತನಾದ ಆತನು ಉತ್ತರಕುರು ವರ್ಷದಲ್ಲಿಉತ್ಪತ್ತಿಯನ್ನು 
ಹೊಂದುತ್ತಾನೆ. ಬಳಿಕ ಯಥೇಷ್ಟವಾಗಿ ಅಲ್ಲಿ ವಿಹರಿಸಿ ಕಾಲಿಕವಾಗಿ ಬ್ರಾಹ್ಮಣನಾಗಿ 
ಭೂಮಿಯಲ್ಲಿಹುಟ್ಟುತ್ತಾನೆ. 

ಆಷಾಢಮಾಸಂ ಯೋ ರಾಜನ್ನೇಕಭುಕ್ತೇನ ವರ್ತತೇ । 


ಬ್ರಹ್ಮಚಾರೀ ಜಿತತ್ರೋಧೋ ಮದರ್ಚನಪರಾಯಣಃ 11೪೧॥ 
ವಿಪ್ರಮಗ್ರಾಸನೇ ಕೃತ್ವಾ ಭೂಮೌ ಭುಂಜನ್‌ ಜಿತೇಂದ್ರಿಯಃ । 

ಕೃತ್ವಾ ತ್ರಿಷವಣಸ್ನಾನಮಷ್ಟಾಕ್ಟರವಿಧಾನತಃ 11೪೨॥॥ 
ವ್ರತಾಂತೇ ಭೋಜಯೇದ್‌ ವಿಪ್ರಾನ್‌ ಪಾಯಸೇನ ಯುಧಿಷ್ಠಿರ । 
ಗುಡೋದನೇನ ರಾಜೇಂದ್ರ ತಸ್ಯ ಪುಣ್ಯಫಲಂ ಶೃಣು HPAI 


ಯಾವನು ಆಷಾಢಮಾಸದಲ್ಲಿ ಬ್ರಹ್ಮಚಾರಿಯಾಗಿದ್ದು ನನ್ನನ್ನೇ ಆರಾಧಿಸುತ್ತಾ 
ಕ್ರೋಧವನ್ನುಗೆದ್ದುಏಕಭುಕ್ತವ್ರತವನ್ನು ಆಚರಿಸುತ್ತಾನೋ, ಅಷ್ಟಾಕ್ಟರ ವಿಧಾನದಿಂದ 
ಮೂರು ಬಾರಿ ಸ್ನಾನವನ್ನಾಚರಿಸುತ್ತಾ ಬ್ರಾಹ್ಮಣರನ್ನು ಉಚ್ಚಾಸನದಲ್ಲಿ ಕೂಡಿಸಿ, 
ಜಿತೇಂದ್ರಿಯನಾಗಿ ಊಟ ಮಾಡುತ್ತಾ ಏಕಭುಕ್ತವ್ರತವನ್ನು ಆಚರಿಸುತ್ತಾನೋ, 
ಪಾಯಸದಿಂದ ಗುಡದಾನದಿಂದ ಬ್ರಾಹ್ಮಣರನ್ನು ವ್ರತ ಮುಗಿದ ಬಳಿಕ ಆರಾಧಿ 
ಸುತ್ತಾನೋ ರಾಜೇಂದ್ರನೇ, ಅವನಿಗೆ ದೊರಕುವ ಫಲವೇನೆಂಬುದನ್ನು ಹೇಳುತ್ತೇನೆ, 
ಕೇಳಿಸಿಕೊ. 


ಕಪಿಲಾಶತದಾನಸ್ಯ ಯತ್ಪುಣ್ಯಂ ಪಾಂಡುನಂದನ ಟ 
ತತ್ತುಣ್ಯಫಲಮಾಸಾದ್ಯ ದೇವಲೋಕೇ ಮಹೀಯತೇ 11೪೪॥ 


ಪಾಂಡುನಂದನನೇ, ನೂರು ಕಪಿಲಾಧೇನುಗಳನ್ನು ದಾನ ಮಾಡಿದಾಗ ಯಾವ 
ಪುಣ್ಯವು ದೊರೆಯುತ್ತದೋ ಆ ಪುಣ್ಯವನ್ನು ಹೊಂದಿ ದೇವಲೋಕದಲ್ಲಿ 
ಪೂಜಿತನಾಗುತ್ತಾನೆ. 

ತತೋತವತೀರ್ಣಃ ಕಾಲೇನ ಶಾಕದಿರ್ಯಿಪೇ ಪ್ರಜಾಯತೇ । 

ತತಶ್ಚಾಪಿ ಚ್ಯುತಃ ಕಾಲಾದಿಹ ವಿಪ್ರೋ ಭವಿಷ್ಯತಿ 11೪೫॥ 


ಬಳಿಕ ಆ ಪುಣ್ಯದಿಂದ ಭೂಮಿಗೆ ಆಗಮಿಸಿದ ಆತನು ಶಾಕದಿರ್ಯಿಪದಲ್ಲಿ 


-496- ಮಹಾಭಾರತ ಆಶ್ಚಮೇಧಿಕಪರ್ವ 
ಉತ್ಪತ್ತಿಯನ್ನು ಹೊಂದುತ್ತಾನೆ. ಕಾಲಿಕವಾಗಿ ಅಲ್ಲಿಂದ ಚ್ಯುತನಾಗಿ ಬ್ರಾಹ್ಮಣನಾಗಿ 
ಹುಟ್ಟುತ್ತಾನೆ. 


ಶ್ರಾವಣಂ ಯಃ ಕ್ಷಿಪೇನ್ಯಾಸಮೇಕಭುಕ್ತೇನ ಸಂಯತಃ । 
ನಮೋ ಬ್ರಹ್ಮಣ್ಯದೇವಾಯೇತ್ಕುಕ್ತ್ವಾ ಮಾಮರ್ಚಯೇತ್‌ ಸದಾ 11೪೬॥ 


ವಿಪ್ರಮಗ್ರಾಸನೇ ಕೃತ್ವಾ ಭೂಮೌ ಭುಂಜನ್‌ ಯಥಾವಿಧಿ 11೪೭। 
ಪಾಯಸೇನಾರ್ಚಯನ್‌ ವಿಪ್ರಾನ್‌ ಜಿತಕ್ರೋಧೋ ಜಿತೇಂದ್ರಿಯಃ । 
ಲೋಭಮೋಹವಿನಿರ್ಮುಕ್ತಸ್ತಸ್ಯ ಪುಣ್ಯಫಲಂ ಶೃಣು 11೪೮॥ 


ಯಾವನು ಶ್ರಾವಣಮಾಸದಲ್ಲಿ ಏಕಭುಕ್ತವ್ರತವನ್ನು ಜಿತೇಂದ್ರಿಯನಾಗಿ 
ಆಚರಿಸುತ್ತಾನೋ, ಯಾವಾಗಲೂ "ನಮೋ ಬ್ರಹ್ಮಣ್ಯದೇವಾಯ' ಎಂಬ ಮಂತ್ರದಿಂದ 
ನನ್ನನ್ನು ಅರ್ಚಿಸುತ್ತಾನೋ, ಬ್ರಾಹ್ಮಣನನ್ನು ಉಚ್ಚಾಸನದಲ್ಲಿಕೂಡಿಸಿ ಆರಾಧಿಸಿ ತಾನು 
ವಿಧಿಬದ್ಧವಾಗಿ ಭೂಮಿಯಲ್ಲಿಕುಳಿತು ಊಟ ಮಾಡುತ್ತಾನೋ, ಜಿತೇಂದ್ರಿಯನಾಗಿ, 
ಕ್ರೋಧವನ್ನುಗೆದ್ದು, ಲೋಭ-ಮೋಹಗಳಿಂದ ಮುಕ್ತನಾಗಿ ಬ್ರಾಹ್ಮಣರನ್ನುಪಾಯಸಗಳ 
ಮೂಲಕ ಆರಾಧಿಸುತ್ತಾನೋ ಅವನಿಗೆ ದೊರಕುವ ಫಲವನ್ನು ಕೇಳು. 


ಕಪಿಲಾದಸ್ಯ ಯತ್ಪುಣ್ಯಂ ವಿಧಿವತ್‌ ತಸ್ಯ ಪಾಂಡವ । 
ತತ್ತುಣ್ಯಂ ಸಮನುಪ್ರಾಪ್ಯ ಶಕ್ರಲೋಕೇ ಮಹೀಯತೇ 11೪೯॥ 


ಕಪಿಲಧೇನುವನ್ನು ವಿಧಿಬದ್ಧವಾಗಿ ದಾನ ಮಾಡಿದಾಗ ಯಾವ ಪುಣ್ಯವನ್ನು 
ಹೊಂದುತ್ತಾನೋ ಆ ಪುಣ್ಯವನ್ನು ಸಂಪಾದಿಸಿಕೊಂಡು ಇಂದ್ರಲೋಕದಲ್ಲಿ 
ಪೂಜಿತನಾಗುತ್ತಾನೆ. 


ತತಶ್ಚಾಪಿ ಚ್ಯುತಃ ಕಾಲಾತ್‌ ಕುಶದಿರ್ಯಿಪೇ ಪ್ರಜಾಯತೇ । 
ತತ್ರ ಪ್ರಕಾಮಂ ಕ್ರೀಡಿತ್ವಾ ವಿಪ್ರೋ ಭವತಿ ಮಾನುಷೇ 11೫೦॥ 


ಅಲ್ಲಿಂದಲೂ ಚ್ಯುತನಾದ ಅವನು ಕಾಲಿಕನಾಗಿ ಕುಶದಿರ್ಯಿಪದಲ್ಲಿ ಹುಟ್ಟುತ್ತಾನೆ. 
ಅಲ್ಲಿಸ್ಟೇಚ್ಛೆಯಿಂದ ಕ್ರೀಡಿಸಿ ಬಳಿಕ ಮನುಷ್ಯಲೋಕದಲ್ಲಿ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. 


ಷಲ 
ಯಸ್ತು ಭಾದ್ರಪದಂ ಮಾಸಮೇಕಭುಕ್ಷೇನ ವರ್ತತೇ । 
ಬ್ರಹ್ಮಚಾರೀ ಜಿತಕ್ರೋಧಃ ಸತ್ಯಸಂಧೋ ಜಿತೇಂದ್ರಿಯಃ 11೫೧॥ 


ಅನುಗೀತಾಪರ್ವ -497- 


ವಿಪ್ರಮಗ್ರಾಸನೇ ಕೃತ್ವಾ ಪಾಕಭೇದವಿವರ್ಜಿತಃ । 


ನಮೋ ಬ್ರಹ್ಮಣ್ಯದೇವಾಯೇತ್ಯುಕ್ತ್ವಾನಸ್ಕ್ಯ ಚರಣೌ ಸ್ಪೃಶೇತ್‌ 1೫೨॥ 


ತಿಲಾನ್‌ ವಾಠಪಿ ಫೃತಾನ್‌ ವಾಠಪಿ ವ್ರತಾಂತೇ ದಕ್ಷಿಣಾಂ ದದತ್‌ । 
ಮದ್ಭಕ್ತಸ್ಯ ನರಶ್ರೇಷ್ಠ ತಸ್ಯ ಪುಣ್ಯಫಲಂ ಶೃಣು 11೫೩ 


ಜಿತೇಂದ್ರಿಯನಾದ, ಸತ್ಯಸಂಧನಾದ, ಜಿತಕ್ರೋಧನಾದ, ಬ್ರಹ್ಮಚಾರಿಯಾದ, 
ಯಾವನು ಭಾದ್ರಪದ ಮಾಸದಲ್ಲಿ ಏಕಭುಕ್ತವ್ರತವನ್ನು ಆಚರಿಸುತ್ತಾನೋ, 
ಬ್ರಾಹ್ಮಣನನ್ನು ಪಾಕಭೇದ ಮಾಡದೆ ಉಚ್ಚಾಸನದಲ್ಲಿ ಕೂರಿಸಿ "ನಮೋ ಬ್ರಹ್ಮಣ್ಯ 
ದೇವಾಯ' ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ ಬ್ರಾಹ್ಮಣನ ಪಾದಗಳನ್ನು ಮುಟ್ಟುತ್ತಾ 
ಎಳ್ಳು, ತುಪ್ಪ, ದಕ್ಷಿಣೆ ಇವುಗಳನ್ನು ವ್ರತ ಮುಗಿದ ಬಳಿಕ ಬ್ರಾಹ್ಮಣನಿಗೆ ದಾನ 
ಮಾಡುತ್ತಾನೋ ಅಂತಹ ನನ್ನ ಭಕ್ತನಾದವನಿಗೆ ದೊರೆಯುವ ಪುಣ್ಯದ 
ಫಲವೇನೆಂಬುದನ್ನುನನರಶ್ರೇಷ್ಠನೇ ಕೇಳು. 

ಯತ್ನಲಂ ವಿಧಿವತ್ರೋಕ್ತಂ ರಾಜಸೂಯಾಶ್ಮಮೇಧಯೋಃ । 

ತತ್ಪುಣ್ಯಫಲಮಾಸಾದ್ಯ ಶಕ್ರಲೋಕೇ ಮಹೀಯತೇ 11೫೪1 

ವಿಧಿವತ್ತಾಗಿ ರಾಜಸೂಯ, ಅಶಮೇಧ ಯಾಗಗಳನ್ನು ಮಾಡಿದಾಗ ಯಾವ 
ಪುಣ್ಯವನ್ನು ಹೊಂದುತ್ತಾನೋ ಅದೇ ಫಲವನ್ನು ಹೊಂದಿದ ವ್ಯಕ್ತಿಯು ಇಂದ್ರ 
ಲೋಕದಲ್ಲಿಪೂಜಿತನಾಗುತ್ತಾನೆ. 

ತತಶ್ಚಾಪಿ ಚ್ಯುತಃ ಕಾಲಾತ್‌ ಜಾಯತೇ ಧನದಾಲಯೇ ।ಟ 

ತತ್ರ ಪ್ರಕಾಮಂ ಕ್ರೀಡಿತ್ತಾ ರಾಜಾ ಭವತಿ ಮಾನುಷೇ 11೫೫1! 


ಬಳಿಕ ಕಾಲಿಕವಾಗಿ ಅಲ್ಲಿಂದ ಚ್ಯುತನಾದ ಆತನು ಕುಬೇರನ ಮನೆಯಲ್ಲಿ 
ಉತ್ಪತ್ತಿಯನ್ನು ಹೊಂದುತ್ತಾನೆ. ಅಲ್ಲಿಯಥೇಷ್ಟವಾಗಿ ಸಂತೋಷದಿಂದ ವಿಹರಿಸಿ ಬಳಿಕ 
ಮನುಷ್ಯಲೋಕದಲ್ಲಿರಾಜನಾಗಿ ಹುಟ್ಟುತ್ತಾನೆ. 


ಯಶ್ಚಾಪ್ಯಾಶ್ಚಯುಜೇ ಮಾಸಮೇಕಭುಕ್ತೇನ ವರ್ತತೇ TEAST 


ಮದ್ಗಾಯತ್ರೀಂ ಜಪೇದ್ಧಕ್ಕಾ ಮದ್ಧತೇನಾಂತರಾತ್ಮನಾ । 
ದ್ವಿಸಂಧ್ಯಂ ವಾ ತ್ರಿಸಂಧ್ಯಂ ವಾ ಶತಮಷ್ಟೋತ್ತರಂ ತು ವಾ 11೫೭! 


-4098- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾವ ವ್ಯಕ್ತಿಯು ಆಶ್ಚಯುಜ ಮಾಸದಲ್ಲಿಏಕಭುಕ್ತವ್ರತವನ್ನು ಆಚರಿಸುತ್ತಾನೋ, 
ನನ್ನಲ್ಲೇ ನೆಲೆಗೊಂಡ ಮನಸುಳ್ಳವನಾಗಿ ಗಾಯತ್ರಿ ಜಪವನ್ನು ಮಾಡುತ್ತಾನೋ, ಎರಡು 
ಅಥವಾ ಮೂರು ಸಂಧ್ಯಾಕಾಲದಲ್ಲಿನೂರು ಅಥವಾ ನೂರ ಎಂಟು ಗಾಯತ್ರಿಯನ್ನು 
ಜಪಿಸುತ್ತಾನೋ, 


ನಮೋ ಬ್ರಹ್ನಣ್ಯದೇವಾಯೇತೃಸಕ್ಕನ್ನಾಂ ಪ್ರಣಮ್ಯ ಚ । 
ವಪ್ರಮಗ್ರಾಸನೇ ಕೃತ್ವಾ ಸಂಯತೇಂದ್ರಿಯಮಾನಸಃ 11೫೮॥ 


ವ್ರತಾಂತೇ ಭೋಜಯೇದ್‌ ವಿಪ್ರಾನ್‌ ತಸ್ಯ ಪುಣ್ಯಫಲಂ ಶೃಣು ॥೫೯॥ 


"ನಮೋ ಬ್ರಹ್ಮಣ್ಯದೇವಾಯ' ಎಂದು ಅನೇಕ ಬಾರಿ ಸ್ತುತಿಸುತ್ತಾ ನನ್ನನ್ನು 
ನಮಸ್ಕರಿಸುತ್ತಾನೋ, ಜಿತೇಂದ್ರಿಯನಾಗಿ ಬ್ರಾಹ್ಮಣನನ್ನು ಉಚ್ಚಾಸನದಲ್ಲಿ 
ಕೂರಿಸುತ್ತಾನೋ, ವ್ರತ ಮುಗಿದ ಬಳಿಕ ಬ್ರಾಹ್ಮಣರನ್ನು ಊಟ ಮಾಡಿಸುತ್ತಾನೋ 
ಅವನಿಗೆ ದೊರಕುವ ಪುಣ್ಯಫಲವನ್ನು ಕೇಳು. 


ಅಶ್ಚಮೇಧಸ್ಯ ಯತ್ಪುಣ್ಯಂ ವಿಧಿವತ್‌ ಪಾಂಡುನಂದನ । 
ತತ್ತುಣ್ಯಫಲಮಾಸಾದ್ಯ ಮಮ ಲೋಕೇ ಮಹೀಯತೇ 11೬೦॥ 


ಅಶ್ಚಮೇಧಯಜ್ಞವನ್ನು ವಿಧಿವತ್ತಾಗಿ ಆಚರಿಸಿದಾಗ ಯಾವ ಪುಣ್ಯವು 
ಲಭಿಸುತ್ತದೋ, ಪಾಂಡುನಂದನನೇ ಅದೇ ಪುಣ್ಯವನ್ನು ಹೊಂದಿದ ಈ ವ್ಯಕ್ತಿಯು 
ನನ್ನ ಲೋಕದಲ್ಲಿಪೂಜಿತನಾಗುತ್ತಾನೆ. 


ತತಶ್ಚಾಪಿ ಚ್ಯುತಃ ಕಾಲಾತ್‌ ಶ್ವೇತದಿರ್ಯಿಪೇ ಪ್ರಜಾಯತೇ । 

ತತ್ರ ಭುಕ್ತ್ವಾ ಮಹಾಭೋಗಾನತ್ರ ವಿಪ್ರವರೋ ಭವೇತ್‌ WO 

ಬಳಿಕ ಕಾಲಿಕವಾಗಿ ಚ್ಯುತನಾದ ಈತನು ನನ್ನಲೋಕವಾದ ಶ್ಲೇತದಿರ್ಯಿಪದಲ್ಲಿ 
ಜನ್ಮವನ್ನು ತಾಳಿ ಅಲ್ಲಿಅನೇಕ ಭೋಗವನ್ನು ಅನುಭವಿಸಿ, ಈ ಭೂಮಿಯಲ್ಲಿ ಬ್ರಾಹ್ಮಣ 
ಶ್ರೇಷ್ಠನಾಗಿ ಹುಟ್ಟುತ್ತಾನೆ. 

| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 

ಆಶ್ಚಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಏಕಭಕ್ತವಿಧಿರ್ನಾಮ 
ತ್ರಯೋದಶೋತ್ತರಶತತಮೋಂಧ್ಯಾಯಃ ॥1 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರ ಹದಿಮೂರನೆಯ ಅಧ್ಯಾಯ ಮುಗಿಯಿತು. 


ಅನುಗೀತಾಪರ್ವ -499- 
ನೂರ ಹದಿನಾಲ್ಕನೆಯ ಅಧ್ಯಾಯ 


ಶ್ರೀಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಒಂದು ಸಂವತ್ಸರದ ಕಾಲ ಏಕಭುಕ್ತವ್ರತವನ್ನು ಮಾಡಿದಾಗ 
ಉಂಟಾಗುವ ಫಲವೇನೆಂಬುದನ್ನು ಹೇಳಿದುದು. ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಕೇಶವಾದಿ 
ಭಗವನ್ಮೂರ್ತಿ ಉಪಾಸನೆ ಮಾಡುವ ಮೂಲಕ ಮಾರ್ಗಶೀರ್ಷಾದಿ ದ್ವಾದಶೀವ್ರತಾಚರಣೆಯ 

ಫಲವನ್ನು ಹೇಳಿದುದು. ಯುಧಿಷ್ಠಿರನು ವಿಸ್ತಾರವಾಗಿ ಕೃಷ್ಣನನ್ನು ಸ್ತುತಿಸಿದುದು. ಪುನಃ ಕೃಷ್ಣನು 

ಯುಧಿಷ್ಠಿರನಿಗೆ ಏಕಾದಶಿ ಉಪವಾಸ ಪೂರ್ವಕ ಧ್ವಾದಶಿಯಂದು ಭಗವತ್ಪೂಜೆಯನ್ನು 

ಮಾಡಿದರೆ ಉಂಟಾಗುವ ಫಲವೇನೆಂಬುದನ್ನು ನಿರೂಪಿಸಿದುದು. 
ಯುಧಿಷ್ಠಿರಃ 
ಏವಂ ಸಂವತ್ತರಂ ಪೂರ್ಣಮೇಕಭ(ಭು)ಕೇನ ಯಃ ಕ್ಷಿಪೇತ್‌ । 
pe) 
ತಸ್ಯ ಪುಣ್ಯಫಲಂ ಯದ್ವೈ ತನ್ನಮಾಚಕ್ಷ್ವ ಕೇಶವ 11೧/1 


ಯುಧಿಷ್ಠಿರ- ಈ ರೀತಿಯಾಗಿ ಒಂದು ಸಂವತ್ಸರದ ಕಾಲ ಯಾರು ಏಕಭುಕ್ತ 
ಎಂಬ ವ್ರತವನ್ನುಮಾಡುತ್ತಾನೋ ಅವನಿಗೆ ಲಭಿಸುವ ಪುಣ್ಯವೇನೆಂಬುದನ್ನುಕೇಶವನೇ 
ನನಗೆ ತಿಳಿಸು. | 

ಶ್ರೀಭಗವಾನ್‌ 

ಶೃಣು ಪಾಂಡವ ಸತ್ಯಂ ಮೇ ವಚನಂ ಪುಣ್ಯಮುತ್ತಮಮ್‌ । 

ಯದಕೃತ್ವಾಂಥವಾ ಕೃತ್ವಾ ನರಃ ಪಾಪೈಃ ಪ್ರಮುಚ್ಯತೇ 11೨1 

ಶ್ರೀಭಗವಾನ್‌- ಪಾಂಡವನೇ, ನನ್ನ ಉತ್ತಮವಾದ ಪುಣ್ಯವಚನವನ್ನುಕೇಳಿಸಿಕೊ. 
ಯಾರಿಗೆ ಏಕಭುಕ್ತವ್ರತವನ್ನು ಮಾಡಲು ಸಾಧ್ಯವಿಲ್ಲವೋ ಅವರು ಈ ವ್ರತದ ಬಗ್ಗೆ 
ಕೇಳಿಸಿಕೊಂಡರೂ ಪಾಪದಿಂದ ಬಿಡುಗಡೆಯನ್ನುಹೊಂದುತ್ತಾರೆ. ಅಥವಾ ಯಾರು 
ಪಾಪಕರ್ಮವನ್ನು ಮಾಡಿ ನಾನು ಹೇಳುವ ವ್ರತವನ್ನು ಮಾಡುತ್ತಾರೊ ಅವರೂ 
ಪಾಪದಿಂದ ಮುಕ್ತರಾಗುತ್ತಾರೆ. ಅಥವಾ ಪಾಪವನ್ನು ಮಾಡದೆ ಯಾರು ಈ ವ್ರತವನ್ನು 
ಅನುಷ್ಠಾನ ಮಾಡುತ್ತಾರೋ ಅವರು ಸಂಸಾರಬಂಧನದಿಂದಲೇ ಬಿಡುಗಡೆಯನ್ನು 
ಹೊಂದುತ್ತಾರೆ. 

ಏಕಭ(ಭು)ಕ್ತೇನ ವರ್ತೇತ ನರಃ ಸಂವತ್ತರಂ ತು ಯಃ । 

ಬ್ರಹ್ಮಚಾರೀ ಹೃಧಃಶಾಯೀ ಜಿತಕ್ರೋಧೋ ಜಿತೇಂದ್ರಿಯಃ EST 


-500- ಮಹಾಭಾರತ ಆಶ್ವಮೇಧಿಕಪರ್ವ 


ಶುಚಿಃ ಸ್ನಾನರತೋವ್ಯಗ್ರಃ ಸತ್ಯವಾಗನಸೂಯಕಃ । 
ಅರ್ಚಯನ್ನೇವ ಮಾಂ ನಿತ್ಯಂ ಮದ್ಧತೇನಾಂತರಾತ್ಮನಾ Hv 


ಯಾರು ಏಕಭುಕ್ತ ಎನ್ನುವ ವ್ರತವನ್ನು ಒಂದು ಸಂವತ್ಸರದ ಕಾಲ 
ಜಿತೇಂದ್ರಿಯನಾಗಿ, ಜಿತಕ್ರೋಧನಾಗಿ, ಬ್ರಹ್ಮಚಾರಿಯಾಗಿ, ನೆಲದಲ್ಲೇ 
ಮಲಗುವವನಾಗಿ, ಶುಚಿಯಾಗಿ, ಸ್ನಾನರತನಾಗಿ, ಅವ್ಯಗ್ರನಾಗಿ, ಸತ್ಯವಚನ 
ಉಳ್ಳವನಾಗಿ, ಅಸೂಯೆ ಇಲ್ಲದವನಾಗಿ, ನನ್ನಲ್ಲೇ ಮನಸುಳ್ಳವನಾಗಿ ನಿತ್ಯವೂ ನನ್ನನ್ನು 
ಆರಾಧಿಸುತ್ತಾ ಅನುಷ್ಠಾನ ಮಾಡುತ್ತಾನೋ; 


ಸಂಧ್ಯಯೋಸ್ತು ಜಪೇನ್ನಿತ್ಯಂ ಮದ್ಗಾಯತ್ರೀಂ ಸಮಾಹಿತಃ । 
ನಮೋ ಬ್ರಹ್ಮಣ್ಯದೇವಾಯೇತೃಸಕ್ಕನ್ನಾಂ ಪ್ರಣಮ್ಯ ಚ HSI 


ಎರಡು ಸಂಧ್ಯಾಕಾಲಗಳಲ್ಲಿಗಾಯತ್ರಿಯಿಂದ ನನ್ನನ್ನು ಜಪಿಸುತ್ತಾನೋ, ನಮೋ 
ಬ್ರಹ್ಮಣ್ಯದೇವಾಯ ಎಂಬ ಮಂತ್ರವನ್ನು ಅನೇಕ ಬಾರಿ ಪಠಿಸುತ್ತಾ ನನ್ನನ್ನು 
ನಮಿಸುತ್ತಾನೋ, 


ವಿಪ್ರಮಗ್ರಾಸನೇ ಕೃತ್ವಾ ಯಾವಕಂ ಭೈಕ್ಷಮೇವ ವಾ । 
ಭುಕ್ತ್ವಾ ತು ವಾಗ್ಯತೋ ಭೂಮಾವಾಚಾಂತಸ್ಯ ದ್ವಿಜನ್ಮನಃ WEI 


ಬ್ರಾಹ್ಮಣನನ್ನು ಉನ್ನತ ಆಸನದಲ್ಲಿ ಕೂರಿಸಿ, ಗೋಧಿಯಿಂದ ತಯಾರಿಸಿದ 
ಭಿಕ್ಷಾನ್ನವನ್ನು ಬ್ರಾಹ್ಮಣನಿಗೆ ನೀಡಿ ಮೌನಿಯಾಗಿ ಭೂಮಿಯಲ್ಲಿ ಕುಳಿತು 
ಸ್ವೀಕರಿಸುತ್ತಾನೋ, 


ನಮೋಸ್ತು ವಾಸುದೇವಾಯೇತ್ಯುಕ್ತ್ವಾ ತು ಚರಣೌ ಸ್ಪಶೇತ್‌  ॥೭॥ 


ಖು 
ಬಳಿಕ "ವಾಸುದೇವಾಯ ನಮಃ ಎನ್ನುತ್ತಾ ಬ್ರಾಹ್ಮಣನ ಪಾದಗಳನ್ನು ಮುಟ್ಟಿ 
ನಮಸ್ಕಾರ ಮಾಡುತ್ತಾನೋ, 


ಮಾಸೇ ಮಾಸೇ ಸಮಾಪ್ತೇ ತು ಭೋಜಯಿತ್ತಾ ದ್ವಿಜಾನ್‌ ಶುಚೀನ್‌ । 
ಸಂವತ್ಸರೇ ತತಃ ಪೂರ್ಣೇ ದದ್ಯಾತ್ತು ವ್ರತದಕ್ಷಿಣಮ್‌ HSH 


ಪ್ರತಿ ಮಾಸಗಳು ಪೂರ್ಣವಾದಾಗ, ಸದಾಚಾರ ಸಂಪನ್ನರಾದ ಬ್ರಾಹ್ಮಣರನ್ನು 


ಅನುಗೀತಾಪರ್ವ -501- 


ಭೋಜನ ಮಾಡಿಸುತ್ತಾನೋ ಅವನು ಸಂವತ್ತರವು ಪೂರ್ಣವಾದ ಬಳಿಕ ಸಮಗ್ರ 
ವ್ರತ ಪರಿಸಮಾಪ್ತಿಗಾಗಿ ಪೂರ್ಣತೆಗಾಗಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ನೀಡಬೇಕು. 


ನವಜಾತಮಯೀಂ ಗಾಂ ವಾ ತಿಲಧೇನುಮಥಾಪಿ ವಾ 1 


ವಿಪ್ರಹಸ್ತಚ್ಯುತೈಸ್ತೋಯೈಃ ಸಹಿರಣ್ಯೈಃ ಸಮುಕ್ತಿತಃ al 
ತಸ್ಯ ಪುಣ್ಯಫಲಂ ರಾಜನ್‌ ಕಥ್ಯಮಾನಂ -ಮಯಾ ಶೃಣು 11೧೦॥। 


ಹೊಸದಾಗಿ ಪ್ರಸವವನ್ನು ಹೊಂದಿದ ಹಸುವನ್ನು ಅಥವಾ ತಿಲಧೇನುವನ್ನು, 
ಬ್ರಾಹ್ಮಣನ ಕೈಯಲ್ಲಿ ಹಿರಣ್ಯಸಹಿತವಾಗಿ ದಾನವಾಗಿ ಕೊಟ್ಟು ಆ ನೀರು ಭೂಮಿಗೆ 
ಸುರಿದರೆ ಅದರ ಪುಣ್ಯಫಲವೇನೆಂಬುದನ್ನುನಾನು ಮುಂದೆ ತಿಳಿಸುತ್ತೇನೆ, ಕೇಳಿಸಿಕೊ. 


ದಶಜನ್ನಕ್ಟತಂ ಪಾಪಂ ಜ್ಞಾನತೋತಜ್ಞಾನತೋತಪಿ ವಾ । 
ತದ್‌ ವಿನಶ್ಯತಿ ತಸ್ಯಾಶು ನಾತ್ರ ಕಾರ್ಯಾ ವಿಚಾರಣಾ 11೧೧॥ 
ಹತ್ತು ಜನ್ಮಗಳಲ್ಲಿ ತಿಳಿದೋ, ತಿಳಿಯದೆಯೋ ಮಾಡಿದ ಸಮಗ್ರ ಪಾಪಗಳು 
ತಕ್ಷಣದಲ್ಲಿಯೇ ನಾಶವಾಗುತ್ತದೆ. ಇದರಲ್ಲಿಯಾವ ಸಂಶಯವೂ ಇಲ್ಲ. 
ಯುಧಿಷ್ಠಿರಃ 
ಸರ್ವೇಷಾಮುಪವಾಸಾನಾಂ ಯಚ್ಛೇಯಃ ಸುಮಹತ್ಸಲಮ್‌ । 
ಯಚ್ಚ ನಿಃಶ್ರೇಯಸಂ ಲೋಕೇ ತದ್ಧವಾನ್‌ ವಕ್ತುಮರ್ಹತಿ 11೧೨! 
ಯುಧಿಷ್ಠಿರ- ಸಮಸ್ತ ಉಪವಾಸಗಳಲ್ಲಿ ಯಾವ ಮಹತ್ತರವಾದ ಫಲವು 
ಉಂಟಾಗುತ್ತದೋ, ಶ್ರೇಯಸ್ಸು ಉಂಟಾಗುತ್ತದೋ ಲೋಕದಲ್ಲಿ ಅಂತಹ 
ಶ್ರೇಯಸ್ಸನ್ನುಂಟು ಮಾಡುವ ಕರ್ತವ್ಯವನ್ನುನನಗೆ ತಿಳಿಸು. 
ಶ್ರೀಭಗವಾನ್‌ 
ಶೃಣು ರಾಜನ್‌ ಮಯಾ ಪೂರ್ವಂ ಯಥಾ ಗೀತಂ ತು ನಾರದೇ । 
ತಥಾ ತೇ ಕಥಯಿಷ್ಯಾಮಿ ಮದ್ದಕ್ತಾಯ ಯುಧಿಷ್ಠಿರ 11೧೩॥ 
ಶ್ರೀಭಗವಾನ್‌- ರಾಜನೇ, ಹಿಂದೆ ನಾನು ಇದೇ ಪ್ರಶ್ನೆಗೆ ನಾರದರಿಗೆ ಉತ್ತರಿಸಿದ್ದೆನು. 
ನನ್ನ ಭಕ್ತನಾದ ನಿನಗೂ ಅದನ್ನೇ ಹೇಳುತ್ತೇನೆ. 


-502- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಸ್ತು ಭಕ್ಕಾ ಶುಚಿರ್ಭೂತ್ವಾ ಪಂಚಮ್ಯಾಂ ಮೇ ನರಾಧಿಪ । 
ಉಪವಾಸವ್ರತಂ ಕುರ್ಯಾತ್‌ ತ್ರಿಕಾಲಂ ಚಾರ್ಚಯಂಸ್ತು ಮಾಮ್‌ ॥ 


ಸರ್ವಕ್ರತುಫಲಂ ಲ್ಲ್ಯಾ ಮಮ ಲೋಕೇ ಮಹೀಯತೇ 11೧೫ 


ಯಾವನು ಮೂರು ಕಾಲಗಳಲ್ಲಿಯೂ ಸ್ನಾನ ಮಾಡಿ ನನ್ನನ್ನು ಪೂಜಿಸುತ್ತಾ 
ಭಕ್ತಿಯಿಂದ ಶುಚಿಯಾಗಿ ಪಂಚಮೀ ತಿಥಿಯಲ್ಲಿ ಉಪವಾಸ ವ್ರತವನ್ನು 
ಮಾಡುತ್ತಾನೋ ಅವನು ಸಮಸ್ತ ಯಜ್ಞಗಳ ಫಲವನ್ನು ಪಡೆದು ನನ್ನ ಲೋಕದಲ್ಲಿ 
ಪೂಜಿತನಾಗುತ್ತಾನೆ. 
ಯುಧಿಷ್ಠಿರಃ 
ಭಗವನ್‌ ದೇವದೇವೇಶ ಪಂಚಮೀ ನಾಮ ಕಾ ತವ । 
ತಾಮಹಂ ಶ್ರೋತುಮಿಚ್ಛಾಮಿ ಕಥಯಸ್ವ ಮಮಾಚ್ಯುತ 11೧೬॥ 


ಯುಧಿಷ್ಠಿರ- ಪೂಜ್ಯನೇ, ದೇವದೇವೇಶನೇ, ಪಂಚಮಿ ಎಂದರೆ ಯಾವ 
ಪಂಚಮಿ? ಅದರ ಬಗ್ಗೆ ಕೇಳಲು ಉತ್ಸುಕನಾಗಿದ್ದೇನೆ. ಅಚ್ಯುತನೇ, ನನಗೆ ತಿಳಿಸು. 


ಶ್ರೀಭಗವಾನ್‌ 
ಪರ್ವದ್ದಯಂ ಚ ದ್ವಾದಶ್ಯೌ ಶ್ರವಣಂ ಚ ನರಾಧಿಪ । 
ತತ್ತಂಚಮೀತಿ ವಿಖ್ಯಾತಂ ಮತ್ಚಿಯಾ ಚ ವಿಶೇಷತಃ 0೭1 
ಶ್ರೀಭಗವಾನ್‌- ಅಮಾವಾಸ್ಯೆ -ಹುಣ್ಣಿಮೆಗಳು, ಕೃಷ್ಣ-ಶುಕ್ಷಪಕ್ಕಗಳ ಎರಡು 
ಏಕಾದಶಿಗಳು, ಶ್ರವಣಾ ನಕ್ಷತ್ರ - ಈ ಐದು ಸೇರಿ ಪಂಚಮಿ ಎಂದು ಕರೆಯಲ್ಪಟ್ಟಿದೆ. 
ಇದು ನನಗೆ ಅತ್ಯಂತ ಪ್ರಿಯವಾದ ವ್ರತವೆನಿಸಿದೆ. 


ತಸ್ಥಾತ್ತು ಬ್ರಾಹ್ಮಣಶ್ರೇಷ್ಠೈರ್ಮನ್ನಿವೇಶಿತಬುದ್ಧಿಭಿಃ । 


೬ ಅಧಿ 
ಉಪವಾಸಸ್ತು ಕರ್ತವ್ಯೋ ಮತ್ಚಿಯಾರ್ಥಂ ಯುಧಿಷ್ಠಿರ 11೧೮॥ 
ನನ್ನಲ್ಲಿಯೇ ಆಸಕ್ತವಾದ ಬುದ್ಧಿಯುಳ್ಳ ಬ್ರಾಹ್ಮಣಶ್ರೇಷ್ಠರು ನನ್ನ ಸಂತೋಷಕ್ಕೋಸ್ಕರ 
ಈ ಐದು ದಿನಗಳಲ್ಲಿ ಉಪವಾಸವನ್ನು ಮಾಡಬೇಕು. 
ದ್ವಾದಶ್ಯಾಮೇವ ವಾ ಕುರ್ಯಾದ್‌ ಉಪವಾಸಮಶಕ್ಕುವನ್‌ I 
ತೇನಾಹಂ ಪರಮಾಂ ಪ್ರೀತಿಂ ಯಾಸ್ಕಾಮಿ ನರಪುಂಗವ Teal 


ಅನುಗೀತಾಪರ್ವ -503- 


ಯಾರು ಈ ಉಪವಾಸವನ್ನು ಐದು ದಿನವೂ ಮಾಡಲಾಗದಿದ್ದಲ್ಲಿ ಶುದ್ದ 
ಏಕಾದಶಿಯಲ್ಲಿಯಾದರೂ ಉಪವಾಸ ಮಾಡಬೇಕು. ಅದರಿಂದ ವಾನು ಅತ್ಯಂತ 
ಪ್ರೀತಿಯನ್ನು ಹೊಂದುತ್ತೇನೆ. 


ಅಹೋರಾತ್ರೇಣ ದ್ವಾದಶ್ಯಾಂ ಮಾರ್ಗಶೀರ್ಷೇಣ ಕೇಶವಮ್‌ । 
ಉಪೋಷ್ಯ ಪೂಜಯೇದ್‌ ಯೋ ಮಾಂ ಸೋಶಠಶ್ಚಮೇಧಫಲಂ ಲಭೇತ್‌ ॥ 


ಯಾರು ಮಾರ್ಗಶಿರ ಮಾಸದ ಏಕಾದಶಿಯಂದು ಸಮಗ್ರವಾಗಿ ಉಪವಾಸ 
ವ್ರತವನ್ನುಮಾಡಿ ದ್ವಾದಶಿ ಪಾರಣೆಯನ್ನುಮಾಡುತ್ತಾರೋ ಅವರು ನನ್ನಪ್ರೀತಿಗೋಸ್ಕರ 
ಈ ಸತ್ಯರ್ಮವನ್ನು ಮಾಡಿದ ಪುಣ್ಯದ ಫಲವಾಗಿ ಅಶ್ರಮೇಧ ಫಲವನ್ನು ಹೊಂದುತ್ತಾರೆ. 


ದ್ವಾದಶ್ಯಾಂ ಪುಷ್ಕಮಾಸೇ ತು ನಾಮ್ನಾ ನಾರಾಯಣಂ ತು ಮಾಮ್‌ । 
ಉಪೋಷ್ಯ ಪೂಜಯೇದ್‌ ಯೋ ಮಾಂ ವಾಜಪೇಯಫಲಂ ಲಭೇತ್‌ ॥ 


ಯಾರು ಪುಷ್ಕಮಾಸದ ಏಕಾದಶಿಯಂದು ನಾರಾಯಣನನ್ನು ಧ್ಯಾನಿಸುತ್ತಾ 
ಉಪವಾಸವನ್ನು ಮಾಡಿ ದ್ವಾದಶಿ ಪಾರಣೆಯನ್ನು ಮಾಡುತ್ತಾರೋ ಅವರು 
ವಾಜಪೇಯ ಯಜ್ಞದ ಫಲವನ್ನು ಹೊಂದುತ್ತಾರೆ. 

ದ್ವಾದಶ್ಯಾಂ ಫಾಲ್ಗುನೇ ಮಾಸಿ ಗೋವಿಂದಾಖ್ಯಮುಪೋಷ್ಯ ಮಾಮ್‌ । 

ಅರ್ಚಯೇದ್‌ ಯಃ ಸಮಾಪ್ಲೋತಿ ಹ್ಯತಿರಾತ್ರಫಲಂ ನೃಪ 11೨೨1 

ಯಾರು ಫಾಲ್ಗುಣ ಮಾಸದ ದ್ವಾದಶಿಯಂದು ಗೋವಿಂದನನ್ನು ಧ್ಯಾನಿಸುತ್ತಾ 
ಉಪವಾಸ ವ್ರತವನ್ನು ಮಾಡುತ್ತಾರೋ ಅವರು ಅತಿರಾತ್ರ ಎಂಬ ಸತ್ಕರ್ಮಾನುಷ್ಠಾನ 
ಮಾಡಿದ ಫಲವನ್ನುಹೊಂದುತ್ತಾರೆ. 

ದ್ವಾದಶ್ಯಾಂ ಮಾಘಮಾಸೇ ತು ಮಾಮುಪೋಷ್ಯ ತು ಮಾಧವಮ್‌ । 

ಪೂಜಯೇದ್‌ ಯಃ ಸಮಾಪ್ಣೋತಿ ರಾಜಸೂಯಫಲಂ ನೃಪ 11೨೩॥! 

ಯಾರು ಮಾಘಮಾಸದ ಏಕಾದಶಿಯಂದು ಉಪವಾಸ ವ್ರತವನ್ನು ಕೈಗೊಂಡು 
ದ್ವಾದಶಿಯಂದು ಪಾರಣೆ ಮಾಡಿ ಮಾಧವನಾದ ನನ್ನನ್ನು ಆರಾಧಿಸುತ್ತಾರೋ ಅವರು 
ರಾಜಸೂಯ ಯಾಗ ಮಾಡಿದ ಫಲವನ್ನುಹೊಂದುತ್ತಾರೆ. 


-504- ಮಹಾಭಾರತ ಆಶ್ವಮೇಧಿಕಪರ್ವ 


ದ್ವಾದಶ್ಯಾಂ ಮಾಸಿ ಚೈತ್ರೇ ತು ಮಾಂ ವಿಷ್ಣುಂ ಸಮುಪೋಷ್ಯ ಯಃ । 
ಪೂಜಯನ್‌ ಫಲಮಾಪ್ಲೋತಿ ಪೌಂಡರೀಕಸ್ಯ ಯತ್ನಲಮ್‌ 1|೨೪॥| 


ಯಾರು ಚೈತ್ರಮಾಸದ ಶುದ್ದಏಕಾದಶಿಯಂದು ಉಪವಾಸ ಮಾಡಿ ವಿಷ್ಣುಎಂಬ 
ನನ್ನರೂಪವನ್ನು ಧ್ಯಾನಿಸುತ್ತಾ ದ್ವಾದಶಿ ಪಾರಣೆ ಮಾಡುತ್ತಾರೋ ಅವರು ಪುಂಡರೀಕ 
ಯಾಗದ ಫಲವನ್ನುಹೊಂದುತ್ತಾರೆ. 


ದ್ವಾದಶ್ಯಾಂ ಮಾಸಿ ವೈಶಾಖೇ ಮಧುಸೂದನಸಂಜ್ಞಿತಮ್‌ I 
ಉಪೋಷ್ಯ ಪೂಜಯೇದ್‌ ಯೋ ಮಾಂ ಸೋತಗ್ನಿಷ್ಲೋಮಸ್ಯ ಪಾಂಡವ ॥ 


ಯಾರು ಮಧುಸೂದನ ಎಂಬ ಹೆಸರುಳ್ಳ ವೈಶಾಖ ಮಾಸದ ಶುದ್ಧ 
ಏಕಾದಶಿಯಂದು ಉಪವಾಸ ಮಾಡಿ ದ್ವಾದಶಿಯಂದು ಪಾರಣೆ ಮಾಡುತ್ತಾರೋ 
ಅವರು ಅಗ್ನಿಷ್ಟೋಮಯಾಗದ ಫಲವನ್ನು ಹೊಂದುತ್ತಾರೆ. 


ದ್ವಾದಶ್ಯಾಂ ಜ್ಯೇಷ್ಠಮಾಸೇ ತು ಮಾಮುಪೋಷ್ಯ ತ್ರಿವಿಕ್ರಮಮ್‌ । 
ಅರ್ಚಯೇದ್‌ ಯಃ ಸಮಾಪ್ಲೋತಿ ಗವಾಂ ಮೇಧಫಲಂ ನೃಪ ॥1೨೬॥ 


ಯಾರು ಜ್ಯೇಷ್ಠಮಾಸದ ಶುದ್ಧಏಕಾದಶಿಯಂದು ನನ್ನ ತ್ರಿವಿಕ್ರಮ ರೂಪವನ್ನು 
ಪೂಜಿಸುತ್ತಾ ಉಪವಾಸ ಮಾಡಿ ದ್ವಾದಶಿಯಂದು ಪಾರಣೆ ಮಾಡುತ್ತಾರೋ ಅವರು 
ಗೋಮೇಧ ಯಾಗದ ಫಲವನ್ನುಹೊಂದುತ್ತಾರೆ. 


ಆಷಾಢೇ ವಾಮನಾಖ್ಯಂ ಮಾಂ ದ್ವಾದಶ್ಯಾಂ ಸಮುಪೋಷ್ಯ ಯಃ । 

ನರಮೇಧಸ್ಯ ಸ ಫಲಂ ಪ್ರಾಪ್ನುಯಾನ್ನರಸತ್ತಮಃ 11೨೭! 

ಯಾರು ಆಷಾಢ ಮಾಸದ ಶುದ್ಧ ಏಕಾದಶಿಯಂದು ವಾಮನ ರೂಪಿಯಾದ 
ನನ್ನನ್ನು ಧ್ಯಾನಿಸುತ್ತಾ ಉಪವಾಸ ಮಾಡಿ, ದ್ವಾದಶಿ ಪಾರಣೆ ಮಾಡುತ್ತಾರೋ ಅವರು 
ನರಮೇಧ ಯಜ್ಞದ ಫಲವನ್ನು ಹೊಂದುತ್ತಾರೆ. 

ದ್ವಾದಶ್ಯಾಂ ಶ್ರಾವಣೇ ಮಾಸಿ ಶ್ರೀಧರಾಖ್ಯಮುಪೋಷ್ಯ ಮಾಮ್‌ ।ಟ 

ಪೂಜಯೇದ್‌ ಯಃ ಸಮಾಪ್ಟೋತಿ ಪಂಚಯಜ್ಞಫಲಂ ನೃಪ 11೨೮॥॥ 


ಅನುಗೀತಾಪರ್ವ -505- 


ಯಾರು ಶ್ರಾವಣ ಮಾಸದಲ್ಲಿ ಶ್ರೀಧರ ಎಂಬ ನನ್ನ ರೂಪವನ್ನು ಧ್ಯಾನಿಸುತ್ತಾ, 
ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಪಾರಣೆ ಮಾಡುತ್ತಾರೋ ಅವರು ಪಂಚ 
ಯಜ್ಞ ಫಲಗಳನ್ನು ಹೊಂದುತ್ತಾರೆ. 
ಮಾಸಿ ಭಾದ್ರಪದೇ ಯೋ ಮಾಂ ಹೃಷೀಕೇಶಾಖ್ಯಮರ್ಚಯೇತ್‌ ।ಟ 
ಉಪೋಷ್ಯ ಸ ಸಮಾಪ್ಲೋತಿ ಸೌತ್ರಾಮಣಿಫಲಂ ನೃಪ 11೨೯॥॥ 
ಯಾರು ಭಾದ್ರಪದ ಮಾಸದಲ್ಲಿಹೃಷೀಕೇಶ ಎಂಬ ನನ್ನ ರೂಪವನ್ನುಸ್ಥರಿಸುತ್ತಾ 
ಏಕಾದಶಿಯಂದು ಉಪವಾಸ ಮಾಡಿ, ದ್ವಾದಶಿಯಂದು ಪಾರಣೆ ಮಾಡುತ್ತಾರೋ 
ಅವರು ಸೌತ್ರಾಮಣಿ ಎಂಬ ಯಜ್ಞದ ಫಲವನ್ನು ಹೊಂದುತ್ತಾರೆ. 
ದ್ವಾದಶ್ಯಾಮಾಶ್ಚಯುಮಾಸೇ ಪದ್ಗ್ಧನಾಭಮುಪೋಷ್ಯ ಮಾಮ್‌ । 
ಅರ್ಚಯೇದ್‌ ಯಃ ಸಮಾಪ್ನೋತಿ ಗೋಸಹಸ್ರಫಲಂ ನೃಪ 11೩೦॥॥ 
ಯಾರು ಅಶ್ವಯುಜ ಮಾಸದಲ್ಲಿ ಪದ್ಮನಾಭರೂಪವನ್ನು ಧ್ಯಾನಿಸುತ್ತಾ 
ಏಕಾದಶಿಯಂದು ಉಪವಾಸ ಮಾಡಿ, ದ್ವಾದಶಿಯಂದು ಪಾರಣೆ ಮಾಡುತ್ತಾರೋ 
ಅವರು ಸಾವಿರ ಗೋದಾನ ಮಾಡಿದ ಫಲವನ್ನುಹೊಂದುತ್ತಾರೆ. 


ದ್ವಾದಶ್ಯಾಂ ಕಾರ್ತಿಕೇ ಮಾಸಿ ಮಾಂ ದಾಮೋದರಸಂಜ್ಞಿತಮ್‌ | 

ಉಪೋಷ್ಯ ಪೂಜಯೇದ್‌ ಯಸ್ತು ಸರ್ವಕ್ರತುಫಲಂ ಲಭೇತ್‌ ॥1೩೧॥ 

ಯಾರು ಕಾರ್ತಿಕ ಮಾಸದಲ್ಲಿ ದಾಮೋದರ ರೂಪವನ್ನು ಆರಾಧಿಸುತ್ತಾ 
ಏಕಾದಶಿಯಂದು ಉಪವಾಸ ಮಾಡಿ, ದ್ವಾದಶಿಯಂದು ಪಾರಣೆ ಮಾಡುತ್ತಾರೋ 
ಅವರು ಸಕಲ ಯಜ್ಞಗಳ ಫಲವನ್ನು ಹೊಂದುತ್ತಾರೆ. 

ಕೇವಲೇನೋಪವಾಸೇನ ದ್ವಾದಶ್ಯಾಂ ಪಾಂಡುನಂದನ । 

ಯತ್ಸಲಂ ಪೂರ್ವಮುದ್ದಿಷ್ಟಂ ತಸ್ಯಾರ್ಧಂ ಲಭತೇ ಫಲಮ್‌ 1೩೨1 

ಪಾಂಡುನಂದನನೇ, ಕೇವಲ ಏಕಾದಶಿಯಂದು ಉಪವಾಸ ಮಾಡಿ ದ್ವಾದಶಿ 
ಪಾರಣೆ ಮಾಡಿದವರಿಗೆ ಸಮಗ್ರ ಪಂಚಮೀ ವ್ರತದಲ್ಲಿ ದೊರೆಯುವ ಫಲದ 
ಅರ್ಧಭಾಗದಷ್ಟುಫಲವು ನಿಶ್ಚಿತವಾಗಿಯೂ ದೊರೆಯುತ್ತದೆ. 


-506- ಮಹಾಭಾರತ ಆಶ್ಚಮೇಧಿಕಪರ್ವ 


ಶ್ರಾವಣೇತಪ್ಯೇವಮೇವಂ ಮಾಂ ಯೋತರ್ಚಯೇದ್‌ ಭಕ್ತಿಮಾನ್‌ ನರಃ । 
ಮಮ ಸಾಲೋಕ್ಯಮಾಪ್ಲೋತಿ ನಾತ್ರ ಕಾರ್ಯಾ ವಿಚಾರಣಾ 11೩೩1 


ಯಾರು ಭಕ್ತಿಯುತನಾಗಿ ಶ್ರವಣಾ ನಕ್ಷತ್ರದಂದು ಉಪವಾಸವನ್ನು ಮಾಡಿ ನನ್ನನ್ನು 
ಆರಾಧಿಸುತ್ತಾನೋ ಅವನು ನನ್ನ ಲೋಕವನ್ನೇ ಹೊಂದುತ್ತಾನೆ. ಇದರಲ್ಲಿ ಯಾವ 
ಸಂಶಯವೂ ಇಲ್ಲ. 


ಮಾಸೇ ಮಾಸೇ ಸಮಭ್ಯರ್ಚ್ಯ ಕ್ರಮಶೋ ಮಾಮತಂದ್ರಿತಃ । 
ಪೂರ್ಣೇ ಸಂವತ್ತರೇ ಕುರ್ಯಾತ್‌ ಪುನಃ ಸಂವತ್ತರಾರ್ಚನಮ್‌ ॥ಃ೩೪॥ 


ಪ್ರತಿ ಮಾಸಗಳಲ್ಲಿಯೂ ಕ್ರಮವಾಗಿ ಆಲಸ್ಯವಿಲ್ಲದೆ ನನ್ನನ್ನು ಆರಾಧಿಸುತ್ತಾ ಒಂದು 
ಸಂವತ್ಸರಗಳ ಕಾಲ ನನ್ನ ಆರಾಧನೆಯನ್ನು ಮಾಡಬೇಕು. 


ಏವಂ ದ್ವಾದಶವರ್ಷಂ ಯೋ ಮದ್ಭ್ಧಕ್ತೋ ಮತ್ತರಾಯಣಃ । 
ಅವಿಘ್ನಮರ್ಚಯಾನಸ್ತು ಮಮ ಸಾಲೋಕ್ಯಮಾಪ್ನುಯಾತ್‌ 11೩೫1 


ಈ ರೀತಿಯಾಗಿ ಹನ್ನೆರಡು ವರ್ಷಗಳ ಕಾಲ ನನ್ನಲ್ಲೇ ನಿಷ್ಠನಾಗಿ ಯಾವ ಭಕ್ತನು 
ತಡೆಯಿಲ್ಲದೆ ಆರಾಧನೆಯನ್ನು ಮಾಡುತ್ತಾನೋ ಅವನು ನನ್ನ ಲೋಕವನ್ನೇ 
ಹೊಂದುತ್ತಾನೆ. 


ಅರ್ಚಯೇತ್‌ ಪ್ರೀತಿಮಾನ್‌ ಯೋ ಮಾಂ ದ್ವಾದಶ್ಯಾಂ ವೇದಸಂಹಿತಾಮ್‌ । 
ಸ ಪೂರ್ವೋಕ್ರಫಲಂ ರಾಜನ್‌ ಲಭತೇ ನಾತ್ರ ಸಂಶಯಃ ALI 


ಯಾವನು ಭಕ್ತಿಯಿಂದ ಕೂಡಿದವನಾಗಿ ಏಕಾದಶಿ ತಿಥಿಯಂದು ವೇದಗಳನ್ನು 
ಪಠನ ಮಾಡುತ್ತಾನೋ, ಭಗವಂತನನ್ನು ಆರಾಧಿಸುತ್ತಾನೋ ಅವನು ಹಿಂದೆ ಹೇಳಿದಂತೆ 
ಉತ್ತಮ ಫಲಗಳನ್ನು ಹೊಂದುತ್ತಾನೆ, ಯಾವ ಸಂಶಯವೂ ಇಲ್ಲ. 


ಗಂಧಂ ಪುಷ್ಠು ಫಲಂ ತೋಯಂ ಪತ್ರಂ ವಾ ಮೂಲಮೇವ ವಾ । 
ದ್ವಾದಶ್ಯಾಂ ಮಮ ಯೋ ದದ್ಯಾತ್‌ ತತೋ ನಾನ್ಯೋಶಸ್ತಿ ಮತ್ಚಿಯಃ॥॥೩೭1 


ಯಾವ ವ್ಯಕ್ತಿಯು ದ್ವಾದಶಿ ತಿಥಿಯಂದು ಗಂಧವನ್ನಾಗಲಿ, ಪುಷ್ಪ, ಫಲ, ತೋಯ, 
ಪತ್ರ, ಗೆಡ್ಡೆ-ಗೆಣಸುಗಳನ್ನಾಗಲಿ ನನಗೆ ಭಕ್ತಿಯಿಂದ ಸಮರ್ಪಿಸುತ್ತಾನೋ ಅವನು 
ನನಗೆ ಪ್ರೀತಿಪಾತ್ರನಾಗುತ್ತಾನೆ. 


ಅನುಗೀತಾಪರ್ವ -507- 


ಏತೇನ ವಿಧಿನಾ ಸರ್ವೇ ದೇವಾಃ ಶಕ್ರಪುರೋಗಮುಃ | 
ಮದ್ದಕ್ಕಾ ನರಶಾರ್ದೂಲ ಸರ್ಗಭೋಗಾಂಸ್ತು ಭುಂಜತೇ 11೩೮॥ 


ಈ ರೀತಿಯಾದ ವಿಧಿಯಿಂದ ಇಂದ್ರನೇ ಮೊದಲಾದ ದೇವತೆಗಳು ನನ್ನನ್ನು 

ಆರಾಧಿಸಿ ಸಮಸ್ತ ಭೋಗಗಳನ್ನು ಅನುಭವಿಸುತ್ತಿದ್ದಾರೆ. 
ವೈಶಂಪಾಯನ: 

ಏವಂ ವದತಿ ದೇವೇಶೇ ಕೇಶವೇ ಪಾಂಡುನಂದನಃ । 

ಕೃತಾಂಜಲಿಪುಟಃ ಸ್ತೋತ್ರಮಿದಂ ಭಕ್ಯಾ5ಭ್ಯುವಾಚ ಹ 11೩೯ 

ವೈಶಂಪಾಯನ- ಈ ರೀತಿಯಾಗಿ ಕೃಷ್ಣಪರಮಾತ್ಮನು ಹೇಳುತ್ತಿರಲು, 
ಧರ್ಮರಾಜನು ಕೈಮುಗಿದುಕೊಂಡು ಭಕ್ತಿಯಿಂದ ಕೃಷ್ಣನನ್ನು ಸ್ತುತಿಸಲಾರಂಭಿಸಿದನು. 

ಯುಧಿಷ್ಠಿರಃ 
ಸರ್ವಲೋಕೇಶ ದೇವೇಶ ಹೃಷೀಕೇಶ ನಮೋಸ್ತು ತೇ । 
ಸಹಸ್ರಶಿರಸೇ ತುಭ್ಯಂ ಸಹಸ್ರಾಕ್ಷ ನಮೋಸ್ತು ತೇ Mo] 


ಯುಧಿಷ್ಠಿರ- ಸಮಸ್ತಲೋಕಗಳಿಗೆ ಒಡೆಯನಾದವನೇ, ದೇವತೆಗಳಿಗೆಲ್ಲಪ್ರಭುವೇ, 
ಇಂದ್ರಿಯಗಳಿಗೆಲ್ಲ ಸ್ವಾಮಿಯಾದ ಹೃಷೀಕೇಶನೇ, ನಿನಗೆ ನಮಸ್ಕಾರ. ಅನಂತ 
ಶಿರಸ್ಫುಳ್ಳವನೇ, ಅನಂತಾಕ್ಷನೇ, ನಿನಗೆ ನಮಸ್ಕಾರವಿರಲಿ. 


ತ್ರಯೀಮಯ ತ್ರಯೀನಾಥ ತ್ರಯೀಸ್ತುತ ನಮೋ ನಮಃ ॥ 
ಯಜ್ಞಾತ್ಸನ್‌ ಯಜ್ಞಸಂಭೂತ ಯಜ್ಞನಾಥ ನಮೋ ನಮಃ 11೪೧॥ 


ಮೂರು ವೇದಗಳಲ್ಲಿ ಪ್ರತಿಪಾದ್ಯನಾದವನೇ, ಮೂರು ವೇದಗಳಿಗೆ 
ಸ್ವಾಮಿಯಾದವನೇ, ಮೂರು ವೇದಗಳಿಂದ ಸ್ತುತ್ಯನಾದವನೇ ನಿನಗೆ ನಮಸ್ಕಾರ. 
ಯಜ್ಞಸ್ವರೂಪಿಯೇ, ಯಜ್ಞಸಂಭೂತನೇ, ಯಜ್ಞನಾಥನೇ, ನಿನಗೆ ನಿನಗೆ ನಮಸ್ಕಾರ. 


ಚತುರ್ಮೂರ್ತೇ ಚತುರ್ಬಾಹೋ ಚತುರ್ವ್ಮೂಹ ನಮೋ ನಮಃ । 
ಲೋಕಾತ್ಮನ್‌ ಲೋಕಕೃನ್ನಾಥ ಲೋಕಾವಾಸ ನಮೋ ನಮಃ 11೪೨! 


-508- ಮಹಾಭಾರತ ಆಶ್ಚಮೇಧಿಕಪರ್ವ 


ವಿಶ್ವ-ತೈಜಸ-ಪ್ರಾಜ್ಞ-ತುರ್ಯ ಎಂಬ ನಾಲ್ಕು ಮೂರ್ತಿಯುಳ್ಳವನೇ, ನಾಲ್ಕು 
ತೋಳುಗಳುಳ್ಳವನೇ, ವಾಸುದೇವ- ಸಂಕರ್ಷಣ-ಪ್ರದ್ಯುಮ್ನ- ಅನಿರುದ್ಧನೆಂಬ. 
ಚತುರ್ವ್ಯೂಹ "ಸರೂಪನೇ, ನಿನಗೆ ನಮಸ್ಕಾರವು, ನಮಸ್ಕಾರವು. ಲೋಕಕ್ಕೆಲ್ಲ 
ಅಂತರ್ಯಾಮಿಯಾದವನೇ, ಲೋಕವನ್ನು ಸೃಷ್ಟಿಸುವವನೇ, ಲೋಕದಲ್ಲಿ ವಾಸ 
ಮಾಡುವವನೇ, ನಿನಗೆ ನಮಸ್ಕಾರವು, ನಮಸ್ಕಾರವು. 


ಸೃಷ್ಠಿಸಂಹಾರಕರ್ತೇ ತೇ ನರಸಿಂಹ ನಮೋ ನಮಃ । 
ಕ್ಷಪ್ರಿಯ ನಮಸ್ತೇಸ್ತು ಭಕ್ತವತ್ಸಲ ತೇ ನಮಃ 11೪೩। 


2 
E> 


ಸೃಷ್ಟಿ-ಸಂಹಾರಗಳನ್ನು ಮಾಡುವವನೇ, ನರಸಿಂಹನೇ, ನಿನಗೆ ನಮಸ್ಕಾರವು, 
ನಮಸ್ಕಾರವು. ಭಕ್ತಪ್ರಿಯನೇ, ಭಕ್ತವತ್ಸಲನೇ, ನಿನಗೆ ನಮಸ್ಕಾರ. 


ಬ್ರಹ್ಮಾವಾಸ ನಮಸ್ತೇಸ್ತು ಬ್ರಹ್ಮನಾಥ ನಮೋ ನಮಃ 11೪೪॥ 


ಎಪಿ 


ಚತುರ್ಮುಖ ಬ್ರಹ್ಮನಲ್ಲಿ ಅಂತರ್ಯಾಮಿಯಾದವನೇ, ವೇದಗಳಿಗೆಲ್ಲ 
ಸ್ವಾಮಿಯಾದವನೇ, ನಿನಗೆ ನಮಸ್ಕಾರವು, ನಮಸ್ಕಾರವು. 


ರುದ್ರರೂಪ ನಮಸ್ತೇಸ್ತು ರುದ್ರಕರ್ಮರತಾಯ ತೇ । 
ಪಂಚಯಜ್ಞ ನಮಸ್ತೇಸ್ತು ಸರ್ವಯಜ್ಞ ನಮೋ ನಮಃ 11೪೫1 


ರುದ್ರನಲ್ಲಿ ಅಂತರ್ಯಾಮಿಯಾದವನೇ, ರುದ್ರರೂಪಿಯೇ, ಭಯಂಕರವಾದ 
ಕರ್ಮರತನಾದವನೇ, ಪಂಚಯಜ್ಞಾತ್ಮಕನೇ, ಸರ್ವಯಜ್ಞಸ್ವರೂಪಿಯೇ, ನಿನಗೆ 
ನಮಸ್ಕಾರವು, ನಮಸ್ಕಾರವು. 


ಆ 


ಸೃಷ್ಠಿಸಂಹಾರಕರ್ತೇ ತೇ ರುದ್ರಪ್ರಿಯ ನಮೋಸ್ತು ತೇ । 
ಕೃಷ್ಣ ಪ್ರಿಯ ನಮಸ್ಟೇತಸ್ತು ಕೃಷ್ಣ ನಾಥ ನಮೋ ನಮಃ 11೪೬॥ 


ಸೃಷ್ಟಿ-ಸಂಹಾರವನ್ನುಮಾಡುವವನೇ, ರುದ್ರನಿಗೆ ಪ್ರೀತಿಪಾತ್ರನಾದವನೇ, ನಿನಗೆ 


ನಮಸ್ಕಾರವು, ನಮಸ್ಕಾರವು. ಪಾರ್ಥನಿಗೆ ಪ್ರಿಯನಾದವನೇ, ನಾಥನಾದ ಕೃಷ್ಣನೇ, ನಿನಗೆ 
ನಮಸ್ಕಾರವು ನಮಸ್ಕಾರವು. 


ಅನುಗೀತಾಪರ್ವ -509- 


ಯೋಗಾವಾಸ ನಮಸ್ತೇಆಸ್ತು ಯೋಗಿನಾಥ ನಮೋ ನಮಃ 11೪೭1 
ಯೋಗಿಗಳಿಗೆ ಪ್ರಿಯನೇ, ಯೋಗಿನಾಥನೇ, ನಿನಗೆ ನಮಸ್ಕಾರವು, ನಮಸ್ಕಾರವು. 


ಹಯವಕ್ತ ನಮಸ್ತೇಸ್ತು ಚಕ್ರಪಾಣೇ ನಮೋ ನಮಃ | 

ಪಂಚಭೂತ ನಮಸ್ತೇಸ್ತು ಪಂಚಾಯುಧ ನಮೋ ನಮಃ 11೪೮1 

ಹಯಗ್ರೀವನೇ, ಚಕ್ರಪಾಣಿಯೇ, ನಿನಗೆ ನಮಸ್ಕಾರವು, ನಮಸ್ಕಾರವು. 
ಪಂಚಭೂತ ಸ್ವರೂಪನೇ, ಪಂಚಾಯುಧನೇ, ನಿನಗೆ ನಮಸ್ಕಾರವು, ನಮಸ್ಕಾರವು. 

ವೈಶಂಪಾಯನಃ 

ಭಕ್ತಿಗದ್ದದಯಾ ವಾಚಾ ಸ್ತುವತ್ಯೇವಂ ಯುಧಿಷ್ಠಿರೇ । 

ಗೃಹೀತ್ವಾ ಕೇಶವೋ ಹಸ್ತೇ ಪ್ರೀತಾತ್ಮಾ ತಂ ನ್ಯವಾರಯತ್‌ 11೪೯॥ 

ವೈಶಂಪಾಯನ- ಜನಮೇಜಯನೇ, ಯುಧಿಷ್ಠಿರನು ಪರಮಭಕ್ತಿಯಿಂದ 
ಉಂಟಾದ ಗದ್ಗದ ಧ್ವನಿಯಿಂದ ಹೀಗೆ ಸ್ತೋತ್ರ ಮಾಡುತ್ತಿರಲಾಗಿ, ಪ್ರೀತಾತ್ಮನಾದ 
ಕೃಷ್ಣನು ಧರ್ಮರಾಜನ ಕೈಹಿಡಿದು ಅವನು ಸ್ತೋತ್ರವನ್ನು ಮುಂದುವರೆಸದಂತೆ ತಡೆ 
ಹಿಡಿದನು. 


ನಿವಾರ್ಯ ಚ ಪುನರ್ವಾಚಾ ಭಕ್ತಿನಮ್ರಂ ಯುಧಿಷ್ಠಿರಮ್‌ I 


ವಕ್ತುಮೇವ ನರಶ್ರೇಷ್ಠ ಧರ್ಮಪುತ್ರಂ ಪ್ರಚಕ್ರಮೇ 11೫೦॥ 
ಮಾತಿನಿಂದ ತಡೆದು, ಭಕ್ತಿನಮ್ರನಾದ ನರಶ್ರೇಷ್ಠನಾದ, ಧರ್ಮಪುತ್ರನಾದ 
ಯುಧಿಷ್ಠಿರನಿಗೆ ಹೀಗೆ ಹೇಳಿದನು. 
ಶ್ರೀಭಗವಾನ್‌ 
ಅನ್ಯವತ್‌ ಕಿಮಿದಂ ರಾಜನ್‌ ಮಾಂ ಸ್ತೌಷಿ ನರಪುಂಗವ । 
ತಿಷ್ಠ ಪೃಚ್ಛ ಯಥಾಪೂರ್ವಂ ಧರ್ಮಾನೇವ ಯುಧಿಷ್ಠಿರ 11೫೧! 


ಶ್ರೀಭಗವಾನ್‌- ಯುಧಿಷ್ಠಿರನೇ, ಬೇರೆಯವರು ಸ್ತೋತ್ರ ಮಾಡುವಂತೆ ನೀನು 
ನನ್ನನ್ನು ಯಾಕೆ ಸ್ತೋತ್ರ ಮಾಡುತ್ತಿರುವಿ? ಸ್ತೋತ್ರವನ್ನು ನಿಲ್ಲಿಸು. ಧರ್ಮಕ್ಕೆ 
ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳು. 


-510- ಮಹಾಭಾರತ ಆಶ್ಚಮೇಧಿಕಪರ್ವ 


ಯುಧಿಷ್ಠಿರಃ 
ಭಗವಂಸ್ತ ತ್ಲಸಾದಂ ತು ಸ್ಮೃತ್ವಾ ಸ್ಮೃತ್ವಾ ಪುನಃ ಪುನಃ । 
ನ ಶಾಂತಿರಸ್ತಿ ದೇವೇಶ ನೃತ್ಯತೀವ ಚ ಮೇ ಮನಃ 11೫೨1 


ಯುಧಿಷ್ಠಿರ- ಷಡ್ಳುಣೈಶ್ರರ್ಯಸಂಪನ್ನನೇ, ನೀನು ನನಗೆ ಮಾಡಿದ ಅನುಗ್ರಹವನ್ನು 
ಮತ್ತೆ ಮತ್ತೆ ಸ್ಥರಿಸಿಕೊಂಡು ಪುನಃ ಪುನಃ ನನ್ನ ಮನಸ್ಸಿನಲ್ಲಿಸಂತೋಷ ಉಂಟಾಗುತ್ತಿದೆ. 
ನನ್ನಮನಸ್ಸುಆನಂದದಿಂದ ಕುಣಿಯುತ್ತಿರುವಂತಾಗುತ್ತಿದೆ. ನಿನ್ನನ್ನು ಸ್ತುತಿಸದೆ ನನಗೆ 
ಶಾಂತಿಯು ಸಿಗುತ್ತಿಲ್ಲ. 

ಇದಂ ಚ ಮಮ ಸಂಪ್ರಶ್ಚಂ ವಕ್ತುಮರ್ಹಸಿ ಮಾಧವ । 

ಕೃಷ್ಣಪಕ್ಷೇ ತು ದ್ವಾದಶ್ಯಾಮರ್ಚನೀಯಃ ಕಥಂ ಭವಾನ್‌ 11೫೩ 

ಮಾಧವನೇ, ನನ್ನ ಈ ಪ್ರಶ್ನೆಗೆ ಉತ್ತರಿಸಲು ಅರ್ಹನಾಗಿದ್ದಿ. ಕೃಷ್ಣಪಕ್ಷದ 
ದ್ವಾದಶಿಯಲ್ಲಿ ನಿನ್ನ ಪೂಜೆಯನ್ನು ಹೇಗೆ ಮಾಡಬೇಕು? ಧರ್ಮಯುಕ್ತವಾದ ಈ 
ವಿಷಯಮನ್ನು ತಿಳಿಸು. 

ಶ್ರೀಭಗವಾನ್‌ 
ಶೃಣು ರಾಜನ್‌ ಯಥಾತತ್ತ್ವಂ ತತ್ಪೂರ್ವಂ ಕಥಯಾಮಿ ತೇ । 
ಪರಮಂ ಕೃಷ್ಣದ್ವಾದಶ್ಯಾಮರ್ಚನಾಯಾಂ ಫಲಂ ಮಮ IBV 


ಶ್ರೀಭಗವಾನ್‌- ಯುಧಿಷ್ಠಿರನೇ ಕೇಳು. ಹಿಂದಿನಂತೆ ನಾನು ನಿನ್ನಎಲ್ಲಪುಶ್ನೆಗಳಿಗೂ 
ಯಥಾರ್ಥವಾದ ಉತ್ತರವನ್ನು ಹೇಳುತ್ತೇನೆ. 


ಏಕಾದಶ್ಯಾಮುಪೋಷ್ಯಾಥ ದ್ವಾದಶ್ಯಾಮರ್ಚಯೇತ್‌ ತು ಮಾಮ್‌ ।ಟ 
ವಿಪ್ರಾನಪಿ ಯಥಾಲಾಭಂ ಭೋಜಯೇದ್‌ ಭಕ್ತಿಮಾನ್‌ ನರಃ 11೫೫॥॥ 


ಕೃಷ್ಣಪಕ್ಷದ ಏಕಾದಶಿಯಂದು ಉಪವಾಸವನ್ನು ಮಾಡಿ, ದ್ವಾದಶಿಯಂದು ನನ್ನನ್ನು 
ಅರ್ಚಿಸಿ, ಯಥಾಶಕ್ತಿ ಬ್ರಾಹ್ಮಣರಿಗೂ ಭೋಜನ ಮಾಡಿಸಿ, ಭಕ್ತಿವಂತನಾಗಿ ತಾನು 
ಪಾರಣೆಯನ್ನು ಮಾಡಬೇಕು. 


ಸ ಗಚ್ಛೇದ್‌ ದಕ್ಷಿಣಾಮೂರ್ತಿಂ ಮಾಂ ವಾ ನಾತ್ರ ವಿಚಾರಣಾ । 
ಚಂದ್ರಸಾಲೋಕ್ಯಮಥವಾ ಗ್ರಹನಕ್ಷತ್ರಪೂಜಿತಃ TENT 


ಅನುಗೀತಾಪರ್ವ -511- 


ಯಾವ ಮನುಷ್ಯನು ದಕ್ಷಿಣಾಮೂರ್ತಿಯಾದ ನನ್ನನ್ನು ಚೆನ್ನಾಗಿ ಆರಾಧಿಸುತ್ತಾನೋ 
ಅವನು ಗ್ರಹ-ನಕ್ಷತ್ರಗಳಿಂದ ಪೂಜಿಸಲ್ಪಟ್ಟವನಾಗಿ ಚಂದ್ರಸಾಲೋಕ್ಯವನ್ನೇ 
ಹೊಂದುತ್ತಾನೆ. 
| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಏಕಾದಶೀವ್ರತಮಾಹಾತ್ಮ $ವರ್ಣನಂ ನಾಮ 
ಚತುರ್ದಶೋತ್ತರಶತತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರಹದಿನಾಲ್ಕನೆಯ ಅಧ್ಯಾಯ ಮುಗಿಯಿತು. 
Kk 


ನೂರ ಹದಿನೈದನೆಯ ಅಧ್ಯಾಯ 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ವಿಷುವ ಎಂಬ ಪುಣ್ಯಕಾಲದ ಮಹಿಮೆಯನ್ನು 
ವರ್ಣಿಸುವ ಮೂಲಕ ಅಲ್ಲಿ ಮಾಡಬೇಕಾದ ದಾನಾದಿಗಳನ್ನು ಪ್ರಶಂಸಿದುದು. ಇದರಂತೆ 
ಗಾಯತ್ರೀಜಪದ ಮಾಹಾತ್ಮ್ಯವನ್ನು ಹೇಳಿದುದು. ಅಶ್ವತ್ಥಮಾಹಾತ್ಮ್ಯವನ್ನು ಹೇಳಿದುದು. 
ಅದೇ ರೀತಿ ನಾನಾ ಧರ್ಮಗಳನ್ನು ಹೇಳುವ ಮೂಲಕ ಶಿಂಶುಮಾರ ಎಂಬ ರೂಪದ 
ಬಗ್ಗೆ ನಿರೂಪಿಸಿದುದು. ಪಂಚಗವ್ಯವಿಧಾನವನ್ನು ಹೇಳಿದುದು. 


ವೈಶಂಪಾಯನಃ 

ಕೇಶವೇನೈವಮಾಖ್ಯಾತೇ ಧರ್ಮಪುತ್ರಃ ಪುನಃ ಪ್ರಭುಮ್‌ । 

ಪಪ್ರಚ್ಛ ದಾನಕಾಲಸ್ಯ ವಿಶೇಷಂ ಚ ವಿಧಿಂ ನೃಪ Mell 

ವೈಶಂಪಾಯನ- ಕೇಶವನು ಧರ್ಮಪುತ್ರನನ್ನು ಕುರಿತು ಇಷ್ಟು ವಿಸ್ತಾರವಾಗಿ 
ಉಪದೇಶವನ್ನು ಮಾಡುತ್ತಿರಲು ಪುನಃ ದಾನಕಾಲದ ವಿಶೇಷ ವಿಧಿಗಳ ಬಗ್ಗೆ 
ಧರ್ಮರಾಜನು ಪ್ರಶ್ನಿಸಿದನು. 

| ಯುಧಿಷ್ಠಿರಃ 

ದೇವ ಕಿಂ ಫಲಮಾಖ್ಯಾತಂ ದಾನಸ್ಯ ವಿಷುವೇಷು ಚ । 

ಸೂರ್ಯೇಂದೂಪಪ್ಪವೇ ಚೈವ ದತ್ತೇ ದಾನೇ ಚ ಯತ್‌ ಫಲಮ್‌ ॥ಟ೨॥॥ 

ಯುಧಿಷ್ಠಿರ- ವಿಷುವಯೋಗದಲ್ಲಿ ಚಂದ್ರ-ಸೂರ್ಯರ ಗ್ರಹಣ ಕಾಲದಲ್ಲಿದಾನ 
ಮಾಡುವುದರಿಂದ ಯಾವ ಫಲವು ಉಂಟಾಗುತ್ತದೆ? ದೇವೇಶ್ತರನೇ ಉತ್ತರಿಸು. 


-512- ಮಹಾಭಾರತ ಆಶ್ಚಮೇಧಿಕಪರ್ವ 


ಶ್ರೀಭಗವಾನ್‌ 
ಶೃಣುಷ್ಟ ರಾಜನ್‌ ವಿಷುವೇ ಸೋಮಾರ್ಕಗ್ರಹಣೇಷು ಚ । 
ವ್ಯತೀಪಾತೇ5ಯನೇ ಚೈವ ದಾನಂ ಸ್ಯಾದಕ್ಷಯಂ ನೃಪ WA 


ಶ್ರೀಭಗವಾನ್‌- ಯುಧಿಷ್ಠಿರನೇ, ವಿಷುವ ಯೋಗದಲ್ಲಿ, ಚಂದ್ರ-ಸೂರ್ಯರ 
ಗ್ರಹಣದಲ್ಲಿ, ವ್ಯತೀಪಾತ ಯೋಗದಲ್ಲಿ ದಕ್ಷಿಣಾಯನ-ಉತ್ತರಾಯಣಗಳಲ್ಲಿ 
ಮಾಡುವ ದಾನವು ಅಕ್ಷಯವಾದ ಫಲವನ್ನು ನೀಡುತ್ತದೆ. 


ರಾಜನ್‌ ಅಯನಯೋರ್ಮಧ್ಯಂ ವಿಷುವಂ ಸಂಪ್ರಚಕ್ಷತೇ । 
ಸಮೇ ರಾತ್ರಿದಿನೇ ತತ್ರ ಸಂಧ್ಯಾಯಾಂ ವಿಷುವೇ ನೃಪ Tal 


ರಾಜನೇ, ದಕ್ಷಿಣಾಯನ-ಉತ್ತರಾಯಣ ಪುಣ್ಯಕಾಲಗಳ ಮಧ್ಯದಲ್ಲಿ ಯಾವ 
ದಿನ, ರಾತ್ರಿ ಮತ್ತು ಹಗಲುಗಳು ಒಂದೇ ಪ್ರಮಾಣದಲ್ಲಿಇರುತ್ತವೋ ಅದಕ್ಕೆ ವಿಷುವ 
ಯೋಗ ಎಂದು ಹೆಸರು. 


ವ್ಯಾಖ್ಯಾನ ವಿಶೇಷ- ಇಲ್ಲಿ ದಕ್ಷಿಣಾಯನಕ್ಕೆ ತುಲಾಸಂಕ್ರಮಣವು ಮಧ್ಯ ಎನಿಸಿದೆ. 
ಉತ್ತರಾಯಣಕ್ಕೆ ಮೇಷ ಸಂಕ್ರಮಣವು ಮಧ್ಯ ಎನಿಸಿದೆ. ಇಲ್ಲದಿದ್ದಲ್ಲಿ"ಸಮರಾತ್ರಿಂದಿವೇ ಕಾಲೇ 
ವಿಷುವದ್‌ ವಿಷುವಂ ಚ ತತ್‌' ಹಗಲು-ರಾತ್ರಿಗಳು ಸಮಪ್ರಮಾಣದಲ್ಲಿ ಇರುವ ಯೋಗವು 
ವಿಷುವ ಯೋಗ ಎಂದು ಹೇಳಿದ್ದಾರೆ. ಈ ಎರಡು ಸಂಕ್ರಮಣಗಳು ಮಧ್ಯ ಎಂದು ಗ್ರಹಿಸದಿದ್ದರೆ 
ಸಾಮ್ಯವು ಉಂಟಾಗುವುದಿಲ್ಲ. 


ಬ್ರಹ್ಮಾ5 ಹಂ ಶಂಕರಶ್ಚಾಪಿ ತಿಷ್ಠಾಮಃ ಸಹಿತಾಃ ಸಕೃತ್‌ । 
ಕ್ರಿಯಾಕಾರಣಕಾರ್ಯಾಣಾಮೇಕೀಭಾವತ್ವಕಾರಣಾತ್‌ 11೫1! 


ವಿಷುವ ಯೋಗವಿರುವ ದಿನ ಸಂಧ್ಯಾಸಮಯದಲ್ಲಿ ಚತುರ್ಮುಖ ಬ್ರಹ್ಮನು, 
ನಾನು, ಶಂಕರನು ಕ್ರಿಯಾ-ಕಾರಣ-ಕಾರ್ಯ ಎಂಬ ಮೂರು ವ್ಯಾಪಾರಗಳನ್ನು 
ಒಟ್ಟುಗೂಡಿಸಲು ಒಂದೆಡೆ ಸೇರುತ್ತೇವೆ. 


ಅಸ್ಥಾಕಮೇಕೀಭೂತಾನಾಂ ನಿಷ್ಠಲಂ ತತ್ತದಂ ಪರಮ್‌ । 
ತನ್ಮುಹೂರ್ತಂ ಪರಂ ಪುಣ್ಯಂ ರಾಜನ್‌ ವಿಷುವಸಂಜ್ಞಿತಮ್‌ 11೬.1 


ಒಂದೆಡೆ ಯಾವ ಮುಹೂರ್ತದಲ್ಲಿ ತ್ರಿಮೂರ್ತಿಗಳು ಒಟ್ಟಾಗಿ ಸೇರುತ್ತೇವೊ 


ಅನುಗೀತಾಪರ್ವ -513- 


ಅದೇ ಕಲಾರಹಿತವಾದ ಪರಮಪದವೆನಿಸಿಕೊಳ್ಳುತ್ತದೆ. ವಿಷುವ ಎಂಬ ಆ 
ಮುಹೂರ್ತವು ಪರಮಪವಿತ್ರವಾದುದು. 


ತದೇವಾದ್ಯಕ್ಷರಂ ಬ್ರಹ್ಮ ಪರಂ ಬ್ರಹ್ಮೇತಿ ಕೀರ್ತಿತಮ್‌ 11೭1 
ಅದನ್ನೇ ಅಕ್ಷರವೆಂದೂ, ಬ್ರಹ್ಮವೆಂದೂ, ಪರಬ್ರಹ್ಮವೆಂದೂ ಕರೆಯುತ್ತಾರೆ. 
ತಸ್ಮಿನ್‌ ಮುಹೂರ್ತೇ ಸರ್ವೇಆಪಿ ಚಿಂತಯಂತಃ ಪರಂ ಪದಮ್‌ ॥೮॥ 


ಪರಮಪವಿತ್ರವಾದ ವಿಷುವ ಮುಹೂರ್ತದಲ್ಲಿ ಎಲ್ಲರೂ ಪರಮಪದವನ್ನು 
ಕುರಿತು ಚಿಂತಿಸುತ್ತಾರೆ. 


ದೇವಾಶ್ಚ ಪಿತರೋ ರುದ್ರಾಃ ವಸವಶ್ಚಾಶಿನೌ ತಥಾ । 


ಸಾಧ್ಯಾಶ್ಚ ವಿಶ್ವೇ ಗಂಧರ್ವಾಃ ಸಿದ್ಧಾ ಬ್ರಹ್ಮರ್ಹಯಸ್ತಥಾ HE 
ಸೋಮಾದಯೋ 'ಗ್ರಹಾಶ್ಹೆವ ಸರಿತಃ ಸಾಗರಾಸ್ತಥಾ । 
ಮರುತೋ5ಪರಸೋ ನಾಗಾ ಯಕ್ಷರಾಕ್ಷಸಗುಹ್ಯಕಾಃ 11೧೦॥॥ 
ಏತೇ ಚಾನ್ಯೇ ಚ ರಾಜೇಂದ್ರ ವಿಷುವೇ ಸಂಯತೇಂದ್ರಿಯಾಃ । 
ಸೋಪವಾಸಾಃ ಪ್ರಯತ್ನೇನ ಭವಂತಿ ಧ್ಯಾನತತ್ಥರಾಃ Te 


ದೇವತೆಗಳು, ಪಿತೃಗಳು, ರುದ್ರರು, ವಸುಗಳು, ಅಶ್ವಿನೀದೇವತೆಗಳು, ಸಾಧ್ಯರು, 
ವಿಶ್ವೇದೇವತೆಗಳು, ಗಂಧರ್ವರು, ಸಿದ್ದರು, ಬ್ರಹ್ಮರ್ಹಿಗಳು, ಸೋಮನೇ ಮೊದಲಾದ 
ಗ್ರಹಗಳು, ನದಿಗಳು, ಸಮುದ್ರಗಳು, ಮರುತ್ತುಗಳು, ಅಪ್ಸರೆಯರು, ನಾಗರು, ಯಕ್ಷರು, 
ರಾಕ್ಷಸರು, ಗುಹ್ಯಕರು, ಇವರೇ ಅಲ್ಲದೆ ಇನ್ನೂ ಇತರ ದೇವತೆಗಳು ವಿಷುವ 
ಮುಹೂರ್ತದಲ್ಲಿಜಿತೇಂದ್ರಿಯರಾಗಿ ಉಪವಾಸದಿಂದಿದ್ದು ಪ್ರಯತ್ನ ಪೂರ್ವಕವಾಗಿ 
ಪರಮಾತ್ಮನ ಧ್ಯಾನದಲ್ಲಿತತ್ಪರರಾಗಿರುತ್ತಾರೆ. 

ಅನ್ನಂ ಗಾವಸ್ತಿಲಾನ್‌ ಭೂಮಿಂ ಕನ್ಯಾದಾನಂ ತಥೈವ ಚ । 

ಗೃಹಮಾಯತನಂ ಧಾನ್ಯಂ ವಾಹನಂ ಶಯನಂ ತಥಾ 11೧೨॥ 


ಯಚ್ಚಾನ್ಯಚ್ಚ ಮಯಾ ಪ್ರೋಕ್ತಂ ತತ್ವಯಚ್ಛ ಯುಧಿಷ್ಠಿರ 11೧೩ 


-514- ಮಹಾಭಾರತ ಆಶ್ಚಮೇಧಿಕಪರ್ವ 


ಆದ್ದರಿಂದ ಯುಧಿಷ್ಠಿರನೇ, ನೀನು ಈ ಪುಣ್ಯಮುಹೂರ್ತದಲ್ಲಿ ಅನ್ನ, 
ಗೋವುಗಳು, ಎಳ್ಳು ಭೂಮಿ, ಕನ್ಯೆಯರು, ಮನೆ, ವಿಶ್ರಾಮಧಾಮಗಳು, ಧಾನ್ಯಗಳು, 
ವಾಹನಗಳು, ಹಾಸಿಗೆಗಳು, ಅಲ್ಲದೆ ನಾನು ಹೇಳಿರುವ ಇನ್ನೂ ಅನೇಕ ವಸ್ತುಗಳನ್ನು 
ದಾನ ಮಾಡು. 


ದೀಯತೇ ವಿಷುವೇಷ್ಟೇವಂ ಶ್ರೋತ್ರಿಯೇಭ್ಯೋ ವಿಶೇಷತಃ । 
ತಸ್ಯ ದಾನಸ್ಯ ಕೌಂತೇಯ ಕ್ಷಯೋ ನೈವೋಪಪದ್ಯತೇ 11೧೪॥॥ 


ವಿಷುವ ಮುಹೂರ್ತದಲ್ಲಿ ಇವುಗಳನ್ನು ದಾನ ಮಾಡಿದರೆ ಅದರಲ್ಲಿಯೂ 
ವಿಶೇಷವಾಗಿ ಶ್ರೋತ್ರಿಯರಿಗೆ ದಾನ ಮಾಡಿದರೆ ಆ ದಾನದ ಫಲವು ಎಂದಿಗೂ 
ನಾಶ ಹೊಂದುವುದೇ ಇಲ್ಲ. 


ವರ್ಧತೇತಹರಹಃ ಪುಣ್ಯಂ ತದ್ದಾನಂ ಕೋಟಿಸಮ್ಮಿತಮ್‌ 10೫11 
ಆ ದಾನದ ಪುಣ್ಯವು ಪ್ರತಿದಿನವೂ ಕೋಟಿ ಕೋಟಿಪಟ್ಟು ಹೆಚ್ಚಾಗುತ್ತಲೇ ಇರುತ್ತದೆ. 


ವಿಷುವೇ ಸ್ನಪಸನಂ ಯಸ್ತು ಮಮ ಕುರ್ಯಾದ್ದರಸ್ಯ ವಾ । 
ಅರ್ಚನಾಂ ಚ ಯಥಾನ್ಯಾಯಂ ತಸ್ಯ ಪುಣ್ಯಫಲಂ ಶೃಣು WHOL II 


ವಿಷವ ಕಾಲದಲ್ಲಿ ಐಹಿಕ ಫಲಗಳ ಕಾಮನೆಯು ಉಂಟಾದಲ್ಲಿರುದ್ರದೇವನನ್ನು 
ಆರಾಧಿಸಬೇಕು. ಶಂಕರನಿಂದ ಮೋಕ್ಟೋಪಯೋಗಿ ಜ್ಞಾನವನ್ನುಪಡೆಯುವ ಬಯಕೆ 
ಇದ್ದರೆ ರುದ್ರನನ್ನು ಪೂಜಿಸಬೇಕು. ಈಗಾಗಲೇ ಜ್ಞಾನವನ್ನು ಹೊಂದಿದವನಾಗಿದ್ದರೆ, 
ಮೋಕ್ಸವನ್ನು ಬಯಸುವವನು ನನ್ನನ್ನೇ ಆರಾಧಿಸಬೇಕು. ಹೀಗೆ ಆರಾಧಿಸುವವರಿಗೆ 
ಸಿಗುವ ಪುಣ್ಯದ ಫಲವನ್ನು ತಿಳಿದುಕೊ. 

ದಶಜನ್ನ್ಮಕೃತಂ ಪಾಪಂ ತಸ್ಯ ಸದ್ಯೋ ವಿನಶ್ಯತಿ । 

ದಶಾನಾಮಶ್ಚಮೇಧಾನಾಮಿಷ್ಟಾನಾಂ ಲಭತೇ ಫಲಮ್‌ 10೧೭1 


ಹತ್ತು ಜನ್ಮಗಳಲ್ಲಿ ಆರ್ಜಿತವಾದ ಪಾಪವು ಈ ಕಾಲದಲ್ಲಿ ಮಾಡುವ 
ಆರಾಧನೆಯಿಂದ ತಕ್ಷಣ ನಾಶ ಹೊಂದುತ್ತದೆ. ಹತ್ತು ಅಶ್ವಮೇಧ ಯಜ್ಞಗಳನ್ನುಮಾಡಿದ 
ಫಲವನ್ನು ಹೊಂದುತ್ತಾನೆ. 


ಅನುಗೀತಾಪರ್ವ 515- 


ವಿಮಾನಂ ದಿವ್ಯಮಾರೂಢಃ ಕಾಮರೂಪೀ ಯಥಾಸುಖಮ್‌ । 
ಸ ಯಾತಿ ಮಾಮಕಂ ಲೋಕಂ ರುದ್ರಲೋಕಮಥಾಪಿ ವಾ HOS 


ಕಾಮರೂಪಿಯಾಗಿ, ದಿವ್ಯವಾದ ವಿಮಾನವನ್ನು ಏರಿದವನಾಗಿ ಅವನು 
ಆರಾಧನೆಯ ಫಲವಾಗಿ ನನ್ನ ಲೋಕವನ್ನಾಗಲಿ, ರುದ್ರಲೋಕವನ್ನಾಗಲಿ ಹೊಂದುತ್ತಾನೆ. 

ತತ್ರಸ್ಥೈರ್ದೇವಗಂಧರ್ವೈರ್ಗೀಯಮಾನೋ ಯಥಾಸುಖಮ್‌ । 

ದಿವ್ಯವರ್ಷಸಹಸ್ರಾಣಿ ಕೋಟಿಮೇಕಂ ತು ಮೋದತೇ Teal 


ಆ ಲೋಕದಲ್ಲಿರುವ ಗಂಧರ್ವರಿಂದ ಸ್ತುತಿಸಲ್ಪಡುವವನಾಗಿ ಸುಖವಾಗಿ 
ದೇವಮಾನದ ಸಾವಿರ ಕೋಟಿ ವರ್ಷಗಳ ಕಾಲ ಸುಖವನ್ನು ಅನುಭವಿಸುತ್ತಾನೆ. 


ತತಶ್ಚಾಪಿ ಚ್ಯುತಃ ಕಾಲಾದಿಹ ಲೋಕೇ ದ್ವಿಜೋತ್ತಮಃ । 

ಚತುರ್ಣಾಮಪಿ ವೇದಾನಾಂ ಪಾರಗೋ ಬ್ರಹ್ಮವಿದ್‌ ಭವೇತ್‌ ॥1೨೦॥ 

ಬಳಿಕ ಅಲ್ಲಿಂದ ಕಾಲಿಕವಾಗಿ ಚ್ಯುತನಾದ ಅವನು ಸಮಸ್ತ ನಾಲ್ಕು ವೇದಗಳ 
ಅರ್ಥವನ್ನುತಿಳಿದ ಬ್ರಹ್ಮಜ್ಞಾನಿಯಾಗಿ ಭೂಮಿಯಲ್ಲಿಹುಟ್ಟುತ್ತಾನೆ. 

ಚಂದ್ರಸೂರ್ಯಗ್ರಹೇ ವಾಠಪಿ ಮಮ ವಾ ಶಂಕರಸ್ಯ ವಾ । 

ಗಾಯತ್ರೀಂ ಮಾಮಿಕಾಂ ವಾಠಪಿ ಜಪೇದ್‌ ಯಃ ಶಂಕರಸ್ಯ ವಾ ॥।೨೧॥ 

ಸೂರ್ಯ-ಚಂದ್ರಗ್ರಹಣದ ಸಮಯದಲ್ಲಿ ಯಾವನು ನನ್ನನ್ನಾಗಲಿ, 
ಶಂಕರನನ್ನಾಗಲಿ ಸ್ತುತಿಸುತ್ತಾನೋ, ನನಗೆ ಸಂಬಂಧಿಸಿದ ಗಾಯತ್ರಿಯನ್ನು 
ಜಪಿಸುತ್ತಾನೋ, 

ಶಂಖತೂರ್ಯನಿನಾದೈಶ್ಚ ಕಾಂಸ್ಕಘಂಟಾಸ್ವನೈರಪಿ I 

ಕಾರಯೇತ್ತು ಧ್ವನಿಂ ಭಕ್ಕಾ ತಸ್ಯ ಪುಣ್ಯಫಲಂ ಶೃಣು 12೨1 

ಅವನು ಶಂಖ-ತೂರ್ಯಗಳಿಂದಲೂ, ತಾಳ-ಗಂಟೆಗಳಿಂದಲೂ 
ಭಕ್ತಿಪೂರ್ವಕವಾಗಿ ಪೂಜಿಸುತ್ತಾ ಗಟ್ಟಿಯಾಗಿ ಶಬ್ದವನ್ನುಮಾಡಬೇಕು. ಹಾಗೆ ಮಾಡಿದರೆ 
ಅದರಿಂದ ಪ್ರಾಪ್ತವಾಗುವ ಫಲವನ್ನು ಹೇಳುತ್ತೇನೆ. 


-516- ಮಹಾಭಾರತ ಆಶ್ಚಮೇಧಿಕಪರ್ವ 


ಗಾಂಧರ್ವೈರ್ಹೋಮಜಪೈ ಶ್ಚ ಶಬ್ದೈರುತೃಷ್ಠನಾದಿಭಿ: । 
ದುರ್ಬಲೋಪಪಿ ಭವೇದ್ರಾಹುಃ ಸೋಮಶ್ಚ ಬಲವಾನ್‌ ಭವೇತ್‌ ॥1೨೩॥ 


ಗೀತೆಗಳಿಂದ, ಹೋಮ-ಜಪಗಳಿಂದ, ಉತ್ಕೃಷ್ಟವಾದ ನಾದಗಳಿಂದ, ಶಬ್ದಗಳಿಂದ 
ಸೋಮನು ಉತ್ಕೃಷ್ಟವಾದ ಬಲವನ್ನು ಹೊಂದುತ್ತಾನೆ. ರಾಹುವು ದುರ್ಬಲನಾಗುತ್ತಾನೆ. 


ಸೂರ್ಯೇಂದೂಪಪ್ಪವೇ ಚೈವ ಶ್ರೋತ್ರಿಯೇಭ್ಯಃ ಪ್ರದೀಯತೇ । 
ತತ್‌ ಸಹಸ್ರಸಮಂ ಭೂತ್ವಾ ದಾತಾರಮುಪತಿಷ್ಠತಿ 11೨೪॥॥ 


ಯಾವನು ಸೂರ್ಯ-ಚಂದ್ರರ ಗ್ರಹಣ ಕಾಲದಲ್ಲಿಶ್ರೋತ್ರಿಯರಿಗೆ ದಾನವನ್ನು 
ಮಾಡುತ್ತಾನೋ ಆ ದಾನವು ಸಾಮಾನ್ಯ ದಿನದಲ್ಲಿಎಮಾಡುವ ದಾನಕ್ಕಿಂತಲೂ ಸಾವಿರ 
ಪಟ್ಟುಹೆಚ್ಚುಫಲವನ್ನು ದಾನ ಮಾಡಿದವನಿಗೆ ಉಂಟುಮಾಡುತ್ತದೆ. 


ಮಹಾಪಾತಕಯುಕ್ತೋತಪಿ ಯದ್ಯಪಿ ಸ್ಕಾನ್ನರೋ ನೃಪ । 
ನಿರ್ಲೇಪಸ್ತತ್ನಣಾದೇವ ತೇನ ದಾನೇನ ಜಾಯತೇ 11೨೫1 


ಒಬ್ಬಮನುಷ್ಯನು ಮಹಾಪಾಪದಿಂದ ಕೂಡಿದ್ದರೂ ಗ್ರಹಣ ಕಾಲದಲ್ಲಿಮಾಡುವ 
ದಾನದಿಂದ ಆ ಕ್ಷಣದಲ್ಲಿಯೇ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ಶ್ರೇಷ್ಠ 
ಪುರುಷನಾಗುತ್ತಾನೆ. 

ಚಂದ್ರಸೂರ್ಯಪ್ರಕಾಶೇನ ವಿಮಾನೇನ ವಿರಾಜತಾ । 

ಯಾತಿ ಸೋಮಪುರಂ ರಮ್ಯಂ ಸೇವ್ಯಮಾನೋ5ಪರೋಗಣೆ: ॥೨೬॥ 


ಅವನು ಮೃತನಾದ ಬಳಿಕ ಚಂದ್ರನ ಮತ್ತು ಸೂರ್ಯನ ಪ್ರಕಾಶದಿಂದ ಕೂಡಿರುವ 
ಸುಂದರವಾದ ವಿಮಾನದಲ್ಲಿ ಕುಳಿತು, ಅಪ್ಪರಾಗಣದಿಂದ ಸೇವಿಸಲ್ಪಡುತ್ತಾ 
ರಮಣೀಯವಾದ ಚಂದ್ರಲೋಕಕ್ಕೆಹೋಗುತ್ತಾನೆ. 


ಯಾವದ್ಭಕಾಣಿ ತಿಷ್ಠಂತಿ ಗಗನೇ ಶಶಿನಾ ಸಹ । 
ತಾವತ್ಕಾಲಂ ಸ ರಾಜೇಂದ್ರ ಸೋಮಲೋಕೇ ಮಹೀಯತೇ ॥೨೭॥ 


ಆಕಾಶದಲ್ಲಿ ಎಲ್ಲಿಯತನಕ ನಕ್ಷತ್ರವಿರುತ್ತವೆಯೋ ಅಲ್ಲಿಯತನಕವೂ ಅವನು 
ಚಂದ್ರಲೋಕದಲ್ಲಿಸಮ್ಮಾನಿಸಲ್ಪಡುತ್ತಾನೆ. 


ಅನುಗೀತಾಪರ್ವ -517- 


ತತಶ್ಚಾಪಿ ಚ್ಯುತಃ ಕಾಲಾದಿಹ ಲೋಕೇ ಯುಧಿಷ್ಠಿರ । 
ವೇದವೇದಾಂಗವಿದ್‌ ವಿಪ್ರಃ ಕೋಟೀಧನಪತಿರ್ಭವೇತ್‌ 11೨೮।॥ 


ಕಾಲಾಂತರದಲ್ಲಿಸ್ಪರ್ಗದಿಂದ ಜಾರಿದರೂ ವೇದ-ವೇದಾಂಗ ಪಾರಂಗತನಾದ 

ಬ್ರಾಹ್ಮಣನಾಗಿ ಹುಟ್ಟಿಕೋಟ್ಯಧಿಪತಿಯಾಗುತ್ತಾನೆ. 
ಯುಧಿಷ್ಠಿರಃ 

ಭಗವಂಸ್ತವ ಗಾಯತ್ರೀ ಜಪ್ಯತೇ ಚ ಕಥಂ ನೃಭಿಃ । 

ಕಿಂ ವಾ ತಸ್ಯ ಫಲಂ ದೇವ ಮಮಾಚಕ್ಷ ಸುರೇಶ್ವರ 11೨೯॥। 

ಯುಧಿಷ್ಠಿರ- ವಿಭುವೇ, ನಿನ್ನ ಗಾಯತ್ರಿಯನ್ನು ಹೇಗೆ ಜಪಿಸುವುದು? 
ಸುರೇಶ್ವರನೇ, ಅದರಿಂದ ಯಾವ ಫಲವು ಸಿಗುತ್ತದೆ? ಈ ವಿಷಯವನ್ನು ಕೃಪೆ ಮಾಡಿ 
ಹೇಳು. 

ಶ್ರೀಭಗವಾನ್‌ 

ದ್ವಾದಶ್ಯಾಂ ವಿಷುವೇ ಚೈವ ಚಂದ್ರಸೂರ್ಯಗ್ರಹೇ ತಥಾ । 

ಅಯನೇ ಶ್ರವಣೇ ಚೈವ ವ್ಯತೀಪಾತೇ ತಥೈವ ಚ HAO 

ಶ್ರೀಭಗವಾನ್‌- ಯುಧಿಷ್ಠಿರನೇ, ದ್ವಾದಶಿಯಲ್ಲಿಯೂ, ವಿಷುವ' 
ಯೋಗದಲ್ಲಿಯೂ, ಸೂರ್ಯ-ಚಂದ್ರರ ಗ್ರಹಣ ಕಾಲದಲ್ಲಿಯೂ, ದಕ್ಷಿಣಾಯನ - 
ಉತ್ತರಾಯಣಗಳ ಸಂಕ್ರಮಣ ಕಾಲದಲ್ಲಿಯೂ, ಶ್ರವಣಾ ನಕ್ಷತ್ರವಿರುವ 
ದಿನದಲ್ಲಿಯೂ, ವ್ಯತೀಪಾತ ಯೋಗವಿರುವ ಕಾಲದಲ್ಲಿಯೂ, 

ಅಶ್ವತ್ಥದರ್ಶನೇ ಚೈವ ತಥಾ ಮದ್ದರ್ಶನೇತಪಿ ಚ । 

ಜಪ್ತ್ವಾ ತು ಮಮ ಗಾಯತ್ರೀಮಥವಾಅಷ್ಟಾಕ್ಟರಂ ನೃಪ 11೩೧॥॥ 

ಆರ್ಜಿತಂ ದುಷ್ಕತಂ ತಸ್ಯ ನಾಶಯೇನ್ಹಾತ್ರ ಸಂಶಯಃ 11೩. ೨11 

ಅಶ್ಲತ್ನವೃಕ್ಷವನ್ನು ಅಥವಾ ನನ್ನನ್ನು ನೋಡಿದಲ್ಲಿ ನನ್ನ ಸಂಬಂಧವಾದ 
ಗಾಯತ್ರಿಯನ್ನಾಗಲಿ, ಪ್ರಣವಸಹಿತವಾದ "ನಮೋ ನಾರಾಯಣಾಯ' ಎಂಬ 


ಅಷ್ಟಾಕ್ಷರ ಜಪವನ್ನಾಗಲಿ ಮಾಡುವುದರಿಂದ ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲ 
ಪಾಪಗಳೂ ಕೂಡ ನಾಶ ಹೊಂದುತ್ತವೆ. ಇದರಲ್ಲಿಯಾವ ಸಂಶಯವೂ ಇಲ್ಲ. 


-518- ಮಹಾಭಾರತ ಆಶ್ಚಮೇಧಿಕಪರ್ವ 


ಯುಧಿಷ್ಠಿರಃ 
ಅಶತ್ನದರ್ಶನಂ ಚೈವ ಕಿಂ ತದ್ಧರ್ಶನಸಮ್ನಿತಮ್‌ । 
Po) ಎಣ [J 
ಏತತ್‌ ಕಥಯ ದೇವೇಶ ಪರಂ ಕೌತೂಹಲಂ ಹಿ ಮೇ TEEN 


ಯುಧಿಷ್ಠಿರ- ದೇವೇಶನೇ, ಅಶ್ಪತ್ವವೃಕ್ಚದ ದರ್ಶನವು ನಿನ್ನ ದರ್ಶನಕ್ಕೆ ಸಮಾನ 
ಎಂದು ಹೇಳಿದಿ. ಇದು ಹೇಗೆ? ಈ ವಿಷಯದ ಬಗ್ಗೆ ನನಗೆ ಕುತೂಹಲವಿದೆ, ತಿಳಿಸು. 


ಶ್ರೀಭಗವಾನ್‌ 
ಅಹಮಶತ್ನರೂಪೇಣ ಪಾಲಯಾಮಿ ಜಗತ್ತಯಮ್‌ I 
ಅಶ್ವತ್ಟೋ ನ ಸ್ಥಿತೋ ಯತ್ರ ನಾಹಂ ತತ್ರ ಪ್ರತಿಷ್ಠಿತಃ WAV 


ಶ್ರೀಭಗವಾನ್‌- ಯುಧಿಷ್ಠಿರನೇ, ನಾನು ಜಗತ್ತನ್ನು ಅಶತ್ನ ವೃಕ್ಷದ ರೂಪದಲ್ಲಿ 
ನಿಂತು ರಕ್ಷಿಸುತ್ತಿದ್ದೇನೆ. ಯಾವ ಜಾಗದಲ್ಲಿ ಅಶ್ತತ್ಸವ್ಯಕ್ಷವು ಇರುವುದಿಲ್ಲವೋ ಆ ಸ್ಥಳದಲ್ಲಿ 
ನಾನು ಇರುವುದಿಲ್ಲ. 


ಯತ್ರಾಹಂ ಸಂಸ್ಥಿತೋ ರಾಜನ್ನಶ್ನತ್ಪಶ್ಚಾಖ ತತ್ರ ವೈ । 
ಯಸ್ತೆ ರ್ಯಿನಮರ್ಚಯೇದ್‌ ಭಕ್ಕಾ ಸ ಮಾಂ ಸಾಕ್ಷಾತ್‌ ಸಮರ್ಚತಿ ॥ 


ನಾನು ಎಲ್ಲಿರುತ್ತೇನೋ ಅಲ್ಲಿಅಶ್ಪಶ್ಚವು ಇರುತ್ತದೆ. ಯಾವ ಮನುಷ್ಯನು ಅಶತ್ನ 
ವೃಕ್ಷವನ್ನು ಪೂಜಿಸುತ್ತಾನೋ ಅವನು ನನ್ನನ್ನೇ ಸಾಕ್ಟಾತ್ತಾಗಿ ಪೂಜಿಸಿದಂತಾಗುತ್ತದೆ. 


ಯಸ್ತೆ ರ೯ನಂ ಪ್ರಹರೇತ್‌ ಕೋಪಾನ್ಯಾಮೇವ ಪ್ರಹರೇತ್ತು ಸಃ । 
ತಸ್ನಾತ್‌ ಪ್ರದಕ್ಷಿಣಂ ಕುರ್ಯಾನ್ನ ಚಿಂದ್ಯಾದೇನಮನಹಮ್‌ WALI 
೬ ಲೈ «ಇ ಲ ಳೆ ವ 


ಯಾವ ವ್ಯಕ್ತಿಯು ಕೋಪದಿಂದ ಅಶ್ಪತ್ನವೃಕ್ಷವನ್ನು ಕಡಿಯಲು ಹೋಗುತ್ತಾನೋ 


ಅವನು ನನ್ನನ್ನೇ ಪ್ರಹರಿಸಿದಂತಾಗುತ್ತದೆ. ಆದ್ದರಿಂದ ಅಶ ವ್ಯಕ್ತ ಪ್ರತಿದಿನವೂ ಪ್ರದಕ್ಷಿಣೆ 
ಮಾಡಬೇಕು. ಯಾವ ಕಾರಣದಿಂದಲೂ ಅಶಕ್ನ ವೃಕ್ಷವನ್ನು ನಾಶ ಮಾಡಬಾರದು. 


ವ್ರತಸ್ಯ ಪಾರಣಂ ತೀರ್ಥಂ ಸರ್ವತೀರ್ಥೇಷು ಪಾಂಡವ ।ಟ 
ದೇವಶುಶ್ರೂಷಣಂ ತೀರ್ಥಂ ಗುರುಶುಶ್ರೂಷಣಂ ತಥಾ 11೩೭॥॥ 


ಅನುಗೀತಾಪರ್ವ -519- 


ಪಾಂಡವನೇ, ಸಮಸ್ತ ತೀರ್ಥಗಳನ್ನು ಸೇವಿಸುವುದಕ್ಕಿಂತಲೂ ಆರಂಭಿಸಿದ 
ವ್ರತವನ್ನು ಸಂಪೂರ್ಣಗೊಳಿಸುವುದು ಶ್ರೇಷ್ಠವಾದ ತೀರ್ಥವೆನಿಸಿದೆ. ದೇವರ 
ಸೇವೆಯು ನಿಜವಾದ ಸೇವೆ ಎನಿಸಿದೆ. ಅದರಂತೆ ಗುರುಶುಶ್ರೂಷೆಯು ತೀರ್ಥಸೇವನೆಗೆ 
ಸಮಾನವಾಗಿದೆ. 


ಪುತ್ರಸ್ಯ ಪಾರಣಂ ತೀರ್ಥಮಾರ್ಜವಂ ತೀರ್ಥಮುಚ್ಯತೇ 11೩೮1।! 


ದೇವಶುಶ್ರೂಷಣಂ ತೀರ್ಥಮರ್ಥಂ ಜ್ಞಾನಸ್ಯ ಪಾರಣಮ್‌ । 
ನರಾಣಾಂ ತೋಷಣಂ ತೀರ್ಥಂ ಗಾರ್ಹಸ್ಥ್ಯಂ ತೀರ್ಥಮುಚ್ಯತೇ॥ಃ೩೯॥ 


ಮಕ್ಕಳನ್ನು ರಕ್ಷಿಸುವುದು, ಮಾತು-ಮನಸ್ಸು-ಕೃತಿಗಳಲ್ಲಿ ಏಕಾಭಿಪ್ರಾಯವನ್ನು 
ಹೊಂದುವುದು, ದೇವತೆಗಳನ್ನು ಸೇವಿಸುವುದು, ಜ್ಞಾನ ಹೊಂದುವುದು, ಮನುಷ್ಯರನ್ನು 
ಸಂತೋಷ ಪಡಿಸುವುದು- ಇವೆಲ್ಲವೂ ಗೃಹಸ್ಥನಿಗೆ ತೀರ್ಥವೆಂದು ಹೇಳಲ್ಪಟ್ಟಿವೆ. 

ಆತಿಥೇಯಂ ಪರಂ ತೀರ್ಥಮತಿಥಿಸ್ತೀರ್ಥಮುಚ್ಛತೇ 11೪೦॥। 


ಅತಿಥಿಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಶ್ರೇಷ್ಠವಾದ ತೀರ್ಥ ಎಂದು 
ಹೇಳಿದ್ದಾರೆ. ಅತಿಥಿಯೂ ತೀರ್ಥವೆಂದು ಹೇಳಲ್ಪಟ್ಟಿದ್ದಾನೆ. 

ಬ್ರಹ್ಮಚರ್ಯಂ ಪರಂ ತೀರ್ಥಂ ತ್ರೇತಾಗ್ಗಿಸ್ತೀರ್ಥಮುಚ್ಛತೇ NYO 

ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವುದು ಶ್ರೇಷ್ಠವಾದ ತೀರ್ಥವಾಗಿದ್ದು 
ತ್ರೇತಾಗ್ನಿಯೂ ತೀರ್ಥ ಎನಿಸಿದೆ. 

ಮೂಲಧರ್ಮಂ ತು ವಿಜ್ಞಾಯ ಮನಸ್ತತ್ರಾವಧಾರ್ಯತಾಮ್‌ । 

ಗಚ್ಛ ತೀರ್ಥಾನಿ ಕೌಂತೇಯ ಧರ್ಮೋ ಧರ್ಮೇಣ ವರ್ಧತೇ ॥೪೨॥ 


ಕೌಂತೇಯನೇ, ಮೂಲಧರ್ಮವನ್ನುಚೆನ್ಸಾಗಿ ತಿಳಿದು, ಮನಸ್ಸಿನ ಏಕಾಗ್ರತೆಯನ್ನು 
ಈ ಮೂಲ ಧರ್ಮದ ಅನುಷ್ಠಾನದಲ್ಲಿಯೇ ನೆಲೆಗೊಳಿಸಬೇಕು. ಇವುಗಳನ್ನು ಅರಿತು 
ತೀರ್ಥಯಾತ್ರೆಯನ್ನು ಮಾಡು. ಧರ್ಮಕಾರ್ಯವನ್ನು ಮಾಡುವುದರಿಂದಲೇ 
ಧರ್ಮವು ವೃದ್ಧಿಯನ್ನು ಹೊಂದುತ್ತದೆ. 


-520- ಮಹಾಭಾರತ ಆಶ್ಚಮೇಧಿಕಪರ್ವ 


ದ್ವಿವಿಧಂ ತೀರ್ಥಮಿತ್ಯಾಹುಃ ಸ್ಥಾವರಂ ಜಂಗಮಂ ತಥಾ । 
ಸ್ಥಾವರಾಜ್ನಂಗಮಂ ಶ್ರೇಷ್ಠಂ ತತೋ ಜ್ಞಾನಪರಿಗ್ರಹಃ 11೪೩1 
ಐ ಹ ( ಇ 


ಸ್ಥಾವರ-ಜಂಗಮಗಳೆಂಬ ಎರಡು ವಿಧವಾದ ತೀರ್ಥಗಳಿವೆ. ಸ್ಥಾವರ 
ತೀರ್ಥಕ್ಕಿಂತ ಜಂಗಮ ತೀರ್ಥವು ಶ್ರೇಷ್ಠವಾದದ್ದು ಏಕೆಂದರೆ ಜಂಗಮ ತೀರ್ಥದಿಂದ 
ಜ್ಞಾನಲಾಭವಾಗುತ್ತದೆ. 


ಕರ್ಮಣಾ ಹಿ ವಿಶುದ್ಧಸ್ಯ ಪುರುಷಸ್ಯೇಹ ಭಾರತ । 
ಹೃದಯೇ ಸರ್ವತೀರ್ಥಾನಿ ತೀರ್ಥಭೂತಃ ಸ ಉಚ್ಯತೇ YY 


ಪಾಂಡವನೇ, ಸತ್ತರ್ಮದಿಂದ ಪರಿಶುದ್ಧನಾಗಿರುವ ಪುರುಷನ ಹೃದಯದಲ್ಲಿಯೇ 
ಸಮಸ್ತ ತೀರ್ಥಗಳು ಇರುತ್ತವೆ. ಅವನೇ ತೀರ್ಥರೂಪನೆಂದು ಹೇಳುತ್ತಾರೆ. 


ಗುರುತೀರ್ಥಂ ಪರಂ ಜ್ಞಾನಮತಸ್ತೀರ್ಥಂ ನ ವಿದ್ಯತೇ । 
ಜ್ಞಾನಂ ತೀರ್ಥಂ ತಪಸ್ತೀರ್ಥಂ ಬ್ರಹ್ಮ ತೀರ್ಥಂ ಸನಾತನಮ್‌ ॥1೪೫॥ 


ಗುರುರೂಪದ ತೀರ್ಥದ ಸೇವೆಯಿಂದ ಪರಮಾತ್ಮನ ಜ್ಞಾನವು ಉತ್ಪನ್ನವಾಗುತ್ತದೆ. 
ಆದ್ದರಿಂದ ಗುರುತೀರ್ಥಕ್ಕಿಂತಲೂ ಶ್ರೇಷ್ಠವಾದ, ಸನಾತನವಾದ ತೀರ್ಥವು ಮತ್ತೊಂದು 
ಇರುವುದಿಲ್ಲ. 


ಕ್ಷಮಾ ತು ಪರಮಂ ತೀರ್ಥಂ ಸರ್ವತೀರ್ಥೇಷು ಪಾಂಡವ । 
ಕ್ಷಮಾವತಾಮಯಂ ಲೋಕಃ ಪರಶ್ಚೆವ ಕ್ಷಮಾವತಾಮ್‌ WV 


ಪಾಂಡವನೇ, ಸಮಸ್ತ ತೀರ್ಥಗಳಿಗಿಂತ ಕ್ಹಮಾತೀರ್ಥವೇ ಶ್ರೇಷ್ಠವಾದುದು. 
ಕ್ಹಮಾವಂತರಿಗೆ ಪರಲೋಕಗಳ ಪ್ರಾಪ್ತಿಯು, ಇಹಲೋಕದಲ್ಲಿ ಸ್ಥಿತಿಯು. 


ಮಾನಿತೋತಮಾನಿತೋ ವಾಠಪಿ ಪೂಜಿತೋ5ಪೂಜಿತೋಪಿ ವಾ । 
ಆಕ್ರುಷ್ಠಸ್ತರ್ಜಿತೋ ವಾಪಿ ಕ್ಷಮಾವಾಂಸ್ತೀರ್ಥಮುಚ್ಛತೇ YL 


ಸನ್ನಾನವನ್ನುಮಾಡಲಿ, ಅವಮಾನವನ್ನು ಮಾಡಲಿ, ಪೂಜಿಸಲಿ, ಅವಮಾನಿಸಲಿ, 
ಹೆದರಿಸಲಿ, ಸಮಾಧಾನ ಪಡಿಸಲಿ, ಎಲ್ಲ ಸ್ಥಿತಿಗಳಲ್ಲಿಯೂ ಕ್ಷಮಾವಂತನಾಗಿರುವುದೇ 
ತೀರ್ಥ ಎನಿಸಿದೆ. 


ಅನುಗೀತಾಪರ್ವ -521- 


ಕ್ಷಮಾ ಯಶಃ ಕ್ಷಮಾ ದಾನಂ ಕ್ಷಮಾ ಸತ್ಯಂ ಕ್ಷಮಾ ತಪಃ । 
ಕ್ಷಮಾಠಹಿಂಸಾ ಕ್ಷಮಾ ಧರ್ಮಃ ಕ್ಷಮಾ ಚೇಂದ್ರಿಯನಿಗ್ರಹಃ 11೪೮॥। 


ಕ್ಷಮಯೇ ಕೀರ್ತಿ, ಕ್ಷಮೆಯೇ ದಾನ, ಕ್ಷಮೆಯೇ ಸತ್ಯ, ಕ್ಷಮೆಯೇ ತಪಸ್ಸು, 
ಕ್ಷಮೆಯೇ ಅಹಿಂಸೆ, ಕ್ಷಮೆಯೇ ಧರ್ಮ, ಕ್ಷಮೆಯೇ ಇಂದ್ರಿಯನಿಗ್ರಹ. 


ಕ್ಷಮಾ ದಯಾ ಕ್ಷಮಾ ಯಜ್ಞಃ ಕ್ಷಮಯ್ಸೆವ ಧೃತಂ ಜಗತ್‌ । 
ಕ್ಷಮಾವಾನ್‌ ಬ್ರಾಹ್ಮಣೋ ದೇವಃ ಕ್ಷಮಾವಾನ್‌ ಬ್ರಾಹ್ಮಣೋ ವರಃ ॥ 


ಕ್ಷಮೆಯೇ ದಯೆ, ಕ್ಹಮೆಯೇ ಯಜ್ಞ, ಕ್ಷಮೆಯೇ ಧೈರ್ಯ, ಕ್ಹಮೆಯಿಂದಲೇ 
ಜಗತ್ತು ಧರಿಸಲ್ಪಟ್ಟಿದೆ. ಕ್ಹಮಾವಂತನಾದ ಬ್ರಾಹ್ಮಣನು ದೇವತೆ ಎನಿಸಿದ್ದಾನೆ. 
ಕ್ಹಮಾವಂತನಾದ ಬ್ರಾಹ್ಮಣನು ಶ್ರೇಷ್ಠಎನಿಸಿದ್ದಾನೆ. 


ಕ್ಷಮಾವಾನ್‌ ಪ್ರಾಪ್ನುಯಾತ್‌ ಸ್ಪರ್ಗಂ ಕ್ಷಮಾವಾನ್‌ ಪ್ರಾಪ್ನುಯಾದ್‌ ಯಶಃ । 
ಕ್ಷಮಾವಾನ್‌ ಪ್ರಾಪ್ನಯಾನ್ಮೋಕ್ಷಂ ತಸ್ಕಾತ್‌ ತೀರ್ಥಂ ಸ ಉಚ್ಛತೇ ॥೫೦॥ 


ಕ್ಹಮಾವಂತನು ಸ್ವರ್ಗವನ್ನು ಹೊಂದುತ್ತಾನೆ. ಕ್ಹಮಾವಂತನು ಕೀರ್ತಿಯನ್ನು 
ಹೊಂದುತ್ತಾನೆ. ಕ್ಹಮಾವಂತನು ಮೋಕ್ಷವನ್ನು ಹೊಂದುತ್ತಾನೆ. ಆದ್ದರಿಂದ ಕ್ಹಮೆಯೇ 
ತೀರ್ಥ ಎನಿಸುತ್ತದೆ. 


ಆತ್ಮಾ ನದೀ ಭಾರತಪುಣ್ಯತೀರ್ಥಮ್‌ 
ಆತ್ಮಾ ತೀರ್ಥಂ ಸರ್ವತೀರ್ಥಪ್ರಧಾನಮ್‌ । 
ಆತ್ಮಾ ಯಜ್ಞಃ ಸರ್ವಮಾತ್ಮನ್ಯಥೋ ವೈ 
ಸ್ವರ್ಗೋ ಮೋಕ್ಷಃ ಸರ್ವಮಾತ್ಮನ್ಯಧೀನಮ್‌ 11೫೧॥।॥ 
ಪರಮಾತ್ಮನ ಜ್ಞಾನವೇ ಭಾರತದೇಶದ ಪುಣ್ಯತೀರ್ಥ, ನದಿ ಎನಿಸಿದೆ. 
ಪರಮಾತ್ಮನೇ ಸಮಸ್ತ ತೀರ್ಥಗಳಿಗೂ ಪ್ರಧಾನ ತೀರ್ಥ ಎನಿಸಿದ್ದಾನೆ. ಪರಮಾತ್ಮನನ್ನೇ 
ಯಜ್ಞಸ್ವರೂಪನೆಂದು ಯೋಗಿಗಳು ತಿಳಿಯುತ್ತಾರೆ. ಸ್ಪರ್ಗ-ಮೋಕ್ಷಗಳೆಲ್ಲವೂ 
ಪರಮಾತ್ಮನ ಅಧೀನವಾಗಿವೆ. 


ಆಚಾರವಸ್ಟ್ರಾಂತರಕ್ಷಾಲಿತೇನ 
ಸತ್ಯಪ್ರಸನ್ಮಕ್ಷಮಶೀತಲೇನ I 


-520- ಮಹಾಭಾರತ ಆಶ್ವಮೇಧಿಕಪರ್ವ 


ದ್ವಿವಿಧಂ ತೀರ್ಥಮಿತ್ಯಾಹುಃ ಸ್ಥಾವರಂ ಜಂಗಮಂ ತಥಾ । 
ಸ್ಥಾವರಾಜ್ಜಂಗಮಂ ಶ್ರೇಷ್ಠಂ ತತೋ ಜ್ಞಾನಪರಿಗ್ರಹಃ WPAN 
ಛು ಜ ಇ 


ಸ್ಥಾವರ-ಜಂಗಮಗಳೆಂಬ ಎರಡು ವಿಧವಾದ ತೀರ್ಥಗಳಿವೆ. ಸ್ಥಾವರ 
ತೀರ್ಥಕ್ಕಿಂತ ಜಂಗಮ ತೀರ್ಥವು ಶ್ರೇಷ್ಠವಾದದ್ದು ಏಕೆಂದರೆ ಜಂಗಮ ತೀರ್ಥದಿಂದ 
ಜ್ಞಾನಲಾಭವಾಗುತ್ತದೆ. 


ಕರ್ಮಣಾ ಹಿ ವಿಶುದ್ಧಸ್ಯ ಪುರುಷಸ್ಯೇಹ ಭಾರತ । 
ಹೃದಯೇ ಸರ್ವತೀರ್ಥಾನಿ ತೀರ್ಥಭೂತಃ ಸ ಉಚ್ಯತೇ HY 


ಪಾಂಡವನೇ, ಸತ್ಯರ್ಮದಿಂದ ಪರಿಶುದ್ಧನಾಗಿರುವ ಪುರುಷನ ಹೃದಯದಲ್ಲಿಯೇ 
ಸಮಸ್ತ ತೀರ್ಥಗಳು ಇರುತ್ತವೆ. ಅವನೇ ತೀರ್ಥರೂಪನೆಂದು ಹೇಳುತ್ತಾರೆ. 


ಗುರುತೀರ್ಥಂ ಪರಂ ಜ್ಞಾನಮತಸ್ತೀರ್ಥಂ ನ ವಿದ್ಯತೇ I 
ಜ್ಞಾನಂ ತೀರ್ಥಂ ತಪಸ್ತೀರ್ಥಂ ಬ್ರಹ್ಮ ತೀರ್ಥಂ ಸನಾತನಮ್‌ ॥೪೫॥ 


ಗುರುರೂಪದ ತೀರ್ಥದ ಸೇವೆಯಿಂದ ಪರಮಾತ್ಮನ ಜ್ಞಾನವು ಉತ್ಪನ್ನವಾಗುತ್ತದೆ. 
ಆದ್ದರಿಂದ ಗುರುತೀರ್ಥಕ್ಕಿಂತಲೂ ಶ್ರೇಷ್ಠವಾದ, ಸನಾತನವಾದ ತೀರ್ಥವು ಮತ್ತೊಂದು 
ಇರುವುದಿಲ್ಲ. 


ಕ್ಷಮಾ ತು ಪರಮಂ ತೀರ್ಥಂ ಸರ್ವತೀರ್ಥೇಷು ಪಾಂಡವ । 
ಕ್ಷಮಾವತಾಮಯಂ ಲೋಕಃ ಪರಶ್ಚೆವ ಕ್ಷಮಾವತಾಮ್‌ TOT 


ಪಾಂಡವನೇ, ಸಮಸ್ತ ತೀರ್ಥಗಳಿಗಿಂತ ಕ್ಷಮಾತೀರ್ಥವೇ ಶ್ರೇಷ್ಠವಾದುದು. 
ಕ್ಹಮಾವಂತರಿಗೆ ಪರಲೋಕಗಳ ಪ್ರಾಪ್ತಿಯು, ಇಹಲೋಕದಲ್ಲಿ ಸ್ಥಿತಿಯು. 


ಮಾನಿತೋsಮಾನಿತೋ ವಾಪಿ ಪೂಜಿತೋರಪೂಜಿತೋಪಿ ವಾ ॥ 
ಆಕ್ರುಷ್ಠಸ್ತರ್ಜಿತೋ ವಾಪಿ ಕ್ಷಮಾವಾಂಸೀರ್ಥಮುಚ್ಛತೇ 11೪೭ಟ 


ಸನ್ಮಾನವನ್ನುಮಾಡಲಿ, ಅವಮಾನವನ್ನುಮಾಡಲಿ, ಪೂಜಿಸಲಿ, ಅವಮಾನಿಸಲಿ, 


ಹೆದರಿಸಲಿ, ಸಮಾಧಾನ ಪಡಿಸಲಿ, ಎಲ್ಲಸ್ಥಿತಿಗಳಲ್ಲಿಯೂ ಕ್ಷಮಾವಂತನಾಗಿರುವುದೇ 
ತೀರ್ಥ ಎನಿಸಿದೆ. 


ಅನುಗೀತಾಪರ್ವ -೨21- 
ಕ್ಷಮಾ ಯಶಃ ಕ್ಷಮಾ ದಾನಂ ಕ್ಷಮಾ ಸತ್ಯಂ ಕ್ಷಮಾ ತಪಃ । 
ಕ್ಷಮಾರಹಿಂಸಾ ಕ್ಷಮಾ ಧರ್ಮಃ ಕ್ಷಮಾ ಚೇಂದ್ರಿಯನಿಗ್ರಹಃ 11೪೮॥। 


ಕ್ಚಮಯೇ ಕೀರ್ತಿ, ಕ್ಷಮೆಯೇ ದಾನ, ಕ್ಷಮೆಯೇ ಸತ್ಯ, ಕ್ಷಮೆಯೇ ತಪಸ್ಸು, 
ಕ್ಷಮೆಯೇ ಅಹಿಂಸೆ, ಕ್ಷಮಯೇ ಧರ್ಮ, ಕ್ಷಮೆಯೇ ಇಂದ್ರಿಯನಿಗ್ರಹ. 


ಕ್ಷಮಾ ದಯಾ ಕ್ಷಮಾ ಯಜ್ಞಃ ಕ್ಷಮಯೈವ ಧೃತಂ ಜಗತ್‌ । 
ಕ್ಷಮಾವಾನ್‌ ಬ್ರಾಹ್ಮಣೋ ದೇವಃ ಕ್ಷಮಾವಾನ್‌ ಬ್ರಾಹ್ಮಣೋ ವರಃ ॥ 


ಕ್ಷಮೆಯೇ ದಯೆ, ಕ್ಲಮೆಯೇ ಯಜ್ಞ, ಕ್ಲಮೆಯೇ ಧೈರ್ಯ, ಕ್ಷಮೆಯಿಂದಲೇ 
ಜಗತ್ತು ಧರಿಸಲ್ಪಟ್ಟಿದೆ. ಕ್ಷಮಾವಂತನಾದ ಬ್ರಾಹ್ಮಣನು ದೇವತೆ ಎನಿಸಿದ್ದಾನೆ. 
ಕ್ಷಮಾವಂತನಾದ ಬ್ರಾಹ್ಮಣನು ಶ್ರೇಷ್ಠ ಎನಿಸಿದ್ದಾನೆ. 


ಕ್ಷಮಾವಾನ್‌ ಪ್ರಾಪ್ನುಯಾತ್‌ ಸ್ವರ್ಗಂ ಕ್ಷಮಾವಾನ್‌ ಪ್ರಾಪ್ನುಯಾದ್‌ ಯಶಃ । 
ಕ್ಷಮಾವಾನ್‌ ಪ್ರಾಪ್ಲುಯಾನ್ನೋಕ್ಷಂ ತಸ್ಥಾತ್‌ ತೀರ್ಥಂ ಸ ಉಚ್ಯತೇ ISO 


ಕ್ಹಮಾವಂತನು ಸರವನ್ನು ಹೊಂದುತ್ತಾನೆ. ಕ್ಷಮಾವಂತನು ಕೀರ್ತಿಯನ್ನು 
ಹೊಂದುತ್ತಾನೆ. ಕ್ಹಮಾವಂತನು ಮೋಕ್ಷವನ್ನು ಹೊಂದುತ್ತಾನೆ. ಆದ್ದರಿಂದ ಕ್ಷಮೆಯೇ 
ತೀರ್ಥ ಎನಿಸುತ್ತದೆ. 


ಆತ್ಮಾ ನದೀ ಭಾರತಪುಣ್ಯತೀರ್ಥಮ್‌ 
ಆತ್ಮಾ ತೀರ್ಥಂ ಸರ್ವತೀರ್ಥಪ್ರಧಾನಮ್‌ । 
ಆತ್ಮಾ ಯಜ್ಞಃ ಸರ್ವಮಾತ್ಸನ್ಯಥೋ ವೈ 
ಸ್ವರ್ಗೋ ಮೋಕ್ಷ: ಸರ್ವಮಾತ್ಮನ್ಯಧೀನಮ್‌ ISO 
ಪರಮಾತ್ಮನ ಜ್ಞಾನವೇ ಭಾರತದೇಶದ ಪುಣ್ಯತೀರ್ಥ, ನದಿ ಎನಿಸಿದೆ. 
ಪರಮಾತ್ಮನೇ ಸಮಸ್ತ ತೀರ್ಥಗಳಿಗೂ ಪ್ರಧಾನ ತೀರ್ಥ ಎನಿಸಿದ್ದಾನೆ. ಪರಮಾತ್ಮನನ್ನೇ 
ಯಜ್ಞಸ್ಸರೂಪನೆಂದು ಯೋಗಿಗಳು ತಿಳಿಯುತ್ತಾರೆ. ಸ್ಪರ್ಗ-ಮೋಕ್ಷಗಳೆಲ್ಲವೂ 
ಪರಮಾತ್ಮನ ಅಧೀನವಾಗಿವೆ. 


ಆಚಾರವಸ್ವ್ರಾಂತರಕ್ಷಾಲಿತೇನ 
ಸತ್ಯಪ್ರಸನ್ಮಕ್ಷಮಶೀತಲೇನ | 


-522- ಮಹಾಭಾರತ ಆಶ್ಚಮೇಧಿಕಪರ್ವ 


ಜ್ಞಾನಾಂಬುನಾ ಸ್ಥಾತಿ ಹಿಯೋ ಹಿ ನಿತ್ಯಂ 
ಕಿಂ ತಸ್ಯ ಭೂಯಃ ಸಲಿಲೇನ ಕೃತ್ಯಮ್‌ 11೫೨।॥ 


ಯಾವ ವ್ಯಕ್ತಿಯು ಸದಾಚಾರ ಪಾಲನೆಯಿಂದ ಅತ್ಯಂತ ನಿರ್ಮಲನಾಗಿರುತ್ತಾನೋ 
ಸತ್ಯ ಮತ್ತು ಕ್ಹಮೆಗಳೆಂಬ ಅಪಾರವಾದ ಶೈತ್ಯವುಳ್ಳ ಜ್ಞಾನವೆಂಬ ನೀರಿನಲ್ಲಿನಿತ್ಯ ಸ್ನಾನ 
ಮಾಡುತ್ತಾನೋ, ಅಂತಹವನಿಗೆ ಜಲರೂಪವಾದ ತೀರ್ಥದಲ್ಲಿ ಸ್ನಾನ ಮಾಡುವ 
ಅಗತ್ಯವೇನಿದೆ? 


ಯುಧಿಷ್ಠಿರಃ 
ಭಗವನ್‌ ಸರ್ವಪಾಪಫುಂ ಪ್ರಾಯಶ್ಚಿತ್ರಮದುಷ್ಕರಮ್‌ । 
ತದ್ಧಕ್ಷಸ್ಯ ಸುರಶ್ರೇಷ್ಠ ಮಮ ವಕ್ತುಂ ತ್ವಮರ್ಹಸಿ 11೫೩1 
ಯುಧಿಷ್ಠಿರ- ಪೂಜ್ಯನೇ, ಸುರಶ್ರೇಷ್ಠನೇ, ನಿನ್ನ ಭಕ್ತನಾದ ನನಗೆ ಸಮಸ್ತ 
ಪಾಪಗಳನ್ನು ಪರಿಹರಿಸಿಕೊಳ್ಳುವ ಸುಲಭವಾಗಿ ಮಾಡಿಕೊಳ್ಳಬಹುದಾದ ಪ್ರಾಯಶ್ಚಿತ್ವವು 
ಯಾವುದೆಂದು ತಿಳಿಸು. 
ಶ್ರೀಭಗವಾನ್‌ 
ರಹಸ್ಯಮಿದಮತ್ಯರ್ಥಮಶ್ರಾವ್ಯಂ ಪಾಪಕರ್ಮಣಾಮ್‌ ।ಟ 
ಅಧಾರ್ಮಿಕಾಣಾಮಶ್ರಾವ್ಯಂ ಪ್ರಾಯಶ್ಚಿಶ್ರಂ ಬ್ರವೀಮಿ ತೇ 11೫೪॥ 
ಶ್ರೀಭಗವಾನ್‌- ಯುಧಿಷ್ಠಿರನೇ, ನಾನು ನಿನಗೆ ಅತ್ಯಂತ ರಹಸ್ಯವಾದ, 
ಯಾರಿಂದಲೂ ಸುಲಭವಾಗಿ ಕೇಳಲು ಸಾಧ್ಯವಿಲ್ಲದ, ಗೋಪ್ಯವಾದ, ಸುಲಭವಾದ, 
ಅಧಾರ್ಮಿಕರಿಗೆ ಹೇಳಬಾರದ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ. 


ಪಾವನಂ ಬ್ರಾಹ್ಮಣಂ ದೃಷ್ಟ್ವಾ ಮದ್ಧತೇನಾಂತರಾತ್ಮನಾ । 
ನಮೋ ಬ್ರಹ್ಮಣ್ಯದೇವಾಯೇತ್ಯಭಿವಾದನಮಾಚರೇತ್‌ 11೫೫11 


ಪವಿತ್ರನಾದ ಬ್ರಾಹ್ಮಣನನ್ನುನೋಡಿದ ಕೂಡಲೇ ನನ್ನನ್ನು ಸ್ಫರಿಸಿಕೊಂಡು "ನಮೋ 
ಬ್ರಹ್ಮಣ್ಯದೇವಾಯ' ಎಂಬ ಮಂತ್ರವನ್ನು ಪಠಿಸುತ್ತಾ ಭಗವದ್ದುದ್ದಿಯಿಂದ ಬ್ರಾಹ್ಮಣನಿಗೆ 
ಅಭಿವಾದನಪೂರ್ವಕವಾಗಿ ನಮಸ್ಕರಿಸಬೇಕು. 


ಅನುಗೀತಾಪರ್ವ -523- 


ಪ್ರದಕ್ಷಿಣಂ ಚ ಯಃ ಕುರ್ಯಾತ್‌ ಪುನರಷ್ಠಾಕ್ಷರೇಣ ತು 1 
ತೇನ ತುಷ್ಟೋ ನರಶ್ರೇಷ್ಠ ತತ್‌ ಪಾಪಂ ಕ್ಷಪಯಾಮ್ಯಹಮ್‌  ॥೫೬॥ 


ಪುನಃ "ಓಂ ನಮೋ ನಾರಾಯಣಾಯ' ಎಂಬ ಅಷ್ಟಾಕ್ಷರ ಮಂತ್ರದಿಂದ 
ಪ್ರದಕ್ಷಿಣೆಯನ್ನು ಮಾಡುತ್ತಾ ಬ್ರಾಹ್ಮಣನನ್ನು ನಮಸ್ಕರಿಸಿದಲ್ಲಿ ಬ್ರಾಹ್ಮಣನು 
ಸಂತುಷ್ಟನಾಗುತ್ತಾನೆ. ಅಂತಹ ಸಂತುಷ್ಟನಾದ ಬ್ರಾಹ್ಮಣನ ಅಂತರ್ಯಾಮಿಯಾಗಿರುವ 
ನಾನು ಅವನ ಪಾಪಗಳನ್ನುನಾಶ ಮಾಡುತ್ತೇನೆ. 


ಯತ್ರ ಕೃಷ್ಣಾಂ ವರಾಹಸ್ಯ ಮೃತ್ತಿಕಾಂ ಶಿರಸಾ ವಹನ್‌ । 
ಪ್ರಾಣಾಯಾಮಶತಂ ಕೃತ್ವಾ ನರಃ ಪಾಪೈಃ ಪ್ರಮುಚ್ಯತೇ HSL 


ಯಾವ ವ್ಯಕ್ತಿಯು ವರಾಹನ ಕೋರೆಯಿಂದ ಸೀಳಿದ ಭೂಮಿಯ ಮಣ್ಣನ್ನು 
ತಲೆಯಲ್ಲಿ ಹಚ್ಚಿಕೊಂಡು ನೂರು ಪ್ರಾಣಾಯಾಮವನ್ನು ಮಾಡುತ್ತಾನೋ ಅವನು 
ಸಮಸ್ತ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾನೆ. 


ದಕ್ಷಿಣಾವರ್ತಶಂಖಾದ್ವಾ ಕಪಿಲಾಶೃಂಗತೋಇಪಿ ವಾ। 
ಪ್ರಾಕ್ಟೋತಸಂ ನದೀಂ ಗತ್ವಾ ಮಮಾಯತನಸನ್ನಿಧೌ 11೫೮1 


ಸಲಿಲೇನ ಚ ವಿಗ್ರಹೇ (ತು ಯಃ) ಸ್ನಾಯಾತ್‌ ಸಕ್ಕದೇವ ರವಿಗ್ರಹೇ । 
ತಸ್ಯ ಯತ್‌ ಸಂಚಿತಂ ಪಾಪಂ ತತ್ನಣಾದೇವ ನಶ್ಯತಿ aT 


ಸೂರ್ಯಗ್ರಹಣದ ಸಮಯದಲ್ಲಿಪೂರ್ವಕ್ಕೆ ಹರಿಯುವ ನದಿಯ ಬಳಿ ಹೋಗಿ 
ನನ್ನ ಮಂದಿರದ ಬಳಿಯಲ್ಲಿ ಬಲಮುರಿ ಶಂಖದಲ್ಲಾಗಲಿ, ಕಪಿಲಾಧೇನುವಿನ 
ಕೊಂಬಿನಲ್ಲಿತುಂಬಿದ ನೀರಿನಿಂದಾಗಲಿ, ನದಿಯ ನೀರನ್ನು ತುಂಬಿಕೊಂಡು ಒಮ್ಮೆ 
ಸ್ನಾನ ಮಾಡಿದರೂ ಅವನ ದೇಹದಲ್ಲಿ ಸಂಚಿತವಾದ ಸಮಸ್ತ ಪಾಪಗಳು ಆ 
ಕ್ಷಣದಲ್ಲಿಯೇ ನಾಶ ಹೊಂದುತ್ತವೆ. 
ಮಸ್ತಕಾನ್ನಿಚೃತೈಸ್ತೋಯೈಃ ಕಪಿಲಾಯಾ ಯುಧಿಷ್ಠಿರ । 
ಗೋಮೂತ್ರೇಣಾಪಿ ಯಃ ಸ್ನಾಯಾದ್‌- ರೋಹಿಣ್ಯಾಂ ಮಮ ವಾ ದಿನೇ ॥ 


ವಿಪ್ರಪಾದಚ್ಛುತೈರ್ವಾತsಪಿ ತೋಯೈಃ ಪಾಪಂ ಪ್ರಣಶ್ಯತಿ Nell 


-524- ಮಹಾಭಾರತ ಆಶ್ಚಮೇಧಿಕಪರ್ವ 


ಕಪಿಲಾಧೇನುವಿನ ತಲೆಯಿಂದ ಸುರಿಯಲ್ಪಟ್ಟನೀರನ್ನು ಅಥವಾ ಕಪಿಲಾ ಗೋವಿನ 
ಮೂತ್ರದಿಂದಾಗಲಿ ರೋಹಿಣಿ ನಕ್ಷತ್ರದಲ್ಲಿಅಥವಾ ಏಕಾದಶಿ ದಿವಸದಲ್ಲಿಯಾವನು 
ಸ್ನಾನ ಮಾಡುತ್ತಾನೋ ಅಥವಾ'ಬ್ರಾಹ್ಮಣರ ಪಾದದಿಂದ ಸುರಿದ ನೀರಿನಿಂದ ಯಾವನು 
ಸ್ನಾನ ಮಾಡುತ್ತಾನೋ ಅವನ ಎಲ್ಲಪಾಪಗಳು ನಾಶ ಹೊಂದುತ್ತವೆ. 


ನಮಸ್ಯೇದ್ಯಸ್ತು ಮದ್ದಕ್ಕಾ ಶಿಂಶುಮಾರಂ ಪ್ರಜಾಪತಿಮ್‌ । 
ಚತುರ್ದಶಾಂಗಸಂಯುಕ್ತಂ ತಸ್ಯ ಪಾಪಂ ಪ್ರಣಶ್ಯತಿ 11೬೨1 


ಯಾವ ವ್ಯಕ್ತಿಯು ಭಕ್ತಿಯಿಂದ ಶಿಂಶುಮಾರ ಎಂಬ ಪ್ರಜಾಪತಿಯನ್ನು ಅರ್ಥಾತ್‌ 
ಜ್ಯೋತಿಶ್ಚಕ್ರದಲ್ಲಿರುವಂತಹ ಶಿಂಶುಮಾರ ರೂಪವನ್ನು, ಸೂರ್ಯ-ಚಂದ್ರಾದಿ ದೇವತಾ 
ವೃಂದವನ್ನು ಪರಿಪಾಲಿಸುವ ನನ್ನ ಅವತಾರವೆಂದು ತಿಳಿದು ನಮಸ್ಕರಿಸುತ್ತಾನೋ 
ಹದಿನಾಲ್ಕು ಅಂಗಗಳಿಂದ ಕೂಡಿರುವ ಆ ಶಿಂಶುಮಾರ ರೂಪವನ್ನು ಪ್ರತಿದಿನವು 
ನೋಡಿದ ಕೂಡಲೇ ಅವನು ಸಮಸ್ತ ಪಾಪಗಳಿಂದ ಮುಕ್ತನಾಗುತ್ತಾನೆ. 


ತತಶ್ನತುರ್ದಶಾಂಗಾನಿ ಶೃಣು ತಸ್ಯ ನರಾಧಿಪ । 
ಶಿರೋ ಧರ್ಮೋ ಹನುರ್ಬ್ರಹ್ಮಾ ಪುಚ್ಛಾವುತ್ತರದಕ್ಷಿಣೌ WLAN 


ಹೃದಯಂ ತು ಭವೇದ್‌ ವಿಷ್ಣುರ್ಹಸ್ತೌ ಸ್ಯಾತಾಂ ತಥಾಂಶ್ಚಿನೌ । 
ಅತ್ರಿರ್ಮಧ್ಯಂ ಭವೇದ್‌ ರಾಜನ್‌ ಲಿಂಗಂ ಸಂವತ್ಸರಂ ಭವೇತ್‌ ॥೬೪॥ 


ನರಾಧಿಪನೇ, ಆ ಶಿಂಶುಮಾರರೂಪದ ಹದಿನಾಲ್ಕು ಅಂಗಗಳನ್ನು ತಿಳಿದುಕೊ. 
ಶಿಂಶುಮಾರನ ತಲೆಯು ಧರ್ಮವೆನಿಸಿದೆ. ಹನುವು (ಗಲ್ಲ) ಬ್ರಹ್ಮ ಎನಿಸಿದೆ. ಪುಚ್ಚವು 
ಉತ್ತರ-ದಕ್ಷಿಣವನಿಸಿದೆ. ಹೃದಯವು ವಿಷ್ಣು ಎನಿಸಿದೆ, ಹಸ್ತವು 
ಅಶ್ಲಿನಿದೇವತೆಗಳೆನಿಸಿದ್ದಾರೆ. ಮಧ್ಯಭಾಗವು ಅತ್ರಿಯಷಿಗಳೆನಿಸಿದ್ದಾರೆ, ಲಿಂಗಭಾಗವು 
ಸಂವತ್ಸರವೆನಿಸಿದೆ. 


ಮಿತ್ರಾವರುಣಕೌ ಪಾದೌ ಪುಚ್ಚಮೂಲಂ ಹುತಾಶನಃ । 
ತತಃ ಪಶ್ಚಾದ್‌ ಭವೇದಿಂದ್ರಸ್ತತಃ ಪಶ್ಚಾತ್‌ ಪ್ರಜಾಪತಿಃ 11೬೫॥ 


ಎರಡು ಪಾದಗಳು ಮಿತ್ರಾ-ವರುಣರು ಎನಿಸಿದ್ದಾರೆ, ಪುಚ್ಛಮೂಲವು ಅಗ್ನಿ ದೇವ 
ಎನಿಸಿದ್ದಾನೆ. ಪುಚ್ಛದ ಮೇಲ್ಭಾಗಕ್ಕೆ ಇಂದ್ರನು ಅಭಿಮಾನಿಯಾಗಿದ್ದಾನೆ. ಅದರ ನಂತರ 
ಭಾಗಕ್ಕೆ ಚತುರ್ಮುಖನು ಅಭಿಮಾನಿಯಾಗಿದ್ದಾನೆ. 


ಅನುಗೀತಾಪರ್ವ -525- 


ಅಭಯಂ ಚ ತತಃ ಪಶ್ಚಾತ್‌ ಸ ಏಷ ಧ್ರುವಸಂಜ್ಞಿತಃ | 
ಏತಾನ್ಯಂಗಾನಿ ಸರ್ವಾಣಿ ಶಿಂಶುಮಾರಪ್ರಜಾಪತೇಃ WEEN 


ಶಿಂಶುಮಾರದೇವನ ಮೇಲ್ಭಾಗದಲ್ಲಿರುವ ಸ್ಥಳಗಳು ಮೃತ್ಯುಭಯದಿಂದ 
ರಹಿತವಾದ ಸ್ಥಳ ಎನಿಸಿವೆ. ಅದನ್ನೇ ಧ್ರುವ ಮಂಡಲ ಎಂದು ಕರೆಯುತ್ತಾರೆ. ಇವೆಲ್ಲವೂ 
ಶಿಂಶುಮಾರಪ್ರಜಾಪತಿಯ ಅಂಗಗಳಿನಿಸಿವೆ. 


ಪಿಬೇತ್ತು ಪಂಚಗವ್ಯಂ ಯಃ ಪೌರ್ಣಮಾಸ್ಯಾಮುಪೋಷ್ಯ ತು । 
ತಸ್ಯ ನಶ್ಯತಿ ಯತ್ಪಾಪಂ ತತ್ಪಾಪಂ ಪೂರ್ವಸಂಚಿತಮ್‌ 11೬೭1 


ಯಾವನು ಹುಣ್ಣಿಮೆ ದಿವಸ ಉಪವಾಸವಿದ್ದು ಪಂಚಗವ್ಯವನ್ನು ಪ್ರಾಶನ 
ಮಾಡುತ್ತಾನೋ ಅವನ ಪೂರ್ವಸಂಚಿತಪಾಪಗಳೆಲ್ಲವೂ ನಾಶವಾಗುತ್ತವೆ. 

ತಥೈವ ಬ್ರಹ್ಮಕೂರ್ಚಂ ತು ಸಮಂತ್ರಂ ತು ಪೃಥಕ್‌ ಪೃಥಕ್‌ । 

ಮಾಸಿ ಮಾಸಿ ಪಿಬೇದ್ಯಸ್ತು ತಸ್ಯ ಪಾಪಂ ಪ್ರಣಶ್ಯತಿ 11೬೮1 

ಅದೇ ರೀತಿ ಯಾವನು ಪ್ರತಿ ಮಾಸವು ಪ್ರತ್ಯೇಕ ಪ್ರತ್ಯೇಕವಾಗಿ ಮಂತ್ರವನ್ನು 
ಜಪಮಾಡುತ್ತಾ, ಪಂಚಗವ್ಯವನ್ನುಪ್ರಾಶನ ಮಾಡುತ್ತಾನೋ ಅವನ ಪಾಪಗಳು ನಾಶ 
ಹೊಂದುತ್ತವೆ. 


ಪಾತ್ರಂ ಚ ಬ್ರಹ್ಮಕೂರ್ಚಂ ಚ ಶೃಣು ಮಂತ್ರಂ ಚ ಭಾರತ । 
ಪಾಲಾಶಂ ಪದ್ಧಪತ್ರಂ ಚ ತಾಮ್ರಂ ವಾಠಥ ಹಿರಣ್ಣಯಮ್‌ ॥೬೯॥ 


ಸಾದಯಿತ್ಹಾ ತು ಗೃಹ್ಲೀಯಾತ್‌ ತತ್ತು ಪಾತ್ರಮುದಾಹೃತಮ್‌ ॥೭೦॥ 
ವ ಣ ಲ 


ಪಂಚಗವ್ಯಕ್ಕೆ ಯೋಗ್ಯವಾದ ಪಾತ್ರೆಯಾವುದು? ಬ್ರಹ್ಮಕೂರ್ಚ ಎಂದರೇನು? 
ಮಂತ್ರವೇನು? ಅದರ ಬಗ್ಗೆ ಹೇಳುತ್ತೇನೆ, ಕೇಳು. ಮುತ್ತುಗದ ಎಲೆ ಅಥವಾ ಕಮಲದ 
ಎಲೆ ಅಥವಾ ತಾಮ್ರದ ಪಾತ್ರೆ ಅಥವಾ ಹಿರಣ್ಯಪಾತ್ರೆಯನ್ನು ಕಲ್ಪಿಸಿಕೊಂಡು 
ಪಂಚಗವ್ಯವನ್ನು ಪ್ರಾಶನ ಮಾಡಬೇಕು. 


ಗಾಯತ್ರ್ಯಾ ಗೃಹ್ಯ ಗೋಮೂತ್ರಂ ಗಂಧದ್ದಾರೇತಿ ಗೋಮಯಮ್‌ । 
ಆಪ್ಯಾಯಸ್ಸೇತಿ ಚ ಕ್ಷೀರಂ ದಧಿಕ್ರಾವ್ಗೇತಿ ವೈ ದಧಿ 11೭೧1! 


-526- ಮಹಾಭಾರತ ಆಶ್ಚಮೇಧಿಕಪರ್ವ 


ಪಂಚಗವ್ಯವನ್ನು ಸಿದ್ಧಪಡಿಸುವ ವಿಧಿಯು ಹೀಗಿದೆ: ಗಾಯತ್ರಿ ಮಂತ್ರವನ್ನು 
ಹೇಳಿಕೊಂಡು ಗೋಮೂತ್ರವನ್ನು ತೆಗೆದುಕೊಳ್ಳಬೇಕು. "ಗಂಧದ್ದಾರಾಂ' ಎಂಬ 
ಮಂತ್ರವನ್ನುಹೇಳಿಕೊಂಡು ಗೋವಿನ ಸೆಗಣಿಯನ್ನುತೆಗೆದುಕೊಳ್ಳಬೇಕು. "ಆಪ್ಯಾಯಸ್ಟ' 
ಎಂಬ ಮಂತ್ರವನ್ನು ಹೇಳಿಕೊಂಡು ಹಸುವಿನ ಹಾಲನ್ನು ತೆಗೆದುಕೊಳ್ಳಬೇಕು. 
"ದದಿಕ್ರಾವ್ಹೋ ಅಕಾರಿಶಂ' ಎಂಬ ಮಂತ್ರವನ್ನು ಹೇಳಿಕೊಂಡು ಮೊಸರನ್ನು 
ತೆಗೆದುಕೊಳ್ಳಬೇಕು. 


ತೇಜೋಶಸಿ ಶುಕ್ರಮಿತ್ಯಾಜ್ಯಂ ದೇವಸ್ಯ ತ್ವೇತಿ ಕುಶೋದಕಮ್‌ । 
ಆಪೋಶಿಷ್ಯೇತಿ ಸಂಗೃಹ್ಯ ಯವಪೂರ್ವಂ ಯಥಾವಿಧಿ 1೭೨1 


"ತೇಜೋಸಸಿ ಶುಕ್ರಂ" ಎಂಬ ಮಂತ್ರವನ್ನು ಹೇಳಿಕೊಂಡು ಹಸುವಿನ ತುಪ್ಪವನ್ನು 
ತೆಗೆದುಕೊಳ್ಳಬೇಕು. "ದೇವಸ್ಯ ತ್ವೇತಿ' ಎಂಬ ಮಂತ್ರವನ್ನು ಹೇಳಿಕೊಂಡು 
ಕುಶೋದಕವನ್ನು. ತೆಗೆದುಕೊಳ್ಳಬೇಕು. "ಅಪೋಹಿಷ್ಠ' ಎಂಬ ಮಂತ್ರವನ್ನು ಹೇಳಿಕೊಂಡು 
ಗೋಧಿಯನ್ನು ತೆಗೆದುಕೊಳ್ಳಬೇಕು. 


ಬ್ರಹ್ಮಣೇ ಚ ಯಥಾ ಹುತ್ತಾ ಸಮಿದ್ದೇ ಚ ಹುತಾಶನೇ । 
ಆಲೋಡ್ಯ ಪ್ರಣವೇನೈವ ನಿರ್ಮಥ್ಯ ಪ್ರಣವೇನ ತು 11೭೩ 


ನಂತರ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ, ಅಗ್ನಿಯನ್ನು ಪ್ರತಿಷ್ಠಾಪಿಸಿ, ಪ್ರಜ್ವಲಿಸುವ 


ಅಗ್ನಿಯಲ್ಲಿ ಬಹನಿಗೆ ಆಹುತಿಯನ್ನು ಕೊಡಬೇಕು. ಪ್ರಣವಮಂತ್ರವನ್ನು ಹೇಳಿಕೊಂಡು 


ಣು ಶ್ರಿ 


ಎಲ್ಲವನ್ನೂ ಕಲಕಬೇಕು. ಪ್ರಣವದಿಂದಲೇ ಮಥನ ಮಾಡಬೇಕು. 


ಉದ್ದತ್ಯ ಪ್ರಣವೇನೈವ ಪಿಬೇತ್ತು ಪ್ರಣವೇನ ತು 1 
ಮಹತಾಂಪಿ ಸ ಪಾಪೇನ ತ್ವಚೇವಾಹಿರ್ವಿಮುಚ್ಛತೇ 11೭೪॥! 


ಪ್ರಣವ ಮಂತ್ರವನ್ನುಹೇಳಿಕೊಂಡು ಪಂಚಗವ್ಯ ಇರುವ ಪಾತ್ರೆಯನ್ನುಮೇಲಕ್ಕೆ 
ಎತ್ತಬೇಕು. ಪ್ರಣವೋಚ್ಚಾರಣ ಪೂರ್ವಕವಾಗಿಯೇ ಪ್ರಾಶನ ಮಾಡಬೇಕು. ಹೀಗೆ 
ಮಾಡುವುದರಿಂದ ಮಹತ್ತರವಾದ ಪಾಪಗಳನ್ನು ಮಾಡಿದ್ದರೂ ಸರ್ಪವು ಪೊರೆಯಿಂದ 
ಮುಕ್ತವಾಗುವಂತೆ ಪಾಪದಿಂದ ಮುಕ್ತನಾಗುತ್ತಾನೆ. 


ಅನುಗೀತಾಪರ್ವ -527- 


ಭದ್ರಂ ತ ಇತಿ ಯಃ ಪಾದಂ ಪಠೇದ್ಧಕ್ಷಂಹಿತಾಂ ತದಾ । 
ಅಂತರ್ಜಲೇ ವಾ€ಭ್ಯಾದಿತ್ಯೇ ತಸ್ಯ ಪಾಪಂ ಪ್ರಣಶ್ಯತಿ 11೭೫1 


ಯಾವ ಮನುಷ್ಯನು ನೀರಿನಲ್ಲಿಕುಳಿತು ಅಥವಾ ಸೂರ್ಯನಿಗೆ ಅಭಿಮುಖವಾಗಿ 
"ಭದ್ರಂ ನಃ ಎಂಬ ಒಂದು ಪಾದವನ್ನಾಗಲಿ ಅಥವಾ ಯಕ್‌ಸಂಹಿತೆಯನ್ನು 
ಜಪಿಸುತ್ತಾನೋ ಅವನ ಪಾಪವು ನಾಶ ಹೊಂದುತ್ತದೆ. 


ಮಮ ಸೂಕ್ತಂ ಜಪೇದ್ಯಸ್ತು ನಿತ್ಯಂ ಮದ್ಧತಮಾನಸಃ । 
ನ ಸ ಪಾಪೇನ ಲಿಪ್ಯೇತ ಪದ್ಧಪತ್ರಮಿವಾಂಭಸಾ Nak 


ಯಾವನು ನನ್ನಲ್ಲೇ ಮನಸುಳ್ಗವನಾಗಿ ನಿತ್ಯವೂ ಪುರುಷಸೂಕ್ತವನ್ನು ಪಠಿಸುತ್ತಾನೋ 
ಅವನು ತಾವರೆಯ ಎಲೆಯು ನೀರಿನಿಂದ ಲಿಪ್ತವಾಗದಂತೆ ಪಾಪದಿಂದ ಲೇಪವನ್ನು 
ಹೊಂದುವುದಿಲ್ಲ. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಬಹುಧರ್ಮಕಥನಂ ನಾಮ 
ಪಂಚದಶೋತ್ತರಶತತಮೋಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿನೂರ ಹದಿನೈದನೆಯ ಅಧ್ಯಾಯ ಮುಗಿಯಿತು. 
La SS SS ರೇ 


ನೂರ ಹದಿನಾರನೆಯ ಅಧ್ಯಾಯ 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು, ಯಾವ ಮನುಷ್ಯನಲ್ಲಿ ಭಗವದ್ಧಕ್ತಿ, ಸಚ್ಛಾರಿತ್ರ 
ಮೊದಲಾದ ಗುಣಗಳು ಇಲ್ಲದಿದ್ದಲ್ಲಿ ಬ್ರಾಹ್ಮಣನಾಗಿದ್ದರೂ ಅಗ್ನಿಹೋತ್ರ 
ಪರಾಯಣನಾಗಿದ್ದರೂ, ಸ್ವಾಧ್ಯಾಯ-ಅಧ್ಯಯನಾದಿ ಸತ್ಯರ್ಮವುಳ್ಳವನಾಗಿದ್ದರೂ ಅವನು 
ಸಾಫಲ್ಯವನ್ನು ಹೊಂದಲಾರ. ಶೂದ್ರನಾದವನು ಸ್ವಾಧ್ಯಾಯಾದಿ ಲಕ್ಷಣಗಳಿದ್ದರೂ 
ಭಕ್ತಿಯುಳ್ಳವನಾಗಿದ್ದಲ್ಲಿ, ತನ್ನ ಜಾತಿಗೆ ಸಂಬಂಧಿಸಿದ ಸ್ವಲ್ಪ ಸತ್ಯರ್ಮವನ್ನು ಮಾಡಿದರೂ 
ಸಫಲತೆಯನ್ನು ಹೊಂದುತ್ತಾನೆ ಎಂದು ಹೇಳಿದುದು. 


ಯುಧಿಷ್ಠಿರಃ 
ಕೀದೃಶಾ ಬ್ರಾಹ್ಮಣಾ ಪುಣ್ಯಾ ಭಾವಶುದ್ಧಾಃ ಸುರೇಶ್ದರ । 
ತತ್ಕರ್ಮ ಸಫಲಂ ನೇತಿ ಕಥಯಸ್ವ ಮಮಾನಘ Tell 


-528- ಮಹಾಭಾರತ ಆಶ್ಚಮೇಧಿಕಪರ್ವ 


ಯುಧಿಷ್ಠಿರ- ಅನಘನೇ, ಸುರೇಶ್ವರನೇ, ಭಾವದಿಂದ ಶುದ್ಧರಾದ, ಪುಣ್ಯಾತ್ಮರಾದ 
ಬ್ರಾಹ್ಮಣರು ಹೇಗಿರುತ್ತಾರೆ? ಅವರು ಮಾಡಿದ ಕರ್ಮವು ಕೆಲವು ಸಮಯದಲ್ಲಿ 
ಸಫಲವಾಗದಿರಲು ಕಾರಣವೇನು? ನನಗೆ ಕೃಪೆ ಮಾಡಿ ಹೇಳು. 


ಶ್ರೀಭಗವಾನ್‌ 
ಶೃಣು ಪಾಂಡವ ತತ್ಸರ್ವಂ ಬ್ರಾಹ್ಮಣಾನಾಂ ಯಥಾಕ್ರಮಮ್‌ । 
ಸಫಲಂ ನಿಷ್ಠಲಂ ಚೇತಿ ತೇಷಾಂ ಕರ್ಮ ಬ್ರವೀಮಿ ತೇ ೨1 


ಶ್ರೀಭಗವಾನ್‌- ಯುಧಿಷ್ಠಿರನೇ, ಬ್ರಾಹ್ಮಣರು ಮಾಡುವ ಕಾರ್ಯವು 
ಸಫಲವಾಗುವುದಕ್ಕೂ, ನಿಷ್ಠಲವಾಗುವುದಕ್ಕೂ ಕಾರಣವೇನೆಂದು ಕ್ರಮವಾಗಿ 
ಹೇಳುತ್ತೇನೆ, ಕೇಳಿಸಿಕೊ. 


ತ್ರಿದಂಡಧಾರಣಂ ಮೌನಂ ಜಟಾಧಾರಣಮುಂಡನಮ್‌ । 
ವಲ್ಕಲಾಜಿನಸಂವಾಸೋ ವ್ರತಚರ್ಯಾಂಭಿಷೇಚನಮ್‌ 11೩1! 


ಅಗ್ನಿಹೋತ್ರಂ ವನೇ ವಾಸಃ ಸ್ಥಾಧ್ಯಾಯೋ ದಾನಸತ್ತಿಯಾ । 
ಸರ್ವಾಣ್ಯೇತಾನಿ ವೈ ಮಿಥ್ಯಾ ಯದಿ ಭಾವೋ ನ ನಿರ್ಮಲಃ 11೪॥ 


ಮನಸ್ಸಿನ ಭಾವನೆಯು ಶುದ್ಧವಾಗಿ ಇರದಿದ್ದಲ್ಲಿತ್ರಿದಂಡಧಾರಣೆ, ಮೌನವ್ರತ, 
ಜಟಾಧಾರಣೆ, ಶಿರೋಮುಂಡನ, ನಾರುಮಡಿ ಧರಿಸಿರುವಿಕೆ, ಕೃಷ್ಣಾಜಿನ ಧಾರಣೆ, 
ಬ್ರಹ್ಮಚರ್ಯ, ಸ್ನಾನ, ವ್ರತ, ಅಗ್ನಿಹೋತ್ರ , ಗೃಹಸ್ಥಧರ್ಮ ಪಾಲನೆ, ವೇದಾಧ್ಯಯನ, 
ಶೀಲ, ದಾನ ಮಾಡಿರುವಿಕೆ- ಇವುಗಳೆಲ್ಲವೂ ವ್ಯರ್ಥವಾಗುತ್ತವೆ. 


ಅಗ್ನಿಹೋತ್ರಂ ವೃಥಾ ರಾಜನ್‌ ವೃಥಾ ವೇದಾಸ್ತಥೈವ ಚ ॥ 
ಶೀಲೇನ ದೇವಾಸ್ತುಷ್ಯಂತಿ ಶ್ರುತಯಸ್ತತ್ರ ಕಾರಣಮ್‌ 11೫! 


ರಾಜನೇ, ಯಾವ ಮನುಷ್ಯನ ಶೀಲವು ಸರಿಯಾಗಿರುವುದಿಲ್ಲವೋ ಅವನು 
ಮಾಡಿದ ಅಗ್ನಿಹೋತ್ರವು ವ್ಯರ್ಥವಾಗುತ್ತದೆ. ವೇದಾಧ್ಯಯನವೂ ವ್ಯರ್ಥವಾಗುತ್ತದೆ. 
ಶೀಲದಿಂದಲೇ ದೇವತೆಗಳು ಸಂತುಷ್ಠರಾಗುತ್ತಾರೆ. ಇದಕ್ಕೆ ಶ್ರುತಿಗಳೇ ಪ್ರಮಾಣವು. 


ಕ್ಷಾಂತಂ ದಾಂತಂ ಜಿತಕ್ರೋಧಂ ಜಿತಾತ್ಕಾನಂ ಜಿತೇಂದ್ರಿಯಮ್‌ । 
ತಮಗ್ಯಂ ಬ್ರಾಹ್ಮಣಂ ಮನ್ಯೇ ಶೇಷಾಃ ಶೂದ್ರಾ ಇತಿ ಸ್ಟೃತಾಃ 11೬।| 


ಅನುಗೀತಾಪರ್ವ -529- 


ಯಾವನು ಕ್ಷಮಾಸಮುದ್ರನೋ, ಇಂದ್ರಿಯನಿಗ್ರಹವುಳ್ಳವನೋ, ಕ್ರೋಧವನ್ನು 
ಗೆದ್ದವನೋ, ಮನಸಿನ ನಿಗ್ರಹವುಳ್ಳವನೋ, ಜಿತೇಂದ್ರಿಯನೋ ಅವನನ್ನು ಶ್ರೇಷ್ಠನಾದ 
ಬ್ರಾಹ್ಮಣ ಎಂದು ತಿಳಿಯುತ್ತೇನೆ. ಉಳಿದವರು ಶೂದ್ರರು ಎಂದು ಕರೆಸಿಕೊಳ್ಳುತ್ತಾರೆ. 


ಅಗ್ನಿಹೋತ್ರವ್ರತಪರಾನ್‌ ಸ್ನಾಧ್ಯಾಯನಿರತಾನ್‌ ಶುಚೀನ್‌ । 

ಉಪವಾಸರತಾನ್‌ ದಾಂತಾನ್‌ ತಾನ್‌ ದೇವಾ ಬ್ರಾಹ್ಮಣಾನ್‌ ವಿದುಃ ॥ 

ಅಗ್ನಿಹೋತ್ರ ವ್ರತನಿಷ್ಠರಾದ, ಸ್ವಾಧ್ಯಾಯ ನಿರತರಾದ, ಶೌಚಾಚಾರದಿಂದ 
ಕೂಡಿರುವ, ಉಪವಾಸನಿರತರಾದ, ಇಂದ್ರಿಯನಿಗ್ರಹ ಶೀಲರಾದ ಬ್ರಾಹ್ಮಣರನ್ನು 
ದೇವತೆಗಳು ಬ್ರಾಹ್ಮಣರೆಂದು ಕರೆಯುತ್ತಾರೆ. 

ನ ಜಾತಿಃ ಪೂಜ್ಯತೇ ರಾಜನ್‌ ಗುಣಾಃ ಕಲ್ಯಾಣಕಾರಣಾಃ । 

ಚಂಡಾಲಮಪಿ ವೃತ್ತಸ್ಥಂ ತಂ ದೇವಾ ಬ್ರಾಹ್ಮಣಂ ವಿದುಃ HSI 

ರಾಜನೇ, ಪೂಜೆಗೆ ಅರ್ಹವಾದವು ಕಲ್ಯಾಣಕರ ಗುಣಗಳೇ ವಿನಾ ಜಾತಿಯಲ್ಲ. 
ಚಂಡಾಲನಾದರೂ ಸಚ್ಚಾರಿತ್ರ ಸಂಪನ್ನನಾದ ವ್ಯಕ್ತಿಯನ್ನು ದೇವತೆಗಳು ಬ್ರಾಹ್ಮಣ 
ಎಂದೇ ತಿಳಿದಿದ್ದಾರೆ. 


ಮನಃಶೌಚಂ ಕರ್ಮಶೌಚಂ ಕುಲಶೌಚಂ ಚ ಭಾರತ । 


ಶರೀರಶೌಚಂ ವಾಕ್ನಾಚಂ ಶೌಚಂ ಪಂಚವಿಧಂ ಸ ಕೃತಮ್‌ HEU 

ಮನಃಶೌಚ, ಕರ್ಮಶೌಚ, ಕುಲಶೌಚ, ಶರೀರ ಶೌಚ ಮತ್ತು ವಾಕ್‌ಶೌಚ 
ಎಂಬುದಾಗಿ ಐದು ವಿಧವಾಗಿ ಶೌಚವು ಇದೆ. 

ಪಂಚಸ್ಟೇತೇಷು ಶೌಚೇಷು ಹೃದಿ ಶೌಚಂ ವಿಶಿಷ್ಯತೇ । 

ಹೃದಯಸ್ಯ ಚ ಶೌಚೇನ ಸ್ವರ್ಗಂ ಗಚ್ಛಂತಿ ಮಾನವಾಃ 11೧೦।| 


ಈ ಐದು ವಿಧವಾದ ಶೌಚಗಳಲ್ಲಿಯೂ ಹೃದಯದ ಶುಚಿತ್ಹವು ಶ್ರೇಷ್ಠವಾದುದು. 
ಹೃದಯದ ನೈರ್ಮಲ್ಯದಿಂದ ಮನುಷ್ಯರು ಸ್ವರ್ಗಕ್ಕೆ ಹೋಗುತ್ತಾರೆ. 


ಅಗ್ನಿಹೋತ್ರಪರಿಭ್ರಷ್ಟು ಪ್ರಸಕ್ತಃ ಕ್ರಯವಿಕ್ರಯೇ । 
ವರ್ಣಸಂಕರಕರ್ತಾ ಚ ಬ್ರಾಹ್ಮಣೋ ವೃಷಲೈಃ ಸಮಃ Hoon 


-530- ಮಹಾಭಾರತ ಆಶ್ಚಮೇಧಿಕಪರ್ವ 


ಯಾವ ಬ್ರಾಹ್ಮಣನು ಅಗ್ನಿಹೋತ್ರವನ್ನು ಆಚರಿಸುವುದಿಲ್ಲವೋ (ವೈಶ್ವದೇವವನ್ನು 
ಮಾಡುವುದಿಲ್ಲವೋ) ಕ್ರಯವಿಕ್ರಯಗಳನ್ನುಮಾಡುತ್ತಾನೋ, ವರ್ಣಸಾಂಕರ್ಯವನ್ನು 
ಉಂಟುಮಾಡುತ್ತಾನೋ ಅವನು ವೃಷಲನಿಗೆ ಸಮಾನನಾಗಿದ್ದಾನೆ. 


ಯಸ್ಯ ವೇದಶ್ರುತಿರ್ನಷ್ಟಾ ಕರ್ಷಕಶ್ಚಾಪಿ ಯೋ ದ್ವಿಜಃ । 
ವಿಕರ್ಮಸೇವೀ ಕೌಂತೇಯ ಸ ವೈ ವೃಷಲ ಉಚ್ಯತೇ Ho 


ಯಾವ ಬ್ರಾಹ್ಮಣನು ವೇದಾಧ್ಯಯನವನ್ನು ಮಾಡುವುದಿಲ್ಲವೋ, ನೇಗಿಲನ್ನು 
ಉಪಯೋಗಿಸಿ ಕೃಷಿಯನ್ನು ಮಾಡುತ್ತಾನೋ, ತನ್ನವೃತ್ತಿಗೆ ವಿರುದ್ಧವಾದ ಕರ್ಮವನ್ನು 
ಮಾಡುತ್ತಾನೋ ಅವನು ವೃಷಲ ಎಂದು ಕರೆಸಿಕೊಳ್ಳುತ್ತಾನೆ. 


ವೃಷೋ ಹಿ ಧರ್ಮೋ ವಿಜ್ಞೇಯಸ್ತಸ್ಯ ಯಃ ಕುರುತೇ ಲಯಮ್‌ । 
ವೃಷಲಂ ತಂ ವಿದುರ್ದೇವಾ ನಿಕೃಷ್ಟಂ ಶ್ರಪಚಾದಪಿ ek 


ವೃಷ ಎಂದರೆ ಧರ್ಮ. ಅದನ್ನು ನಾಶ ಮಾಡುವವನಿಗೆ ವೃಷಲ ಎಂದು 
ದೇವತೆಗಳು ಹೇಳುತ್ತಾರೆ. ಈ ವೃಷಲನು ಚಂಡಾಲಿನಿಗಿಂತಲೂ ನಿಕೃಷ್ಟನಾಗಿದ್ದಾನೆ. 


ಸ್ತುತಿಭಿರ್ಬಹ್ಮಪೂರ್ವಾಭಿರ್ಯಃ ಶೂದ್ರಂ ಸ್ತೌತಿ ಮಾನವಃ । 
ನ ತು ಮಾಂ ಸ್ತೌತಿ ಪಾಪಾತ್ಮಾ ಸ ತು ಚಂಡಾಲ ಏವ ಚ 1೧೪॥ 


ಯಾವ ಮಾನವನು ಭಗವಂತನನ್ನುಕೊಂಡಾಡುವ ಮಂತ್ರಗಳಂತೆ ಶೂದ್ರರನ್ನು 
ಸ್ತುತಿಸುತ್ತಾನೋ ಅವನು ಪಾಪಾತ್ಮ ಚಂಡಾಲ ಎನಿಸುತ್ತಾನೆ. ನನ್ನನ್ನು ಎಂದೂ 


ಎಬಿ 


ಶ್ದದ್ಧತೌ ತು ಯಥಾ ಕ್ಷೀರಂ ಬ್ರಹ್ಮ ವೈ ವೃಷಲೇ ತಥಾ । 
ದುಷ್ಠತಾಮೇತಿ ತತ್ತರ್ವಂ ಶುನಾ ಲೀಢಂ ಹವಿರ್ಯಥಾ 11೧೫॥ 


ನಾಯಿ ಮುಟ್ಟಿದ ಕ್ಷೀರವು ಹೇಗೋ ಹಾಗೆ ಯಾವ ವೃಷಲನು ವೇದಗಳನ್ನು 
ಅಧ್ಯಯನ ಮಾಡುತ್ತಾನೋ ಅಂತಹ ವೇದವು ಸತ್ತ ನಾಯಿಯ ಶಿರದಲ್ಲಿಧರಿಸಿದ 
ಕ್ಷೀರದಂತೆ ದುಷ್ಪತ್ತವನ್ನು ಹೊಂದುತ್ತದೆ. ನಾಯಿ ನೆಕ್ಕಿದ ಹವಿಸ್ಸನ್ನು ತ್ಯಜಿಸುವಂತೆ 
ಅವನಿಂದ ವೇದವು ತೃಜಿಸಲ್ಪಡುತ್ತದೆ. 


ಅನುಗೀತಾಪರ್ವ -531- 


ಅಂಗಾನಿ ವೇದಾಶ್ಚತ್ವಾರೋ ಮೀಮಾಂಸಾ ನ್ಯಾಯವಿಸ್ತರಃ । 
ಧರ್ಮಶಾಸ್ತ್ರ ಪುರಾಣಂ ಚ ವಿದ್ಯಾ ಹ್ಯೇತಾಶ್ಚತುರ್ದಶ 11೧೬॥ 


ಷಡಂಗಗಳು, ನಾಲ್ಕುವೇದಗಳು, ಬ್ರಹ್ಮಮೀಮಾಂಸಾ ಶಾಸ್ತ್ರವು, ನ್ಯಾಯಶಾಸ್ತ್ರವು 
ಧರ್ಮಶಾಸವು, ಪುರಾಣವು ಇವುಗಳೆಲ್ಲ ಹದಿನಾಲ್ಕು ವಿದ್ಯಗಳೆನಿಸುತ್ತವೆ. 


ಯಾನ್ಯುಕ್ತಾನಿ ಮಯಾ ಸಮ್ಯಗ್‌ ವಿದ್ಯಾಸ್ಥಾನಾನಿ ಭಾರತ । 
ಉತ್ಪನ್ನಾನಿ ಪವಿತ್ರಾಣಿ ಪಾವನಾರ್ಥಂ ತಥೈವ ಚ 11೧೭1 


ಯಾವ ವಿದ್ಯಾಸ್ಥಾನಗಳನ್ನು ನಾನು ಹಿಂದೆ ತಿಳಿಸಿದ್ದೇನೋ ಆ ಹದಿನಾಲ್ಕು ವಿದ್ಯೆಗಳು 
ಲೋಕಕಲ್ಯಾಣಕ್ಕಾಗಿ ಪ್ರಕಟವಾದವುಗಳು. ಪವಿತ್ರವಾದವುಗಳು. 


ತಸ್ಥಾತ್‌ ತಾನಿ ನ ಶೂದ್ರಸ್ಯ ಸ್ಪಷ್ಟವ್ಯಾನಿ ಯುಧಿಷ್ಠಿರ । 
ಸರ್ವಂ ಚ ಶೂದ್ರಸಂಸ್ಕೃಷ್ಠಮಪವಿತ್ರಂ ನ ಸಂಶಯಃ 11೧೮॥ 


ಆದ್ದರಿಂದ ವೃಷಲನಾದವನು ಇವುಗಳನ್ನು ಸ್ಪರ್ಶಿಸಬಾರದು. ಈ ವಿದ್ಯೆಗಳು 
ವೃಷಲನ ಸ್ಪರ್ಶದಿಂದ ಅಪವಿತ್ರಗಳಾಗುತ್ತವೆ ಎಂಬುದರಲ್ಲಿಸಂಶಯವಿಲ್ಲ. 


ಲೋಕೇ ತ್ರೀಣ್ಯಪವಿತ್ರಾಣಿ ಪಂಚಾಮೇಧ್ಯಾನಿ ಭಾರತ । 


ಶ್ವಾ ಚ ಶೂದ್ರಃ ಶ್ಹಪಾಕಶ್ಚ ಅಪವಿತ್ರಾಣಿ ಭಾರತ Teal 
ದೇವಃ ಕುಕ್ಕುಟೋ ಯೂಪೋ ಹ್ಯುದಕ್ಕಾ ವೃಷಲೀಪತಿಃ । 

ಪಂಚೈತೇ ಸ್ಯುರಮೇಧ್ಯಾಶ್ಚ ಸ್ಪಷ್ಠವ್ಯಾ ನ ಕದಾಚನ 11೨೦॥॥ 
ಸ್ಪಷ್ಟ್ವೈತಾನಷ್ಟ ವೈ ವಿಪ್ರಃ ಸಚೇಲೋ ಜಲಮಾವಿಶೇತ್‌ 11೨೧॥॥ 


ಲೋಕದಲ್ಲಿಮೂರು ಅಪವಿತ್ರವಾದವುಗಳು, ಐದು ಅಶುದ್ದವಾದವುಗಳು ಇವೆ. 
ನಾಯಿ, ವೃಷಲ, ಚಾಂಡಾಲ- ಈ ಮೂರು ಅಪವಿತ್ರರು. ಅಶ್ಲೀಲವಾಗಿ 
ಮಾತನಾಡುವವನು, ಕೋಳಿ, ಕಡಿಯಲಿಕ್ಕಾಗಿ ಪಶುಗಳನ್ನು ಕಟ್ಟಿರುವ ಸ್ತಂಭ, 
ರಜಸ್ಪಲೆಯಾದ ಸ್ವೀ, ವೃಷಲ ಸ್ವೀಯನ್ನು ಮದುವೆ ಮಾಡಿಕೊಂಡ ಬ್ರಾಹ್ಮಣ - ಈ 
ಐದು ಅಶುದ್ಧವಾದವುಗಳು. ಒಟ್ಟು ಈ ಎಂಟರಲ್ಲಿ ಯಾವುದನ್ನು, ಯಾರನ್ನು 
ಮುಟ್ಟಿದರೂ ಬ್ರಾಹ್ಮಣನು ಉಟ್ಟಿರುವ ಬಟ್ಟೆಯಲ್ಲಿಯೇ ನೀರಿನಲ್ಲಿಳಿದು ಸ್ನಾನ 
ಮಾಡಬೇಕು. 


-532- ಮಹಾಭಾರತ ಆಶ್ಚಮೇಧಿಕಪರ್ವ 


ಮದ್ಭಕ್ತಾನ್‌ ಶೂದ್ರಸಾಮಾನ್ಯಾದ್‌ ಅವಮನ್ಯಂತಿ ಯೇ ನರಾಃ । 
ನರಕೇಷ್ಟೇವ ತಿಷ್ಠಂತಿ ವರ್ಷಕೋಟಿಂ ನರಾಧಮಾಃ 12೨1 


ನನ್ನ ಭಕ್ತರು ಶೂದ್ರತ್ವ ಜಾತಿಯುಳ್ಳವರು ಎಂಬ ಕಾರಣದಿಂದ ಯಾರಾದರೂ 
ಅವರನ್ನು ಅವಮಾನಗೊಳಿಸಿದರೆ ಅಂತಹವರು ನರಾಧಮರಾಗುತ್ತಾರೆ. ಕೋಟಿ 
ವರ್ಷಗಳ ತನಕ ನರಕದಲ್ಲಿ ಬೀಳುತ್ತಾರೆ. 


ಚಂಡಾಲಮಪಿ ಮದ್ಗಕ್ತಂ ನಾವಮನ್ಯೇತ ಬುದ್ಧಿಮಾನ್‌ | 
ಅವಮತ್ಯ ಪತಂತ್ಯೇವ ನರಕೇ ರೌರವೇ ನರಾಃ 11೨೩! 


ನನ್ನಭಕ್ತನ ಭಕ್ತನಾದವನು ಚಂಡಾಲನೇ ಆಗಿದ್ದರೂ ಅವನನ್ನು ಬುದ್ಧಿವಂತನಾದ 
ಮನುಷ್ಯನು ಅವಮಾನಿಸಬಾರದು. ಅವನನ್ನು ಅವಮಾನಿಸಿದಲ್ಲಿ ರೌರವ ಎಂಬ 
ನರಕದಲ್ಲಿಬೀಳುತ್ತಾರೆ. 


ಮಮ ಮದ್ಯಕ್ತಭಕ್ತೇಷು ಪ್ರೀತಿರಭ್ಯಧಿಕಾ ನೃಪ । 

ತಸ್ಮಾನೃದಕ್ರಭಕ್ತಾಶ್ಚ ಪೂಜನೀಯಾ ವಿಶೇಷತಃ IV 

ನನ್ನಭಕ್ಷರಿಗೆ ಯಾರು ಭಕ್ತರೋ ಅವರಲ್ಲಿನನಗೆ ಅಧಿಕವಾದ ಪ್ರೀತಿ ಇರುತ್ತದೆ. 
ಆದ್ದರಿಂದ ನನ್ನ ಭಕ್ತರ ಭಕ್ತರನ್ನು ವಿಶೇಷವಾಗಿ ಸತ್ಕರಿಸಬೇಕು. 

ಕೀಟಪಕ್ಷಿಮೃಗಾಣಾಂ ಚ ಮಯಿ ಸನ್ನ್ಯಸ್ತಚೇತಸಾಮ್‌ । 

ಊರ್ಧ್ವಾಮೇವ ಗತಿಂ ವಿದ್ಧಿ ಕಿಂ ಪುನರ್ಜಾನಿನಾಂ ನೃಣಾಮ್‌ ॥1೨೪॥ 


ನನ್ನಲ್ಲಿಯೇ ಮನಸ್ಸನ್ನಿಟ್ಟು ಧ್ಯಾನ ಮಾಡುವ ಕೀಟ, ಪಕ್ಷಿ, ಮೃಗಗಳಿಗೂ 
ಊರ್ಧ್ವಗತಿಯು ಉಂಟಾಗುತ್ತದೆ. ಹೀಗಿರುವಾಗ ಜ್ಞಾನಿ ಮನುಜರಿಗೆ 
ಊರ್ಧ್ವಗತಿಯುಂಟಾಗುತ್ತದೆ ಎಂದು ಪ್ರತೈಕವಾಗಿ ಹೇಳಬೇಕೆ? 


ಪತ್ರಂ ವಾತಪ್ಯಥವಾ ಪುಷ್ಪಂ ಫಲಂ ವಾನಪ್ಯಪ ಏವ ವಾ । 

ದದಾತಿ ಮಮ ಶೂದ್ರೋಅಪಿ ಶಿರಸಾ ಧಾರಯಾಮಿ ತತ್‌ 11೨೬ 

ಯಾರು ತುಳಸೀಪತ್ರವನ್ನಾಗಲಿ, ಪುಷ್ಪ, ಫಲ, ಜಲ ಇವುಗಳಲ್ಲಿ ಯಾವುದನ್ನೇ 
ಆಗಲಿ, ಭಕ್ತಿಯಿಂದ ಶೂದ್ರನು ಸಮರ್ಪಿಸಿದರೂ ಅದನ್ನು ಶಿರಸಾ ಧರಿಸುತ್ತೇನೆ. 


ಅನುಗೀತಾಪರ್ವ _533- 


ವಿಪ್ರಾನೇವಾರ್ಚಯೇದ್‌ ಭಕ್ತ್ಯಾ ಶೂದ್ರಪ್ರಾಯಾಂಶ್ಚ ಮತ್ಚಿಯಾನ್‌ । 
ತೇಷಾಂ ತೇನೈವ ರೂಪೇಣ ಪೂಜಾಂ ಗೃಹ್ನಾಮಿ ಭಾರತ 11೨೭1! 


ಶೂದ್ರ ಪ್ರಾಯರಾದ ನನ್ನ ಭಕ್ತರಾಗಿರುವ ಬ್ರಾಹ್ಮಣರನ್ನು ಭಕ್ತಿಯಿಂದ ಆರಾಧಿ 
ಸಬೇಕು. ನಾನು ಅವರಲ್ಲಿಅವರ ರೂಪದಿಂದಲೇ ಇದ್ದುಪೂಜೆಯನ್ನುಸ್ಟೀಕರಿಸುತ್ತೇನೆ. 


ವೇದೋಕ್ತೇನೈವ ಮಾರ್ಗೇಣ ಸರ್ವಭೂತಹ್ಫದಿ ಸ್ಥಿತಮ್‌ । 
ಮಾಮರ್ಚಯಂತಿ ಯೇ ವಿಪ್ರಾ ಮತ್ತಾಯುಜ್ಯಂ ವ್ರಜಂತಿ ತೇ ॥೨೮॥ 


ವೇದೋಕ್ತವಾದ ಮಾರ್ಗದಿಂದ ಸಮಸ್ತ ಜೀವರಲ್ಲಿಅಂತರ್ಯಾಮಿಯಾಗಿರುವ 
ನನ್ನನ್ನು ಯಾವ ಬ್ರಾಹ್ಮಣರು ಆರಾಧಿಸುತ್ತಾರೋ ಅವರು ನನ್ನ ಸಾಯುಜ್ಯವನ್ನು 
ಹೊಂದುತ್ತಾರೆ. 

ಬ್ರಾಹ್ಮಣಾನಾಂ ಹಿತಾಯೈವ ಪ್ರಾದುರ್ಭಾವಃ ಕೃತೋ ಮಯಾ । 

ಪ್ರಾದುರ್ಭಾವಾಕೃತಿಃ ಕಾಚಿದ್‌ ಅರ್ಚನೀಯಾ ಯುಧಿಷ್ಠಿರ 2೯ 

ಯುಧಿಷ್ಠಿರನೇ, ಬ್ರಾಹ್ಮಣರಿಗೆ ಹಿತವನ್ನು ಬಯಸುವ ದೃಷ್ಟಿಯಿಂದಲೇ ಅನೇಕ 
ಅವತಾರಗಳನ್ನು ತಾಳಿರುತ್ತೇನೆ. ಆ ಅವತಾರಗಳನ್ನು ಚಿಂತಿಸಿ ಪೂಜಿಸಬೇಕು. 


ಆಸಾಮಾನ್ಯತಮಾಂ ಮೂರ್ತಿಂ ಯೋ ಮದ್ದಕ್ಕಾ ಸಮರ್ಚತಿ । 
ತೇನೈವ ಪರಿತುಷ್ಟೋ5ಹಂ ಭವಿಷ್ಯಾಮಿ ನ ಸಂಶಯಃ 11೩೦॥। 


ನನ್ನ ಅವತಾರಗಳಲ್ಲಿಯಾವುದಾದರೂ ಒಂದು ಮೂರ್ತಿಯನ್ನುಯಾವ ವ್ಯಕ್ತಿಯು 
ಭಕ್ತಿಯಿಂದ ಆರಾಧಿಸುತ್ತಾನೋ ಅವನ ಆರಾಧನೆಯಿಂದ ಖಂಡಿತವಾಗಿಯೂ 
ಸಂತುಷ್ಠನಾಗುತ್ತೇನೆ. ಇದರಲ್ಲಿಯಾವ ಸಂಶಯವೂ ಇರುವುದಿಲ್ಲ. 


ಮೃದಾ ಚ ಮಣಿರತ್ತೈಶ್ಚ ತಾಮ್ರೇಣ ರಜತೇನ ವಾ । 


ಇಲ ಬ 
ಕೃತ್ವಾ ಪ್ರತಿಕೃತಿಂ ಕುರ್ಯಾದರ್ಚನಾಂ ಕಾಂಚನೇನ ವಾ HAO 


ಮಣ್ಣಿನಿಂದಾಗಲಿ, ಮಣಿಗಳಿಂದಾಗಲಿ, ರತ್ನದಿಂದಾಗಲಿ, ತಾಮ್ರದಿಂದಾಗಲಿ, 
ಬೆಳ್ಳಿಯಿಂದಾಗಲಿ, ಬಂಗಾರದಿಂದಾಗಲಿ ನನ್ನಪ್ರತಿಮೆಯನ್ನು ಮಾಡಿಸಿಕೊಂಡು ನನ್ನ 


ಆರಾಧನೆಯನ್ನು ಮಾಡಬೇಕು. 


-534- ಮಹಾಭಾರತ ಆಶ್ಚಮೇಧಿಕಪರ್ವ 
ಪುಣ್ಯಂ ದಶಗುಣಂ ವಿದ್ಯಾದೇತೇಷಾಮುತ್ತರೋತ್ತರಮ್‌ 1೩೨11 


ಆಯಾ ಲೋಹಗಳಿಗೆ ಅನುಗುಣವಾಗಿ ಕ್ರಮವಾಗಿ ಹತ್ತು ಪಟ್ಟು ಅಧಿಕವಾದ 
ಪುಣ್ಯವನ್ನು ಆಯಾ ಪ್ರತೀಕದಲ್ಲಿಹೊಂದುತ್ತಾರೆ ಎಂದು ತಿಳಿ. 


ಜಯಕಾಮೋತರ್ಚಯೇದ್‌ ರಾಜಾ ವಿದ್ಯಾಕಾಮೋ ದ್ವಿಜೋತ್ತಮಃ । 
ವೈಶ್ಯೋ ವಾ ಧನಕಾಮೋ ಹಿ ಶೂದ್ರಃ ಪುಣ್ಯಂ ಫಲಂ ಸ್ವಿಯಃ ॥೩೩॥ 


ಜಯಾಕಾಂಕ್ಚಿಯಾದ ರಾಜನು ನನ್ನನ್ನು ಆರಾಧಿಸಬೇಕು. ಬ್ರಾಹ್ಮಣನು 
ವಿದ್ಯಾಕಾಮನೆಯಿಂದ ನನ್ನನ್ನು ಆರಾಧಿಸಬೇಕು. ವೈಶ್ಯನು ಧನಕಾಮನೆಯಿಂದ 
ಆರಾಧಿಸಬೇಕು. ಶೂದ್ರನು ಪುಣ್ಯವೇ ಫಲವನಾಗಿ ಚಿಂತಿಸಿ ಆರಾಧಿಸಬೇಕು. ಸ್ಲೀಯರು 
ಪುಣ್ಯವನ್ನೇ ಫಲವನ್ನಾಗಿಸಿಕೊಂಡು ಆರಾಧಿಸಬೇಕು. 


ಸರ್ವಕಾಮಾಃ ಸ್ತ್ರಿಯೋ ವಾಂಪಿ ಸರ್ವಾನ್‌ ಕಾಮಾನವಾಷ್ನಯುಃ॥॥೩೪॥॥ 


ಅಥವಾ ಸ್ತ್ರೀಯರು ಸಮಸ್ತ ಕಾಮನೆಗಳಿಗಾಗಿ ನನ್ನನ್ನು ಆರಾಧಿಸಿದರೆ ಅವರ ಸಮಸ್ತ 
ಕಾಮನೆಗಳು ಪೂರ್ಣವಾಗುತ್ತವೆ. 
|| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ವಿಷ್ಣುಭಕ್ಕಾದಿಮಹಿಮಾವರ್ಣನಂ ನಾಮ 
ಷೋಡಶೋತ್ತರಶತತಮೋ5ಧ್ಯಾಯಃ ॥ 


ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿ ನೂರ ಹದಿನಾರನೆಯ ಅಧ್ಯಾಯ ಮುಗಿಯಿತು. 
LR Ss 
ನೂರ ಹದಿನೇಳನೆಯ ಅಧ್ಯಾಯ 
ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಅಶ್ವತ್ಥ, ಗೋ, ಬ್ರಾಹ್ಮಣ- ಇವರ 
ಮಹತ್ವವನ್ನು ಹೇಳುವ ಮೂಲಕ ಬ್ರಾಹ್ಮಣ್ಯನಾಶಕವಾದ 
ದುಷ್ಕರ್ಮಗಳ್ಳಾವುವೆಂದು ನಿರೂಪಿಸಿದುದು. 
ಯುಧಿಷ್ಠಿರಃ 
ಕೀದೃಶಾನಾಂ ತು ಶೂದ್ರಾಣಾಂ ನಾನುಗೃಹ್ಣಾಸಿ ಚಾರ್ಚನಮ್‌ । 
ಉದ್ದೇಗಸ್ತವ ಕಸ್ಮಾದ್ಧಿ ತನ್ಮೇ ಬ್ರೂಹಿ ಸುರೇಶ್ದರ 11೧॥ 


ಅನುಗೀತಾಪರ್ವ -535- 


ಯುಧಿಷ್ಠಿರ- ಎಂತಹ ಶೂದ್ರರ ಪೂಜೆಯನ್ನು ನೀನು ಸ್ವೀಕರಿಸುವುದಿಲ್ಲ? ಯಾವ 

ಕಾರ್ಯವು ನಿನಗೆ ಉದ್ದೇಗವನ್ನುಂಟು ಮಾಡುತ್ತದೆ? ಈ ವಿಷಯವನ್ನು ಹೇಳು. 
| ಶ್ರೀಭಗವಾನ್‌ 

ಅವ್ರತೇನಾಪ್ಯಭಕ್ತೇನ ಸ್ಪೃಷ್ಟಾಂ ಶೂದ್ರೇಣ ಚಾರ್ಚನಾಮ್‌ । 

ತಾಂ ವರ್ಜಯಾಮಿ ರಾಜೇಂದ್ರ ಶ್ಚಪಾಕವಿಹಿತಾಮಿವ 11೨1! 

ಶ್ರೀಭಗವಾನ್‌- ರಾಜೇಂದ್ರನೇ, ವ್ರತಗಳನ್ನು ಪರಿಪಾಲಿಸದೆ ನನ್ನ ಭಕ್ತನಲ್ಲದ 
ಶೂದ್ರನು ಮಾಡಿದ ಪೂಜೆಯನ್ನು ಚಂಡಾಲನು ಮಾಡಿದ ಪೂಜೆಯಂತೆ 
ತಿರಸ್ಕರಿಸುತ್ತೇನೆ. 

ಅಹಂ ಚ ಶಂಕರಶ್ಚಾಪಿ ಗಾವೋ ವಿಪ್ರಾಸ್ತಥೈವ ಚ । 

ಅಶ್ವತ್ಹೋ5ಮರರೂಪಂ ಚ ತ್ರಯಮೇತದ್‌ ಯುಧಿಷ್ಠಿರ 11೩1 

ಎಲ್ಲರ ಹೃದಯದಲ್ಲಿ ಅಹೇಯ ನಾಮಕನಾಗಿ ಇರುವ ನಾನು ಎಲ್ಲರಿಗೂ 
ಸುಖಕರನಾಗಿರುವುದರಿಂದ ಶಂಕರ ಎಂದು ಕರೆಸಿಕೊಳ್ಳುತ್ತೇನೆ. ಅಂತಹ ನಾನು ನನ್ನ 
ಅಧಿಷ್ಠಾನವೆನಿಸಿದ ಗೋವುಗಳು, ಬ್ರಾಹ್ಮಣ, ಅಶ್ವತ್ಥವೃಕ್ಷ ಇವುಗಳನ್ನು ಮೂರು ದೇವತಾ 
ಸ್ವರೂಪವೆಂದೇ ತಿಳಿದುಕೊ. 

ಏತತ್‌ ತ್ರಯಂ ಹಿ ಮದ್ದಕ್ತೋ ನಾವಮನ್ಯೇತ ಕರ್ಹಿಚಿತ್‌ । 

ಅವಮಾನಿತಮೇತತ್ತು ದಹತ್ಯಾಸಪ್ರಮಂ ಕುಲಮ್‌ TT 

ಗೋವುಗಳನ್ನು, ಬ್ರಾಹ್ಮಣರನ್ನು ಅಶ್ತತ್ನವೃಕ್ಷವನ್ನುನನ್ನ ಭಕ್ತರಾದವರು ಎಂದಿಗೂ 
ಯಾವ ಕಾರಣದಿಂದಲೂ ಅವಮಾನ ಮಾಡಬಾರದು. ಯಾರು ಅವಮಾನ 
ಪಡಿಸುತ್ತಾರೋ ಅವರ ಏಳು ಕುಲಗಳು ಭಸ್ಥವಾಗುತ್ತವೆ. 

ಅಶ್ನತ್ನೋ ಬ್ರಾಹ್ಮಣಾ ಗಾವೋ ಮನ್ಮಯಾಸ್ತಾರಯಂತಿ ಹಿ । 

ತಸ್ಥಾದೇತತ್‌ ಪ್ರಯತ್ನೇನ ತ್ರಯಂ ಪೂಜಯ ಪಾಂಡವ 11೫11 

ಅಶ್ವತ್ಥ ಬ್ರಾಹ್ಮಣ, ಗೋವುಗಳಲ್ಲಿನಾನೇ ಅಂತರ್ಯಾಮಿಯಾಗಿದ್ದು ಅವುಗಳನ್ನು 
ಸೇವಿಸುವವರನ್ನು ಕಷ್ಟದಿಂದ ದಾಟಿಸುತ್ತೇನೆ. ಆದ್ದರಿಂದ ಈ ಮೂರನ್ನು ಪ್ರಯತ್ನ 
ಪೂರ್ವಕವಾಗಿ ನೀನು ಪೂಜಿಸು. 


-536- ಮಹಾಭಾರತ ಆಶ್ಚಮೇಧಿಕಪರ್ವ 


ಯುಧಿಷ್ಠಿರಃ 
ಬ್ರಾಹ್ಮಣೇನೈವ ದೇಹೇನ ಶೂದ್ರತ್ವಂ ಕಥಮಾಪ್ನಯಾತ್‌ । 
ಬ್ರಹ್ಮ ವಾ ನಶ್ಯತಿ ಕಥಂ ವಕ್ತುಂ ದೇವ ತ್ವಮರ್ಹಸಿ 11೬ 


ಯುಧಿಷ್ಠಿರ- ಬ್ರಾಹ್ಮಣನ ಶರೀರದಲ್ಲಿಯೇ ಇದ್ದುಕೊಂಡು ಬ್ರಾಹ್ಮಣನು 
ಶೂದ್ರತ್ತವನ್ನು ಹೇಗೆ ಹೊಂದುತ್ತಾನೆ? ಬ್ರಾಹ್ಮಣ್ಯವು ಹೇಗೆ ನಾಶವಾಗುತ್ತದೆ? ಇದನ್ನು 
ನನಗೆ ತಿಳಿಸು. 


ಶ್ರೀಭಗವಾನ್‌ 


ಕೂಪಸ್ನಾನಂ ತು ಯೋ ವಿಪ್ರಃ ಕುರ್ಯಾದ್‌ ದ್ವಾದಶವಾರ್ಷಿಕಮ್‌ । 
ಸ ತೇನೈವ ಶರೀರೇಣ ಶೂದ್ರತ್ರಂ ಯಾತ್ಯಸಂಶಯಃ TAT 


ಶ್ರೀಭಗವಾನ್‌- ಯಾವ ಬ್ರಾಹ್ಮಣನು ಹನ್ನೆರಡು ವರ್ಷಗಳ ಕಾಲ ಬಾವಿಯಲ್ಲಿಯೇ 
ಸ್ನಾನವನ್ನು ಮಾಡುತ್ತಾನೋ ಅವನು ಶಾರೀರಕವಾಗಿ ಶೂದ್ರತ್ತವನ್ನು ಹೊಂದುತ್ತಾನೆ. 
ಇದರಲ್ಲಿಯಾವ ಸಂಶಯವೂ ಇಲ್ಲ. 


ಯಸ್ತು ರಾಜಾಶ್ರಯೇಣೈವ ಜೀವೇದ್‌ ದ್ವಾದಶವಾರ್ಷಿಕಮ್‌ । 
ಸ ಶೂದ್ರತ್ಹ್ವಂ ವ್ರಜೇದ್‌ ವಿಪ್ರೋ ವೇದಾನಾಂ ಪಾರಗೋತಪಿ ಸನ್‌ ॥ 


ಯಾವ ಬ್ರಾಹ್ಮಣನು ಹನ್ನೆರಡು ವರ್ಷಗಳ ಕಾಲ ರಾಜಾಶ್ರಯದಲ್ಲಿಯೇ 
ಜೀವನವನ್ನು ಕಳೆಯುತ್ತಾನೋ ಅವನು ವೇದ-ವೇದಾಂಗ ಪಾರಂಗತನಾಗಿದ್ದರೂ 
ಶೂದ್ರತ್ತವನ್ನು ಹೊಂದುತ್ತಾನೆ. 

ಪತ್ತನೇ ನಗರೇ ವಾಪಿ ಯೋ ದ್ವಾದಶ ಸಮಾ ವಸೇತ್‌ । 

ಸ ಶೂದ್ರತಂ ವ್ರಜೇದ್‌ ವಿಪ್ರೋ ನಾತ್ರ ಕಾರ್ಯಾ ವಿಚಾರಣಾ ॥೯॥ 


ಯಾವ ಬ್ರಾಹ್ಮಣನು ಪಟ್ಟಣದಲ್ಲೇ ಆಗಲಿ, ನಗರದಲ್ಲೇ ಆಗಲಿ, ಹನ್ನೆರಡು 
ವರ್ಷಗಳ ಕಾಲ ವಾಸ ಮಾಡುತ್ತಾನೋ ಅವನು ಶೂದ್ರತ್ವವನ್ನು ಹೊಂದುತ್ತಾನೆ. 
ಇದರಲ್ಲಿಯಾವ ಸಂಶಯವೂ ಇಲ್ಲ. 


ಅನುಗೀತಾಪರ್ವ -531- 


ಉತ್ಪಾದಯತಿ ಯಃ ಪುತ್ರಂ ಶೂದ್ರಾಯಾಂ ಕಾಮತೋ ದ್ವಿಜಃ । 
ತಸ್ಯ ಕಾಯಗತಂ ಬ್ರಹ್ಮ ಸದ್ಯ ಏವ ವಿನಶ್ಯತಿ 11೧೦॥॥ 


ಯಾವ ಬ್ರಾಹ್ಮಣನು ಕಾಮುಕನಾಗಿ ಶೂದ್ರಸ್ತ್ರೀಯಲ್ಲಿ ಸಂತಾನವನ್ನು 
ಹೊಂದುತ್ತಾನೋ ಅವನ ದೇಹದಲ್ಲಿರುವ ಬ್ರಾಹ್ಮಣ್ಯವು ಕೂಡಲೇ ನಾಶವನ್ನು 
ಹೊಂದುತ್ತದೆ. 


ಮದ್ಯಪಸ್ವ್ರೀಮುಖಂ ಮೋಹಾದ್‌ ಆಸ್ಚಾದಯತಿ ಯೋ ದ್ವಿಜಃ | 
ತಸ್ಯ ಕಾಯಗತಂ ಬ್ರಹ್ಮ ಸದ್ಯ ಏವ ವಿನಶ್ಯತಿ 11೧೧॥॥ 


ಯಾವ ಬ್ರಾಹ್ಮಣನು ಮದ್ಯಪಾನವನ್ನು ಮಾಡುವ ಸ್ತ್ರೀಯ ಮುಖವನ್ನು 
ಚುಂಬಿಸುತ್ತಾನೋ ಅವನ ದೇಹದಲ್ಲಿರುವ ಬ್ರಾಹ್ಮಣ್ಯವು ಸದ್ಯದಲ್ಲಿಯೇ ನಾಶ 
ಹೊಂದುತ್ತದೆ. 


ಯಃ ಸೋಮತಿಲಕಾಂ ವಿಪ್ರಃ ಕೇವಲಂ ಭಕ್ಷಯೇದ್‌ ವೃಥಾ । 

ತಸ್ಯ ಕಾಯಗತಂ ಬ್ರಹ್ಮ ಸದ್ಯ ಏವ ವಿನಶ್ಯತಿ 11೧೨॥॥ 

ಯಾವ ಬ್ರಾಹ್ಮಣನು ಸಂತೋಷಕ್ಕಾಗಿ ಸೋಮಲತೆಯ ರಸವನ್ನು ಭಕ್ಷಿಸುತ್ತಾನೋ 
ಅವನ ದೇಹದಲ್ಲಿರುವ ಬ್ರಾಹ್ಮಣ್ಯವು ಸದ್ಯದಲ್ಲೇ ನಾಶವನ್ನು ಹೊಂದುತ್ತದೆ. 

ಮೈಥುನಂ ಕುರುತೇ ಯಸ್ತು ಜಿಹ್ಹಾಯಾಂ ಬ್ರಾಹ್ಮಣೋ ನೃಪ । 

ತಸ್ಯ ಕಾಯಗತಂ ಬ್ರಹ್ಮ ಸದ್ಯ ಏವ ವಿನಶ್ಯತಿ 11೧೩ 

ಯಾವ ಬ್ರಾಹ್ಮಣನು ಕಾಮುಕನಾಗಿ ನಾಲಿಗೆಯಿಂದ ಮೈಥುನವನ್ನುಮಾಡುತ್ತಾನೋ 
ಅವನ ದೇಹದಲ್ಲಿರುವ ಬ್ರಾಹ್ಮಣ್ಯವು ಕೂಡಲೇ ನಾಶವನ್ನು ಹೊಂದುತ್ತದೆ. 

ವಿಪ್ರತ್ನಂ ದುರ್ಲಭಂ ಪ್ರಾಪ್ಯ ದುರ್ಮಾರ್ಗೈರೇವಮಾದಿಭಿ: । 

ವಿನಾಶಯಂತಿ ಯೇ ತತ್ತು ತಾನ್‌ ಶೋಚಾಮಿ ಯುಧಿಷ್ಠಿರ 11೧೪॥॥ 

ಯಾವ ಬ್ರಾಹ್ಮಣನು ದುರ್ಲಭವಾದ ಬ್ರಾಹ್ಮಣ್ಯವನ್ನು ಹೊಂದಿ 
ದುರಾಚಾರಿಯಾಗಿ, ದುಷ್ಟಮಾರ್ಗದಲ್ಲಿಯೇ ಸಂಚರಿಸುತ್ತಾ ಬ್ರಾಹ್ಮಣ್ಯವನ್ನು 
ನಾಶಪಡಿಸಿಕೊಳ್ಳುತ್ತಾನೋ ಅವನ ವಿಷಯದಲ್ಲಿನಾನು ಅನುಕಂಪ ಪಡುತ್ತೇನೆ. 


-538- ಮಹಾಭಾರತ ಆಶ್ವಮೇಧಿಕಪರ್ವ 


ತಸ್ಮಾತ್‌ ಸರ್ವಪ್ರಯತ್ನೇನ ಮತ್ಚಿಯೋ ಯೋ ಯುಧಿಷ್ಠಿರ । 
ಜಾತಿಭ್ರಂಶಕರಂ ಕರ್ಮ ನ ಕುರ್ಯಾದೀದೃಶಂ ದ್ವಿಜಃ 11೧೫ 


ಆದ್ದರಿಂದ ಸರ್ವಪ್ರಯತ್ನದಿಂದಲೂ ನನ್ನ ಪ್ರೀತಿಪಾತ್ರನಾದ ಬ್ರಾ ಹ್ಮಣನು 
ಜಾತಿಯನ್ನು ನಾಶಪಡಿಸುವಂತಹ ದುಷ್ಟರ್ಮಗಳನ್ನು ಎಂದಿಗೂ ಸಹೋ 


1 ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 
ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಬ್ರಾಹ್ಮಣಜನ್ಮನಿ ಶೂದ್ರತ್ವಪ್ರಾಪ್ತಿಕಥನಂ ನಾಮ 
ಸಪ್ತದಶೋತ್ತರಶತತಮೋಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿನೂರ ಹದಿನೇಳನೆಯ ಅಧ್ಯಾಯ ಮುಗಿಯಿತು. 
LN SS 


ನೂರ ಹದಿನೆಂಟನೆಯ ಅಧ್ಯಾಯ 


ಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಪಾಲಾಶವಿಧಿಯ ಪ್ರಕಾರವನ್ನು ಹೇಳಿದುದು. 
ತೀರ್ಥ ಯಾತ್ರೆಯನ್ನು ಮಾಡಲು ಸಾಮರ್ಥ್ಯವಿಲ್ಲದವರಿಗೆ ತೀರ್ಥಯಾತ್ರೆಗೆ ಪ್ರತಿನಿಧಿ 
ಯಾದ ಕರ್ಮಗಳನ್ನು ವರ್ಣಿಸಿದುದು. ಭಗವದ್ತನ ಲಕ್ಷಣವನ್ನು ಹೇಳುವ ಮೂಲಕ 
ಅವನನ್ನು ಪ್ರಶಂಸಿದುದು. ಸ್ವಯಂ ತನ್ನ ಸರ್ವೋತ್ತಮತ್ನವನ್ನು ಹೇಳುವ ಮೂಲಕ ತಾನು 
ಹೇಳಿದ ಧರ್ಮಗಳನ್ನು ಕೇಳಿದವರಿಗೆ ಫಲವನ್ನು. ನಿರೂಪಿಸಿದುದು. ಬಳಿಕ 
ಯುಧಿಷ್ಠಿರಾದಿಗಳ ಆಮಂತ್ರಣದಿಂದ ದಾರುಕನಿಂದ 'ತರಲ್ಪಟ್ಟ ರಥವನ್ನು ಏರಿಕೊಂಡು 
ದ್ವಾರಕೆಯನ್ನು ಕುರಿತು ಹೊರಟಿದುದು. 


ಯುಧಿಷ್ಠಿರಃ 
ದೇಶಾಂತರಗತೇ ವಿಪ್ರೇ ಸಂಯುಕ್ತೇ ಕಾಲಧರ್ಮಣಾ । 
ಶರೀರನಾಶೇ ಸಂಪ್ರಾಪ್ತೇ ಕಥಂ ಪ್ರೇತವಿಕಲ್ಲನಾ HOI 
ಯುಧಿಷ್ಠಿರ- ಕೃಷ್ಣನೇ, ಪರದೇಶಕ್ಕೆ ಹೋಗಿರುವ ಬ್ರಾಹ್ಮಣನು ಕಾಲಧರ್ಮ 


ಸಂಯೋಗದಿಂದ ಅಲ್ಲಿಯೇ ಮೃತನಾದರೆ ಅವನಿಗೆ ಪ್ರೇತಸಂಸ್ಕಾರಗಳನ್ನು ಹೇಗೆ 
ಮಾಡಬೇಕು? 


ಶ್ರೀಭಗವಾನ್‌ 
ಶ್ರೂಯತಾಮಾಹಿತಾಗ್ನೇಷು ತಥಾಭೂತಸ್ಯ ಸಂಸ್ಥಿಯಾ I 
ಪಾಲಾಶವೃನ್ವೆ: ಪ್ರತಿಮಾ ಕರ್ತವ್ಯಾ ಕಲ್ಲಚೋದಿತಾ 11೨11 


ಅನುಗೀತಾಪರ್ವ -539- 


ಶ್ರೀಭಗವಾನ್‌- ಯುಧಿಷ್ಠಿರನೇ, ಅಗ್ನಿಹೋತ್ರಿಯಾದ ಬ್ರಾಹ್ಮಣನು 
ದೇಶಾಂತರದಲ್ಲಿ ಮರಣ ಹೊಂದಿದರೆ, ಅವನ ದೇಹವು ಅಲ್ಲಿಯೇ ನಷ್ಟವಾಗಿ 
ಹೋದರೆ ಪ್ರೇತ ಸಂಸ್ಕಾರ ಕಲ್ಪದ ಅನುಸಾರವಾಗಿ ಮುತ್ತುಗದ ಕಡ್ಡಿಗಳಿಂದ ಅವನ 
ಪ್ರತಿಕೃತಿಯನ್ನು ನಿರ್ಮಿಸಬೇಕು. 


ತ್ರೀಣಿ ಷಷ್ಟಿಶತಾನ್ಯಾಹುರಸ್ಥೀನ್ಯಸ್ಯ ನರಾಧಿಪ । 

ತೇಷಾಂ ವಿಕಲ್ಲನಾ ಕಾರ್ಯಾ ಯಥಾಶಾಸ್ತ್ರವಿನಿಶ್ಚಯಮ್‌ 11೩1! 

ಮನುಷ್ಯನ ಶರೀರದಲ್ಲಿಮುನ್ನೂರ ಅರವತ್ತು ಮೂಳೆಗಳಿವೆ ಎಂದು ವಿದ್ದಾಂಸರು 
ಹೇಳುತ್ತಾರೆ. ಈ ಎಲ್ಲವನ್ನೂ ಶಾಸ್ತ್ರೋಕ್ತ ರೀತಿಯಲ್ಲಿ ಕಲ್ಪಿಸಿಕೊಂಡು ಮುತ್ತುಗದ 
ಕಡ್ಡಿಗಳಿಂದ ಕಲ್ಪಿತವಾದ ಬ್ರಾಹ್ಮಣನ ಪ್ರತಿಕೃತಿಯನ್ನು ದಹಿಸಬೇಕು. 

ಅಶೀತ್ಯರ್ಧಂ ಶಿರಸಿ ಚ ಗ್ರೀವಾಯಾಂ ದಶ ಏವ ಚ । 

ಬಾಹ್ವೋಶ್ಚಾಪಿ ಶತಂ ದದ್ಯಾತ್‌ ಅಂಗುಲೀಷು ಪುನರ್ದಶ 11೪1! 

ತಲೆಯಲ್ಲಿನಲವತ್ತು ಅಸ್ಥಿಗಳನ್ನೂ, ಕುತ್ತಿಗೆಯಲ್ಲಿಹತ್ತು ಮೂಳೆಗಳನ್ನೂ, ಎರಡು 
ಬಾಹುಗಳಲ್ಲಿನೂರು, ನೂರು ಮೂಳೆಗಳನ್ನೂ, ಅಂಗುಲಿಗಳಲ್ಲಿಹತ್ತು ಮೂಳೆಗಳನ್ನೂ, 

ಉರಸಿ ತ್ರಿಂಶತಂ ದದ್ಯಾಜ್ಞಶರೇ ಚಾಪಿ ವಿಂಶತಿಃ । 

ವೃಷಣೇ ದ್ವಾದಶಾರ್ಧಂ ತು ಶಿಶ್ನೇ ಚಾಷ್ಟಾರ್ಧಮೇವ ಚ 11೫1 

ಎದೆಯಲ್ಲಿಮೂವತ್ತು ಮೂಳೆಗಳನ್ನೂ, ಜಠರದಲ್ಲಿ ಇಪ್ಪತ್ತು ಮೂಳೆಗಳನ್ನೂ, 
ವೃಷಣದಲ್ಲಿಹನ್ನೆರಡು ಮೂಳೆಗಳನ್ನೂ, ಶಿಶ್ನದಲ್ಲಿನಾಲ್ಕುಮೂಳೆಗಳನ್ನೂ; 

ದದ್ಯಾತ್ತು ಶತಮೂರ್ಮೋಸ್ತು ಷಷ್ಟ $೯೦ ಜಾನುಜಂಘಯೋಃ । 

ದಶ ದದ್ಯಾಚ್ಛ್ಚರಣಯೋರೇಷಾ ಪ್ರೇತಸ್ಯ ನಿಷೃತಿಃ 11೬. 

ತೊಡೆಗಳಲ್ಲಿನೂರು ಮೂಳೆಗಳನ್ನೂ, ಜಾನುಜಂಘಗಳಲ್ಲಿಮೂವತ್ತು ಮೂವತ್ತು 


ಮೂಳೆಗಳನ್ನೂ, ಚರಣಗಳಲ್ಲಿಹತ್ತು-ಹತ್ತು ಮೂಳೆಗಳನ್ನು ಚಿಂತಿಸಿ, ಅದರ ಸ್ಥಾನಗಳಲ್ಲಿ 
ಮುತ್ತುಗದ ಕಡ್ಡಿಗಳನ್ನು ಇಟ್ಟು, ಗತಿಸಿದ ವ್ಯಕ್ತಿಯ ಸಂಸ್ಕಾರವನ್ನು ಮಾಡಬೇಕು. 


-540- ಮಹಾಭಾರತ ಆಶ್ಚಮೇಧಿಕಪರ್ವ 


ಯುಧಿಷ್ಠಿರಃ 
ವಿಶೇಷತೀರ್ಥಂ ಸರ್ವೇಷಾಮಶಕ್ತಾನಾಮನುಗ್ರಹಾತ್‌ । 
ಭಕ್ತಾನಾಂ ತಾರಣಾರ್ಥಂ ವೈ ವಕ್ತುಮರ್ಹಸಿ ಧರ್ಮತಃ 11೭11 


ಯುಧಿಷ್ಠಿರ- ಶ್ರೀಕೃಷ್ಣನೇ, ತೀರ್ಥಯಾತ್ರೆಯನ್ನು ಮಾಡಲು ಅಶಕ್ಕರಾದ ಭಕ್ತರನ್ನು 
ಉದ್ಧರಿಸುವ ಸಲುವಾಗಿ ಧರ್ಮಾನುಸಾರವಾಗಿ ವಿಶೇಷವಾದ ತೀರ್ಥಗಳನ್ನು ವಿವರಿಸಿ 
ಹೇಳು. 


ಶ್ರೀಭಗವಾನ್‌ 
ಪ್ರವರಂ ಸರ್ವತೀರ್ಥಾನಾಂ ಸತ್ಯಂ ಗಾಯಂತಿ ಸಾಮಗಾಃ | 
ಸತ್ಯಸ್ಯ ವಚನಂ ತೀರ್ಥಮಹಿಂಸಾ ತೀರ್ಥಮುಚ್ಯತೇ IY] 


ಶ್ರೀಭಗವಾನ್‌- ಸಮಸ್ತ ತೀರ್ಥಗಳಲ್ಲಿ ಸತ್ಯವೇ ಶ್ರೇಷ್ಠವಾದ ತೀರ್ಥವೆಂದು 
ಹೇಳುತ್ತಾರೆ. ಸಾಮವೇದಜ್ಞರ ಅಭಿಪ್ರಾಯವು ಹೀಗಿದೆ. ಸತ್ಯವಚನವೂ ತೀರ್ಥ, 
ಅಹಿಂಸೆಯೂ ತೀರ್ಥವೆನಿಸಿದೆ. 


ತಪಸ್ತೀರ್ಥಂ ದಯಾ ತೀರ್ಥಂ ಶೀಲಂ ತೀರ್ಥಂ ಯುಧಿಷ್ಠಿರ । 
(ಅಲ್ಪಸಂತೋಷಣಂ ತೀರ್ಥಂ ನಾರೀ ತೀರ್ಥಂ ಪತಿವ್ರತಾ 11೯1 


ಯುಧಿಷ್ಠಿರನೇ, ತಪಸ್ಸೂ ತೀರ್ಥ, ದಯೆಯೂ ತೀರ್ಥ, ಶೀಲವೂ ತೀರ್ಥ, 
ಅಲ್ಪಸಂತೋಷದಿಂದ ಬದುಕುವುದೂ ತೀರ್ಥ. ಪ್ರಾಮಾಣಿಕವಾಗಿ ಪತಿವ್ರತೆಯಾದ 
ಸ್ವ್ರೀಯನ್ನು ರಕ್ಷಿಸುವುದೂ ತೀರ್ಥ ಎನಿಸಿದೆ. 

ಸಂತುಷ್ಟೋ ಬ್ರಾಹ್ಮಣಸ್ತೀರ್ಥಂ ಜ್ಞಾನಂ ವಾ ತೀರ್ಥಮುಚ್ಛತೇ । 

ಮದ್ದಕ್ತಃ ಸತತಂ ತೀರ್ಥಂ ಶಂಕರಸ್ಯ ವಿಶೇಷತಃ 11೧೦॥1 

ಸಂತುಷ್ಠನಾದ ಬ್ರಾಹ್ಮಣನು ತೀರ್ಥಸ್ವರೂಪನು. ಜ್ಞಾನವನ್ನು ತೀರ್ಥವೆನ್ನುತ್ತಾರೆ. 
ನನ್ನ ಭಕ್ತರೆಲ್ಲರೂ ತೀರ್ಥರೂಪರೇ. ಅದರಲ್ಲಿಯೂ ವಿಶೇಷವಾಗಿ ಶಂಕರನ ಭಕ್ತರು 
ತೀರ್ಥರಾಗಿದ್ದಾರೆ. 


ವ್ಯಾಖ್ಯಾನ ವಿಶೇಷ- ಶಂಕರ ಎಂದರೆ ಹಿಂದೆ ಲಕ್ಷಾಲಂಕಾರದಲ್ಲಿತಿಳಿಸಿದಂತೆ ಸಮಸ್ತ ಜೀವರ 
ಅಂತರ್ಯಾಮಿಯಾಗಿದ್ದುಎಲ್ಲಧಿಗೂ ಸಂತೋಷವನ್ನುಂಟು ಮಾಡುವ ಪರಬ್ರಹ್ಮಎಂದು ಅರ್ಥ. 


ಅನುಗೀತಾಪರ್ವ -54]- 


ಯತಯಸ್ತೀರ್ಥಮಿತ್ಯೇವಂ ವಿದ್ದಾಂಸಸ್ತೀರ್ಥಮುಚ್ಛತೇ । 

ಶರಣ್ಯಪುರುಷಸ್ತೀರ್ಥಮಭಯಂ ತೀರ್ಥಮುಚ್ಯತೇ ೧೧1 

ಸಂನ್ಯಾಸಿಗಳು, ವಿದ್ವಾಂಸರು ತೀರ್ಥರೆನಿಸಿದ್ದಾರೆ. ಇತರರಿಗೆ ಆಶ್ರಯವನ್ನು 
ಕೊಡುವವರು ತೀರ್ಥರು. ಜೀವಕ್ಕೆ ಅಭಯದಾನವನ್ನು ಮಾಡುವವರು 
ತೀರ್ಥರೆನಿಸಿದ್ದಾರೆ. 

ವಿದ್ಯಾವಿನೀತಕಸ್ತೀರ್ಥಂ ಧರ್ಮವಕ್ತಾ ವಿಶೇಷತಃ Tet] 


ವಿದ್ಯೆಯನ್ನು ಪಡೆದು ವಿನೀತನಾಗಿ ಅದನ್ನು ಬೋಧಿಸುವವನು ತೀರ್ಥನೆನಿಸಿದ್ದಾನೆ. 
ಧರ್ಮವನ್ನು ಬೋಧಿಸುವವನೂ ತೀರ್ಥ ಎಂದೇ ಕರೆಯಲ್ಲಟ್ಟಿದ್ದಾನೆ. 

ತ್ರೆಲೋಕ್ಯೇಶಸ್ಟಿನ್‌ ನಿರುದ್ದಿಗ್ನೋ ನ ಬಿಭೇಮಿ ಕುತಶ್ಚನ । 

ನ ದಿವಾ ಯದಿ ವಾ ರಾತ್ರಾವುದ್ದೇಗಃ ಶೂದ್ರಲಂಘನಾತ್‌ 11೧೩ 

ಮೂರು ಲೋಕಗಳಲ್ಲಿಯೂ ನಾನು ನಿರುದ್ದಿಗ್ನನಾಗಿಯೇ ಇದ್ದೇನೆ. 
ಹಗಲಿನಲ್ಲಾಗಲಿ, ರಾತ್ರಿಯಲ್ಲಾಗಲಿ ನನಗೆ ಯಾರಿಂದಲೂ ಭಯವಿಲ್ಲ. ಆದರೆ 
ಶೂದ್ರನು ಮರ್ಯಾದೆಯನ್ನು ಮೀರಿ ನಡೆದುಕೊಂಡಾಗ ಮಾತ್ರ ನಾನು 
ಉದ್ದಿಗ್ಗನಾಗುತ್ತೇನೆ. 

ನ ಭಯಂ ದೇವದೈತೇಭ್ಯೋ ರಕ್ಷೋಭೃಶ್ಚೆವ ಮೇ ನೃಪ । 

ಶೂದ್ರವಕಾಚ್ಛ್ಯುತಾದ್‌ ಬ್ರಾಹ್ನಾದ್ದಯಂ ತು ಮಮ ಸರ್ವದಾ ॥1೧೪॥ 

ಅಚ ಕಿ 
ಯುಧಿಷ್ಠಿರನೇ, ನನಗೆ ದೇವತೆಗಳಿಂದಾಗಲಿ, ರಾಕ್ಷಸರಿಂದಾಗಲಿ, ದೈತ್ಯರಿಂದಾಗಲಿ 


ಭಯ ಇರುವುದಿಲ್ಲ. ಆದರೆ ಶೂದ್ರರ ಬಾಯಿಂದ ವೈದಿಕ ಮಂತ್ರಗಳ 
ಉಚ್ಚಾರಣೆಯನ್ನು ಕೇಳಿಸಿಕೊಂಡರೆ ಮಹಾಭಯವನ್ನುಹೊಂದುತ್ತೇನೆ. 


ತಸ್ಥಾತ್‌ ಸಪ್ರಣವಂ ಶೂದ್ರೋ ಮನ್ನಾಮಾಪಿ ನ ಕೀರ್ತಯೇತ್‌ । 

ಪ್ರಣವಂ ಹಿ ಪರಂ ಲೋಕೇ ಬ್ರಹ್ಮ ಬ್ರಹ್ಮವಿದೋ ವಿದುಃ 11೧೫।! 

ಆದ್ದರಿಂದ ಶೂದ್ರನು ನನ್ನ ನಾಮವನ್ನು ಪ್ರಣವಮಂತ್ರದ ಜೊತೆಗೆ 
ಉಚ್ಚರಿಸಬಾರದು. ವೇದಜ್ಞರಾದ ವಿದ್ವಾಂಸರು ಪ್ರಣವವನ್ನೇ ಶ್ರೇಷ್ಠವಾದ 

ಚ ಣಾ ವ ಹ್‌ 
ವೇದಮಂತ್ರವೆಂದು ಕರೆದಿದ್ದಾರೆ. 


-542- ಮಹಾಭಾರತ ಆಶ್ವಮೇಧಿಕಪರ್ವ 
ದ್ದಿಜಶುಶ್ರೂಷಣಂ ಧರ್ಮಃ ಶೂದ್ರಾಣಾಂ ಭಕ್ತಿತೋ ಮಯಿ । 
ತೇನ ಗಚ್ಛಂತಿ ತೇ ಸ್ವರ್ಗಂ ಚಿಂತಯಂತೋ ಹಿ ಮಾಂ ಸದಾ ॥೧೬॥ 


ಶೂದ್ರರಿಗೆ ನನ್ನಲ್ಲಿ ಭಕ್ತಿ ಇರುವುದಕ್ಕಿಂತಲೂ ಹೆಚ್ಚಾಗಿ ಬ್ರಾಹ್ಮಣರ ಸೇವೆಯೇ 
ಮುಖ್ಯಧರ್ಮವಾಗಿದೆ. ಇದರಿಂದಲೇ ಅವರು ಸರ್ಗಕ್ಕೆ ಹೋಗುತ್ತಾರೆ. ಬ್ರಾಹ್ಮಣರ 
ಅಂತರ್ಯಾಮಿಯಾದ ನನ್ನನ್ನು ಚಿಂತಿಸುವುದೇ ಅವರಿಗೆ ಸುಖಸಾಧನವಾಗಿದೆ. 


ದ್ವಿಜಕುಶ್ರೂಷಯಾ ಶೂದ್ರಃ ಪರಂ ಶ್ರೇಯೋಧಧಿಗಚ್ಛತಿ I 
ದ್ಲಿಜಶುಶ್ರೂಷಣಾದನ್ಯನ್ನಾಸ್ತಿ ಶೂದ್ರಸ್ಯ ನಿಷ್ಠತಿಃ 11೧೭1 
ದಿಜರ ಸೇವೆಯಿಂದಲೇ ಶೂದ್ರನು ಶ್ರೇಯಸನ್ನು ಹೊಂದುತ್ತಾನೆ, ಹೊರತಾಗಿ 
ವ ಲ್ಕ ರ 
ಅವನ ಉದ್ದಾರಕ್ಕೆ ಬೇರೆ ಇನ್ನು ಯಾವ ಮಾರ್ಗವೂ ಇರುವುದಿಲ್ಲ. 


ರಾಗೋ ದ್ವೇಷಶ್ಚ ಮೋಹಶ್ಚ ಪಾರುಷ್ಯಂ ಚಾನೃಶಂಸತಾ । 
ಶಾಠ್ಯಂ ಚ ದೀರ್ಫ್ಥವೈರಿತ್ವಮತಿಮಾನಮನಾರ್ಜವಮ್‌ 11೧೮॥॥ 


ರಾಗ, ದ್ವೇಷ, ಮೋಹ, ಕಾಠಿಣ್ಯ, ಸುಳ್ಳುಹೇಳುವಿಕೆ, ಶಾಠ್ಯ, ದೀರ್ಫ್ಥ ವೈರತ್ವ, 
ಅತಿಯಾದ ಜಂಭ, ವಂಚಕತನ; 


ಅನೃತಂ ಚಾಪವಾದಶ್ಚ ಪೈಶುನ್ಯಮತಿಲೋಭತಾ । 
ಹಿಂಸಾ ಸ್ತೇಯೋ ಮೃಷಾವಾದೋ ವಂಚನಾ ದ್ವೇಷಲೋಭತಾ ॥೧೯॥ 


ಸುಳ್ಳುಹೇಳುವಿಕೆ, ಅಪವಾದ, ಚಾಡಿ ಹೇಳುವ ಬುದ್ಧಿ, ಅತಿಲೋಭತ್ವ , ಹಿಂಸೆ, 
ಕಳ್ಳತನ, ಕೆಟ್ಟವಾದಗಳನ್ನು ಮಂಡಿಸುವುದು, ವಂಚನೆ, ದ್ವೇಷ, ಲೋಭ; 


ಅಬುದ್ದಿತಾ ಚ ನಾಸ್ತಿಕ್ಯಂ ಭಯಮಾಲಸ್ಯಮೇವ ಚ । 
ಅಶೌಚಂ ಚಾಕೃತಜ್ಞತ್ನಂ ಡಂಭತಾ ಸ್ತಂಭ ಏವ ಚ 1೨೦॥। 


ದಡ್ಡತನ, ನಾಸ್ತಿಕ್ಕ, ಭಯ, ಆಲಸ್ಯ , ಅಶೌಚ, ಕೃತಪತೆ, ಜಂಭ, ಸ್ತಂಭ; 


ನಿಕೃತಿಶ್ಲಾಪ್ಯವಿಜ್ಞಾನಂ ಜಾತಕೇ ಶೂದ್ರಮಾವಿಶೇತ್‌ 11೨೧॥ 


ಅನುಗೀತಾಪರ್ವ _543- 


ಕೆಟ್ಟತನ ಮಾಡಿಯೂ ಅದನ್ನುತಿಳಿಯದಿರುವಿಕೆ ಈ ಎಲ್ಲದೋಷಗಳು ಶೂದ್ರನಲ್ಲಿ 
ಆವಿಷ್ಠವಾಗಿರುತ್ತವೆ. 

ದೃಷ್ಟ್ವಾ ಪಿತಾಮಹಃ ಶೂದ್ರಮಭಿಭೂತಂ ತು ತಾಮಸ್ಯೆಃ । 

ದಿಜಶುಶ್ರೂಷಣಂ ಧರ್ಮಂ ಶೂದ್ರಾಣಾಂ ತು ಪ್ರಯುಕ್ತವಾನ್‌ ॥೨೨॥॥ 

ಪಿತಾಮಹನೆನಿಸಿದ ಚತುರ್ಮುಖ ಬ್ರಹ್ಮನು ಇಷ್ಟೆಲ್ಲಾ ತಾಮಸಗುಣಗಳು 
ಶೂದ್ರನಲ್ಲಿಇವೆಯೆಂದು ತಿಳಿದು, ಶೂದ್ರರಿಗೆ ಬ್ರಾಹ್ಮಣರ ಸೇವೆಯೇ ಧರ್ಮವೆಂದು 
ವಿಧಾನ ಮಾಡಿದ್ದಾನೆ. 

ನಶ್ಯಂತಿ ತಾಮಸಾ ಭಾವಾಃ ಶೂದ್ರಸ್ಯ ದ್ವಿಜಭಕ್ತಿತಃ 12೩ 

ಬ್ರಾಹ್ಮಣರನ್ನು ಸೇವಿಸುವುದರಿಂದ ಶೂದ್ರರಲ್ಲಿರುವ ತಾಮಸಗುಣಗಳು ನಾಶ 
ಹೊಂದುತ್ತವೆ. 

ಪತ್ರಂ ಪುಷ್ಪು ಫಲಂ ತೋಯಂ ಯೋ ಮೇ ಭಕ್ತಾ ಪ್ರಯಚ್ಛತಿ । 

ತದಹಂ ಭಕ್ಕುಪಹೃತಂ ಮೂರ್ಧ್ನಾ ಗೃಹ್ಣಾಮಿ ಶೂದ್ರತಃ 11೨೪ 

ಶೂದ್ರನಾದರೂ ಭಕ್ತಿಯಿಂದ ಕೂಡಿದವನಾಗಿ ನನಗೆ ಪತ್ರ, ಪುಷ್ಪ, ಫಲ, ನೀರು 
ಇವುಗಳನ್ನು ತಂದು ಸಮರ್ಪಿಸಿದರೆ ಅದನ್ನು ಶಿರಸಾ ಧಾರಣೆ ಮಾಡುತ್ತೇನೆ. 


ಅಂತ್ಯಜೋ ವಾಪಿ ಯಃ ಕಶ್ಚಿತ್‌ ಸರ್ವಪಾಪಸಮನ್ವಿತಃ I 
ಯದಿ ಮಾಂ ಸತತಂ ಧ್ಯಾಯೇತ್‌ ಸರ್ವಪಾಪೈಃ ಪ್ರಮುಚ್ಛತೇ ॥1೨೫॥ 


ಯಾವ ಅಂತ್ಯಜನಾದ ವ್ಯಕ್ತಿಯು ಸಮಸ್ತ ಪಾಪಗಳಿಂದ ಕೂಡಿಕೊಂಡಿದ್ದರೂ 
ನನ್ನನ್ನು ನಿರಂತರ ಧ್ಯಾನಿಸಿದ್ದಲ್ಲಿ ಅವನು ಸಮಸ್ತ ಪಾಪಗಳಿಂದ ಬಿಡುಗಡೆ 
ಹೊಂದುತ್ತಾನೆ. 

ವಿದ್ಯಾವಿನಯಸಂಪನ್ನಾ ಬ್ರಾಹ್ಮಣಾ ವೇದಪಾರಗಾಃ । 

ಮಯಿ ಭಕ್ತಿಂ ನ ಕುರ್ವಂತಿ ಚಂಡಾಲಸದೃಶಾ ಹಿ ತೇ WIL 

ವಿದ್ಯಾವಿನಯ ಸಂಪನ್ನರಾಗಿದ್ದರೂ, ವೇದವೇದಾಂಗ ಪಾರಂಗತರಾಗಿದ್ದರೂ 
ಬ್ರಾಹ್ಮಣರು ನನ್ನಲ್ಲಿ ಭಕ್ತಿಯಿಲ್ಲದವರಾಗಿದ್ದರೆ ಚಂಡಾಲರಿಗೆ ಸದೃಶರಾಗಿದ್ದಾರೆ. 


-544- ಮಹಾಭಾರತ ಆಶ್ಚಮೇಧಿಕಪರ್ವ 


ವೃಥಾ ದತ್ತಂ ವೃಥಾ ಜಪ್ಪಂ ವೃಥಾ ಚೇಷ್ಟಂ ವೃಥಾ ಹುತಮ್‌ । 
ವೃಥಾ55ತಿಥ್ಯಂ ಚ ತತ್‌ ತಸ್ಯ ಯೋ ನ ಭಕ್ತೋ ಮಮ ದ್ವಿಜಃ ॥೨೭।॥ 


ದ್ವಿಜನು ನನ್ನ ಭಕ್ತನಾಗಿರದಿದ್ದರೆ ಅವನು ಮಾಡುವ ದಾನ, ತಪಸ್ಸು, ಯಜ್ಞ, 
ಹೋಮ, ಅತಿಥಿ ಸತ್ಕಾರ ಇವೆಲ್ಲವೂ ವ್ಯರ್ಥವಾಗುತ್ತವೆ. 


ಯತ್‌ ಕೃತಂ ಚ ಹುತಂ ಚಾಪಿ ಯದಿಷ್ಠಂ ದತ್ತಮೇವ ಚ । 
ಅಭಕ್ತಿಮತ್ಛತಂ ಸರ್ವಂ ರಾಕ್ಷಸಾ ಏವ ಭುಂಜತೇ 11೨೮। 


ಮಾಡಿದ ಸತ್ತರ್ಮಗಳು, ಹೋಮ, ಪೂಜೆ, ದಾನ, ಇವೆಲ್ಲವನ್ನು ಭಕ್ತಿಹೀನನಾಗಿ 
ಮಾಡಿದರೆ ಅವುಗಳ ಫಲವನ್ನು ರಾಕ್ಷಸರೇ ಅನುಭವಿಸುತ್ತಾರೆ. 


ಸ್ಮಾವರೇ ಜಂಗಮೇ ವಾಂಷಿ ಸರ್ವಭೂತೇಷು ಪಾಂಡವ । 
ಸಮತ್ತೇನ ಯದಾ ಕುರ್ಯಾನೃದ್ಮಕ್ರೋ ಮಿತ್ರಶತ್ರುಷು 11೨೯॥ 


ಮನುಷ್ಯನು ಸಮಸ್ತ ಸ್ಥಾವರ- ಜಂಗಮಾತ್ಮಕವಾದ ಎಲ್ಲ ಪ್ರಾಣಿಗಳನ್ನು, 
ಮಿತ್ರರನ್ನು, ಶತ್ರುಗಳನ್ನು ಸಮಾನವಾಗಿ ಯಾವಾಗ ಕಾಣುತ್ತಾನೋ ಆಗಲೇ ಅವನು 
ನನ್ನನಿಜವಾದ ಭಕ್ತನಾಗುತ್ತಾನೆ. 


ಆನ್ಫಶಂಸ್ಕಮಹಿಂಸಾ ಚ ದಮಃ ಸತ್ಯಂ ತಥಾ55ರ್ಜವಮ್‌ । 
ಅದ್ರೋಹಶ್ಚೆವ ಭೂತಾನಾಂ ಮದ್ರತಾನಾಂ ವ್ರತಂ ನೃಪ 11೩೦॥॥ 


ಕರುಣೆ, ಅಹಿಂಸೆ, ಸತ್ಯ, ಅದ್ರೋಹ, ಇಂದ್ರಿಯನಿಗ್ರಹ, ಆರ್ಜವ ಇವೆಲ್ಲವೂ 
ನನ್ನಭಕ್ತರು ಪರಿಪಾಲಿಸುವ ವ್ರತಗಳೆನಿಸಿವೆ. 


ನಮ ಇತ್ಯೇವ ಯೋ ಬ್ರೂಯಾನ್ನದ್ಧಕ್ಷಂ ಶ್ರದ್ದಯಾನ್ನಿತಃ । 
ತಸ್ಯಾಕ್ಷಯೋ ಭವೇಲ್ಯೋಕಃ ಶ್ವಪಾಕಸ್ಯಾಪಿ ಪಾಂಡವ 11೩.೧॥॥ 
ಯಾವ ಮನುಷ್ಯನು ನನ್ನ ಭಕ್ತನಿಗೆ ಶ್ರದ್ಧೆಯಿಂದ ನಮಃ ಎಂದು ಹೇಳುತ್ತಾನೋ 


ಹಾಗೆ ಹೇಳಿದವನು ಚಂಡಾಲನೇ ಆಗಿದ್ದರೂ ಅವನಿಗೆ ಅಕ್ಷಯವಾದ ಪುಣ್ಯ ಲೋಕಗಳು 
ಲಭಿಸುತ್ತದೆ. 


ಅನುಗೀತಾಪರ್ವ -545- 


ಕೆಂ ಪುನರ್ಯೇ ಯಜಂತೇ ಮಾಂ ಯಾಜಕಾ ವಿಧಿಪೂರ್ವಕಮ್‌ । 

ಮದ್ಗಕ್ತಾ ಮದ್ಗತಪ್ರಾಣಾಃ ಕಥಯಂತಶ್ಚ ಮಾಂ ಸದಾ 11೩.೨11 

ಹೀಗಿರುವಾಗ ನನ್ನ ಭಕ್ತನೇ ಆಗಿರುವವನಿಗೆ, ನನ್ನಲ್ಲೇ ಪ್ರಾಣವನ್ನು 
ಇಟ್ಟುಕೊಂಡಿರುವವನಿಗೆ, ನನ್ನ ನಾಮ-ಗುಣಗಳ ಸಂಕೀರ್ತನೆ ಮಾಡುವವನಿಗೆ, 
ಲಕ್ಷ್ಮೀಸಹಿತನಾಗಿ ಇರುವ ನನ್ನನ್ನೇ ಪೂಜಿಸುವವನಿಗೆ ಮಹಾಪುಣ್ಯಪ್ರದವಾದ 
ಲೋಕಗಳು ಸಿದ್ಧಿಸುತ್ತವೆ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. 


ಬಹುವರ್ಷಸಹಸ್ರಾಣಿ ತಪಸ್ತಪ್ಯತಿ ಯೋ ನರಃ । 
ನಾಸೌ ಪದಮವಾಪ್ಲೋತಿ ಮದ್ಭಕ್ಟೈರ್ಯದವಾಪ್ಯತೇ 11೩೩॥ 


ಅನೇಕ ಸಾವಿರ ವರ್ಷಗಳು ತಪಸ್ಸುಮಾಡಿದವನೂ ಕೂಡ ನನ್ನ ಭಕ್ತರು ಹೊಂದುವ 
ಪುಣ್ಯಲೋಕಗಳನ್ನು ಹೊಂದನು. 

ಮಾಮೇವ ತಸ್ಮಾದ್‌ ರಾಜೇಂದ್ರ ಧ್ಯಾಹಿ ನಿತ್ಯಮತಂದ್ರಿತಃ । 

ಅವಾಪ್ಟೃಸಿ ತತಃ ಸಿದ್ಧಿಂ ದ್ರಶ್ಚಸೇ ಚ ಪರಂ ಪದಮ್‌ ET 

ಯುಧಿಷ್ಠಿರನೇ, ಆದ್ದರಿಂದ ಜಾಗೃತೆಯಿಂದ ನನ್ನನ್ನೇ ಧ್ಯಾನ ಮಾಡು. ಸಿದ್ಧಿಯನ್ನು 
ಹೊಂದುತ್ತಿ. ನಿನಗೆ ನನ್ನ ಸಾಕ್ಷಾತ್ಕಾರವು ಆಗುತ್ತದೆ. 

ಅಪಾರ್ಥಕಂ ಪ್ರಭಾಷಂತೇ ಶೂದ್ರಾ ಭಾಗವತಾ ಇತಿ 11೩೫11 


ನ ಶೂದ್ರಾ ಭಗವದ್ಗ್ತಾ ವಿಪ್ರಾ ಭಾಗವತಾಃ ಸ್ಮೃತಾಃ । 

ಸರ್ವವರ್ಣೇಷು ತೇ ಶೂದ್ರಾ ಯೇ ಹ್ಯಭಕ್ತಾ ಜನಾರ್ದನೇ ॥೩೬॥ 

ಕೆಲವರು ಶೂದ್ರರು ಭಾಗವತರೆಂದು ತಪ್ಪಾಗಿ ಹೇಳುತ್ತಾರೆ.. ಶೂದ್ರರು 
ಭಗವದ್ಧಕ್ತರಲ್ಲ, ವಿಪ್ರರೇ ಭಗವದ್ಧಕ್ತರು. ಸಮಸ್ತ ವರ್ಣಗಳಲ್ಲಿಯೂ ಯಾರು 
ಜನಾರ್ದನನಲ್ಲಿ ಭಕ್ಕಿಹೀನರಾಗಿದ್ದರೋ ಅವರೇ ಶೂದ್ರರು. 


ದ್ವಾದಶಾಕ್ಷರತತ್ತ್ವಜ್ಞಃ ಚತುರ್ವ್ಯೂಹವಿಭಾಗವಿತ್‌ । 
ಅಚ್ಚಿದ್ರಪಂಚಕಾಲಜ್ಞಃ ಸ ವೈ ಭಾಗವತಃ ಸ್ಪೃತಃ ESAT 
ಇ ಆಲ 


-546- ಮಹಾಭಾರತ ಆಶ್ಚಮೇಧಿಕಪರ್ವ 


ವಾಸುದೇವ ದ್ವಾದಶಾಕ್ಟರ ಮಂತ್ರವನ್ನು ಚೆನ್ನಾಗಿ ಅರಿತಿರುವವನು, 
ಚತುವ್ಯೂಹಗಳನ್ನು ವಿಭಾಗ ಮಾಡಲು ತಿಳಿದಿರುವವನು, ದೋಷಎಲ್ಲದೆ ಇರುವಂತೆ 
ಪಂಚಕಾಲಗಳನ್ನು ಅರಿಯಬಲ್ಲವನು ಭಾಗವತ ಎಂದು ಕರೆಸಿಕೊಳ್ಳುತ್ತಾನೆ. 


ವ್ಯಾಖ್ಯಾನ ವಿಶೇಷ- "ಚತುರ್ವ್ಯೂಹವಿಭಾಗವಿತ್‌' ಎನ್ನುವುದು ಲಕ್ಷಾಲಂಕಾರ ಪಾಠ. 
ಚತುರ್ವ್ಯೂಹ ಎಂದರೆ ಕ್ರುದ್ದೋಲ್ಮ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ ಎನ್ನುವ ಭಗವಂತನ 
ರೂಪಗಳು. ವಾಸುದೇವ-ಸಂಕರ್ಷಣ-ಪ್ರದ್ಯುಮ್ನ-ಅನಿರುದ್ಧಎನ್ನುವ ರೂಪಗಳು. ಕೇಶವಾದಿ 
ಚತುರ್ವಿಂಶತಿ ರೂಪಗಳು. ಮತ್ತ್ಯಾದಿ ದಶಾವತಾರಗಳು- ಹೀಗೆ ಗುಂಪು ಗುಂಪಾದ 
ಭಗವದ್ರೂಪಗಳ ನಾಲ್ಕುವ್ಯೂಹಗಳನ್ನು ಚತುರ್ವ್ಯೂಹ ಎಂದು ಕರೆದಿದ್ದಾರೆ. ಈ ಚತುರ್ವ್ಯೂಹವನ್ನು 
ಚೆನ್ನಾಗಿ ಅರಿತವನು ಭಾಗವತ ಎಂದು ಕರೆಸಿಕೊಳ್ಳುತ್ತಾನೆ. 

ಯಗ್ಗೇದೇನೈವ ಹೋತಾ ಚ ಯಜುಪಾsಧ್ದರ್ಯರೇವ ಚ।ಟ 

ಸಾಮವೇದೇನ ಚೋದ್ಧಾತಾ ಪುಣ್ಯೇನಾಭಿಷ್ಟುವಂತಿ ಮಾಮ್‌  ॥೩೮॥ 


ಅಥರ್ವಶಿರಸಾ ಚೈವ ನಿತ್ಯಮಾಥರ್ವಣಾ ದ್ವಿಜಾಃ । 
ಸ್ತುವಂತಿ ಸತತಂ ಯೇ ಮಾಂ ತೇ ವೈ ಭಾಗವತಾಃ ಸ್ಮೃತಾಃ ॥೩೯॥ 


ಯಾರು ಯಜ್ಞದಲ್ಲಿ ಹೋತ್ಸಗಳಾಗಿ ಯಗ್ನೇದದ ಮೂಲಕ ನನ್ನನ್ನು 
ಸ್ತುತಿಸುತ್ತಾರೋ, ಅಧ್ವರ್ಯುಗಳಾಗಿ ಯಜುರ್ವೇದದ ಮೂಲಕ ಸ್ತ್ರೋತ್ರ 
ಮಾಡುತ್ತಾರೋ, ಉದ್ಯಾತ್ಸಗಳಾಗಿ ಸಾಮವೇದದ ಮೂಲಕ ನನ್ನನ್ನುಸ್ತುತಿಸುತ್ತಾರೋ, 
ಅಥರ್ವ ಶಿರಸ್ಸಿನ ಮೂಲಕ ಅಥರ್ವ ಶಾಖೆಯ ಬ್ರಾಹ್ಮಣರು ಸ್ತೋತ್ರ ಮಾಡುತ್ತಾರೋ 
ಅವರೆಲ್ಲರೂ ಭಾಗವತರೆಂದೇ ಕರೆಯಲ್ಪಡುತ್ತಾರೆ. 


ವೇದಾಧೀನಾಃ ಸದಾ ಯಜ್ಞಾ ಯಜ್ಞಾಧೀನಾಸ್ತು ದೇವತಾಃ । 
ದೇವತಾ ಬ್ರಾಹ್ಮಣಾಧೀನಾಸ್ತಸ್ಕಾದ್‌ ವಿಪ್ರಾಸ್ತು ದೇವತಾಃ WYO 
ಯಜ್ಞಗಳೆಲ್ಲವೂ ವೇದದ ಅಧೀನವಾದವು. ದೇವತೆಗಳು ಯಜ್ಞಗಳಿಗೆ ಅಧೀನರು. 


ಯಜ್ಞವನ್ನುನಡೆಸುವ ಬ್ರಾಹ್ಮಣರಿಗೆ ದೇವತೆಗಳು ಅಧೀನರು. ಆದ್ದರಿಂದ ಬ್ರಾಹ್ಮಣರೇ 
ದೇವತೆಗಳಾಗಿದ್ದಾರೆ. 


ಅನಾಶ್ರಿತ್ಯೋಚ್ಛೆಯಂ ನಾಸ್ತಿ ಮುಖ್ಯಮಾಶ್ರಯಮಾಶ್ರಯೇತ್‌ ॥೪೧॥ 


ಅನುಗೀತಾಪರ್ವ -547- 


ಯಾರನ್ನೂ ಆಶ್ರಯಿಸದಿದ್ದರೆ ಉನ್ನತ ಸ್ಥಿತಿಯು ಬರುವುದಿಲ್ಲ. ಆದ್ದರಿಂದ 
ಪ್ರಧಾನನೊಬ್ಬನನ್ನುಆಶ್ರಯನನ್ನಾಗಿ ಪಡೆದುಕೊಳ್ಳಬೇಕು. 


ರುದ್ರಂ ಸಮಾಶ್ರಿತಾ ದೇವಾ ರುದ್ರೋ ಬ್ರಹ್ಮಾಣಮಾಶ್ರಿತಃ । 
ಬ್ರಹ್ಮಾ ಮಾಮಾಶ್ರಿತೋ ರಾಜನ್‌ ನಾಹಂ ಕಂಚಿದುಪಾಶ್ರಿತ ॥೪೨॥ 


ದೇವತೆಗಳೆಲ್ಲರೂ ರುದ್ರನನ್ನು ಆಶ್ರಯಿಸಿದ್ದಾರೆ. ರುದ್ರನು ಬ್ರಹ್ಮನನ್ನು 
ಆಶ್ರಯಿಸಿದ್ದಾನೆ. ಚತುರ್ಮುಖ ಬ್ರಹ್ಮನು ನನ್ನನ್ನು ಆಶ್ರಯಿಸಿದ್ದಾನೆ. ನಾನಾದರೂ 
ಯಾರನ್ನೂ ಆಶ್ರಯಿಸಿರುವುದಿಲ್ಲ. 

ಮಮಾಶ್ರಯೋ ನ ಶಶ್ಚಿತ್ತು ಸರ್ವೇಷಾಮಾಶ್ರಯೋ ಹ್ಯಹಮ್‌ ॥೪೩॥ 


ನನಗೆ ಆಶ್ರಯವನ್ನುನೀಡುವವರು ಯಾರೂ ಇಲ್ಲ. ಆದರೆ ಎಲ್ಲರಿಗೂ ನಾನೇ 
ಆಶ್ರಯದಾತೃವಾಗಿದ್ದೇನೆ.... oo 


ವ್ಯಾಖ್ಯಾನ ವಿಶೇಷ- ಸರ್ವೋತ್ತಮನಾಗಿರುವ, ನನಗಿಂತ ಅತಿರಿಕ್ಷರಾದ ಜೀವರು ಜಗತ್ತಿನಲ್ಲಿ 
ಯಾರೂ ಇರುವುದಿಲ್ಲ. ಆದ್ದರಿಂದ ನನ್ನನ್ನು ಆಶ್ರಯಿಸದೆ ಯಾರಿಗೂ ಉನ್ನತಿಯ ಸ್ಥಿತಿಯು 
ಲಭಿಸುವುದಿಲ್ಲ. ಆದ್ಧರಿಂದ ಇನ್ನೊಬ್ಬರ ಅಧೀನನಾಗಿರುವ ವ್ಯಕ್ತಿಯು ಮತ್ತೊಬ್ಬರಿಗೆ ಉಚ್ಚ. ಸ್ಥಾನವನ್ನು 
ಕೊಡಲುಸಾಧ್ಯವಿಲ್ಲವಾದ್ದರಿಂದ ಮುಖ್ಯನಾದ ನನ್ನನ್ನೇ ಆಶ್ರಯಿಸಬೇಕು. ಮುಖ್ಯನಾದ ಆಶ್ರಯನು 
ನಾನೇ ಆಗಿದ್ದೇನೆ. ಬ್ರಹ್ಮಾದಿ ದೇವತೆಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, 
ನಲವತ್ತೊಂಬತ್ತು ಮಂದಿ ಮರುದ್ಗಣಗಳು, ಎಲ್ಲರೂ ಜ್ಞಾನ, ಬಲ, ವೀರ್ಯ, ಶೌರ್ಯಾದಿ 
ಸರ್ವಗುಣಗಳಿಂದಲೂ ವೃದ್ಧಿಯನ್ನು ಹೊಂದಿರುವ, ಗುಣಪರಿಪೂರ್ಣನಾದ ನನ್ನನ್ನೇ 
ಆಶ್ರಯಿಸಿದ್ದಾರೆ. ನನ್ನನ್ನು ನೇರವಾಗಿ ಆಶ್ರಯಿಸಲಾರದೆ ಪರಂಪರೆಯಿಂದ ಆಶ್ರಯಿಸಿದ್ದಾರೆ. 
ದೇವತೆಗಳಿಗೆ ರುದ್ರನು ಹೇಗೆ ಆಶ್ರಯನೋ, ರುದ್ರನಿಗೆ ಚತುರ್ಮುಖ ಬ್ರಹ್ಮನು ಹೇಗೆ 
ಆಶ್ರಯನೋ, ಹಾಗೆಯೇ ನನಗೆ ಯಾರೂ ಆಶ್ರಯವಾಗಿ ಇರುವುದಿಲ್ಲ. ಎಲ್ಲರಿಗೂ ನಾನೇ 
ಆಶ್ರಯದಾತನಾಗಿದ್ದೇನೆ. "ಅಗ್ನಿರ್ವೆ ದೇವಾನಾಮವಮೋ ವಿಷ್ಣುಃ ಪರಮಃ', "ತದಂತರೇಣ 
ಸರ್ವಾ ಅನ್ಯಾ ದೇವತಾ' ಮೊದಲಾದ ಶ್ರುತಿ ಪ್ರಸಿದ್ದಿಯನ್ನು ಕೃಷ್ಣನು "ಸರ್ವೇಷಾಂ ಆಶ್ರಯೋ 
ಹ್ಯಹಮ್‌' ಎಂಬಲ್ಲಿಈ ಶಬ್ದದಿಂದ ಸೂಚಿಸಿದ್ದಾನೆ. "ದೇವಾಸುರಾಣಾಂ ಮಘವಾನ್‌ ಪ್ರಧಾನೋ 
ದಕ್ಷಾದಯೋ ಬ್ರಹ್ಮಸುತಾಶ್ಚ ತೇಷಾಮ್‌ । ಭವಃ ಪರಃ ಸೋಥ ವಿರಿಂಚವೀರ್ಯ:ಃಸ ಮತ್ತರೋಹಂ 
ದ್ವಿಜದೇವದೇವಃ । ಮತ್ತೋಪ್ಯನಂತಾತ್ತಧತಃ ಪರಸ್ಕಾತ್‌ ಸ್ಪರ್ಗಾಪವರ್ಗಾಧಿಪತೇಃ ನ ಕಿಂಚಿತ್‌ ॥1' 
ಎಂಬ ಭಾಗವತ ಶ್ಲೋಕವನ್ನು ಇಲ್ಲಿಸೂಚಿಸಿದ್ದಾರೆ. 


-548- ಮಹಾಭಾರತ ಆಶ್ಚಮೇಧಿಕಪರ್ವ 


ಏವಮೇತನ್ನಯಾ ಪ್ರೋಕ್ತಂ ರಹಸ್ಯಮಿದಮುತ್ತಮಮ್‌ । 
ಧರ್ಮಪ್ರಿಯಸ್ಯ ತೇ ರಾಜನ್‌ ನಿತ್ಯಮೇವಂ ಸಮಾಚರ 11೪೪॥ 


ಈ ರೀತಿಯಾಗಿ ರಹಸ್ಯವಾದ ಉತ್ತಮವಾದ ಪ್ರಮೇಯವನ್ನು ಇಲ್ಲಿನಾನು ನಿನಗೆ 
ತಿಳಿಸಿದ್ದೇನೆ. ಹಿಂದಿನ ಪರ್ವಗಳಲ್ಲಿ ಲೋಕವಿಡಂಬನೆಗೋಸ್ಕರ ಕೆಲವೊಂದು ಕಡೆ 
ಭಗವಂತನ ಸರ್ವೋತ್ತಮತ್ತಕ್ಕೆ ವಿರುದ್ಧವಾಗುವಂತೆ ರುದ್ರದೇವರಿಗೆ ಆಧಿಕ್ಯವನ್ನು 
ಹೇಳಿದ್ದೇನೆ. ಕೃಷ್ಣನು ಕೈಲಾಸಯಾತ್ರೆಯನ್ನು ಮಾಡಿದ ಎಂಬ ವಿಡಂಬನೆಗಳ 
ಮಾತುಗಳನ್ನುಆಡಿದ್ದೇನೆ. ಆದರೆ ಧರ್ಮಪ್ರಿಯನಾದ ನಿನಗೆ ಇಲ್ಲಿಏನು ಹೇಳಿದ್ದೇನೋ 
ಇದನ್ನೇ ನಿಜವಾದ ರಹಸ್ಯವೆಂದು ತಿಳಿದು ನಾನು ಹೇಳಿದಂತೆ ಆಚರಿಸು. 


ಇದಂ ಪವಿತ್ರಮಾಖ್ಯಾನಂ ಪುಣ್ಯಂ ವೇದೈಶ್ಚ ಸಮ್ಮಿತಮ್‌ । 
ಯಃ ಪಠೇನ್ಥಾಮಕಂ ಧರ್ಮಮಹನ್ಯಹನಿ ಪಾಂಡವ 11೪೫1 


ಇದು ಪವಿತ್ರವಾದ ಆಖ್ಯಾನವಾಗಿದೆ. ವೇದಕ್ಕೆ ಸಮಾನವಾಗಿದೆ. ನನಗೆ 
ಸಂಬಂಧಿಸಿದ ವೈಷ್ಣವಧರ್ಮವನ್ನು ಅನುದಿನವೂ ಯಾವನು ಪಠಿಸುತ್ತಾನೋ ಅವನ 
ಧರ್ಮವು ವರ್ಧಿಸುತ್ತದೆ. 

ಧರ್ಮೋ ವಿವರ್ಧತೇ ತಸ್ಯ ಬುದ್ದಿಶ್ಚಾಪಿ ಪ್ರಸೀದತಿ । 

ಪಾಪಕ್ಷಯಮುಪೇತ್ಯೈೈವಂ ಕಲ್ಯಾಣಂ ಚ ವಿವರ್ಧತೇ 11೪೬॥ 

ಧರ್ಮದ ಅಭಿವೃದ್ಧಿಯ ಜೊತೆಗೆ ಬುದ್ದಿಯೂ ಪ್ರಸನವಾಗುತ್ತದೆ. ಪಾಪಗಳೆಲ್ಲವೂ 
ನಶಿಸುತ್ತವೆ. ಕಲ್ಯಾಣವೂ ವರ್ಧಿಸುತ್ತದೆ. 

ಏತತ್ತುಣ್ಯಂ ಪವಿತ್ರಂ ಚ ಪಾಪನಾಶನಮುತ್ತಮಮ್‌ । 

ಶ್ರೋತವ್ಯಂ ಶ್ರದ್ಧಯಾ ಯುಕ್ಳಿ: ಶ್ರೋತ್ರಿಯೈಶ್ಚ ವಿಶೇಷತಃ YL 

ಪುಣ್ಯವೂ, ಪವಿತ್ರವೂ, ಪಾಪನಾಶಕವೂ, ಉತ್ಕೃಷ್ಟವೂ ಆದ ಈ 
ವಿಷ್ಣುಧರ್ಮವನ್ನು ಎಲ್ಲರೂ ಕೇಳಬೇಕು. ಅದರಲ್ಲಿಯೂ ಶ್ರದ್ದಾಯುಕ್ತರಾದ 
ಶ್ರೋತ್ರಿಯರು ಕೇಳಲೇಬೇಕು. 


ಶ್ರಾವಯೇದ್‌ ಯಸ್ತಿದಂ ಭಕ್ಕಾ ಪ್ರಯತೋತಥ ಶೃಣೋತಿ ವಾ । 
ಸ ಗಚ್ಛೇನ್ನಮ ಸಾಯುಜ್ಯಂ ನಾತ್ರ ಕಾರ್ಯಾ ವಿಚಾರಣಾ 11೪೮।॥ 


ಅನುಗೀತಾಪರ್ವ -549- 


ಯಾವ ಮನುಷ್ಯನು ಭಕ್ತಿಪೂರ್ವಕವಾಗಿ ಮತ್ತೊಬ್ಬರಿಗೆ ಹೇಳುತ್ತಾನೋ, ಪವಿತ್ರ 
ಚಿತ್ತನಾಗಿ ಮತ್ತೊಬ್ಬರಿಂದ ಕೇಳುತ್ತಾನೋ ಅವನು ನನ್ನಸಾಯುಜ್ಯವನ್ನೇ ಹೊಂದುತ್ತಾನೆ. 
ಇದರಲ್ಲಿಯಾವ ಸಂಶಯವೂ ಇಲ್ಲ. 

ಯಶ್ಚೇದಂ ಶ್ರಾವಯೇಚ್ಛಾದ್ದೇ ಮದ್ದಕ್ರೋ ಮತ್ತರಾಯಣಃ । 

ಲ್ರಧಿ ಬ" ಬ 

ಪಿತರಸ್ತಸ್ಯ ತೃಪ್ಯಂತಿ ಯಾವದಾಭೂತಸಂಪ್ಪುವಮ್‌ NYE 

ಯಾವ ಬ್ರಾಹ್ಮಣನು ಈ ಆಖ್ಯಾನವನ್ನು ಶ್ರಾದ್ಧಕಾಲಗಳಲ್ಲಿ ನನ್ನಲ್ಲೇ 
ಭಕ್ತಿಯುಳ್ಳವನಾಗಿ ಶ್ರವಣ ಮಾಡಿಸುತ್ತಾನೋ ಅವನ ಪಿತೃಗಳು ಪ್ರಳಯ 
ಕಾಲದವರೆಗೂ ತೃಪುರಾಗಿರುತ್ತಾರೆ. 

ವೈಶಂಪಾಯನಃ 

ಶ್ರುತ್ವಾ ಭಾಗವತಾನ್‌ ಧರ್ಮಾನ್‌ ಸಾಕ್ಷಾದ್‌ ವಿಷ್ಣೋರ್ಜಗದ್ಗುರೋಃ । 

ಪ್ರಹೃಷ್ಟಮನಸೋ ಭೂತ್ವಾ ಚಿಂತಯಂತೋದದ್ಭುತಾಃ ಕಥಾಃ ॥೫೦॥ 

ಖಯಷಯಃ ಪಾಂಡವಾಶ್ಚೆವ ಪ್ರಣೇಮುಸ್ತಂ ಜನಾರ್ದನಮ್‌ ॥ಃ೫೧॥ 

ವೈಶಂಪಾಯನ- ಜನಮೇಜಯನೇ, ಸಾಕ್ಟಾತ್‌ ವಿಷ್ಣುವೇ ಆದ ಜಗದ್ಗುರುವಾದ 
ಶ್ರೀಕೃಷ್ಣನಿಂದ ಭಾಗವತ ಧರ್ಮಗಳನ್ನು ಕೇಳಿದ ಯಷಿಗಳು, ಪಾಂಡವರು ಪ್ರಹೃಷ್ಠವಾದ 
ಮನಸ್ಸಿನಿಂದ ಕೂಡಿದವರಾಗಿ ಅದ್ಭುತವಾದ ಕಥಾ ಪ್ರಸಂಗಗಳನ್ನು ಪುನಃ ಪುನಃ 
ಸ್ಮರಿಸುತ್ತಾ ಜನಾರ್ದನನಿಗೆ ಸಾಷ್ಟಾಂಗ ಪ್ರಣಾಮವನ್ನುಮಾಡಿದರು. 

ಪೂಜಯಾಮಾಸ ಗೋವಿಂದಂ ಧರ್ಮಪುತ್ರಃ ಪುನಃ ಪುನಃ 11೫.೨11 

ಧರ್ಮಪುತ್ರನಾದ ಯುಧಿಷ್ಠಿರನು ಪುನಃ ಪುನಃ ಗೋವಿಂದನನ್ನು ಪೂಜಿಸಿದನು. 


ದೇವಾ ಬ್ರಹ್ಮರ್ಹಯಃ ಸಿದ್ಧಾ ಗಂಧರ್ವಾಪ್ಸರಸಸ್ತಥಾ ಟ 


ಭೂತಾ ಯಕ್ಷಾ ಗ್ರಹಾಶ್ಚೆವ ಗುಹ್ಯಕಾ ಭುಜಗಾಸ್ತಥಾ 11೫೩॥।! 
ವಾಲಖಿಲ್ಯಾ ಮಹಾತ್ಮಾನೋ ಯೋಗಿನಸ್ತತ್ತ್ಮದರ್ಶಿನಃ । 
ತಥಾ ಭಾಗವತಾಶ್ಚಾಪಿ ಪಂಚಕಾಲಮುಪಾಸಕಾಃ 11೫೪॥। 


ಕೌತೂಹಲಸಮಾಯುಕ್ತಾ ಭಗವದ್ಧಕ್ತಿಮಾಗತಾಃ 11೫೫1 


-550- ಮಹಾಭಾರತ ಆಶ್ವಮೇಧಿಕಪರ್ವ 


ದೇವತೆಗಳು, ಬ್ರಹ್ಟರ್ಷಿಗಳು, ಸಿದ್ದರು, ಗಂಧರ್ವರು, ಅಪ್ಸರೆಯರು, ಭೂತಗಳು, 
ಗ್ರಹಗಳು, ಯಕ್ಷರು, ಮಹಾತ್ಮರಾದ ಖುಷಿಗಳು, ಗುಹ್ಯಕರು, ಸರ್ಪಗಳು, 
ಮಹಾತ್ಮರಾದ ವಾಲಖಿಲ್ಯರು, ತತ್ತ ದರ್ಶಿಗಳಾದ ಯೋಗಿಗಳು, ಐದು ಕಾಲಗಳಲ್ಲಿ 
ಉಪಾಸನೆ ಮಾಡುವ ಭಾಗವತರು, ಇವರೆಲ್ಲರೂ ಕುತೂಹಲಾವಿಷ್ನರಾಗಿ ಅಲ್ಲಿಗೆ 
ಆಗಮಿಸಿದರು. 


ಶ್ರುತ್ವಾ ತು ಪರಮಂ ಪುಣ್ಯಂ ವೈಷ್ಣವಂ ಧರ್ಮಶಾಸನಮ್‌ । 
ವಿಮುಕ್ತಪಾಪಾಃ ಪೂತಾಸ್ತೇ ಸಂವೃತ್ತಾಸ್ತತ್ಮಣೇನ ತು 11೫೬॥॥ 


ಅವರೆಲ್ಲರೂ ಶ್ರೀಕೃಷ್ಣನೇ ಸಾಕ್ಷಾತ್ತಾಗಿ ಹೇಳಿದ ಪರಮಪುಣ್ಯಪ್ರದವಾದ, ವೈಷ್ಣವ 
ಧರ್ಮವನ್ನು ಭಗವದ್ಭಕ್ತಿಯಿಂದ ಕೂಡಿದ, ಧರ್ಮಶಾಸನರೂಪವಾಗಿರುವ 
ಧರ್ಮಗಳನ್ನುಕೇಳಿ ಆ ಕ್ಷಣದಲ್ಲಿಯೇ ಪಾಪಮುಕ್ತರಾಗಿ ಪವಿತ್ರಾತ್ಮರಾದರು. 


ಪ್ರಣಮ್ಯ ಶಿರಸಾ ವಿಷ್ಣುಂ ಪ್ರತಿನಂದ್ಯ ಚ ತಾಃ ಕಥಾಃ । 

ದ್ರಷ್ಟಾರೋ ದ್ವಾರಕಾಯಾಂ ವೈ ವಯಂ ಸರ್ವೇ ಜಗದ್ಗುರುಮ್‌ ॥೫೭॥ 
ಇತಿ ಪ್ರಹೃಷ್ಟಮುನಸೋ ಯಯುರ್ದೇವಗಣೈೆಃ ಸಹ । 

ಸರ್ವೇ ಖುಷಿಗಣಾ ರಾಜನ್‌ ಯಯುಃ ಸ್ವಂ ಸ್ವಂ ನಿವೇಶನಮ್‌ ॥1೫೮॥ 


ಅವರೆಲ್ಲರೂ ಕೃಷ್ಣನಿಗೆ ತಲೆಬಾಗಿ ನಮಸ್ಕರಿಸಿ, ಅವನು ಹೇಳಿದ ವೈಷ್ಣವಧರ್ಮವನ್ನು 
ಬಹಳವಾಗಿ ಪ್ರಶಂಸಿಸಿದರು. ನಾವು ಮುಂದೆ ಜಗದ್ಗುರುವಾದ ಶ್ರೀಕೃಷ್ಣನನ್ನು 
ದ್ವಾರಕೆಯಲ್ಲಿಸಂದರ್ಶಿಸೋಣ ಎಂದು ಹೇಳುತ್ತಾ ಮಹರ್ಷಿಗಳು ಪ್ರಸನ್ನಚಿತ್ತರಾಗಿ 
ದೇವತೆಗಳ ಜೊತೆಗೆ ತಮ್ಮ ತಮ್ಮ ವಾಸಸ್ಥಾನಕ್ಕೆ ತೆರಳಿದರು. 


ಗತೇಷು ತೇಷು ಸರ್ವೇಷು ಕೇಶವಃ ಕೇಶಿಹಾ ತದಾ । 
ಸಸ್ಮಾರ ದಾರುಕಂ ರಾಜನ್‌ ಸಚ ಸಾತ್ಯಕಿನಾ ಸಹ 11೫೯॥! 


ಅವರೆಲ್ಲರೂ ಹೊರಟ ಬಳಿಕ ಕೇಶಿಹಂತಕನಾದ ಶ್ರೀಹರಿಯು ಸಾರಥಿಯಾದ 
ದಾರುಕನನ್ನು ಸ್ಥರಿಸಿಕೊಂಡನು. ದಾರುಕನು ಸಾತ್ಯಕಿಯ ಜೊತೆಗೆ ಕೃಷ್ಣನ ಬಳಿಗೆ 
ಬಂದನು. 


ಅನುಗೀತಾಪರ್ವ 551- 


ಸಮೀಪಸ್ಥೋತಭವತ್ತೂತೋ ಯಾಹಿ ದೇವೇತಿ ಚಾಬ್ರವೀತ್‌ ॥೬೦॥ 
ಹತ್ತಿರಕ್ಕೆ ಆಗಮಿಸಿದ ದಾರುಕನು ದೇವನೇ ಹೋಗೋಣ ಎಂದು ಹೇಳಿದನು. 


ತತೋ ವಿಷಣ್ಣವದನಾಃ ಪಾಂಡವಾಃ ಪುರುಷೋತ್ತಮಮ್‌ । 
ಅಂಜಲಿಂ ಮೂರ್ಧ್ನಿ ಸಂಧಾಯ ನೇತ್ರೆರಶ್ರುಪರಿಪ್ಸತ್ಸೆಃ WO 


ಪಿಬಂತಃ ಸತತಂ ಕೃಷ್ಣಂ ನೋಚುರಾರ್ತತರಾಸ್ತದಾ 11೬.೨ 


ಬಳಿಕ ಶ್ರೀಕೃಷ್ಣನು ದ್ವಾರಕೆಗೆ ಪ್ರಯಾಣ ಹೊರಟಿರುವನೆಂಬ ವಾರ್ತೆಯನ್ನು ಕೇಳಿದ 
ಪಾಂಡವರೆಲ್ಲರೂ ಬಾಡಿದ ಮುಖವುಳ್ಳವರಾದರು. ಎರಡು ಕೈಗಳನ್ನು ಜೋಡಿಸಿ ತಲೆ 
ಮೇಲೆ ಕೈಯನ್ನಿಟ್ಟುಕೊಂಡು ನೀರು ತುಂಬಿದ ಕಣ್ಣುಗಳಿಂದ ಶ್ರೀಕೃಷ್ಣನನ್ನು ಕುಡಿದು 
ಬಿಡುತ್ತಾರೋ ಎಂಬಂತೆ ಎವೆಯಿಕ್ಕದೆ ನೋಡುತ್ತಿದ್ದರು. 


ಕೃಷ್ಣೋ5ಪಿ ಭಗವಾನ್‌ ದೇವಃ ಪೃಥಾಮಾಮಂತ್ರ್ಯ ಚಾರ್ತವತ್‌ । 


ಧೃತರಾಷ್ಟ್ರಂ ಚ ಗಾಂಧಾರೀಂ ವಿದುರಂ ದ್ರೌಪದೀಂ ತಥಾ 11೬೩1 
ಕೃಷ್ಣದೈಪಾಯನಂ ವ್ಯಾಸಮೃಷೀನನ್ಯಾಂಶ್ಚ ಮಂತ್ರಿಣಃ । 

ಸುಭದ್ರಾಮಾತ್ಮಜಯುತಾಮುತ್ತರಾಂ ಸ್ಪೃಶ್ಯ ಪಾಣಿನಾ 11೬೪ 
ನಿರ್ಗತ್ಯ ವೇಶ್ನನ್ತಸ್ನಾದಾರುರೋಹ ಮಹಾರಥಮ್‌ ILI 


ಆದರೆ ದುಃಖಪೀಡಿತರಾದ ಅವರನ್ನು ಕುರಿತು ಕೃಷ್ಣನು ಯಾವ ಮಾತನ್ನೂ 
ಹೇಳಲಿಲ್ಲ. ಕೃಷ್ಣನೂ ಅವರ ಸ್ಥಿತಿಯನ್ನು ಕಂಡು ಆರ್ತನಂತೆ ದುಃಖಿತನಾದನು. 
ಪ್ರಯಾಣವು ಅನಿವಾರ್ಯವಾಗಿತ್ತು. ಕುಂತೀ, ಧೃತರಾಷ್ಟ್ರ, ಗಾಂಧಾರಿ, ವಿದುರ, 
ದ್ರೌಪದಿ, ವೇದವ್ಯಾಸರು, ಯಷಿಗಳು, ಅಮಾತ್ಯರು ಇವರೆಲ್ಲರ ಅನುಮತಿಯನ್ನು 
ಪಡೆದು ಸುಭದ್ರೆಯನ್ನೂ, ಮಗನ ಜೊತೆಗಿದ್ದ ಉತ್ತರೆಯನ್ನು ಕೈಯಿಂದ ಮುಟ್ಟಿ 
ಆಶೀರ್ವದಿಸಿ, ರಾಜಭವನದಿಂದ ಹೊರ ಹೊರಟು, ದಾರುಕನು ನಿಲ್ಲಿಸಿದ್ದರಥದಲ್ಲಿ 
ಕುಳಿತುಕೊಂಡನು. 

ವಾಜಿಭಿಃ ಶೈಬ್ಯಸುಗ್ರೀವಮೇಘಪುಷವ(ಬ)ಲಾಹಕ್ಕೆಃ । 

ಯುಕ್ತಂ ತು ಧ್ವಜಭೂತೇನ ಪತಗೇಂದ್ರೇಣ ಧೀಮತಾ 11೬೬। 


-552- ಮಹಾಭಾರತ ಆಶ್ಚಮೇಧಿಕಪರ್ವ 


ರಥವು ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಎಂಬ ಕುದುರೆಗಳಿಂದ 
ಕೂಡಿತ್ತು. ಧೀಮಂತನಾದ ಗರುಡನು ಆ ರಥದ ಧ್ವಜದಲ್ಲಿ ಶೋಭಿಸುತ್ತಿದ್ದನು. 


ಅನ್ವಾರುರೋಹ ಚಾಪ್ಯೇನಂ ಪ್ರೇಮ್ಣಾ ರಾಜಾ ಯುಧಿಷ್ಠಿರಃ । 


ಅಪಾಸ್ಯ ಚಾಶು ಯಂತಾರಂ ದಾರುಕಂ ಸೂತಸತ್ತಮಮ್‌ Wl 
ಅಭೀಶೂನ್‌ ಪ್ರತಿಜಗ್ರಾಹ ಸ್ವಯಂ ಕುರುಪತಿಸ್ತದಾ 11೬೮॥। 


ಆ ಸಮಯದಲ್ಲಿ ಕುರುಪತಿಯಾದ ಯುಧಿಷ್ಠಿರನು ಪ್ರೀತಿಯಿಂದ ಕೃಷ್ಣನನ್ನು 
ಅನುಸರಿಸಿ ತಾನೂ ರಥವನ್ನೇರಿದನು. ಧರ್ಮರಾಜನು ಸೂತಶ್ರೇಷ್ಠನಾದ ದಾರುಕನಿಂದ 
ಕುದುರೆಗಳ ಕಡಿವಾಣವನ್ನುತನ್ನಕಡೆಗೆ ತೆಗೆದುಕೊಂಡನು. 


ಉಪಾರುಹ್ಯಾರ್ಜುನಶ್ಥಾಪಿ ಚಾಮರವ್ಯಜನಂ ಶುಭಮ್‌ । 
ರುಗ್ಗದಂಡಂ ಬೃಹನ್ನೂರ್ಧಿ ದುಧಾವಾಶು ಪ್ರದಕ್ಷಿಣಮ್‌ 11೬೯॥ 


ಅರ್ಜುನನೂ ರಥವನ್ನೇರಿ ಸುವರ್ಣದ ಹಿಡಿಯಿಂದ ಕೂಡಿದ ಚಾಮರದ 
ವ್ಯಜನ(ಬೀಸಣಿಗೆ) ಯನ್ನುಕೈಯಲ್ಲಿಹಿಡಿದುಕೊಂಡು ಬಲಬದಿಯಿಂದ ಕೃಷ್ಣನ ತಲೆಯ 
ಮೇಲೆ ಗಾಳಿ ಬೀಸಲು ಆರಂಭಿಸಿದನು. 


ಛತ್ರಂ ಶತಶಲಾಕಂ ಚ ದಿವ್ಯಮಾಲ್ಯೋಪಶೋಭಿತಮ್‌ । 
ವೈಡೂರ್ಯಮಣಿದಂಡಂ ಚ ಚಾಮೀಕರವಿಭೂಷಿತಮ್‌ 11೭೦॥॥ 


ದಧಾರ ತರಸಾ ಭೀಮಶ್ನತ್ರಂ ತಚ್ಛಾಂರ್ಗಧನ್ನನಃ HO 


ಅದೇ ರೀತಿ ವೀರನಾದ ಭೀಮಸೇನನು ರಥವನ್ನು ಏರಿ, ದಿವ್ಯಮಾಲೆಯಿಂದ 
ಶೋಭಿತವಾಗಿದ್ದ ನೂರು ಕಡ್ಡಿಗಳಿಂದ ಕೂಡಿದ ಬಂಗಾರದ ಶ್ವೇತಚ್ಛಕ್ರವನ್ನು ಶ್ರೀಕೃಷ್ಣನ 
ತಲೆಯ ಮೇಲೆ ಹಿಡಿದನು. ಆ ಶ್ವೇತಚ್ಛತ್ರವು ವೈಡೂರ್ಯಮಣಿಗಳಿಂದ 
ನಿರ್ಮಿತವಾಗಿತ್ತು. ಅದರ ಬಟ್ಟೆಯು ಸುವರ್ಣದ ತಂತುಗಳಿಂದ ಅಲಂಕೃತವಾಗಿತ್ತು. 
ಶಾಜ್ಞಧನುರ್ಧರನಾದ ಶ್ರೀಕೃಷ್ಣನ ಅಂತಹ ಸುಂದರವಾದ ಛತ್ರವನ್ನು ಭೀಮಸೇನನು 
ಹಿಡಿದು ನಿಂತನು. 


ಭೀಮಸೇನೋರರ್ಜುನಶ್ಚೆವ ಯಮಾವಪ್ಯರಿಸೂದನೌ । 
ಮಾದ್ರೀಪುತ್ರೌ ತದಾ ರಾಜನ್‌ ಕೃಷ್ಣಸ್ಯಾಪ್ಯರಿಸೂದನೌ 11೭ ೨॥॥ 


ಅನುಗೀತಾಪರ್ವ -553- 


ಭೀಮಸೇನನನ್ನು ಅನುಸರಿಸಿ ನಕುಲ-ಸಹದೇವರೂ ರಥವನ್ನೇರಿ ಬಿಳಿ ಚಾಮರ 
ವ್ಯಜನಗಳಿಂದ ಕೃಷ್ಣನಿಗೆ ಗಾಳಿ ಬೀಸಿದರು. 


ಪೃಷ್ಠತೋ5ನುಯಯುಃ ಕೃಷ್ಣಂ ಮಾ ಶಬ್ದ ಇತಿ ಹರ್ಷಿತೌ 11೭೩1! 
ಈ ಪ್ರಕಾರ ಪಂಚಪಾಂಡವರು ಕೃಷ್ಣನನ್ನನುಸರಿಸಿ ಹೋದರು. ಕ ೃಷ್ಣನನ್ನು ಕುರಿತು 
ಪ್ರಯಾಣ ಮಾಡಬೇಡ ಎಂದು ಹೇಳತೊಡಗಿದರು. 


ತ್ರಿಯೋಜನೇ ವೃತೀತೇ ತು ಪರಿಷ್ಟಜ್ಯ ಚ ಪಾಂಡವಾನ್‌ ।ಟ 
ವಿಸೃಜ್ಯ ಕೃಷ್ಣಸ್ತಾನ್‌ ಸರ್ವಾನ್‌ ಪ್ರಣತಾನ್‌ ದ್ವಾರಕಾಂ ಯಯೌ ॥೭೪॥ 


ಮೂರು ಯೋಜನಗಳಷ್ಟುದೂರ ರಥವು ಹೋದಬಳಿಕ ತನಗೆ ನಮಸ್ಕರಿಸಿದ 
ಪಾಂಡವರನ್ನು ಒಬ್ಬೊಬ್ಬರನ್ನಾಗಿ ಆಲಂಗಿಸಿಕೊಂಡು ಸಮಾಧಾನಪಡಿಸಿ ಅವರೆಲ್ಲರನ್ನೂ 
ಹಿಂದಕ್ಕೆ ಕಳುಹಿಸಿ ದ್ವಾರಕೆಯತ್ತ ನಡೆದನು. 


ತದಾ ಪ್ರಣಮ್ಯ ಗೋವಿಂದಂ ತದಾಪ್ರಭೃತಿ ಪಾಂಡವಾಃ । 
ಕಪಿಲಾದ್ಯಾನಿ ದಾನಾನಿ ದದುರ್ಧರ್ಮಪರಾಯಣಾಃ 11೭೫! 


ಪಾಂಡವರಾದರೂ ಕೃಷ್ಣನಿಗೆ ನಮಸ್ಕರಿಸಿ ಹಸ್ತಿನಾಪುರಕ್ಕೆ ಹಿಂದಿರುಗಿ ಬಂದು ಕೃಷ್ಣನ 
ಉಪದೇಶದಂತೆ ಕಪಿಲಾದಾನಗಳನ್ನು ಧರ್ಮಪರಾಯಣರಾಗಿ ಬ್ರಾಹ್ಮಣರಿಗೆ 


ಮಾಡಿದರು. 
ಮಧುಸೂದನವಾಕ್ಕಾನಿ ಸ್ಟೃ ತ್ವಾಸ್ಕೃ ತಾ ಪುನಃ ಪುನಃ । 


ಛ 

ಮನಸಾ ಪೂಜಯಾಮಾಸುರ್ಹ್ಯದಯಸ್ವಾನಿ ಪಾಂಡವಾಃ WLI 

ಮಧುಸೂದನನ ಮಾತುಗಳನ್ನು ಪುನಃ ಪುನಃ ಸ್ಮರಿಸುತ್ತಾ ಅವನನ್ನು ಹೃದಯದಲ್ಲಿ 
ತುಂಬಿಕೊಂಡು, ಮನಃಪೂರ್ವಕವಾಗಿ ಅವನ ವಾಕ್ಯಗಳನ್ನೇ ಸ್ತುತಿಸುತ್ತಿದ್ದರು. 

ಯುಧಿಷ್ಠಿರಸ್ತು ಧರ್ಮಾತ್ಮಾ ಹೃದಿ ಕೃತ್ವಾ ಜನಾರ್ದನಮ್‌ । 

ತದ್ಧಕ್ರಸ್ತನ್ನನಾ ಯುಕ್ತಸ್ತದ್ಯಾಜೀ ತತ್ತರೋತಭವತ್‌ 11೭೭! 

ಯುಧಿಷ್ಠಿರನಾದರೂ ಧರ್ಮಾತ್ಮನಾದ ಜನಾರ್ದನನನ್ನು ಹೃದಯದಲ್ಲಿ 
ತುಂಬಿಕೊಂಡು ಅವನಲ್ಲಿಯೇ ಭಕ್ತಿಯುಳ್ಳವನಾಗಿ, ಅವನಲ್ಲಿಯೇ ಮನಸ್ಸುಲ್ಗವನಾಗಿ, 
ಅವನಿಗಾಗಿಯೇ ಸಮಸ್ತ ಕರ್ಮಗಳನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದನು. 


-554- ಮಹಾಭಾರತ ಆಶ್ಚಮೇಧಿಕಪರ್ವ 


ಏವಮೇತತ್‌ ಪುರಾವೃತ್ತಂ ವೈಷ್ಣವಂ ಧರ್ಮಶಾಸನಮ್‌ । 
ಮಯಾ ತೇ ಕಥಿತಂ ರಾಜನ್‌ ಪವಿತ್ರಂ ಪಾಪನಾಶನಮ್‌ 11೭೮॥ 


ಈ ರೀತಿಯಾಗಿ ಪ್ರಾಚೀನವಾದ ವೈಷ್ಣವಧರ್ಮಶಾಸನವು ಪಾಪನಾಶಕವಾಗಿದೆ, 
ಪವಿತ್ರವಾಗಿದೆ. ಜನಮೇಜಯರಾಜನೇ, ಅದನ್ನು ನಿನಗೆ ಹೇಳಿರುತ್ತೇನೆ. 

ತಚ್ಛ್ಚ್ರಣುಷ್ಪ ಮಹಾರಾಜ ವಿಷ್ಣುಪ್ರೋಕ್ತಂ ಕುರೂದ್ಧಹ । 

ತೇನ ಗಚ್ಛಸಿ ನಾನ್ಯೇನ ತದ್‌ ವಿಷ್ಣೋಃ ಪರಮಂ ಪದಮ್‌ 11೭೯॥॥ 

ವಿಷ್ಣುವಿನಿಂದಲೇ ಹೇಳಲ್ಪಟ್ಟ ವೈಷ್ಣವಧರ್ಮವನ್ನು ಕುರುಕುಲಶ್ರೇಷ್ಠನೇ ಕೇಳಿಸಿಕೊ. 


ಈ ಧರ್ಮದಿಂದಲೇ ವಿಷ್ಣುವಿನ ಪರಮಪದವೆನಿಸಿದ ವೈಕುಂಠವನ್ನುಸೇರುತ್ತಿ. ಬೇರೆ 
ಯಾವ ಧರ್ಮದಿಂದಲೂ ವಿಷ್ಣುವಿನ ಪದವನ್ನು ಹೊಂದಲಾಗದು. 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಮ್‌ 


ಆಶ್ವಮೇಧಿಕಪರ್ವಣಿ ವೈಷ್ಣವಧರ್ಮಶಾಸ್ತ್ರೇ ಸರ್ವಧರ್ಮಕಥನಾನಂತರಂ ಶ್ರೀಕೃಷ್ಣಸ್ಯ 


ದ್ವಾರಾವತೀಪ್ರವೇಶವರ್ಣನಂ ನಾಮ ಅಷ್ಟಾದಶೋತ್ತರಶತತಮೋ5ಧ್ಯಾಯಃ ॥ 
ಇಲ್ಲಿಗೆ ಮಹಾಭಾರತದ ಆಶ್ಚಮೇಧಿಕಪರ್ವದಲ್ಲಿನೂರಹದಿನೆಂಟನೆಯ ಅಧ್ಯಾಯ ಮುಗಿಯಿತು. 


11 ಸಮಾಪ್ತಮ್‌ ಆಶ್ವಮೇಧಿಕಪರ್ವ ॥ 


| ಶ್ರೀ ಮದ್ದೇಶಾರ್ಪಣಮಸ್ತು ॥ 
Xk 


ತೇಬಾನುಶಿಷಾ ಬಾಂಧವಾ ಬಂಧುಮಂತಃ 


ಗ 


ಪ್ರಷ್ಷಯಶ್ಚೈವ ದಿವಿ ಪ್ರಭಾಂತಿ ॥ 


ನಾರಾಯಣನೇ ನಮಗೆಲ್ಲ ಬಂಧುವು. ಅವನಿಗಿ೦ತ 
ಮಿಗಿಲಾದ ಇನ್ನೊಬ್ಬ ಬಂಧುವು ಇರುವುದಿಲ್ಲ. ಯಾವ 
ನಾರಾಯಣನು ಎಲ್ಲ ಪ್ರಾಣಿಗಳ ಹೃದಯಗುಹೆಯಲ್ಲಿಯೂ 
ಸನ್ನಿಹಿತನಾಗಿರುವನೋ ಅವನನ್ನೇ ಬಂಧುವೆಂದು 
ಹೇಳುತ್ತೇವೆ. ಅವನ ಸಂಕಲ್ಲದಿಂದಲೇ ಬಂಧು 
ಬಾಂಧವರು ಒದಗಿ ಬರುತ್ತಾರೆ. ಅವನ 
ಉಪದೇಶವನ್ನು ಪಡೆದು ಸಪ್ತರ್ಷಿಗಳು 
ಉತ್ತ ಷ್ಟವಾದ ಸ ಸ್ಥಾನವನ್ನು "ಪಡೆದು 


ಆಕಾಶದಲ್ಲಿ ಚರಗುತ್ತಿದ್ದಾ ರೆ. 
ಹ ಎ 


